ಮನುಸ್ಮೃತಿ 


[ಮನುಧರ್ಮಶಾಸ್ತ್ರದ ಸಮಗ್ರ ಅನುವಾದ-ಮೂಲ ಶ್ಲೋಕ ಸಹಿತ] 


ಅನುವಾದಕರು : 
ಚಕ್ರ ಕೋಡಿ ಈಶ್ವರಶಾಸ್ತ್ರೀ, 
ವಿದ್ವಾನ್‌ [ಕನ್ನಡ-ಸೆಂಸ್ಕೈತ] 





ಪ್ರಕಾಶಕರು : 
ನಮಾಜ ಪುಸ್ತಕಾಲಯ, ಶಿವಾಜಿಬೀದಿಿ ಧಾರವಾಡ 


ಪ್ರಕಾಶಕರು ಗ 


ಮನೋಹರ ಘಾಣೇಕರ, ಜಿ. ಎ,, ಬಿಕಾಂ. 
ಸಮಾಜ ಪುಸ್ತಕಾಲಯ, ಧಾರವಾಡ-೧ 


ಪ್ರಥಮ ಮುದ್ರಣ : ೩೯೬೯ 


ಗ್ರಿ ಹಕ್ಕು ಪ್ರಕಾಶಕರ ಸ್ವಾಥೀನ 


ಬೆಲೆ: 
ಹದಿನೈದು ರೂಪಾಯಿ 


ಮುದ್ರಕರು; 
ರವೀಂದ್ರ ಫಾಣೇಕಕ್ಕ 1.7. 
ಶ್ರತಿಭಾ ಮುದೃಣ್ಠ ಧಾರವಾಡ. 


ಅನುವಾದಕನ ಮಾತು 


ಭಾರತದ ಸನಾತನ ಧರ್ಮವು ಬಹುಮೂಲ್ಕವು. ಸ್ವಾಮಿ ವಿವೇಕಾ 
ನಂದರು ಅದನ್ನು ಜಗದ್ವಿಖ್ಯಾತ ಮಾಡಿದರು. ಆದರೆ ಕ್ರಿಸ್ತಶಕ ಇಪ್ಪತ್ತನೆ 
ಶತಮಾನದ ಸ್ವಾತಂತ್ರ್ಯ ಆಂದೋಲನದ ತೈಶವದಲ್ಲಿ ಮಹಾತ್ಮಾ ಗಾಂಧಿ 
ಯವರು ರಾಜಕೀಯ ಐಕ್ಕಮತದ ಮೂಲಸೂತ್ರವಾಗಿ ಸಮಾನತೆ, ಅಸ್ಬೃ 
ಶ್ಶತೆ, ಜಾತಿಭೇದ ನಿರಾಕರಣೆಯನ್ನು ಪ್ರತಿಪಾದಿಸಿದರು. ಅದನ್ನು ಮಹರ್ಷಿ 
ಗಳು ವೈಯಕ್ತಿಕ ಧರ್ಮವಾಗಿ ವ್ಯಕ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಬೋಧಿಸಿ 
ದರು. ಅವರು ರಾಷ್ಟ್ರಜೀವನವನ್ನು ಅರಿಯದವರಲ್ಲ. ಈ ಅಂಶವು 
ಮನುಸ್ಮೃತಿ, ಚಾಣಕ್ಕನ ಅರ್ಥಶಾಸ್ತ್ರ, ವಿದುರನೀತಿ, ಬೃಹಸ್ಪತಿ ಶುಕ್ರ 
ಮುಂತಾದ ದೇವದಾನವೆ ಮಂತ್ರಿಗಳ ವಚನಗಳಲ್ಲಿ ತೋರಿಬರುವುದು. ಬ್ರಹ್ಮ 
ತತ್ವ ಮೂಮಾಂಸೆಯನ್ನು ಮಾಡಿದ ಅವರು ಶೂದ್ರ, ಅಂತ್ಯಜ, ರಾಜಕಾರ್ಕ 
ಇವುಗಳ ಪರಿಚಯ ಇಲ್ಲದವರಲ್ಲ. ಸೃಷ್ಟಿಯ ಪ್ರತಿಯೊಂದರ ಮೂಲ್ಯವು 
ಅವರಿಗೆ ತಿಳಿದಿದೆ. ಸತ್ಯ, ಶಾಂತಿ, ತ್ಯಾಗ, ನಿರ್ಮಮ, ನಿರಹಂಕಾರ ಭಾವಗಳ 
ಆರಂಭಪ್ರತಿಪಾದಕರು ಅವರು. ಹೀಗಿದ್ದರೂ ಜಾತಿ ಅಸ್ಪೃಶ್ಶತೆಗಳ 
ಮರ್ಮವರಿಯದ ಅನೇಕ ಫುಡಾರಿಗಳ ಭಾಷಣದಲ್ಲಿ ಹಿಂದೂ ಧರ್ಮದ ಅವ 
ಹೇಳೆನ, ಬ್ರಾಹ್ಮಣರ ಮೂರ್ಹತನದ ವೃಥಾ ಆಪಾದನೆಯನ್ನು ಕೇಳಿದಾಗ 
ನನ್ನ ಮನಸ್ಸು ತುಂಬ ಕೊರೆಯಿತು, ನೊಂದಿತು. ಆ ವಾದಗಳ ಸಾಮರಸ್ಮ, 
ಯಥಾರ್ಥತೆ, ವಾಸ್ತವಿಕತೆಗಳ ದೀರ್ಫಮವು ನನ್ನ “ ಗಾಂಧೀವಾದದ ಮೇಲೆ 
ತತ್ತ್ವಶಾಸ್ತ್ರದ ವೀಕ್ಷಣ * ಎಂಬ ವಿಚಾರಪರಿಪ್ಲುತ ಲೇಖನದ ರೂಪದಲ್ಲಿ 
ಹೊರಹೊಮ್ಮಿತು. ಅಲ್ಲದೆ ಅದೇ ಸಮರ್ಥನೆಗೆ ಮನುಸ್ಮೃತಿಯ ಅನು 
ವಾದವು ತಾಂಬ ಸಹಾಯಕವೆಂದು ಮನಗಂಡು ನಾನು ಅದರ ಪ್ರಕಾಶನದ 
ಅಭಿಲಾಷೆಯನ್ನು ಸಮಾಜ ಪುಸ್ತಕಾಲಯದ ಒಡೆಯರಾದ ಪ್ರೀ ಘಾಣೇಕರ 
ರಲ್ಲಿ ನಿವೇದಿಸಿದೆ. ಅವರು ಅಂತಹ ಸದಭಿಲಾಷೆಯನ್ನು ಮನ್ನಿಸಿಹ್ಹಲ್ಲದೆ 


ಕತಿ 
11 


ತುಂಬ ಉತ್ಸಾಹವನ್ನೂ. ಆವಶ್ಮಕತೆಯನ್ನೂ ಪ್ರಕಟಿಸಿ ನನ್ನನ್ನು ಹುರುದುಂಬಿ 
ಸಿದರು. ನಾನು ಪ್ರಯತ್ನಿಸಿದೆ. ಅದನ್ನು ನಿರ್ಮತ್ಸರರು ನೋಡಬೇಕಂ. 


ಪ್ರಾಚೀನ ಉಕ್ತಿ ಕ್ರಮ 


ಗ್ರಂಥಕಾರರು, ಕವಿಗಳು, ಪಂಡಿತರು, ಮನಃಶಾಸ್ತ್ರಜ್ಞರು ಸೂಕ್ಷ್ಮ 
ಗ್ರಾಹಿಗಳು, ಕ್ರಾಂತದರ್ಶಿಗಳು, ವಿದಗ್ಧರು, ಪ್ರಗಲ್ಪರು. ಆದುದರಿಂದ 
ಪ್ರತಿಪಾದ್ಕ ವಿಷಯವನ್ನು ಖಚಿತಪಡಿಸಲು ವರ್ಣನೆ, ಅಲಂಕಾರ, ವಕ್ರೋಕ್ತಿ, 
ಅತಿಶಯೋಕ್ತಿ, ಪರ್ಯಾಯೋಕ್ತಿಗಳನ್ನು ಅವರು ಆರಿಸಿಕೊಳ್ಳುವರು. ಅವರ 
ಉದ್ದೇಶ ತಾತ್ಸರ್ಯ ಒಂದಿರುವುದು. ಅದು ಅಸ್ಥಿಪಂಜರದಂತೆ. ಅದನ್ನು 
ರಕ್ಷ, ಮಾಂಸ್ಕ ಚರ್ಮ, ವರ್ಣಗಳಿಂದ ಶೃಂಗರಿಸಿದರೆ ಸುಂದರ ಮನಮೋಹಕ 
ಸ್ತ್ರೀದೇಹವಾಗುವಂತೆ ವಿಷಯವನ್ನು ಪಂಡಿತಭಾಷೆಯಲ್ಲಿ ವಿವರಿಸುವರು. 
ಅದು ಪಾಮರರಿಗೆ ಹಾಸ್ಕಾಸ್ಪದವಾದರೆ ಯಾರು ಹೊಣೆ? ಬಾಣನ 
ಮಹಾಶ್ವೇತಾ ಕಾದಂಬರಿಯಲ್ಲಿ ಚಂದ್ರಾಪೀಡ, ಪುಂಡರೀಕರ ವರ್ಣನೆ, 
ಮನುಸ್ಮೃತಿಯ ರಾಜಪ್ರಶಂಸ್ಕೆ ಚೋರಪ್ರಕರಣದ ರಾಜನಿಂದ, ವಿವಾಹ 
ಪೃಕರಣದ ಸ್ವೀಪ್ರಶಂಸ್ಕ ಒಂಬತ್ತನೆ ಅಧ್ಯಾಯದ ಸ್ತ್ರೀನಿಂದೆ-ಇವುಗಳು 
ಉದಾಹರಣೆ. ಎಂದರೆ ಗುಣವನ್ನು ದೋಷವನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. 
ಪಕ್ಷಪಾತವಲ್ಲ. ವ್ರತ್ಯಕ್ಷಾನುಭವ. ಒಂದು ಹರಿತ ಖಡ್ಲವು ಉಪಯೋಗಿಸಿ 
ದಂತೆ ಹಿತವು. ಅದು ತನ್ನ ಕೈ ಮೈಯನ್ನೂ ತರಿಯಬಹುದು; ಮುಳ್ಳು, 
ಹುಲಿ, ಶತ್ರು ತಲೆಯನ್ನು ಕಡಿಯಬಹುದಂ. ಅವೆರಡೂ ಅದನ್ನುಪಯೋಗಿ 
ಸುವ ಮನುಷ್ಯನನ್ನು ಅನುಸರಿಸಿದೆ. ಅದರಂತೆ ಸ್ತ್ರೀಯು ಸರಿಯಾಗಿದ್ದರೆ 
ಆಗುವೆ ಗುಣ, ಕೆಟ್ಟರೆ ಬರುವ ದೋಷ, ಎರಡನ್ನೂ ಕೊಡುತ್ತಾನೆ. ಮತ್ಸರ 
ವಲ್ಲ. ಒಂದನ್ನು ಮಾತ್ರ ನೋಡಬಾರದು, ಎರಡನ್ನೂ ನೋಡಿ ಅಭಿಪ್ರಾಯ 
ಕೊಡಬೇಕು. ಇದು ಒಂದು ಸಂಪ್ರದಾಯ. ವಿಚಾರ ಮಾಡಿದರೆ ಈಗಲೂ 
ಹೀಗೆಯೇ ಇದೆ. 

ಶ್ರೀಶಂಕರ ಭಗವತ್ಪಾದರು ಅದ್ದೆ ಶಮತ ಪ್ರತಿಷ್ಠಾಪನಾಚಾರ್ಯರು, 
ಸ್ವಾನುಭವ, ಧರ್ಮಮೂಮಾಂಸಾ, ನ್ಮಾಯಶಾಸ್ತ್ರಗಳ ಬಲದಿಂದ ವೇದಾಂತ 
ಪಾಕ್ಕಗಳ ಅರ್ಥ ನಿಷ್ಕರ್ಫೆಯನ್ನು ಪಂಡಿತಪ್ಪಿಯವಾಗಿ ಮಾಡಿದ ಮಹಾನು 


fii 


ಭಾವರು. ಅವರು ಕೂಡ ಮನುಸ್ಮೃತಿಯ ಆಧಾರದಿಂದ ವಿಷಯ ನಿರೂಪಣೆ 
ಯನ್ನು ಬ್ರಹ್ಮಸೂತ್ರ ಭಾಷ್ಕದಲ್ಲಿ ಸಮರ್ಥಿಸಿಕೊಳ್ಳುವುದು ಕಂಡುಬರುತ್ತದೆ. 
ಅತ್ಯಂತ ಪೂಜ್ಕರಾದ ಯಾಸ್ಕರು ಮನುವನ್ನು ತಮ್ಮ ನಿರುಕ್ತದಲ್ಲಿ ಅಲ್ಲಲ್ಲಿ 
ನೆನೆಯುತ್ತಾರೆ. ಮತ್ತು ಇಪ್ಪತ್ತನೆ ಶತಮಾನದ ಫ್ರಾಯಿಡ್‌, ಆಡ್ಕರ್‌, 
ಯೂಂಗ್‌ ಮೊದಲಾದ ಮನಶ್ಶಾಸ್ತ್ರಜ್ಞರ ವಿಚಾರಧಾರೆಯ ಮನುಷ್ಯ 
ಸಮಾಜದ ರೂಪರೇಖೆಯನ್ನು ಸಯುಕ್ತಿಕವಾಗಿ ಎದುರಿಸುವ ಸಮಾಜಜೀವನ 
ವನ್ನು ಮನುಸ್ಮೃತಿಯು ಚಿತ್ರಿಸಿರುವುದು, ಪಂಡಿತರ, ಪರಿಬ್ರೌಜಕರ, ರಾಜ 
ಕಾರಣಿಗಳ, ಮಹಾರಾಜರ ಕರ್ತವ್ಯಗಳನ್ನೂ, ಭಾವನೆಗಳನ್ನೂ ನಿಶಿತಗೊಳಿ 
ಸುವ ಅಡರ ದೃಷ್ಟಿಪ್ರಖರತೆಯು ಬ್ರಹ್ಮಕಲ್ಪದ ದೀರ್ಫಕಾಲದಲ್ಲಿಯೂ: 
ಪರಿಣಾಮಶೀಲವಲ್ಲ. ಅದು ಅವಾಸ್ತವ ಅಧೀರ ಜನತೆಯನ್ನು ವಿರಚಿಸಲು 
ಬಯಸುವುದಿಲ್ಲ. ಸುಖೀರಾಜ್ಯದಲ್ಲಿ ಸುಖೀಪ್ರಜೆಗಳನ್ನು ಪರಿಪೂರ್ಣಗೊಳಿ' 
ಸುವ ಬೃಹದ್‌ ಯಂತ್ರಾಗಾರದಂತಿದೆ. ಕಾಂಗ್ರೆಸ್‌, ಸೋಶಲಿಸ್ಟ್‌, ಕಮ್ಮು 
ನಿಸ್ಕ್‌, ಜನಸಂಘಗಳು ಸೃಷ್ಟಿಮಾಡಬಯಸಿದ ಮಹೋನ್ನತ ಜೀವನವು 
ಮನುಸ್ಮೃತಿಯಲ್ಲಿ ಪ್ರತಿಜಿಂಬಿತವಾಗಿದೆ. ರಶ್ಯ, ಅಮೇರಿಕಗಳ ಸುಖಸಾಗರದ 
ಪ್ರಜಾಕ್ಷೇಮವೂ ಅದಕ್ಕೆ ಅಗೋಚರವಲ್ಲ. ದುರಾಗ್ರಹವು, ಅಜ್ಞಾನವು. 
ಮನುಸ್ಮೃತಿಯ ಮನುಷ್ಯ ಜೀವನದ ಸುಮುಖ ವಿಶ್ಲೇಷಣೆಯನ್ನು ಪ್ರತಿ 
ಭಾನಿಸಲು ಅವಗತಿಪಡೆಯಲು ತಡೆಯಾಗಿದೆ. ಮನುಸ್ಮೃತಿಯ ಗಾಢಮನನ 
ಮಾಡಿದ ವಿಚಾರವಂತನು ಇಪ್ಪತ್ತನೆ ಶತಮಾನದ ಯಾವ ರಾಜಕಾರಣಿಯ 
ರೂಪವನ್ನು ತಾಳಲಾರನು. ಇದು ಆ ಬುದ್ಧಿಜೀವಿಯ ವಿಡಂಬನ ನಾಟಕ” 
ವನ್ನು ಪ್ರದರ್ಶಿಸಬಲ್ಲುದು. ಇದು ಭಾರತೀಯ ಸಂಸ್ಕೃತಿಯ ಆದರ್ಶವಾಗಿದೆ. 
ವಾಲ್ಮೀಕಿ, ಕಾಲಿದಾಸ, ವ್ಯಾಸ್ಮಭಾಸ ಮುಂತಾದ ಮಹಾಕವಿಗಳು ಈ ಗ್ರಂಥದ 
ಆಯುಧದಿಂದ ರತ್ನಮಯ ಮಹಾಕೃತಿಗಳೆನ್ನು ರಚಿಸಿದ್ದಾರೆ. ಈ ಗ್ರಂಥದ 
ಯಾವ ವಾಕ್ಕವನ್ನು ಸಕಾರಣವಾಗಿ ನಿರಾಕರಿಸುವ ಬುದ್ದಿಮತ್ತೆಯು ಜನಿ 
ಸಿದೆ ? 

ಮನು ಮುಂತಾದ ಧರ್ಮಜ್ಞರು ಕಾಲ ಬದಲಾಯಿಸಿದಂತೆ ಸನ್ನಿ 
ವೇಶಕ್ಕೆ ಸರಿಯಾದ ತ್ರೈಕಾಲಿಕ ಧರ್ಮವನ್ನು ಬಲ್ಲವರಲ್ಲ. ಅವರ ಜೀವನ 
ಕಾಲದ ಪರಿಸ್ಥಿತಿಯನ್ನು ಸಾರ್ವಕಾಲಿಕವೆಂದು ವರ್ಣಿಸಿದರು. ಸರ್ವದಾ 


N 
iV 


ಸಮಾಜವು ಅಭಿವೃದ್ಧಿ ಹೊಂದುವಂತೆ ಧರ್ಮವನ್ನು ತಿಳಿಯಲಿಲ್ಲ. ಆದುದ 
ರಿಂದ ಅವರ ಧರ್ಮವು ಪರಿವರ್ತನೀಯ ಎನ್ನುವುದಿದು ಸರಿಯಾದ ಗ್ರಹಿಕೆ 
ಯಲ್ಲ. ಮನುನಿಬಂಧದ ವಾಕ್ಕಸರಣಿಯು ಇಂತಹ ದುರಭಿಪ್ರಾಯವನ್ನು 
ಕೊಡುವುದಿಲ್ಲ. ವ್ಯಾಖ್ಯಾನಕಾರರು ಭ್ರಮಿಸಿದರು. 

ಅಲೌಕಿಕ ದೈವಿಕ ಭಾವಗಳಲ್ಲಿ ವಿಶ್ವಾಸವುಳ್ಳವರಾದ ಅವರು ವೇದ 
ವಾಕ್ಕವೆಂದು ನಂಬಿ ಬರೆಯುತ್ತ ಹೋದರು. ದೇವ, ಭಾವ, ವಿಶ್ವಾಸ ಇಲ್ಲದ 
ಈಗಿನ ಪ್ರಜೆಯು ತತ್ತ್ವದೃಷ್ಟಿಯಿಂದ ವಿವೇಚಿಸಿದರೂ ಆ ಧರ್ಮಗಳಲ್ಲಿ 
ದೋಷಲೇಶವೂ ತೋರುವುದಿಲ್ಲ. ದುರಾಗ್ರಹವನ್ನು ಬಿಡಬೇಕು. ಶಾಂತ 
ವಾಗಿ ಸಹನೆಯಿಂದ ದೀರ್ಫುವಾಗಿ ಚಿಂತಿಸಬೇಕು. ಉದಾಹರಣೆಗೆ ಸತ್ಯ, 
ಅಹಿಂಸೆಗಳು ಪರಮಧರ್ಮಗಳು. ಇವು ಅಂದು ಇಂದು ಎಂದೂ ಅಧರ್ಮ 
ಆದುವೆ ? ಆಗಬಲ್ಲುವೆ ? ಆಗಿವೆಯೇ ? ಅದರಂತೆ ಅವರ ಎಲ್ಲ ಧರ್ಮದ 
ಆಚರಣೆಯಿಂದ ಉಕ್ತವಾದ ಫಲವು ದೊರೆಯಲಾರದೆಂದು ಸಾಧಿಸಿಹೇಳ 
ಬೇಕು. ಆಗ ಆ ಮಾತಿಗೆ ಬೆಲೆ. ಸುಮ್ಮನೆ ಅದು ಸುಳ್ಳು ಕಲ್ಪನೆ, ಭ್ರಮೆ 
ಎನ್ನುವುದಾದರೆ ಹೇಳುವವರದೇ ಭ್ರಮೆಯಲ್ಲವೆಂಬುದಕ್ಕೆ ಆಧಾರವೇನಿದೆ ? 
ಈ ಕುಪ್ಪಶ್ನೆಯನ್ನು ಚಾರಿತ್ರಿಕ ಬುದ್ಧಿಯ ನಾಸ್ತಿಕ ಪಾಶ್ಚಾತ್ಮ ನಾಗರಿಕರನ್ನು 
ಗುರಿಯಿಟ್ಟು ಬರೆಯಬೇಕಾಯಿತು. ಅವರ ನಾಸ್ತಿಕವಾದಕ್ಕೆ ಮರುಳಾದ 
ವರು ನಮ್ಮ ನಾಸ್ತಿಕವಾದವನ್ನು ಆಸ್ತಿಕವಾದವನ್ನು ತಿಳಿದು ಮಥಿಸಬೇಕು. 
ಅಲ್ಲದೆ ಹೇಳುವ ಹುರುಳಿಲ್ಲದ ಅವರ ಮಾತೇ ಗೊಡ್ಡು ಪುರಾಣವು. ಇಂದಿನ 
ಭೂತ ವಿಜ್ಞಾನಿಗೂ ಸೃಷ್ಟಿತತ್ವವನ್ನು, ದೇವತತ್ತ್ವವನ್ನು ಮೂರಿ ಏನನ್ನೂ 
ಸಾಧಿಸಲಾಗಲಿಲ್ಲ. ಅದರೊಳಗೆ ಅಲೆದು ಕೆಲವು ಚಮತ್ಕಾರದ ಬುಗ್ಗೆಗಳನ್ನು 
ಕಂಡು ಹಾ! ಎನ್ನುತ್ತಾನಷ್ಟೆ. ಆದರೆ ಅದು ಆತ್ಮವಿಜ್ಞಾನದ ಕಿರಣಾ 
ಣುವಿಗೂ ಸಾಟಿಯಲ್ಲ. 

ಧರ್ಮಶಾಸ್ತ್ರವು ಬ್ರಾಹ್ಮಣನ ಪಕ್ಷಪಾತಿಯಾಗಿದೆ, ಇಲ್ಲವೇ ಬ್ರಾಹ್ಮಣನ 
ಸ್ವಲಾಭದ ಕುಹಕವಾಗಿದೆ, ಬ್ರಾಹ್ಮಣನು ಸ್ವಪ್ಪಶಂಸಾ ಮೂಢನಾಗಿದ್ದಾನೆ, 
ಇತ್ಯಾದಿ ಆಪಾದನೆಯು ತಧ್ಮದೂರವಾಗಿದೆ. ದೇಶದ ಎಲ್ಲ ಕಡೆ ಒಂದು 
ವರ್ಗದ ಜನವು ತನ್ನ ಸುಖಕ್ಕೆ ಇತರರ ಜೀವನವನ್ನು ಬಲಿಕೊಡುವುದು 
ನಿರಂತರವರ್ತನೆಯಾಗಿದೆ. ಆ ದೃಷ್ಟಿಯಿಂಧ ನೋಡಿದರೆ ಭಾರತದ ಬ್ರಾಹ್ಮ 


Vv 


ಇನು ಜೀವನಾವಶ್ಯಕ ಅನ್ನ-ವಸ್ತ್ರದಿಂದ ಸಂತೃಪ್ತನಾಗಿ ಇತರ ಜನಪಾಲನೆಯ 
ಹೊಣೆಗೆ ಹೆಗಲು ಕೊಡಲು ತಪ್ಪಲಿಲ್ಲ. ಅಂಧದೃಷ್ಟಿಯ ಮಾಯಾ, ಸುಖ- 
ಭೋಗಗಳ ಬಿರುಗಾಳಿಯಲ್ಲಿ ತರಗಲೆಯಂತೆ ತೂರಾಡಲಿಲ್ಲ. ನಶ್ಚರ ಜಗತ್ತಿನ 
ಆಗುಹೋಗುಗಳನ್ನು ಗಮನಿಸಿ ತನ್ನ ಜೀವನವನ್ನು ರೂಪಿಸಿಕೊಂಡ ಘನೋ 
ದಾರ ಗಂಭೀರ ಚರಿತನು ಬ್ರಾಹ್ಮಣನು. ಅದೇ ಧರ್ಮಶಾಸ್ತ್ರದಲ್ಲಿ ತನ್ನೆ 
ಮೇಲೆ ಅನೇಕ ಪ್ರಮಾಣದ ಅಧಿಕ ಮಿತಿಯ ದಂಡನೆ, ತಪಸ್ಸು, ಕಷ್ಟ- 
ಕಾರ್ಪಣ್ಯಗಳನ್ನು ಹೊರಿಸಿಕೊಳ್ಳಲು ಪರಿಪೂತನಾಗುವಂತೆ ಮಾಡಿಕೊಳ್ಳಲು 
ತಪ್ಪಿದವನಲ್ಲ. ಅಸಿಧಾರಾವ್ನ ್ರೈತಕ್ಕೆ ಹಿಂಜರಿದವನಲ್ಲ. ಸಂಪೂರ್ಣ ಪ್ರಮಾಣದ 
ಸಂಯಮ ಜೀವನವನ್ನು ತನ್ನ ಪಾಲಿಗೂ, ಇತರರಿಗೆ ಉಚ್ಛ ಂಖಲತೆಯನ್ನೂ 
ಉದಾರವಾಗಿ ಬಿಟ್ಟುಕೊಟ್ಟ ಧೀರಶೂರ ವೀರನು ಬ್ರಾಹ್ಮಣನು. ಪರ 
ಕೀಯರು ಇದನ್ನು ನೋಡಲಿ. ಯಾಕೆ ಮರೆಮಾಚುತ್ತಾರೆ. 


ಒಂದು ವಿಷಯದ ಎಳೆಎಳೆಯನ್ನು ಹತ್ತಿಯಂತೆ ಬಿಡಿಸಿ ವಿವರಿಸುವಾಗ 
ಮಂದಮ ತಿಗೆ ಪುನರುಕ್ತಿ ತೋರುವುದು. ಸೂಕ್ಷ್ಮ ವಿಚಾರದಲ್ಲಿ ಪುನರುಕ್ತಿ 
ಯಿಲ್ಲ. ಒಬ್ಬ ಮನುಷ್ಯನ ವಿವಿಧ ಭಾವ ಭಂಗಿಯ ನಾನಾ ಚಿತ್ರ ಲೇಖನ 
ದಂತಿದೆ. ಚಿತ್ರಕಲೆ ಬಲ್ಲವನಿಗೆ ಎಲ್ಲ ಚೆತ್ರವು ಸಮಾನವಾಗಿ ತೋರುವುದಿಲ್ಲ. 
ಆದುದರಿಂದ ಪಾಶ್ಚಾತ್ಮ್ಕ ವಿಮರ್ಶಕರು, « ಮನುಸ್ಮೃತಿಯನ್ನು ಬೇರೆ ಬೇರೆ 
ಕಾಲದಲ್ಲಿ ಬೇರೆ ಬೇರೆ ಜನರು ಬರೆದು ತುಂಬಿ ಈ ರೂಪಕ್ಕೆ ತಂದರು? _. 
ಎನ್ನುವ ವಾದವು ಅವಿಚಾರದ ಮಾತು. ಗ್ರಂಥದ ವಾಕ್ಕಸರಣಿ, ಪ್ರತಿಪಾದನ 
ಪದ್ಧತಿಯು, ಒಳಗೆ ಹುದುಗಿರುವ ಸ್ವಾರಸ್ಕ, ಇವುಗಳನ್ನು ನೋಢುವ ದೃಷ್ಟಿ 
ಯಿದ್ದರೆ ಮೇಲಿನ ಆಪಾದನೆಯು ನಿರಾಧಾರವೆಂದು ತಿಳಿಯದಿರದು. 


ಬ್ರಾಹ್ಮಣಸ್ತುತಿಯಿಂದ ರೇಗುವವರಿಗೆ ಮನುಸ್ಮೃತಿಯ ಎರಡನೆ 
ಅಧ್ಯಾಯದ 1೧೬೨ ನೆ ಶ್ಲೋಕವು ಔಷಧವಾಗಿದೆ. ಬ್ರಾಹ್ಮಣನು ಸಮ್ಮಾನ 
ದಿಂದ ವಿಷದಂತೆ ಫಿಮುಖನಾಗಬೇಕೆಂಬ ನಿಷೇಧವು ಬ್ರಾಹ್ಮಣನಿಗೆ ಮಾತ್ರೆ. 
ಇಂತಹ ಉದಾತ್ತ ವರ್ಶನೆಯು ನಿಂದ್ಧವೆಂದು ಹೇಳಲಾಗುವುದೋ ? 
ಮನುವು ಬ್ರಾಹ್ಮಣಪ್ರಶಂಸೆಯಲ್ಲಿ ಆತ್ಮವಿಸ್ಮರಣೆಹೊಂದಿ ನಿಂದೆ-ಕರ್ತವ್ಯ 
ಚೋದನೆಯಲ್ಲಿ ವಿಮುಖನಾದನೆ ? ಇಂತಹ ಉತ್ಸಮನು ಸಮಾಜದಲ್ಲಿ 


ಕ 
Vi 


ಮಾನ್ಯತೆಗೆ ಅರ್ಹನಲ್ಲವೊ ? ೨.೨೩೪ ನೇ ಶ್ಲೋಕದಲ್ಲಿ ವಿಷವೈದ್ಮ, ಮಂತ್ರ 
ಸಿದ್ದಿ, ಆತ್ಮವಿದ್ಯೆಯು, ಪೂರ್ವಪುಣ್ಯದಿಂದ ಒಬ್ಬ ಸಾಮಾನ್ಯ ಅಂತ್ಯಜನಲ್ಲಿ 
ಇದ್ದರೆ, ಅದನ್ನು ಬ್ರಾಹ್ಮಣನು ಸ್ವೀಕರಿಸಬಹುದು ಎಂದು ಮನುವು ಹೇಳುವು 
ದರಿಂದ ಬ್ರಾಹ್ಮಣರೂ ಕೂಡ ದುರಭಿಮಾನವಶರಾಗದೆ ಇದ್ದರೆಂದು ಶೃಷ್ಟವು. 
ಪುನರ್ಜನ್ಮ, ಪುಣ್ಮ-ಪಾಪಗಳ ಪ್ರತ್ಯಕ್ನ ನಿದರ್ಶನದಿಂದ ಅವರು ಆಧಾರದ 
ಜಾತಿವ್ಯವಸ್ಥೆಯನ್ನು ಪುರಸ್ಕರಿಸಿ ಆಚರಿಸಿದರು, ಭಾರತದ ಆರ್ಯರಿಗೆ 
ಮಾತ್ರ ಈ ಅಪವಾದದ ಆರೋಪವಲ್ಲ. ಅದು ಅಪರಾಧವೆಂದು ಆರೋ 
ಸಿದರೂ ಪರದೇಶದ ಯಾವ ಸಮಾಜವೂ ಈ ನೀಚೋಚ್ಚ ಕಲ್ಪನೆಯ ಸರಣಿ 
ಯನ್ನು ಬಿಟ್ಟಿಲ್ಲ. ಅಂತಹ ಪರದೋಷ ಸಂತೋಷ ಉಳ್ಳವರು ಆತ್ಮವಿಮರ್ಶೆ 
ಯನ್ನು ಸರ್ವಾಂಶದಲ್ಲಿ ಮಾಡಿ ಆ ಬಳಿಕ ಇತರರ ವಿಮರ್ಶೆಗೆ ಕೈಹಾಕಲಿ. 
ವಾಸ್ತವದಲ್ಲಿ ಆರ್ಯರು ಗುಣಗ್ರಾಹಿಗಳೆಂದು ಯಾರಿಗೂ ಅವರ ಗ್ರಂಥದ 
ಆಧಾರದಿಂದ ನಿರಾಕರಿಸಲಾಗುವುದಿಲ್ಲ.  ಮಿಥ್ಮಾಪವಾದಕ್ಕೆ ಎಲ್ಲಿಯೂ 
ಕೊನೆಯಿಲ್ಲ. | 
ಶಾಸ್ತ್ರಜ್ಞರಿಗೆ ಪ್ರಿಯವಾದ ವೂಮಾಂಸಾ ನ್ಯಾಯಪದ್ಧತಿಯ ಪದ 
ವಿನ್ಮಾಸವ್ರ, ಸಂಸ್ಕೃತಭಾಷಾ ಸ್ವಾಧೀನ ಇರುವವರಿಗೆ ಪರಿಮಿತ ಪದಗಳಿಂದ 
ಸ್ಪಷ್ಟಾರ್ಥವನ್ನು ಕೊಡಬಲ್ಲುದಾದರೂ ಕನ್ನಡಿಗರಿಗೆ ಮನೋಹರವಲ್ಲ. 
ಅವರಿಗೆ ಭಾವಾನುವಾದವು ಸುಖವೆಂದು ಅದನ್ನು ಪರಿಗ್ರಹಿಸಿದೆ. ಧಾರ್ಮಿ 
ಕತೆಯನ್ನು ಪ್ರಶ್ನಿಸುವ ನಾಸ್ತಿಕ ಮನೋಭಾವಕ್ಕೂ ಸಮಾಧಾನವಾಗಂವಂತೆ 
ಧರ್ಮನಿರೂಪಣೆಯನ್ನು ಬಿಡಿಸಲಾಗಿದೆ. ಧರ್ಮದಲ್ಲಿ ಅವಿಶ್ವಾಸವು ಶಬ್ದ 
ದ್ವೇಷವು ವಸ್ತುತಃ ಧರ್ಮದ ಫಲವು ಯಾರಿಗೂ ಅಪ್ರಿಯವಲ್ಲ. ಆದುದರಿಂದ 
ಮಾನಸಿಕ ವೃತ್ತಿಗೆ ಸರಿಯಾಗಿ ಸಮನ್ವಯದ ವಿಶ್ಲೇಷಣೆಯನ್ನು ಅಳವಡಿಸ 
ಲಾಗಿದೆ. 

ಪಂಚಯಜ್ಞಗಳ ಅಂಗವಾಗಿ ಅಂತ್ಕಜ, ಕೃಮ್ಮಿ ಕೀಟ, ದಾಸ, ದಾಸಿಗಳ 
ಬಲಿಯೂ ಬ್ರಾಹ್ಮಣ ಕರ್ತವ್ಯವು. ಆದರಿಂದ ಬ್ರಾಹ್ಮಣನು ಯಾರನ್ನೂ 
ಅಲಕ್ಷಿಸಿಲ್ಲ. ಕೆಲವು ಹೆಡ್ಡರನ್ನು ಕಂಡು ಬ್ರಾಹ್ಮಣನನ್ನೂ, ಅವನ ಧರ್ಮ 
ವನ್ನೂ ಹಳಿಯುವುದು. -ಹುಟ್ಟುಕುರುಡನು ಸೂರ್ಯಪೃಕಾಶವು ಮಬ್ಬು 
ಎಂದಂತೆ ಯರ್ಥಾರ್ಥವಾಗದು. 


೪1% 

ಸಾಮಾನ್ಯ ಪ್ರಜೆಯು ಮಾಡಿದ ತಪ್ಪಿಗೆ ಹೇಳುವ ದಂಡನೆಯ ಸಾವಿರ 
ಪಾಲು ರಾಜನಿಗೆ ಅಂತಹ ಅಪರಾಧಕ್ಕೆ ದಂಡನೆ. ಜಾತಿ-ಭೇದದಿಂದ ದಂಡ 
ನೆಯ ತಾರತಮ್ಯವು ಏರಿದಂತೆ ಇಳಿಯುತ್ತಲೂ ಹೋಗುವುದು. ತಿಳುವಳಿಕೆ 
ಇದ್ದವರು ಮಾಡಿದ ತಪ್ಪಿಗೆ ಎರಡು ಪಾಲು ದಂಡನೆಯನ್ನು ಮನುವು 
ಹೇಳುತ್ತಾನೆ. ಆದುದರಿಂದ ಸಾಕ್ಷರತೆ, ವಿದೆ, ವಿವೇಕ, ಜ್ಞಾನಕ್ಕೆ ಮನುವು 
ದೊಡ್ಡ ಹೊಣೆಗಾರಿಕೆಯನ್ನು ಕಂಡುಕೊಂಡು ಅವನು ಮಾಡಿದ ಅಪರಾಧಕ್ಕೆ 
ದ್ವಿಗುಣದಂಡನೆಯನ್ನು ಹೇಳಿದ್ದಾನೆ. ಅದೇ ತತ್ವದಿಂದ, ವಿದ್ಕಾ-ಗುಣ 
ಗಳಿಂದ ಪೂಜ್ಕನಾದವನನ್ನು ಉದ್ದೇಶಿಸಿ ಮಾಡಲಾದ ಬೈಗಳು, ಹೊಡೆತ, 
ಕಳ್ಳತನಗಳಿಗೂ ದಂಡನೆಯ ತೀವ್ರತೆಯನ್ನು ನ್ಮಾಯವೆನ್ನುತ್ತಾನೆ. ಆದುದ 
ರಿಂದ ಮನುವೂ ಅವನಂತೆ ಪುರಾತನರೂ, ಜ್ಞಾನಕ್ಕೆ ರಕ್ಷಣೆ, ಪಾವಿತ್ರ್ಯ, 
ಅಧಿಕಾರ ಬಾಧ್ಯತೆಗಳನ್ನು ಅವಶ್ಯವೆಂದು ಮನಗಂಡಿದ್ದಾರೆ. ಈಗಿನಂತೆ 
ಪಂಡಿತ ಪಾಮರರ ಸಮಾನತೆಯು ಅಪಕಾರಿಯು, ದೇಶದ ಅಭಿವೃದ್ಧಿಗೆ 
ಕುರಾರಪ್ರಾಯವು ಎಂದು ತಿಳಿದರು. ನಿರ್ಮತ್ಸರರಾದ ಅವರು ದೇಶಹಿತ 
ವನ್ನು ನ್ಮಾಯವಾಗಿ ಸಾಧಿಸಲು ಬೇಕಾದ ಮೂಲ (ಸೂತ್ರಗಳ) ತತ್ತ್ವಗಳ 
ಸಮ್ಮಗ್‌ಜ್ಞಾನ ಉಳ್ಳೆವರಾಗಿದ್ದರು. ಈಗ ಹತ್ತು ಕುರುಡರು ಆನೆಯನ್ನು 
ಸವರಿ ತಿಳಿದು ವರದಿ ಮಾಡಿದಂತೆ, ನಾನಾ ಆದರ್ಶಗಳನ್ನು ಸಾರುತ್ತಿದ್ದರೂ 
ಒಳ್ಳೆಯದಾದವುಗಳನ್ನು ತಿಲಮಾತ್ರವೂ ಸಾಧಿಸಲಾಗದಿರುವುದು ಈ ದೋಷ 
ವನ್ನು ಈಗಿನವರಲ್ಲಿ ಸೂಚಿಸುವುದು. ವಿದ್ಕಾವಂತನ ಅಪರಾಧಕ್ಕೆ ದಂಡನೆಯು 
ಮೃದುವಾದುದರಿಂದ ಅಂಕೆಯಿಲ್ಲದ ಭ್ರಷ್ಟಾಚಾರವು ಬೆಳೆಯುವುದು. 

ಜಾತಿಗಳಲ್ಲಿ ನೀಚೋಚ್ಚ ಭಾವಗಳನ್ನು ಕಲ್ಪಿಸಿದ ಅವರು ಅಪರಾಧದ 
ಜ್ಞ್ಯಾನಾಜ್ಞ್ಯಾನಾವಸ್ಥೆ ಗಳ ಭೇದವನ್ನು ತಿಳಿಯದಿರಲಿಲ್ಲ. ಬ್ರಾಹ್ಮಣನು 
ಶೂದ್ರನು ನೀಚ ಎಂದಂತೆ, ಜ್ಞಾನ ಇಲ್ಲದ ಶೂದ್ರನು ಮಾಡಿದ ತಪ್ಪಿಗೆ ಒಂದು 
ದಂಡನೆಯೆಂದೂ, ಜ್ಞಾನ ಇರುವ ಶೂದ್ರನ ಅದೇ ತಪ್ಪಿಗೆ ಅದರ ಎಂಟು 
ಪಾಲೆಂದೂ ಏರುತ್ತಾ ಏರುತ್ತಾ ಬ್ರಾಹ್ಮಣನ ಅದೇ ಅಪರಾಧಕ್ಕೆ ೬೪-೧೦೦- 
೧೨೮ ಪಾಲು ದಂಡನೆಯನ್ನು ಹೇಳುವ ಮನು ಮತ್ತು ಫ್ರಾಚೇನ ಭಾರತೀ 
ಯರು ಹೇಗೆ ಮತ್ತರಿಗಳು, ಅಜ್ಞಾನಿಗಳು ? ಅದು ಅವರ ಸೂಕ್ಷ್ಮ ಅರ್ಥ 
ಶಾಸ್ತ್ರ, ರಾಜ್ಯಶಾಸ್ತ್ರ, ರಾಜಕಾರಣ, ಮನಃಶಾಸ ಹ್ಞ್ಯಾನಗಳ ಫಲವಾದುದು 


ಎಡಿ 
೪7112 


ಸತ್ಯ. ಅಲ್ಲವಾದರೆ ಬಹುಮತ, ಸಮಾನತೆ, ಅಹಿಂಸೆ, ಶಾಂತಿಗಳಿಂದ ಈಗ 
ಯಾಕೆ ರಾಮಠಾಜ್ಯವಾಗಲಿಲ್ಲ? ತನ್ನ ಅದ್ಯಕ್ನತೆಯನ್ನು ಇತರರ ಮೇಲೆ 
ಹೊರಿಸುವುದು ಯಥಾರ್ಥ ಅಸಾಮರ್ಥ್ಯ. ಹಣವಿಲ್ಲ ಜನತೆಯ 
ಸಹಕಾರವಿಲ್ಲ, ಜನತೆಯು ಯುರೋಪಹಿನಂತೆ ಸಾಕ್ಷರವಲ್ಲ, ಇತ್ಮಾದಿಯಾಗಿ 
ನೆವ ಹೇಳುವದು ಸರಿಯಾದ ಕಾರಣವಲ್ಲ. ಮನುಸ್ಮೃತಿಯೇ ಭಾರತದ 
ರಾಜ್ಯಘಟನೆ. ಈಗ ಪರಮೋಚ್ಚ ನ್ಯಾಯಪತಿಗಳು ಈಗಿನ ರಾಜ್ಕಘಟನೆ 
ಯನ್ನು ಶಾಸಕರು ಬಹುಮತದಿಂದ ಸಂಪತ್‌ ಎಂಬ ಸದಸ್ಸಿನಲ್ಲಿಯೂ ಪರಿ 
ವರ್ತಿಸುವುದು ಸಾಧುವಲ್ಲ ಎಂದು ಅಭಿಪ್ರಾಯ ಪಡುತ್ತಾರೆ. ಮನುವೂ 
ಇತರ ಧರ್ಮಜ್ಞರೂ ಧರ್ಮನಿಬಂಧನೆಗಳಂತೆ ರಾಜನು ರಾಜ್ಯಭಾರ ಮಾಡ 
ಬೇಕು ಎಂದು ಆಶಿಸುತ್ತಾರೆ. ಆದುದರಿಂದ ಶಾಸಕನು ನ್ಯಾಯದ ಅಧೀನನು. 
ಶಾಸನವನ್ನು ಅವನಿಷ್ಟದಂತೆ ಮಾಡಗೊಡುವುದು ಅಪಾಯಕಾರಿಯೆಂದು 
ಕೃಪಾಳುಗಳಂ ನಿಶ್ಚಯಿಸುತ್ತಾರೆ. ಪೀಡಕನಿಗೆ ವಂಚನೆಯೇ ಧರ್ಮವು. 


ಮನುಸ್ಮೃತಿಯ ಸಮತಾನಾದ, ಸಮಾಜವಾದಗಳು 


ಯಜ್ಞದ ನೈಷ್ಟಲ್ಮಕ್ಕೆ ವೈಜ್ಞಾನಿಕ ಸಾಕ್ಷಿಯನ್ನು, ಸಾಫಲ್ಮ ನಿರಾಕರಿಸು 
ವವರು ತೋರಿಸಲಿ, ಯಾಗದಿಂದ ಮಳೆ-ಬೆಳೆಗಳ ಸಮೃದ್ಧಿ ಸಿದ್ಧಿಯಾಗು 
ವುದು. ಅರಣ್ಮವು ಮಳೆಗೆ ಕಾರಣವೆನ್ನುತ್ತಾರೆ; ಅದಲ್ಲ. ಸಮುದ್ರಕ್ಕೆ 
ಮಳೆಯಾಗುವುದು ಹೇಗೆ ? ಇಂದ್ರನು ವೃಷ್ಟಿಕಾರಣನು. ಅವನು ಸೂರ್ಯನ 
ಮೂಲಕ ಆದಾನವಿಸರ್ಗಗಳನ್ನು ಸಾಧಿಸುಷನು. ಬಿಸಿಲಿಗೆ ನೀರು ಆವಿಯಾಗಿ 
ಕಾರ್ಮೋಡವಾಗಿ ಬರಸಿಡಿಲು ಜಡಿದು ಪುಳೆಯಾಗುವುದನ್ನು ಒಪ್ಪುವ 
ಭೂತ ವಿಜ್ಞಾನಿಯು, ಅಗ್ನಿಯಲ್ಲಿ ಮಂತ್ರಪೂರ್ವಕ ಯಾಜ್ಞೆಕ ದ್ರವೃದಹನ 
ವಾಗಿ ಏನಾಗುವುದೆಂಬುದನ್ನು ನೋಡಬೇಕು. ಅಂತರಿಕ್ಚದಲ್ಲಿ ವಿವಿಧ 
ವಿದ್ಮುತ್ವಸರಣ, ಅಣುವಿಕಿರಣ ಇವುಗಳ ಇತಿಗತಿಯನ್ನು ಅಳೆಯಲಾಗದ 
ಅವನು ಯಜ್ಞವಿಜ್ಞಾನಕ್ಕೆ ಬೋರಲು ಮಲಗುವ ಮುಗು. ಆಯುರ್ವೇದದ 


ರಸಭಸ್ಮಗಳು, ವೈದಿಕಯಜ್ಞ ವೈಭವವು, ಅದ್ಭುತವಿಜ್ಞ್ಞಾನಗಳು. ಅಣುಗಳ 
ಸೂಕ್ಷ್ಮೀಕರಣದಿಂದ ಅವು ಪ್ಯಾಪನಶೀಲಗಳು. ಪರಿಣಾಮಕಾರಿಗಳು, 


IX 

ಆರೋಗ್ಯಕ್ಕೆ ರಸಭಸ್ಮಗಳು ಬ್ರಹ್ಮಾಸ್ತವಾಗಿರುವುದು ಉಪಯೋಗಿಸಿದವರೇ 
ಬಲ್ಲರು. ಮಂತ್ರವು ವಿಷವನ್ನು ಇಳಿಸುವುದು, ಏರಿಸುವುದು. ಪ್ರತ್ಯಕ್ಷಕ್ಕೆ 
ಬಾಧಕ ಪ್ರಮಾಣವು ಈ ಸೃಷ್ಟಿಯಲ್ಲಿ ಆಗಿಲ್ಲ. ಆದುದರಿಂದ ' ಯಜ್ಞಾದಿ 
ವೈದಿಕಕರ್ಮಗಳ ಅಭಾವದಿಂದ ಆಹಾರಾಭಾವ, ಜನಾಧಿತ್ಕ, ಮಹಾರೋಗ 
ಗಳಿಂದಾಗಿ ಒಬ್ಬನು ಮತ್ತೊಬ್ಬನನ್ನು ನುಂಗುವ ದಾರುಣ ವಿಪ್ಲವವುಒದಗಿದೆ. 
ಇದನ್ನು ಯಾವ ವಾದಕ್ಕೂ ಪರಿಣಾಮಕಾರಿಯಾಗಿ ಹತ್ತಿಕ್ಕಿ ಸುಖೀರಾಜ್ಕ 
ವನ್ನು ಸೃಜಿಸಲಾಗಲಿಲ್ಲ. ಮನುಸ್ಮೃತಿಯಲ್ಲಿ ಸುಖೀರಾಜ್ಮವಿದೆ. ರಾಮ 
ರಾಜ್ಕವಿದೆ. ಸಮತಾವಾದವಿದೆ. ಸಮಾಜವಾದವಿದೆ. ನೋಡುವ ಕಣ್ಣು 
ತೆರೆದಿರಬೇಕು. ದಾನವು ಉತ್ತಮ ಧರ್ಮ. ಯಜ್ಞ ಮತ್ತು ಇತರ 
ಸಂಸ್ಕಾರಗಳು ದಾನರೂಪವಾಗಿವೆ. ಪಾಪನಿವೃತ್ತಿಯು ದಾನದಿಂದ ಉಂಟಾ 
ಗುವುದು. ಇದ್ದವನು ಇಲ್ಲದವನಿಗೆ ಒಂದುಮಿತಿಯಲ್ಲಿ ಕೊಡುವುದು ದಾನ. 
ಅದರಿಂದ ಮೈಗಳ್ಳತನಕ್ಕೆ ಆಸ್ಪದವಿಲ್ಲ. ದಾನಪ್ಪಶಂಸೆಯಿದೆ. ಪ್ರತಿಗ್ರಹ 
ನಿಂದೆಯಿದೆ. ಅನ್ನ, ಧನ, ಧಾನ್ಮ, ಗೋವು, ಕುದುರೆ ಇವುಗಳನ್ನು ದಕ್ಷಿಣೆ 
ಯಾಗಿ ಕೊಡುವುದು ಯಾಗಾಂಗ. ಇಂತಹ ಯಾಗರೂಪದಿಂದ ದಾನಬುದ್ಧಿ 
ಯಿಲ್ಲದಿರುವ ಉಳ್ಳವರಿಂದ ಕದ್ದು ಬಲಾತ್ಮರಿಸಿ ತಕ್ಕೊಳ್ಳುವುದು ಅಪರಾಧ 
ವಲ್ಲವೆಂದು ಧರ್ಮಜ್ಞರ ಮತ. ಈ ವಿಧಾನವು ಧನವು ರಾಶಿಯಾಗುವು 
ದನ್ನು ತಡೆಯುವುದು, ಹಂಚುವುದು. ದೇಶಕ್ಷೇಮಕ್ಕಾಗಿ ದೇವತೋದ್ದೇಶದ 
ಯಾಗವಿದೆ. ದೇಶದಲ್ಲಿ ಎಲ್ಲರೂ ಇರುವರು. ಇಂತಹ ಘನ ಉದ್ದೇಶದ 
ದಾನಯಾಗರೂಪದಿಂದ ಅರ್ಥಪ್ರಸಾರ ಯೋಜನೆ ಪ್ರಾಚೀನರದು. ಭೂತ 
ವಿಜ್ಞಾನಿಯು ಮಾರಕಾಸ್ಟ್ರವನ್ನಲ್ಲದೆ ಮತ್ತೇನನ್ನು ಸಾಧಿಸಿದನು. ಅತಿವೃಷ್ಟಿ 
ಅನಾವೃಷ್ಟಿ, ಇಲಿ, ಮಿಡಿತೆ, ಕೀಟ ಆಹಾರಾಭಾವ, ಜನಾಧಿಕ್ಕವನ್ನು ನಿಯಂತ್ರಿ 
ಸಲಾಗಲಿಲ್ಲ. ಭಾರತದ ವಿಜ್ಞಾನವು ಅಮರಣ, ಶಾಂತಿ, ಸುಖಸಾಗರಗಳ 
ಆಗರವಾದ ಅಮೃತ ವಿಜ್ಞಾನವಾಗಿದೆ. ಐಹಿಕ ಸುಖಕ್ಕೆ ವೇದದಲ್ಲಿ ಅನೇಕ 
ಯಾಜ್ಞಿಕ ಉಪಾಯವಿದೆ. ಅರ್ಜುನನು ದೇಶ-ವಿದೇಶಗಳ ದಿಗ್ವಿಜಯ 
ಮಾಡಿದನು. ಕನ್ನಡಿಯಂತಹ ನೆಲಗೋಡೆ ಇರುವ ಭವ್ಮಭವನ ಮಾಡಿದ, 
ಸ್ವರ್ಗಕ್ಕೆ ಹೋದ, ಶಿವನನ್ನು ಕಂಡ. ಇದು ಭಾರತವಿಜ್ಞಾನ ಸಿದ್ಧಿಯ 
ತುಣುಕು, 


22 


ಮನುಸ್ಮೃತಿಯ ಅನುವಾದಕ ಪ್ರಕಾಶನಕ್ಕೆ ಕೃತಜ್ಞನು. ಸಮಾಜ 
ಪುಸ್ತಕಾಲಯದ ಒಡೆಯರ ಸಾಹಸಕ್ಕೆ ಮೆಚ್ಚಿಕೆಗಳು. ನಮ್ಮ ಶ್ರಮವು 
ಸಫಲವಾಗುವಂತೆ ಜನತೆಯನ್ನು ಹಾರೈಸುತ್ತೇನೆ. 


ಪಂಜೆತ್ತಾಡಿ (ದ. ಕ.) ಪಂ.ಚಕ್ರಕೋಡಿ ಈಶ್ವರಶಾಸ್ತ್ರೀ 
೨೬-೮೧. ೧೯೬೯ 


ಪ್ರಕಾಶಕರ ನುಡಿ 


ಹಿಂದೂ ಧರ್ಮಶಾಸ್ತ್ರಕ್ಕೆ ಬುನಾದಿಯಾಗಿರುವ *ಮನಂಸ್ಮೃ ತಿಯಂಥ 
ಮಹತ್ತ್ವದ ಗ್ರಂಥವನ್ನು ಪ್ರಕಟಿಸಲು ನಮಗೆ ಸಂತೋಷವೆನಿಸುತ್ತದೆ. ಈ 
ಮೊದಲು, ಇದೇ ರೀತಿ ಕನ್ನಡದಲ್ಲಿ ಪ್ರಪ್ರಥಮ ಬಾರಿ ನಾವು "ಕೌಟಲ್ಕನ 
ಅರ್ಥಶಾಸ್ತ್ರ' ವನ್ನು ಸಮಗ್ರವಾಗಿ ಪ್ರಕಟಿಸಿದಾಗ, ಕನ್ನಡಿಗರಿಂದ ದೊರೆತ 
ಹರ್ಷೋದ್ಲಾರಗಳ *ಭಾಪು'ವೇ ನಮಗೆ ಈ ಮನಂಸ್ಕೃತಿಯ ಪ್ರಕಟಣೆಗೆ 
ಸಾಹಸಪಡಲು ಸ್ಫೂರ್ತಿಯನ್ನಿತ್ತಿತಂ, ಮಾರಾಟದ ದೃಷ್ಟಿಯಿಂದ ಇಂಧ 
ಪ್ರಕಟಣೆಗಳು ನಿರಾಶಾದಾಯಕವಾದವುಗಳೇ ! ಅಂತಲೇ ಇಂತಹ ಪ್ರಕಟಣೆ 
ಗಳಿಗೆ ಜನ ಕೈಹಾಕುವುದು ಕಡಮೆ. ಹೀಗೆಂದು ಕೈ ಸೋತು ಕುಳಿತರೆ ಕನ್ನಡ 
ದಲ್ಲಿ ಪ್ರಕಟವಾಗಲೇ ಬೇಕಾದ ಮಹತ್ತ್ವದ ಹಲವಾರು ಗ್ರಂಥಗಳು ಬೆಳಕು 
ಕಾಣದೆಯೇ ಹೋದಾವು ! ಹಣದ ಶ್ರೇಯ ಕಡಿಮೆ ಲಭಿಸಿದರೂ, ಕನ್ನಡ 
ಸಾರಸ್ವತ ಭಂಡಾರಕ್ಕೆ ಒಳ್ಳೆಯ ಕಾಣ್ಮೆಗಳನ್ನು ಒಪ್ಪಿಸುತ್ತಿರುವ ಸಂತಸದ 
ಶ್ರೇಯವೇನೂ ಕಡಿಮೆಯದಲ್ಲ! ಈ ಕಾರಣ ನಾವು ಆಗಾಗ ಇಂತಹ ಬೃಹತ್‌ 
ಪ್ರಕಟಣೆಗಳಿಗೆ ಕೈಹಾಕುವುದು. ಇದಕ್ಕೆ ಕನ್ನಡ ಬಾಂಧವರಿಂದ ಹಾರ್ದಿಕ 
ಸ್ವಾಗತ ದೊರೆತೀತೆಂದು ಆಶಿಸಿದ್ದೇವೆ. 


ಪ್ರಸ್ತುತ ಗ್ರಂಥವನ್ನು ಸರಳವಾಗಿ, ತುಂಬ ಸಮರ್ಥ ರೀತಿಯಲ್ಲಿ 
ಅನುವಾದಿಸಿದ ಪಂಬೆತ್ತಾಡಿಯ ಚಕ್ರಕೋಡಿ ಈಶ್ವರ ಶಾಸ್ತ್ರಿಗಳಿಗೆ ಅಭಿನಂದನೆ 
ಗಳು. ಅನುವಾದಕ್ಕತಿಯ ಹಸ್ತಪ್ರತಿಯ ನೂರಾರು ಪುಟಗಳನ್ನು, ತಮ್ಮ 
ಅವಿರತ ಕಾರ್ಯಕ್ರಮಗಳಲ್ಲಿಯೂ ಬಿಡುವು ಮಾಡಿಕೊಂಡು ಅವಗಾಹನೆ 
ಮಾಡಿ, ಅನುವಾದದ ಬಗ್ಗೆ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿ, ಪ್ರಕಟಣೆಗೆ 
ಪ್ರೋತ್ಸಾಹಿಸಿ, ಅಲ್ಲಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಿಕೊಟ್ಟದ್ದಕ್ಕಾಗಿ 
ಧಾರವಾಡದ ಶ್ರೀಮಜ್ಜಗದ್ದುರು ಶಂಕರಾಚಾರ್ಯ ಪಾರಶಾಲೆಯ ಬ್ರಹ್ಮಶ್ರೀ 
ವೇ. ರಾರಾ, ಭಾಲಚಂದ್ರ ಶಾಸ್ತ್ರಿಗಳಿಗೆ ಅಭಿವಂದನೆಗಳು, 


ಪರಿವಿಡಿ 


ಸೃಷ್ಟಿ 
ವಿಷಯಸಾರ 
ವಿಧಿಮರಾಲ 
ಧಾರ್ಮಿಕ ವಿಧಿಗಳು 
ಸಂಸ್ಕಾರ 
ಛಾತ್ರ ದಿಶೆ 
ಗೃಹಸ್ಥ 
ವಿವಾಹ 
ನಿತ್ಕವಿಧಿಗಳು 
ಶ್ರಾದ್ಧಗಳು 
ಏವಿಧ ವೃತ್ತಿ 
ಸ್ನಾತಕನಿಗಾಗಿ ನಿಯಮಗಳು 
ವೇದಾಧ್ಯಯನ 
ಸ್ನಾತಕನಿಗಾಗಿ ನಿಯಮಗಳು 
ವಿಹಿತ ಹಾಗು ನಿಷಿದ್ಧ ಆಹಾರ 
ಅಶುದ್ಧಿ 
ಶುದ್ದೀಕರಣ 
ಸ್ತ್ರೀಯ ಕರ್ತವ್ಮಗಳಂ 
ಅಡವಿಯಲ್ಲಿಯ ಆಶ್ರಮವಾಸಿಗಳು 
ಯತಿಗಳು 
ಆರಸಂ 
ಪೌರ ಹಾಗೂ ಅಪರಾಧದ ಕಟ್ಟಳೆಗಳು 
ವಿವರಣೆ 
ನ್ಮಾಯವಿಭಾನ 


೨೫ 
ನಕ್ರ 
೩೧ 
೩೪ 
ರ೯ 
೭೯ 
೮೦ 
೯೬ 
೧೦೬ 
೧೪೧ 
೧೪೫ 
೧೬.೨ 
೧೬೯ 
೧೯೯ 


೨೨೧ 
೨೩೧ 
೨೩೭ 
೨೪೩ 
೨೫೭ 


೩೦೫ 
೩೦ 


ಯಣಾದಾನ (ಕೊಟ್ಟ ಸಾಲವನ್ನು ಮರಳಿ ಪಡೆಯುವುದು) 
ಸಾಕ್ಷಿ 
ಚಿನ್ನದ ತೂಕ-ಇತ್ಮಾದಿ 
ಯಣಾದಾನ 
ನ್ಮಾಸ (ಇಡುಗಂಟಂ) 
ಒಡೆತನವಿಲ್ಲದ ಮಾರಾಟ 
ದಾಂಪತ್ಮನಿಯವಂಗಳು 
ಕಾಣ್ಕೆಗಳ ಹಂಚುವಿಕೆ 
ಕೂಲಿಯನ್ನು ಕೊಡದಿರುವುದು 
ಒಡಂಬಡಿಕೆಯನ್ನು ಕಾರ್ಯರೂಪಕ್ಕೆ ತರದಿರುವುದು 
ಕೊಡು-ಕೊಳ್ಳುವ ರದ್ದತಿ 
ಒಡೆಯರು ಹಾಗೂ ದನಗಾಹಿಗಳು 
ಗಡಿಯ ಬಗ್ಗೆ ವಾದ-ವಿವಾದ 
ಮಾನಹಾನಿ (ವಾಕ್ಸಾರುಷ್ಕ) 
ಗಾಯಗೊಳಿಸುವುದು_-ನೋಯಿಂಸುವುದು 
ಕಳವು 
ಹಿಂಸೆ 
ವ್ಯಭಿಚಾರ 
ಸಂಕೀರ್ಣ ನಿಯಮಗಳು 
ಪತಿ-ಪತ್ಲಿಯರ ಕರ್ತವ್ಯಗಳ 
ಪಿತ್ರಾರ್ಜಿತ ಆಸ್ತಿ ಹಾಗು ಪಾಲು 
ಜೂಜಾಟ 
ಸಂಕೀರ್ಣ ದಂಹನೆಗಳು 

ಆಪದ್ಧರ್ವ 

ಮಿಶ್ರಜಾತಿಗಳು 


ಕರ್ತವ್ಯ ಹಾಗೂ ಜೀವನೋಪಾಯ 
ಜಾನ 


೩೧೪ 
೩೦೬ 
೩೩೧ 
೩೩೨ 
೩೪೧ 
೩೪೪ 
೩೪೬ 
೩೮೪೭ 
ಡಿರ್ಭ೯ 
೩೪೯ 


೩೫೫% 
೩೫೯ 
೩೬೭ 
೩೭೧ 
೩೮೧ 
೩೮೨ 
೩೮೪ 
೩೯೭ 
೪.೨೧ 
ಅಲ್ಲೂ 
ಅರ್ಜ 


೪೭೦ 


೪೮೫೩ 
೪೯೫ 


ಯಜ ಕ್ಸ-ಯಾಗಾದಿಗಳು 


ಆವಶ್ಯಕ ಪ್ರಾಯಶ್ಚಿತ್ತಗಳು 


ಅಪರಾಧಗಳ ವರ್ಗೀಕರಣ 
ಪ್ರಾಯಶ್ಚಿತ್ತಗಳು 


ಜನ್ಮಾಂತರ 
ಮೋ ಕ್ಷ 


ಸಂಶಯಾತ್ಮಕ ಅಂಶಗಳು 


ಉಪಸಂಹಾರ 


ಅಧ್ಯಾಯ 
ಅಧ್ಯಾಯ 
ಅಧ್ಯಾಯ 
ಅಧ್ಮಾಯ 
ಅಧ್ಯಾಯ 
ಅಧ್ಯಾಯ 
ಅಧ್ಯಾಯ 
ಅಧ್ಯಾಯ 
ಅಧ್ಯಾಯ 
ಅಧ್ಯಾಯ 
ಅಧ್ಯಾಯ 
ಅಧ್ಯಾಯ 


*ಲಿ)ಿ9ನ೦ ೨. 


ಅಧ್ಯಾಯಗಳು ಹಾಗು ಶ್ಲೋಕಗಳಂ 


“APS ಟ್ರ 


"ewe NO, 
bL OO 





ಪುಟ 

೧ 
ಈಶ್ತಿ 
೯ 
೧೨೯ 
೧೯೮ 
೨೩೭ 
೨೫೭ 
೩೦೫ 
೩೯೭ 
೪೩೦ 
೪೯೫ 
೫೪೬ 


ಒಟ್ಟಾರೆ ಶ್ಲೋಕಗಳು 


೪೯೬ 
೫೦೪ 
೫೦೬ 
೫೧೦ 
೫೪೬ 
೫೬೧ 


೫೬೪ 
೫೬೫ 


ಒಟ್ಟು ಶ್ಲೋಕ 


ಜಹೆಭತನಬನುಷು 


೧೧೯ 
೨೪೯ 


೪೨೦ 
ನಿಡಿ 
೧೩೧ 
೨೬೫ 
೧೨೬ 





ಪಿ೬ಲೆ೪ 


ಮನಮಸ 


ಅಧ್ಯಾಯ ೧ 


ಮನುಮೇಕಾಗ್ರಮಾಸೀನಮಭಿಗಮ್ಮ ಮಹರ್ಷಯಃ | 

ಪ್ರತಿಪೂಜ್ಯ ಯಥಾನ್ಯಾಯಪಿಂದಂ ವಚನಮಂಬತ್ರವನ್‌ | ೧ 

ಮಹಾತ್ಮರಾದ ಖಂಷಿರಗಳು ಮನುವನ್ನು ಕಂಡು ಈ ಒಂದು ಪ್ರಶ್ನೆ 
ಯನ್ನು ಹೇಳುತ್ತಾರೆ. ಸಂಪ್ರದಾಯಪ್ರಕಾರ ನಮಸ್ಕಾರಾದಿಗಳನ್ನ್ನು 
ಮಾಡಲು ತಪ್ಪಲಿಲ್ಲ. ಮನುವು ಅನ್ಯತ್ರ ವ್ಯಗ್ರ ಮನಸ್ಕ ನಾಗಿರಲಿಲ್ಲ. 
ಸಂಖಾಸನದಲ್ಲಿದ್ದ ನಂ. ಜನಜೀವನದ ಆದ್ಯಂತಗಳನ್ನು, ವಿನಿ ವಿಧ ಮಂಖ 
ಗಳನ್ನು, ಕುಜಿರುಜಿಗಳನದ್ದ ಮನನ ಮಾಡಿದ್ದರಿಂದ ವಂನಂ ಸಾರ್ಧಕ 
ವಾವಂಧಾರಿಯಂ. 


ಲೋಕದೃಷ್ಟಿಯ ಉಪಪತ್ತಿ ಸಂಶಯನಿವಾರಣೆಗಳನನ್ನಿ-ಮನೆಂಸ ತಿ 
ಯನ್ನೂ ಚು ಬರೆದನಂ. ಅಲ್ಲಿ ತನ್ನನ್ನು ತಾನು ತೇಳಕೊಳ್ಳುವ 
ಪ್ರಸಂರವೇನು ? ಉತ್ತರ: ಮನುವಿನ ಆಪ್ತ ಕಿಷ್ಯನಂ ಭೃದುವು. ಮನಂ 
ವಿನ ದೃಷ್ಟಿ ಕೋನವನ್ನು ಯಧಾವತ್ತಾಗಿ ಬಲ್ಲವನಾದ ಉತ್ತಮ ಆಪ್ತ 
ಶಿಷ್ಯ ನಂಭೃಗಂವು. ಮನಂವಿನಿಂದ ಮಂಖತಃ ತಿಳಿದ ಧರ್ಮಸೂಕ್ಷ್ಮಶೆಯನನ್ನು 
ಕ್ಲೋಕ ರೂಪವಾಗಿ ಭೃಗಂವು ಇತರರ ಉಪಯೋದಕ್ಕೊ ಸ್ಕರ ಸಂಗ್ರಹಿ 
ಸಿದನಂ. ಮಹಾತ್ಮರು ಅಲ್ಪಾಯಾಸದ ಕೆಲಸವನ್ನು ಡನ ತ 
ET ತಾವು ಸ್ವಯಂ ಹಚ್ಚಿ ಕೊಳ್ಳುವುದಿಲ್ಲ. ವೆಂಲ್ಮಟ್ಟದ 
ರಾಜರು, ರಾಜಪ್ರತಿನಿಧಿಗಳು, ರಾಜಕಾರಣಿಗಳು, ಮೇಧಾವಿಗಳು 
ತಮ್ಮ ಆಪ್ತರಿಂದ ಹೇಳಿಕೆ, ಅನುಭವ, ಸಹಾಯ, ವಿಧಿ-ವಿಧಾನ 
ಗಳನ್ನು ಒದದಿಸುವುದೂ, ಪ್ರಕಟಿಸುವುದು ಅಪರಿಜಿತವಲ್ಲ. ಈ ರೀತಿಯಲ್ಲಿ 
ಪುರಾತನ ಎಲ್ಲ ಗದ್ರಂಥಗಳಂತೆ ಈ ರ್ರಂಧವು ಮನಂಭಾವದಂತೆ ಭೃಗುಪಿ 
ನಿಂದ ಅನ್ಯೂನಾನತಿರಿಕ್ತವಾಗಿ ್ರಂಧರೂಪಕ್ಕೆ ಬಂದಿರುವುದು. ಮನಂ 


೨ ಮನುಸ್ಮೃತಿ [ ಅಧ್ಯಾಯ 


ಮತ್ತು ಭೃಗಂ ಇವರಿಬ್ಬರ ಲೋಕಾಸುರಗ್ರಹ ಭಾವನೆಯನ್ನು ಮೊರ್ತಿ 
ದೊಳಿಸಿದೆಯೆಂದು ತಿಳಿಯಬಹುದು. ಮತ್ತು ಶೀಹರ್ಷ, ಶೂದ್ರಕ 
ಮಂಂತಾದ ಕವಿಗಳು bas ರನ್ನ, ಪಂಪ ಮಂಂತಾದ ಕನ್ನಡ 
ಕವಿಗಳು ್ರಂಧದ ಉಪೋದ್ರಾತ ಪ್ರ ಪ್ರತರಣದಲ್ಲಿ *ನಾನಂ ಹೀದೆ ಬರೆದೆ, 
ಹಾದೆ ಬರೆ ಕಡೆ ಇದಂ ಹಾಗಿದೆ, "ಅಂತಹ ದ ಗ್ರಂಧ, ನಾನರಿ ಅಂ ತವ" ಇತ್ಯಾದಿ 
ಯಾಗಿ ಹೇಳಿಕೊಳ್ಳುವುದು ತಂಡುಬರುತ ದೆ. ಅವರು ದ್ರಂಧ ಬರೆ 
ಯುವ ಮೊದಲಂ ತಮ್ಮ ಪಾಂಡಿತ್ಯ ವಿಶ್ವಾಸದಿಂದ ಪ್ರಶಂಸಿಸಿ ಕೊಂಡರೊ? 
ಬೌದ್ದಿಕವಾಗಿ ಕಲ್ಪಿಸಿದ ದ್ರಂಧಸೃಷ್ಟಿಯಂಂದ ಗ್ರಂಧವನ್ನು ಗತದಾಲದ್ದ 
ರಂತೆ ಬರೆದಂಕೊಂಡರೊ? ಅಲ್ಲಿ ದ್ರಂಧರಚನಾವಸಾನದಲ್ಲಿ ಬರೆದ 
ಪೀಠಿಕಾಸಂಧಿಯನ್ನ್ನು ಆರಂಭದಲ್ಲಿ ಸಂಯೋಜಿಸಿದರೋ ಎಂದು ಎಲ್ಲರಿಗೂ 
ಸರಿಯಾರುವಂತೆ ನಿಶ್ಚಯ ಹೇಳುವುದು ಕಷ್ಟ. ಮತ್ತು ಈ ಕಾಲದ 
ಪ್ರಕಟಿತ ಪುಸ್ತಕದ ಆರಂಭದ ಪುಟಗಳಲ್ಲಿ ವಾಚಕರು ಒಡನೆ ಎಲ್ಲವನ್ನು 
ಕಾಣುವುದಾದರೂ ಮಂನ್ನುಡಿ-ಲೇಖಕರ ಮಾತು ವಂಂತಾದ ಖಂಡದಲ್ಲಿ; 
ಮಂಂದೆ ಕಾಣುವ ಪ್ರಕಟಿತ ಗ್ರಂಧವನ್ನು ಉದ್ದೇಶಿಸಿ ಧನ್ಯವಾದ, ಕೃತ 
ಜ್ಹತೆ, ಪ್ರಶಂಸೆ, ವಿಜ್ಞಾಪನೆಗಳ ವಾಕ್ಯಗಳನ್ನು ಬರೆಯುವ ಸಂಪ್ರದಾಯಂ 
ವಿದೆ. ಆಮದರಿಂದ ಇವೆಲ್ಲ ಸತ್ಯದಲ್ಲಿ ಪಿನ್ನುಡಿಯಾವರೂ ಅಗ್ರ ಭಾಗವನ್ನು 
ಅಲಂಕರಿಸುವುವು. ಇಂತಹ ಸತ್ಛ್ಸಂಪ್ರ ದಾಯದಂತೆ ಸರ್ವಜ್ಞ ಕಲ್ಪರಾದ 
ಪುರಾತನರು ತನ್ನನ್ನು ತಾನು ಎನ್ವಡೆ ದೆ, ಸಂಜ್ಞಾ ನಾಮದಿಂದ ಬೇರೊಬ ಬ್ಬ 
ನಂತೆ ವ್ಯವಹೆರಿಸುವುದೂ ಒಂದರ "68೧ ER ನಾವು ತಿಳಿಯ 
ಬಹುದು. 


ಭಗವನ್‌ ಸರ್ವವರ್ಣಾನೂಂ ಯಥಾವದನಂಪೂರ್ವಶಃ | 
ಅಂಶರಪ್ರಭವಾಣಾಂ ಚ ಧರ್ಮಾನ್ನೋ ವಕ್ತುಮರ್ಹಸಿ! ೨ 


ಪೂಜ್ಯನೆ ! ಅನಂಕ್ರ ವಂವಾಗಿ ನವಂದೆ ಧರ್ಮೋಪದೇಶವಾಗಬೇಕಂ. 
ನೀನು ಅದಕ್ಕೆ ತಕ್ಕವನು. ಜಗತ್ತಿನ ಎಲ್ಲ ವರ್ಗದ ಜನರ ಮತ್ತು 
ಸಂಕೀರ್ಣಸಂತತಿಯ ವಸರ ಸ್ಥಿ ತಿಗೆ ಹೊಂದುವ ಧರ್ಮವು ನಮದೆ 
ತಿಳಿಯಬೇಕೆ೦ದಂ ಆಶೆಯಿಂದ.” 


ಅಧ್ಯಾಯ: ೧] ಮನುಸ್ಮೃತಿ ತಿ 


ತ್ವಮೇಕೋ ಹೃಸ್ಕ ಸರ್ವಸ್ಯ ವಿಧಾನಸ್ಕ್ಯ ಸ್ಹಯಂಭುವಃ | 

ಆಚಿಂತ್ಯಸ್ಕ್ಯಾಪ್ರಮೇಯಸ್ಕ ಕಾರ್ಯಕತ್ವಾರ್ಥವಿತ್‌ ಪ್ರಭೋ ॥ 4 

ನೀನು ಕರ್ತವ್ಯ ವನ್ನು ಮತ್ತೂ ತತ್ತ್ವವನ್ನೂ ಬಲ್ಲವನು. ಧರ್ಮ 
ಮೂಲವು ಸ್ವಯಂಭೂ-ಕ್ಕ ತ್ರಿವಂವಲ್ಲ ನೈಸರ್ಗಿಕ.  ವಿರೂಪವಾದರೆ 
iis; ಬಹಂ ಚ್‌ ಸೂಕ್ಷ್ಮವೂ ಆದಿರುವುದರಿಂದ 
ಸುಗದವಂವಲ್ಲ. ಯಾಗಾದಿ ಕರ್ಮವೂ, ಸತ್ಯಜ್ಞಾನಾನಂದವಂಯ ಬ್ರಹ್ಮ 
ತತ್ತ್ವವೂ ಪಾದಪ್ರ ತಿಪಾದ್ಯಗಳು. ಸಂಖಜೀವನವು ಈಗಲೂ ವಂಂ೦ದೆಯೂ 
ವೇದವರ್ಜ್ಣಿತವಾದ ಧರ್ಮದಿಂದ ಜಗತ್ತಿನ ಸಕಲ ಪ್ರಜೆಗಳಿಗೂ ಲಭಿಸಂ 
ವುದು. ಅವೈದಿಕ ಮತಗಳು ವೇದಮತಸಾರವಾದ ಸತ್ಯ, ಅಹಿಂಸ್ಕೆ 
ಅಲ್ಪತೃಷ್ಪಿ Fue ಘನಗುಣಗಳಿಲ್ಲದೆ ಉಪಕರಣ ಪಡೆಯಲಿಲ್ಲ. ಜನರು 
ಸುಖಲಾಭವನ್ನು ಹೊಂದುವುದಿಲ್ಲ. ಹೀದೆ ಬೇರೆ ದೇಶದ ಜನವೂ ಕೂಡ 
ವೇದಸಾರ ER ಧರಿಸಲ್ಪಡುವುದೆಂದು ಧರ್ಮದ ವಿಶ್ವವ್ಯಾಪಿ 
ಯನ್ನು ಊಪಹಿಸಬಹೆಂದು. ವ್ಯತಿರಿಕ್ತ ವಾರಿ ಧುಮಂಕಿದ ಪ್ರಜೆಯು 
ಯಶಸ್ವಿಯಾದದ್ದಿ ಲ. ಸಮನ್ವಯಂದೃಷ್ಟಿಯಿ೦ದ ಇದಂ ವೇದ್ಯ ಬಾಡಿದೆ. 


ಸಶೈಃ ಪೃಷ್ಟಸ ಕಥಾ ಸಮ್ಯುಗವಿಂತೌಜಾ ಮಹಾತ್ಮಭಿಃ | 


ಪ್ರ ತ್ಕು ಮಾಚಾಚ್ಯ ೯ ತಾನ್‌ಸರ್ವಾನ್‌ ಮಹರ್ಹೀನ್‌ ಶ್ರೂಯಂತಾವಿಂತಿ 1 ೪ 


ಯಂಷಿರಳಂ ದೌರವಪೂರ್ವಕವಾಗಿ ಸೇಳಿದರಂ. ತನ್ನ ವಂತ್ತು ಅವರ 
ಘನತೆಗೆ ತಕ್ಕಂತೆ ಇರುವ ಸಮಂದಾಜಾರದೊಡನೆ ಧಮೋಪದೇಶಕ್ಯೆ 
ಮಂನಂವು ಉಪಕ್ರಮಿಸತ್ತಾನೆ. 


ಅಸೀದಿದಂ ತಮೋಭೂಕಮಪ್ರಜ್ಞಾತಮಲಕ್ಷಣಂ | 
ಅಸ್ರತರ್ಕ್ಯಮುನವಿಜ್ಞೇಯಂ ಪ್ರಸುಂಪ್ತಮಿವ ಸರ್ವತಃ! ಜ 


ಈಗ ನಾವು ತಿಳಿದಿರುವಂತೆ ಹಗಲು ಕತ್ತಲಂ ಅಲ್ಲದ, ಇದು ಹೀಡೆ 
ಎಂದು ವಿವರಿಸಲಾಗದ, ಎಚ್ಚ ರವೂ ನಿದ್ದೆಯೂ ಅಲ್ಲದ ಒಂದು ಅವ್ಯಕ್ತಾ 
ವಸ್ಸೆಯ ಬ್ರಹ್ಮವು ಇತ್ತು. 
ತತಃ ಸ್ವಯಂಭೂರ್ಭಗವಾನ್‌ ಅವ್ಯಕ್ತೋ ವ್ಯಂಜಯನ್ನಿಡಂ | 
ಮಹಾಭೂತಾದಿ ನೃತ್ತೌಜಾಃ ಪ್ರಾದುರಾಸೀತ್ರನೋನುದಃ | ೬ 


೪ ಮನುಸ್ಮೃತಿ [ ಅಧ್ಯಾಯ : ೧ 


ಬಳಿಕ ಸರ್ವಶಕ್ತವೂ ಸ್ವಯಂಭಂವೂ ಆದ ಬ್ರಹ್ಮವು ವ್ಯಕ್ತ 


ವಾಯಿತು. ಪಂಚಭೂತಗಳಂ, ಅಹೋರಾತ್ರಿಗಳು ದೋಚರವಾದಂವು. 
ಯೋಃಸಾನತೀಂದ್ರಿಯಗ್ರಾಹ್ಯಃ ಸೂಕ್ಷೋಂವ್ಯಕ್ತ8 ಸನಾತನಃ | 
ಸರ್ವಭೂತಮಯೋಣಜಚಿಂತ್ಯಃ ಸ ಏವ ಸ್ವಯಮಂಂದ್ಟಜಗೌ॥ೃ ೭ 
ಅಂತಹ ಪರವರಾತ್ಮನಂ ಸನಾತನನಾದರೂ ಚರ್ಮಜಕ್ಷುಪಿದೆ ತೋರಂ 
ವವನೆಲ್ಲ. ಯಮಂನಿಯವರಾದಿ ಯೋಗಬಲವುಳ್ಳ ವಮಂನಸ್ಸಿರಿ ಮಾತ್ರ 
ಗ್ರಾಹೃನಾವವನಂ. ನಿರವಯವರೂಪವನ್ನು ಬಿಟ್ಟು ಸಾವಯವ ರೂಪವನ್ನು 
ತಾಳಿದನಂ. 
ಸೋಭಿಧ್ಯಾಯ ಶರೀರಾತ್‌ ಸ್ವಾತ್‌ ಸಿಸ್ಯಾಕ್ಷಂರ್ಪಿವಿಧಾಃ ಪ್ರಜಾಃ | 
ಅಪ ಏವ ಸಸರ್ಜಾದೌ ತಾಸು ವೀರ್ಯಮಂವಾಸೃಜತ್‌ ॥ ಲ 
ಅವನು ಇಚ್ಛ್ರಾವಾತ್ರದಿಂದ ತನ್ನ ಶರೀರದಿ೦ದಲೇ ವಿವಿಧ ಪ್ರಜೆ 
ದಳ ಸೃಷ್ಟಿಯ ಆರಂಭದಲ್ಲಿ ಮುಹಾಜಲವನ್ನ್ನ ಸೃಜಸಿದನಂ. ಆ ಮಹಾ 
ಜಲದಲ್ಲಿ ಇನ್ನೊ೦ದು ಸೃಷ್ಟಿಬೀಜವನ್ನು ಇರದೊಳಿಸಿದನು. ಮೊದಲ 
ತತ್ತ್ವರೂಪವಾದ ಭೂತವಸ್ತುಗಳು, ಬಳಿಕ ದೃಕ್ಯವಾದ ಪೃಥಿವ್ಯಾದಿ ದ್ರವ್ಯ 
ರಳು ಎಂದು ಸೃಷ್ಟಿಕ್ರಮವು. ಕಲ್ಪಜೇದದಲ್ಲಿ ಬೇರೆಬೇರೆ ಸೃಷ್ಟಿಯಂ 
ಇರುವುದಂ. ಶಿಲಾಯಂಗ ಇತ್ಯಾದಿಯಾಗಿ ಏಕಾಸವಾದವು ವಂಂ೦ದಂ 
ವರಿಯಂತ್ತ ದೆ. ಯೋಗಬಲವನ್ನು ಸಾಕ್ಷಾತ್ಕರಿಸಿದವರಿದೆ ಯೋಗಿಗಳ ಅನಂ 
ಭವದಲ್ಲಿ ವಿವಾದವು ಬರಲಾರದು. ತನ್ನ ಜೀವನಕಾಲದ ಅನಂಭವದಿಂದ 
ಎಲ್ಲವನ್ನು ಅಳೆಯಲಾಗದಂ. ನೀರಿನ ಅಳತೆ ದಾರಿದೆ ಹೊಂದಂವುದೆ? 
ಈ ೨೦ನೇ ಶತಮಾನದಲ್ಲಿ ಪ್ರಜಾಕ್ಷೇಮಕ್ಕೆ ಒಬ್ಬೊಬ್ಬ  ಮುಂದಾಳಂ 
ಒಂದೊಂದು ವಾದವನ್ನು ವಂಂ೦ದೊಡ್ಡುವನಂ. ಇದು ಸತ್ಯವಾದಷ್ಟು 
ಅದಂ ಅಯಂಥಾರ್ಧವಲ್ಲ. 
ತದಂಡಮಭವದ್ದೈ ಮುಂ ಸಹಸ್ರಾಂಶು ಸಎಂಪ್ರಭಂ | 
ತಸ್ಮಿನ್‌ ಜಜ್ಞೇ ಸ್ವಯಂ ಬ್ರಹ್ಮಾ ಸರ್ವಲೋಕನಿತಾನಂಹಃ! ೯ 
ನೀರಿನಲ್ಲಿ ಹಾಕಿದ ಬೀಜವು ಜಿನ್ನದ ಮೊಟ್ಟೆಯಂತೆ ಶಂದ್ಸ ವಾಯಿತು. 
ಸೂರ್ಯನಂತೆ ಅದಂ ಉಜ್ಜಲವಾಗಿತ್ತು. ಸರ್ವಲೋಕಜನಕನಾದ ಬ್ರಹ್ಮನಂ 
ಅದರಲ್ಲಿ ಜನ್ಮವೆತ್ತಿ ದನಂ. 


ಅಧ್ಯಾಯ: ೧] ಮನುಸ್ಮ ತಿ ೫ 


ಆನೋ ನಾರಾ ಇತಿ ಪ್ರೋಕ್ತಾ ಆಪೋ ವೈ ನರಸೂನವಃ! 
ತಾ ಯದಸ್ಕಾಯನಂ ಪೂರ್ವಂ ತೇನ ನಾರಾಯಣಃ ಸ್ಕ್ರ್ಯೃತಃ | co 
ನಾರಾ ಎಂದರೆ ನೀರು. ಅಯನವು ಆಶ್ರಯವು. ಬ್ರಹ್ಮನಂ ಅಂಡ 
ಭವನಂ, ಜಲಾಶ್ರಯನಂ. ಆದುದರಿಂದ ನಾರಾಯಣ ಶಬ್ದವು ಬ್ರಹ್ಮ 
ವಾಹಕವು. 
ಯತ್ತ ಕ್‌ ಕಾರಣಮವ್ಯಕ್ತಂ೦ ನಿತ್ಯಂ ಸದಸದಾತ್ಮಕಂ 
ತದ್ವಿಸೃಷ್ಟಃ ಸ ಪುರುಷೋ ಲೋಕೇ ಬ್ರಹ್ಮೇತಿ ಕೀರ್ತ್ವ್ಯಶೇ 1 ೧೧ 
ಸದಸತ್‌ ರೂಪ ಅವ್ಯಕ್ತ ಬ್ರಹ್ಮದಿಂದ ಸೃಜಿಸಲ್ಪಟ್ಟ ಅಂಡಜ 
ಬ್ರಹ್ಮನೂ ಬ್ರಹ್ಮನೆಂದೇ ಕರೆಯಲ್ಪಡುತ್ತಾನೆ. 
ತಸ್ಮಿನ್ನಂಡೇ ಸ ಭಗವಾನ್‌ ಉಹಿತ್ವಾ ಹರಿವತ್ಸರಂ | 
ಸ್ವಯಮೇವಾತ್ಮನೋ ಧ್ಯಾನಾತ್ತದಂಡಮಕರೋದ್ವಿಧಾ | ೧೨ 
ಆ ಬ್ರಹ್ಮನು ಆ ಅಂಡದಲ್ಲಿ ಬಹಳ ವರ್ಷವಿದ್ದು ತನ್ನ ಧ್ಯಾನಬಲ 
ದಿಂದ ಆ ಅಂಡವನ್ನು ಎರಡುಹೋಳಂ ಮಾಡಿದನು. 
ತಾಭ್ಯಾಂ ಸ ಶಕಲಾಭ್ಯಾಂ ಚ ದಿವಂ ಭೂಮಿಂಚ ನಿರ್ಮಮೇ | 
ಮಧ್ಮೇ ವ್ಯೋಮ ದಿಶಶ್ವಾಷ್ಟಾ ವಪಾಂಸ್ಥಾನಂ ಚ ಶಾಶ್ವತಂ! ೧೩ 
ಅದರಿಂದ ಸ್ವರ್ಣ, ಭೂಮಿ, ಆಕಾಶ, ದಿಕ್‌, ಸಮುದ್ರ ಎಲ್ಲ 
ಉಂಟಾದುವು. 
ಉದ್ಭಬರ್ಹಾಕ್ಮನಶ್ಚೈವ ಮನಃ ಸದಸದಾತ್ಮಕಂ | 
ಮನಸಶ್ಥಾಪ್ಯಹಂಕಾರಂ ಅಭಿಮಂತಾರಮೀಶ್ವರಂ | ೧೪ 
ಆ ಪರಮಾತ್ಮನಿಂದ ಮನಸ್ಸು, ಅಹಂಕಾರಗಳು ಆವಿರ್ಭವಿಸಿದವು. 
ಮಹಾಂಕಮೇವ ಚಾತ್ಮಾನಂ ಸರ್ವಾಣೆ ತ್ರಿಗುಣಾನಿ ಚ | 
ವಿಷಯಾಣಾಂ ಗ್ರಹೀತೃಣಿ ಶನೈಃ ಪಂಚೇಂದ್ರಿಯಾಣಿ ಚ | om 
ಪಂಜೇಂದ್ರಿಯ ವಂಂಂತಾದ ಸರ್ವಸೃಷ್ಟಿಯು ಸತ್ವರಜಸ್‌ ತಮಸ್‌ 
ಎಂಬ ತ್ರಿರುಣವಂಯವು ಆರಿ ವಿಸ್ತಸಿದುವು. 


ತೇಷಾಂ ತ್ವವಯವಾನ್‌ ಸೂನ್‌ ಷಣ್ಣಾಮಪ್ಯಮಿತೌಜಸಾಂ | 
ಸನ್ನಿವೇಶ್ಯಾತ್ಮಮಾತ್ರಾಸು ಸರ್ವಭೂತಾನಿ ನಿರ್ಮವಮೇ 1. ೬ 


೬ ಮನುಸ್ಮೃತಿ [ ಅಧ್ಯಾಯ : ೧ 


ಅಹಂಕಾರ ತನ್ಮಾತ್ರಗಳನ್ನು ಆಧರಿಸಿ ವಿಚಿತ್ರ ಕ್ರಿಯಾದುಂಣಶಾಲಿ 
ಗಳಾದ ಅಸಂಖ್ಯ ವಸ್ತುಗಳನ್ನು ಸೃಜಿಸಿದನು. 
ಯನ್ಮೂರ್ತ್ವೃ್ಯವಯವಾಃ ಸೂಕ್ಸ್ಟ್ಮಾಸ್ತಸ್ಕೇಮಾನ್ಯಾಶ್ರಯಂಂತಿಷಟ್‌ | 
ತಸ್ಮಾಚ್ಛರೀರನಿತ್ಯಾಹುಸ್ತಸ್ಕಮೂೂರ್ತಿಂ ವಂಸನೀಷಿಣಃ 1 ೦೭ 
ನಾವು ಕಾಣುವ ಶರೀರಗಳೆಲ್ಲ ಅಹಂಕಾರ ತನ್ಮಾತ್ರ ಗಳೆಂಬ ಆರಂ 
ಪದಾರ್ಧದಳನ್ನು ಅವಲಂಬಿಸಿರುವುದರಿಂದ ದೇಹವನ್ನು ಶರೀರ ಶಬ್ದ 
ದಿಂದ ಕರೆಯುವುದು ಸವಂ೦ಜಸವಾರಿದೆ. 
ತದಾವಿಶಂತಿ ಭೂತಾನಿ ಮಹಾಂತಿ ಸಹಕರ್ಮಭಿಃ | 
ಮನಶ್ಚಾವಯವೈಃ ಸೂಕ್ಷ್ಮ್ಮೈಃ ಸರ್ವಭೂಕಕೃದವ್ಯಯಂಂ ಗ ೧೮ 


ಕರ್ಮಸಹಿತ ವಂಹಾಭೂತಗಳು ಮನಸ್ಸು ಪುಣ್ಯ ಪಾಪ ಸಂಕಲ್ಪ 
ಸುಖದು8ಖರಳು ಆ ಬ್ರಹ್ಮದಿಂದ ಹಂಟಗ್ಬಿವುವು. 
ತೇಷಾವಿಂದಂ ತು ಸಪ್ತಾನಾಂ ಪುರುಷಾಣಾಂ ಮಹ್‌ೌಜಸಇಂ | 
ಸೂಕ್ಸಾಭ್ಯೋ ಮೂರ್ತಿಮಾತ್ರಾಭ್ಯಃ ಸಂಭವತ್ಯವ್ಯಯಾದ್ವ್ಯ ಯಂಗ! ೧೯ 
ಹೀದೆ ಅವ್ಯಯ ಬ್ರಹ್ಮ ವಸ್ತುವಿನಿಂದ ವ್ಯಯವುಳ್ಳ ಇತರ ವಸ್ತು 
ಗಳಂ ಜನಿಸಂವುವು. ಅವ್ಯಯ ಬ್ರಹ್ಮವು ಪೂಜ್ಯ. 
ಆದ್ಯಾದ್ಯಸ್ಯ ಗುಣಂ ತ್ರೇಷಾಮವಾಪ್ಲೊ ತಿ ಏರಃ ಪರಃ | 
ಯೋ ಯೋ ಯಾವತಿಥಶ್ಚೈಷಾಂ ಸ ಸತಾನದ್ಗುಣಃ ಸ್ಮೃತಃ | ೨೦ 
ಆಕಾಶ-ವಾಯಂ-ತೇಜ- ಜಲ-ಪೃಥಿವೀ ಭೂತಗಳಲ್ಲಿ ಶಬ್ದ-ಸ್ಪರ್ಶ- 
ರೂಪ-ರಸ-ರಂಧದುಣರಳಂ ಮೊದಲಿನಿಂದ ಸಂಖ್ಯೆಯೇರಿದಂತೆ ಗುಣ 
ಗಳು ಅಷ್ಟು ಇರುವುವು. ಆಕಾಶದಲ್ಲಿ ಶಬ್ದ, ವಾಯುವಿನಲ್ಲಿ ಶಬ್ದಸ್ಪರ್ಶ, 
ತೇಜದಲ್ಲಿ ಶಬ್ದಸ್ಟರ್ಶ ರೂಪಗಳಂ, ಜಲದಲ್ಲಿ ಶಬ್ದಸ್ಪರ್ಶ ರೂಪರಸಗಳು, 
ಪೃಧಿನೀಯಲ್ಲಿ ಐದೂ ಇರಂವವೆಂದು ಭಾವವು. 
ಸರ್ವೇಷಾಂ ತು ಸ ನಾಮಾನಿ ಕರ್ಮಾಣಿ ಚ ಪೃಥಕ್‌ ಪೃಥಕ್‌ | 
ನೇದಶಬ್ದೇಭ್ಯ ಏವಾದೌ ಪೃಥಕ್‌ ಸಂಸ್ಥಾಶ್ಚ ನಿರ್ಮಮೋ ೨೧ 
ಸೃಷ್ಟಿಸಿದ ಎಲ್ಲ ವಸ್ತುಗಳೂ ವೇದದಲ್ಲಿ ವರ್ಜಿತವಾದ ಸಂಬ್ಞೆ-ಕ್ರೀಯೆ 


ಗಳಿಂದ ವ್ಯಾ ಪೃ ತಗಳಾಗಂವುವು. 


ಕರ್ಮಾತ್ಮನಾಂ ಚ ದೇವಾನಾಂ ಸೋಸ್ಟಜತ ಪ್ರಾಣಿನಾಂ ಪ್ರಭಂಃ | 
ಸಾಧ್ಯಾನಾಂ ಚ ಗಣಂ ಸೂಕ್ಷ್ಮಂ ಯಜ್ಞಂ ಚೈವ ಸನಾತನಂ | ೨೨ 


ಜಡಗಳನ್ನು ದೇವತೆಗಳನ್ನು ಸಾಧ್ಯರನ್ನು ಯಜ್ಞಗಳನ್ನು ಎಲ್ಲವನ್ನು 
ಮಾಡಿದನಂ. 


ಅಗಿ ಿವಾಯುರವಿಭ್ಯ ಸ್ತು ತ್ರ ಯೆಂಬ ಬ್ರಹ್ಮ ಸನಾತನಂ | 
ದುಡೋಹ ಯಜ ಕ ಸಿಧ್ಯರ್ಥ ಯಗ್ಯಜುಸ್ಸಾವಂಲಕ್ಷಣಂ | ೨೩ 


ನಿತ್ಯವಾದ ವೇದವನ್ನು ಅಗ್ನಿ, ವಾಯಂ, ರವಿ ಗ್ರಹಗಳ ಮೂಲಕ 
ಪರಮಾತ್ಮನಂ ಯದ್‌, ಯಜಂಷ್‌, ಸಾಮನ್‌ ಎಂಬ ಮೂರು ಅಭಿಧಾನ 
ದಿಂದ ಪ ಪ್ರದಾರಕ್ಕೆ ತಂದನು. ಯಜ್ಞವು ನೆರವೇರಲಂ ಮೂರಂ ವೇದದರಳರಿ 
ಬೇಕಾಗಿವೆ. 


ಕಾಲಂ ಕಾಲನಿಭಕ್ತೀಶ್ವ ನಕ್ಷತ್ರಾಣಿ ಗ್ರಹಾಂಸ್ತಥಾ | 

ಸರಿತಃ ಸಾಗರಾನ್‌ಶೈಲಾನ್‌ ಸಮಾನಿ ವಿಷವಾಣಿ ಚ! ೨೪ 

ತಪೋ ವಾಚ: ರತಿಂಜೈವ ಕಾಮಂ ಚ ಕ್ರೋಧಮೇವ ಚ | 

ಸೃಷ್ಟಿಂ ಸಸರ್ಜ ಜೈವೇಮಾಂ ಸ್ಪಷ್ಟುಮಖಿಚ್ಛನ್ನಿಮವಾಃ ಪ್ರಜಾಃ |. ೨೫ 


ಸೂರರ್ಯ೯ಜಲನೆ ಸಂವತ್ಸರ, ಮಾಸಾದಿ ವಿಭಾಗ, ನಕ್ಷತ್ರಗಳು, ಗ್ರಹ 
ಗಳಂ, ನದಿಗಳು, ಸವಂದ್ರಗಳು, ತಪಸ್‌-ವಾಕ್‌-ರತಿ-ಕಾವು-ಕ್ರೋಧ 
ಗಳಂ ಇವುಗಳನ್ನು ಪ್ರಜಾಜೀವನಕ್ಕಾಗಿ ಸೃಷ್ಟಿದೊಳಿಸಿದನು. ಸ್ವಯಂ 
ಚಾಲಿತ ಯಂತ್ರವಿರುವಂತೆ. 


ಕರ್ನಣಾಂ ಚ ವಿವೇಕಾರ್ಥಂ ಧರ್ಮಾಥನರ್ರ್‌ ವ ಹಓನೇಚಯಂತ್‌ | 
ದ್ವಂದ್ದೆ ಕ್ರೈ ರಯೋಜಯಚ್ಛೆ (ಮಾ SRN. ಪ್ರಜಾಃ! ೨೬ 


ಕ್ರಿಯೆಗಳಲ್ಲಿ ಧರ್ಮ್ವವಷೆಂದೂ ಅಧರ್ಮವೆಂದೂ ವರ್ಗವನ್ನು ಮಾಡಿ 
ದನಂ. ಮತ್ತು ಸಂಖದಂಃಖ ವಂಂತಾದ ವಿರುದ್ಧ ವಸ್ತುಗಳ ದ 
ವನ್ನು ಪ ಪ್ರಜೆಗಳಿದೆ ಕಲ್ಪಿಸಿದನು. 


ಅಣ್ಟ್ಯ್ಯೋ ಮಾತ್ರಾ ನಿನಾಶಿನ್ಕೋ ದಶಾರ್ಧಾನಾಂ ತು ಯಾಃ ಸ್ಮೃತಾಃ | 
ತಾಭಿಃ ಸಾರ್ಧಮಿದಂ ಸರ್ವಂ ಸಂಭವತ್ಮನುಪೂರ್ವಶಃ | ೨೭2 


G 


ಮನುಸ್ಮೃತಿ [ ಅಧ್ಯಾಯ: ೧ 


ಪಂಚತನ್ಮಾತ್ರಗಳಂ, ಪಂಚಮಹಾಭೂತಗಳಂ ಇವುಗಳಿಂದಲೇ ಸಕಲ 
ಸೃಷ್ಟಿಯಂ ವಿಸ್ತರಿಸಂವುದಂ. 
ಯಂ ತು ಕರ್ಮಣಿ ಯಸ್ಮಿನ್‌ ಸ ನ್ಯಯುಂಕ್ತ ಪ್ರಥಮಂ ಪ್ರಭುಃ ! 
ಸ ತದೇವ ಸ್ವಯಂ ಭೇಜೇ ಸೈಜ್ಯವರಾನಃ ಪುನಃ ಪುನಃ ೨೮ 


ಪ್ರಜಾಪತಿಯು ಸೃಜಿಸಿದ ಪ್ರಾಣಿಗಳ ಸ್ವಭಾವವು ಮಾಂಸಭಕ್ಷಣಾದಿ 


ವ್ಯಾಪಾರವು ಅನಂತರದ ಸಂತತಿಯಲ್ಲಿಯೂ ಅನುಸ್ಕೂತವಾಗುವುದು. 


ಹಿಂಸ್ರಾಹಿಂಸ್ರೇ ಮೃದುಕ್ರೂರೇ ಧರ್ಮಾಧರ್ಮಾ ವೃತಾನೃಶೇ | 
ಯದ ಸ್ಮ ಸೋದಧಾತ್‌ಸರ್ಗೇ ತತ್ತಸ್ಕ ಸ್ವಯಮರಾವಿಶತ್‌ | ೨೯ 
ಮೇಲೆ ಹೇಳಿದಂತೆ ಹಿಂಸ್ರತ್ವವು ಸಿಂಹ ಹುಲಿಗಳಿದೆ, ಅಹಿಂಸೃತ್ವವು 
ಜಿಂಫೆದೆ ಮೃದುತ್ವವು ಬ್ರಾಹ್ಮಣನಿದೆ, ಕ್ರೂರತ್ವವು ಕ್ಷತ್ರಿಯನಿದೆ, 
ಹಾದೆಯೇ ಬ್ರಹ್ಮಜರ್ಯಾವೂ ಅಧರ್ಮವು, ಧರ್ಮವು ನಿಷಿದ್ಧ ಮೈಧಂ 
ನಾದಿಯೂ ನಿಸರ್ದವಾರಂವುದಂ. 
ಯಥರ್ತುಲಿಂಗಾನ್ಕೃತವಃ ಸ್ವಯಮೇವತರ್ತುಪಯರ್ಯಯೇ | 
ಸ್ವಾನಿ ಸ್ವಾನ್ಯಭಿಸದ್ಭಂತೇ ತಥಾ ಕರ್ಮಾಣಿ ದೇಹಿನಃ H ao 
ವಸಂತಾದಿ ಯತುಗಳಲ್ಲಿ ಫಲಪುಷ್ಯಾದಿ ಸಮೃದ್ದಿಯಂ ಶೋರಂವಂತೆ 
ಪ್ರಾಣಿಗಳಿದೆ ಕ್ರೂ ರತ್ಯ್ವಾದಿಗಳಂು ಸ್ವಧರ್ಮವು. 
ಲೋಕಾನಾಂ ತು ವಿನೈಧ್ಯರ್ಥಂ ಮಂಖಬಾಹೂರಂಪಾದತಃ | 
ಬ್ರಾಹ್ಮಣಂ ಕ್ಷತ್ರಿಯಂ ವೈಶ್ಯಂ ಶೂದ್ರಂ ಚ ನಿರವರ್ತಯ ತ" | ೩೧ 
ಪರಮಾತ್ಮನ ನಿರಾಕಾರ ನಿರ್ಗುಣ ರೂಪವು ಅಜಿ೦ತ್ಯವು ಅನಿರ್ವಜಚ 
ನೀಯವು. ವ್ಯಕ್ತವಾದ ಚರಾಚರ ರೂಪದಲ್ಲಿ ( ಬ್ರಾಹ್ಮಣನನ್ನು ) ಜ್ಞಾನಿ 
ಯಂನನ್ನಿ ಮಂಖವೆಂದೂ, ( ಹ್ಹತ್ರಿಯನನ್ನು) ವೀರ್ಯವಂತನನ್ನು ಬಾಹಂ 
ವೆಂದೂ, ( ವೈಶ್ಯನನ್ನು) ವಣಿಜನನ್ನು ಊರುಸ್ತಂಭವೆಂದ್ಕೂ ( ಶೂದ್ರ ) 
ವಂಜೂರನನ್ನು ಪಾದದಂತೆ ಆಧಾರವೆಂದೂ ನಿರೂಪಿಸಬಹುದು. ಎಂದರೆ 
ಮನುಷ್ಯಸಮಾಜ ಒಂದಂ ಶರೀರವೆಂದಂ ನಾವು ತಿಳಿಯಬೇಕು. ಶರೀರವು 
ಸ್ವೇಜ್ಛೆಯಂತೆ ಕಾರ್ಯಕ್ಷವಂವಾಗಿ ಇಷ್ಟಾನಿಷ್ಟವನ್ನು ಸಾಧಿಸಬಲ್ಲುದೂ 


ಅಧ್ಯಾಯ : ೧] ಮನುಸ್ಮೃತಿ ೯ 


ಹೊಂದತಕ್ಕುದೂ ಆಗಿದೆ. ವೃವಸೆ ಯಂತೆ ವರ್ತಿಸಿದರೆ ಸಂಖವಾಗಿ 
ಉದರಪೋಷಣೆ ಮಾಡಬಲ್ಲುದು. ವಿಪರೀತವಾಗಿ ( ನರ್ತಿಸಿದರೆ) ಕಂಜಿ 
ದಾಡಿದರೆ ಹಳ್ಳ ಕಂಪ್ಪೆರಳಲ್ಲಿ ವಂಗ್ಗರಿಸಿ ದೇಹಭಂಗಕ್ಕೂ ದಂಃಖಕ್ಕೂ 
ಈಡಾಗುವುದು. ಅದರಂತೆ ಜನಸವಂಂದಾಯಂವು ವ್ಯವಹಾರವನ್ನು ವಿಭಾ 
ಗಿಸಿಕೊಂಡು ಅವಶ್ಯವಾದದ್ದನ್ನು ತು೦ಬಿಕೊಳ್ಳ ಬೇಕಂ. ವಂನೆಯ ವಂಂದು 
ಕಿದೆ ದೇಹಬಲವಿಲ್ಲ. ಕಾಳಿತಲ್ಲಿ ಮನೆ ಸೊತ್ತನ್ನು, ಮಕ್ಕಳಂ-ಮರಿಯನ್ನು 
ಕಾಯಬಹುದಂ. ವಯಸ್ಕರಂ ಕಾಡು-ಗುಡ್ಡ, ಬಿಸಿಲಂ-ಮಳೆ, ಹಗಲ 
ಇರುಳು ದುಡಿದು ತರಬೇಕಂ. ಒಟ್ಟು ಎಲ್ಲರೂ ಉಂಡು ಬದುಕಬೇಕು. 
ಹೀದೆಯೇ ಒಂದು ಮನುಷ್ಯಸಮಾಜವು ತಲೆಯ ಕೆಲಸವಾದ ವಿಜಾರ 
ವನ್ನು ಸೈ ಕೆಲಸ ಕಾಯುವುದನ್ನು, ಕಾಲಿನ ಕೆಲಸ ಪ್ರಯಾಣವನಲ್ಬ 
( ತೊಡೆ) ಪಾದದ ಕಲಪ ಶರೀರಧಾರಣೆಯನ್ನು ನಿರ್ವಂಚನೆಯಂ೦ದೆ 
ಒಂದು ದೇಹದಂತೆ ಪೂರೈಸಿಕೊಂಡರೆ ಒಂದು ದೇಹದ ಸುಖದಂತೆ ಒಂದು 
ಸಮಾಜದ ಸುಖವು ಸಿದ್ದಿಸುವುದು. ವಂಜನೆ-ಮತೃರಗಳು ತಲೆಹಾಕಿದರೆ 
ರೋದಾವಿಷ್ಟವಾದ ಶರೀರವು ಕೆಲಸಕ್ಕಾಗದೆ ಸೊರಗಿ ಬೀಳಂವಂತೆ ಸವರಾ 
ಜವೂ ಗುರಿ ಮುಟ್ಟದಂ ಎಂಬ ಭಾವವು. ಸಮಾಜದ ವರ್ಗವನ್ನು ವಿರಾಟ್‌ 
ಪುರುಷನೆ ಶರೀರರೂಪದಲ್ಲಿ ನಿರೂಪಿಸಿದ್ದರಿಂದ ಈ ಅರ್ಥ ಊಹೆದೆ ಸಿಒಂ 
ಹುವುದು. ಆದದರಿಂದ ತಲೆಯಂತೆ ಒಂದು ವರ್ಗವು ಸದಾ ಸಮಾಜದ 
ಹಿತಾಹಿತಗಳನ್ನು ಜಿಂ ತಿಸಿ ತತ್ಕಾಲದ ಕಾರ್ಯಾಕಾರ್ಯಗಳನ್ನು ನಿರ್ದೇ 
ಕಿಸಬೇಕಂ. ಅಂತಹ ಹಿತಾಹಿತಗಳ ಅಡೆತಡೆಗಳನ್ನು ಇನ್ನೊಂದು 
ವರವು ನಿವಾರಿಸಬೇಕು. ಅದಕ್ಕ ನಂದುಣವಾಗಿ ಮತ್ತೊಂದ ವರ್ಣವು 
ಉದ್ಯೋಗಿಸಬೇಕು. ಇದಕ್ಕೆ ಲ್ಲ ಪೂರಕವಾಗಿ ಇನ್ನೊಂದಂ ವರ್ಗವು 
ಕೊರತೆಯನ್ನು ತುಂಬಿ ದುಡಿದು ತನ್ನನ್ನೂ ಇತರರನ್ನೂ ಇರದೊಡಿಸ 
ಬೇಕಂ. ಈ ಅನ್ಯೋನ್ಯಭಾವದಿಂದ ವ್ಯವಹಾರವು ಸಂಸೂತ್ರವಾಗಂವುದಂ. 
ಇದಕ್ಕೆ ವ್ಯತಿರೇ ಕೋದಾಹರಣೆಯಂ ೨೦ನೇ ಶತಮಾನದಲ್ಲಿ ೭ನೇ ದಶಕದ 
ಭಾರತದ ಸಾಮಾಜಿಕ ಪರಿಸ್ಥಿ ತಿ. ದುಡಿಮೆಯ ಲೋಪದಿಂದ ಆಹಾರ 
ಸಾವಂಗ್ರಿರಳ ಕೊರತೆ, ಸರಕಾರದ ಎಲ್ಲ ಶಾಖೆಯ ನೌಕರರ ಅತೃಪ್ತಿ, 


ರಾಜಕಾರಣಿಗಳ ಕೋಲಾಹಲ, ದಿನಕ್ಕೊಂದು ಸಿದ್ಧಾಂತ, ಭ್ರಷ್ಟಾಚಾರ, 


೧೦ ಮನುಸ್ಮೃತಿ [ ಆಧ್ಯಾಯ: ೧ 


ಕಾರ್ಯಗತವಾಗುವ ಥಧೋರಣೆಯೊಂದೂ ಇಲ್ಲ. ಮದ್ಯಪಾನನಿಷೇಧ, 
ಪುಸ್ತಕದಲ್ಲಿ ಸಮಾನತೆ, ಪುಸ್ತಕದಲ್ಲಿ ದೂರಾಲೋಜನೆ, ತನ್ನ ಪದವಪಿ-ಹಣ- 
ಕೀರ್ತಿ ಸಾಧನೆಯಲ್ಲಿ. ವಿಪರೀತ ಸಮಾಜವು ಸಾಧಿಸಿದ ಸಂಖಸಾವರ್ರಾಜ್ಯ 
ವಿದು. ಹೆಂಲಿಯಂ ಎಂದೂ ಗಂಣದಲ್ಲಿ ಜಿಂಕೆಯಾಗದಂ. ಸರ್ಕಸ್ಸಿನಲ್ಲಿ 
ಕಲಿಸಿದ ಹಂಲಿ ಸರ್ಕಸ್ಸಿಗಲ್ಲದೆ ಕಾಡಿನಲ್ಲಿ ಜಿಂಕೆಯೊಡನೆ ಆಡಿ, ಮೇದು 
ಜೀವಿಸಲಾರದಂ. ಹಾದೆಯೇ ಆರಂಭದ ಗುಣ ಕರ್ಮಗಳನ್ನು ಬಲಾತ್‌ 
ಸರ್ಕಸ್ಸಿನ ಹುಲಿಯ ಕಿಕ್ಷಣದಂತೆ ತಿದ್ದು ವುದರಿ ಲಾಭಕರವಲ್ಲವೆಂದು ಅನು 
ಭವದ ವಿಷಯ. ಆದುದರಿಂದ ನೈಸರ್ಗಿಕವಾದ ವ್ಯವಸ್ಥೆಯನ್ನು ಪಾಲಿ 
ಸುವುದು ಕ್ಷೇಮಕರ, ವಿಜಾರಕ್ಕೆ ಸಿಕ್ಕುವ ವಿಷಯ. ಆದುದರಿಂದ 
ಮಂಖಾದಿರೂಪಕವು ಮತ್ನರವಲ್ಲ. ಇದೇ ಭಾವದಿಂದ ಮೂಲದಲ್ಲಿ ಲೋಕ 
ವಿವೃದ್ಧಿಯ ಬದ್ದ "ವಂಂಖಬಾಹೂರುಪಾದತಃ ಎಂದು ಹೇಳುವುದು ಸವಂತ 
ಜಿತವಾಗಿದೆ. 
ದ್ವಿಧಾ ಕೃತ್ತೂತ್ಮನೋ ದೇಹಮರ್ಥೇನ ಪುರುಷೋಭವತ್‌ | 
ಅರ್ಥೇನ ನಾರೀ ತಸ್ಯಾಂ ಸ ವಿರಾಜಮಸೃಜತ್‌ ಪ್ರಭಂಃ! ೨ 
ಆ ಬ್ರಹ್ಮನಂ ತನ್ನ ದೇಹವನ್ನು ಎರಡಾಗಿ ವಿಭಾಗಿಸಿ ಒಂದಂ ಪುರಂ 
ಷನೂ ಇನ್ನೊಂದು ಸ್ತ್ರೀಯೂ ಅಗಿ ವಿರಾಟ್‌ ಎಂಬವನನ್ನು ಹೆತ್ತನು. 
ತಖಸ್ತಸ್ತ್ಯಾ ಸೃಜದ್ಯಂ ತುಸ ಸ್ವಯಂ ಪುಂಸೋ ಪಿಂಡಿ | 
ತಂ ಮಾಂ ವಿತ್ತಾಸ್ಯ ಸರ್ವಸ್ಯ ಸ್ರಷ್ಟಾರಂ ದ್ವಿಜಸತ್ತಮಾಃ ॥ ತ್ಲ 
ಆವಿರಾಜನು ತಪಸ್ಸುಮಾಡಿ ನನ್ನನ್ನು ಪಡೆದನು. ನಾನು ಇನ್ನು 
ಮೇಲಿನ ಸೃಷ್ಟಿಗೆ ಅಧಿಕಾರಿಯಾಗಿದ್ದೇನೆ. ವಿಶ್ವಾಸದಿಂದ ಕೇಳಿದ ಶ್ರದ್ಧಾಲಂ 
ಗಳಿದೆ ಮನಂವು ವಸ್ತುಸ್ಸಿ ತಿಯನ್ನು ತಿಳಿಸುತ್ತಾನೆ. ಇದರಲ್ಲಿ ಪ್ರಶಂಸೆ 
ಯಿಲ್ಲ, ಕಪಟವಿಲ್ಲ. 
ಆಹಂ ಪ್ರಜಾಃ ಸಿಸೃಕ್ಷುಸ್ತು ತಪಸ್ತಪ್ಪ್ಯಾ ಸುದುಶ್ಚರಂ ! 
ಪೀನ್‌ ಪ್ರಜಾನಾನುಶೃಜಂ ಮಹರ್ಷೀನಾದಿತೋ ದಶ! ೬೪ 
ನಾನು ಉತ್ತರಸೃಷ್ಟಿಯ ಬದ್ಗೆ ದಾಢವಾದ ತಪಸ್ಸನ್ನು ಆಹರಿಸಿ 
ಹತ್ತುಮಂದಿ ಪ್ರಜಾಪತಿಗಳನ್ನು ಸೃಜಿಸಿದೆ. ಅವರು ವಂಹರ್ಷಿಗಳೂ 
ಆಗಿದ್ದಾರೆ. ಕಾರ್ಯದಿ೦ದ ಪ್ರಜಾಪತಿಗಳಂ, ಗುಣದಿಂದ ಖಂಷಿಗಳು. 


ಅಧ್ಯಾಯ : ೧] ಮನುಸ್ಮೃತಿ ೧೧ 


ವಂರೀಚಿವರಿತ್ರ್ಯ೦ಗಿರಸೌ ಪುಲಸ್ಕ್ಯಂ ಪುಲಹಂ ಕ್ರತುಂ | 
ಪ್ರಚೇತಸಂ ವಸಿಷ್ಮಂ ಚ ಭ್ರಗುಂ ನಾರದಮೇವ ಚ ಎ೫ 


ಮರೀಜಿ-ಅತ್ರಿ - ಅಂಗಿರಸ್‌- ಪುಲಸ್ತ್ಯ್ಯ- ಪುಲಹ- ಕ್ರತು-ಪ್ರಜೇ 
ತಸ್‌-ವಸಿಷ್ಠ-ಭೃಗಂ-ನಾರದ ಎಂದು ದಶಪ್ರಜಾಪತಿಗಳ ಸಂ ಜ್ಲೆಗಳು. 


ಏತೇ ಮನೂಂಸ್ತು ಸಪ್ತಾನ್ಯಾನಸೃಜನ್‌ ಭೂರಿತೇಜಸಃ | 
ದೇವಾನ್‌ ದೇವನಿಕಾಯಾಂಶ್ಚ ಮಹರ್ಷಿೀಂಶ್ವ್ಚಾವಿಂತೌಜಸ8 | ೩೬ 


ಆ ಹತು ಮಂದಿಯಣ ಬೇರೆ ಏಳು ಮನಂಗಳನ್ನು ನಿಯವಿಂಸಿದರಂ. 
ಅವರು ತೇಜಸ್ವಿ ಗಳಂ. ಹಿಂದೆ ಸೃಷ್ಟಿಯಾಗದ ದೇವತೆಗಳನ್ನು, ಖಂಷಿ 
ಗಳನ್ನು ಸೃಜಿಸಿದರು. “ಮನಂ ಎಂದು ಅಧಿಕಾರ-ಸ್ಥಾನ-ಪದವಿಗಳ ಸಂಜ್ಥೆ 
ಯಾಗಿದೆ. ದೇವೇಂದ್ರ ಎಂದರೂ ಹಾದೆಯೋ. 


ಯುಕ್ಷರಕ್ಷಃ ನಿಶಾಚಾಂಶ್ವ ಗಂಧರ್ವಾಪ್ಸರಸೋಂಸಂರಾನ್‌ | 
ನಾಗಾನ್‌ ಸರ್ಪಾನ್‌ ಸುಪರ್ಣಾಂಶ್ಚ ಪಿತ್ಫುಣಾಂ ಚ ಪೃಥಗ್ಗಣಾನ್‌ 1 42 


ಯಕ್ಷ-ರಕ್ಷಸ್‌-ಪಿಶಾಜ- ಗಂಧರ್ವ - ಅಪ್ಸರಸ್‌ - ಅಸುರ- ನಾಗ- 
ಸರ್ಪ-ಸಂಪರ್ಣ-ಪಿತೃಗಣಗಳರಿ ಉತ್ಪನ್ನವಾದುವು. 


ವಿದ್ಯುತೋಶನಿಮೇಘಾಂಶ್ಚ ರೋಹಿಶೇಂದ್ರಧನೂಂಹಿ ಚ | 

ಉಲ್ಯಾ ನಿರ್ಧಾತಕೇಶೂಂಶ್ಚ ಜ್ಕೋತಿ-ಷ್ಯುಚ್ಚಾವಚಾನಿ ಚ 1 ae 
ಕಿನ್ನರಾನ್‌ ವಾಸರಾನ್‌ ವಂತ್ಸ್ಯ್ಯಾನ್‌ ಪಿವಿಧಾ: ಶ್ವ ಪಿಹಂಗಮಾನ್‌ | 
ಪಶೂನ್‌' ಮೃಗಾನ್‌ ಮನುಷ್ಕಾಂಶ್ಚವ್ಯಾಲಾಂಶ್ಟೋಭಯತೋದತಃ॥ ೩೯ 
ಕ್ರಿವಿಂಕೀಟ ಪತಂಗಾಂಶ್ಚಯೂ ಕಾಮಸ್ಷಿಕಮತ್ಛ್ಯೂಇರc | 

ಸರ್ವ ಚ ದಂಶವಂಶಕಂ ಸ್ಥಾವರಂ ಚ ಪೃಥಗ್ವಿಧಂ ॥ ಭಲ 
ಏವಮೇತೈರಿದಂ ಸರ್ವಂ ಮನ್ನಿ ಯೋಗಾನ್ಮಹಾತ್ಮಭಿಃ | 

ಯಥಾಕರ್ಮ ತಪೋಯೋಗಾತ್‌ ಸೃಷ್ಟಂ ಸ್ಥಾವರಜಂಗಮಂ | ೪೧ 


ವಿದ್ಯುತ್‌-ಕೃಪಿಂಕೀಟ-ತರುಲತೆ ಮಂಂಂತಾದ ಸತಲ ಸೃಷ್ಟಿಯೂ 
ನನ್ನ ನಿರ್ದೇಶನೆದಿಂದ ಆ ದಶಪ್ರಜಾಪತಿಗಳ ವೂಲಕ ಉಂಟಾಯಿತು. 


ಯೇಷಾಂ ತು ಯಾದೃಶಂ ಕರ್ಮಭೂತಾನಾಮಿಹ ಕೀರ್ತಿತಂ | 
ತತ್ತಥಾವೊ ಆಭಿಧಾಸ್ಕಾಪಿಂ ಕ್ರಮ ಯೋಗಂ ಚ ಜನ್ಮನಿ! ೪೨ 


೧೨ ಮನುಸ್ಮೃತಿ [ ಅಧ್ಯಾಯ ಣಿ 


ಯಾವ ಪ್ರಾಣಿಗೆ ಎಂತಹ ಕರ್ಮವೊ ಅವನ್ನು ಹಾದೆಯೇ ಜನ್ಮ 
ಕ್ರಮದಿಂದ ನಿಮದೆ ಹೇಳುತ್ತ ಹೋದುವೆನಂ. 


ಪಶನಶ್ಚ ಮೃಗಾಶ್ವೈವವ್ಯಾಲಾಶ್ಟ್ರೋ ಭಯತೋಹದತಃ | 

ರಕ್ಷಾಂಸಿ ಚ ಪಿಶಾಚಾಶ್ಚ ಮನುಷ್ಯಾಶ್ಚ ಜರಾಂ ಜಾಃ | ಛಷ್ಟಿ 
ಅಂಡಜಾಃ ಪಕ್ಷಿಣ8ಸರ್ಪಾ ನಕ್ರಾ ಮತ್ಸ್ಯ ಶ್ಚ ಕಚ್ಛಪಾಃ 

ಯಾನಿ ಚೈವ ಪ್ರಕಾರಾಣಿ ಸ್ಥಲಜಾ-ಸ್ಯಾದಕಾನಿ wl ೪೪ 

ಸ್ವೇದಜಂ ದಂಶವಂಶಕ೦ ಯಖಕಾಮಕ್ಷಿಕ ಮತ್ತಂ | 
ಊಷ್ಮೃಣಶ್ವೋಸಜಾಯಂತೇ ಯಚ್ಚಾ ನ್ಕತ್‌ ಕಿಂಚಿದೀದೃಶಂ | «um 


ತ 
ಉದ್ದಿಜ್ಞಾಃ ಸ್ಥಾವರಾಃ ಸರ್ಮೇಬೀಜಕಾಂಡಪ್ರ ರೋಹಿ | 


ಓಸಧ್ಯ ಫಲಪಾಉಾಂಶಾ ಬಹುಪ್ರಸ್ತ ಫರೋನಗಾಃ | ೪೬ 
ಅಪುಸ್ಸಾಃ ಫಲವಂತೋ ಯೇ ತೇ ವನಸ್ಪತಯಃ ಸ್ಮ ತಾಃ | 
ಪುಷ್ಟಿಣಃ ಫಲಿನಶ್ಚೈ ವ ವೃಕ್ಸಾಸೂಭಯಶಃ ಸ್ಮ ನಾಂ! ೪೭ 
ಗುಚ್ಛಗುಲ್ಮಂ ತು ವಿವಿಧಂ ತಭೈವ ತೃಣಜಾತಯ | 
ಬೀಜಕಾಂಡರುಹಾಣ್ಯೇಐ ಪ್ರತಾನಾ ವಲ್ಯ ಏವಚ ೪೮ 
ತಮಸಾ ಬಹಂರೂಪೇಣ ವೇಷ್ಟಿತಾಃ ಕರ್ಮಹೇತುನಾ | 
ಆಂತಃಸಂಜ್ಞಾಭವಂಶ್ಯೇತೇ ಸುಖದುಃಖ ಸಮನ್ವಿತಾಃ |... ೪೯ 
ಬೀಜ-ಕಾಂಡರೂಪದಿಂದ ಬೆಳೆಯುವ, ಹೂವಿರುವ-ಹೂವಿಲ್ಲದ ಮರ 
ಗಿಡ ಬಳ್ಳಿಗಳಂ ಹಲವಿವೆ. ಅವೆಲ್ಲ ಪ್ರಾಣಿಗಳು. ಸುಖದಂಃಖವಿದೆ. 
ಮನಂಷ್ಯರಂತೆ ವ್ಯಕ್ತ ಮಾಡುವ ಸೌಲಭ್ಯವು ಅವಕ್ಕಿ ಲ್ಲದೆ ಅ೦ತಃಸ೦ಜ್ಞೆ 
ಉಳ್ಳವು ಆಗಿವೆ. ಪೂರ್ವಕರ್ಮಭೇದದಿಂದ ಈ ಜನ್ಮವನ್ನು ತಾಳಿವೆ 
ಯೊಂದು ತಿಳಿಯಬೇಕಂ. 
ಏತದಂಶಾಸ್ತು ಗತಯೋ ಬ್ರಹ್ಮಾದ್ಕಾಃ ಸಮಂಂದಾಹೃ ತಾಃ | 
ಘೋರೇಸ್ಮಿನ್‌ ಭೂತಸಂಸಾರೇ ನಿತ್ಯಂ ಸತತಯಾಯಿನಿ |. ೫೦ 
ಬ್ರಹ್ಮದಿಂದ ಕ್ಷುದ್ರದ ವರೆಗಿನ ಸೃಷ್ಟಿಯನ್ನು ತಿಳಿಸಿಯಾಯಿಂತು. 
ಈ ಜನ್ಮ-ಮರಣ ಪ್ರವಾಹವು ದುಃ8ಖಮಯವು, ಕ್ಷಜಿಕವು. 
ಏನಂ ಸರ್ವಂ ಸ ಸೃಷ್ಟೋದಂ ಮಾಂ ಚಾಚಿಂತ್ಯಪರಾಕ್ರ ಮಃ! 
ಆಕ್ಮನ್ಯಂತರ್ದಧೇ ಭೂಯಃ ಕಾಲಂ ಕಾಲೇನ ಪೀಡಯನ್‌ 1 ೫೧ 
ಹಿಂದೆ ಹೇಳಿದಂತೆ ನನ್ನನ್ನೂ ಇತರ ಸಮರ್ರ ಸೃಷ್ಟಿಯನ್ನೂ ಮಾಡಿ 
ಅಜಿ೦ತ್ಯ ಪರಾಕ್ರಮನಾದ ಬ್ರಹ್ಮನಂ ಸೃಷ್ಟಿಕಾಲವನ್ನು ಪ್ರಲಯಕಾಲವನ್ನು 


ಯ. ೧ಸ ಮನುಸ್ಮೃತಿ ದಿಷಿ 


ಎರಡನ್ನೂ ಮೇಲಿನಂತೆ ಮಾಡಂವ ಮೂಲಕ ಪೂರ್ವಾದಸೆ ಯನ್ನು ತಂದರ 
ನು; ಧಿ 
ತಾನಂ ಪುನಃ ಅದೃಶ್ಯನಾರುವನಂ. 


ಯದಾ ಸ ದೇವೋ ಜಾಗರ್ತಿ ತದೇದಂ ಚೇಸ್ಟ್ವತೇ ಜಗತ್‌ | 
ಯಯಾ ಸ್ವಪಿತಿ ಶಾಂತಾತ್ಮಾ ತದಾಸರ್ವಂ ನಿಮೂೊಲತಿ | ೫೨ 


ಸೃಷ್ಟಿ, ಪ್ರಲಯಗಳ ಮೂಲವನ್ನು ಈಗ ತಿಳಿಸುತ್ತಾರೆ. ಬ್ರಹ್ಮನ 
ಚಾಗದ್ರತ್‌ ಕಾಲವು ಸೃಷ್ಟಿ. ನಿದ್ರಾಕಾಲವು ಪ್ರಲಯವು. ಆಗ ಉಪಸಂಹಾರ 
ನಾಟಕ ಕ್ರೈ ಆದಂತ, ಹಾಲಂ ಮೊಸರಾದಂತೆ ಸೃಷ್ಟಿಯು ಬ್ರಹ್ಮನ ರೂಪಾಂ 
ತರವೆನ್ನಬಹಂದಂ. 

ತಸ್ಮಿನ್‌ ಸ್ಪಪಿತಿ ಸುಸ್ಥೇತು ಕರ್ಮಾತ್ಮಾನಃ ಶರೀ? | 

ಸ್ವಕರ್ಮಭ್ಯೋ ನಿವರ್ತಂತೇ ಮನಶ್ವ ಗ್ಲಾನಿಮೃಜ್ಛೆ ಸೃತಿ I #4 

ಬ್ರಹ್ಮ ನ ಸ್ವಾ ಪ್ನಾ| ವಸ್ಥೆ ಯಲ್ಲಿ ಪ್ರಾಣಿಗಳು ಕಮ ೯ಕೂನೈರಾಗುವರು. 
ಮನುಸ್ಸು ನ ಮ 

SE ಪ್ರಲೀಯಂಶೇ ಯದಾತಸ್ಮಿನ್‌ಮರೂತ್ಮನಿ | 


ತದಾಯೆಂ ನರ್ವಭೂತಾ ಕ್ಕಾ ಸುಖಂ ಸ್ವಪಿತಿ ನಿರ್ವೃತಿಃ 1 8೫೪ 


ಸಕಲಸೃಷ್ಟಿಯಂ ಒವೆಂ ರೀ ಬ್ರಹ್ಮನಲ್ಲಿ ಲೀನವಾಗಿ ಸರ್ವಭೂತ 
ರೂಪನಾದ ಪ್ರ ಶಾ೦ತನಾಣುವನಂ. ಸಾವು ನಿದೆ ಹೋದಂತೆ. 


ತನೊಆಯಂತು ಸಮಾಶ್ರಿತ್ಯ ಚಿರಂ ತಿಷ್ಕತಿ ಸೆಂದ್ರಿಯೆಃ | 
ನ ಚ ಸ್ವಂಕುರಂತೇ ಕರ್ಮ ತದೋತ್ತ್ವಾ )ವಂತಿ ಮೂರ್ತಿತಃ | ೫೫ 
ಈ ಪ್ರಲಯಕಾಲದಲ್ಲಿ ಜೀವನು ಇಂದ್ರಿಯ ವಂನಸ್ಕುಗಳ ಲಿಂಗ 
ದೇಹಧಾರಿಯಾದರೂ ಜ್ಞಾನವೃತ್ತಿಯಂಲ್ಲದೆ ಇದ್ದ ನಿಷ್ಠಿ ,ಯನಾಗಿರಂ 
ವನಂ. ಶ್ವಾಣಾದಿಯಿಲ್ಲ. ಪುನಃ ಶರೀರಧಾರಣೆ ಮಾಡುವನಂ. 
ಯದಾಣಂಮಾತ್ರಿಕೋ ಭೂತ್ವಾ ಬೀಜಂ ಸ್ಕ್ಯಾ್ಸ್ನು ಚಲಷ್ಟು ಚ! 
ಸಮಾವಿಶತಿ ಸಂಸ್ಕ ಸ್ಚಸ್ತದಾ ಮೂರ್ತಿಂ ವಿಮಂಂಚತಿ! ೫೬ 
ಆತ್ಮನಂ ವಿಭಾನಾದರೂ ಪುರ್ಯುಷ್ಟಕಪ್ರಮಾಣದಿಂದ ಅಜಂವಾಗಿ 
ಸ್ಪಾ ವರಜಂಗಮಂಗಳಾದ ವೃಕ್ಷ ಮನುಷ್ಯಾದಿ ಜನ್ಮ ಹೇತುವಾದ ಬೀಜ 
ದೇಹಾದಿಗಳನ್ನು ಧರಿಸಂವನಂ. 


ಬಿಳಿ ಮನುಸ್ಮೃತಿ [ ಅಧ್ಯಾಯ: ೧ 


ಏವಂ ಸ ಜಾಗ್ರತ್‌ಸ್ಪಪ್ನಾ ಭ್ಯಾವಿಂದಂ ಸರ್ವಂ ಚರಾಚರಂ | 
ಸಂಜೀವಯತಿ ಚಾಜಸ್ರಂ ಪ್ರಮಾನಯತಿಚಾವ್ಯಯಂ! ೫೭ 


ಹೀದೆ ಆ ಬ್ರಹ್ಮನಂ ತನ್ನ ಜಾಗ್ರತ್‌ ಸ್ವಪ್ನದಳಿಂದ ಜೀವಹೋಟಿ 
ಗಳ ಜನ್ಮ ವಂರಣಗಳನ್ನು ತಾನು ಅವಿನಾಕಿಯಾರಿಯೇ ಉಂಟಂಮಾಡಂ 
ತ್ತಾನೆ. ಬ್ರಹ್ಮನ ಸ್ವಾತಂತ್ರ್ಯವು ಈ ರೀತಿಯಲ್ಲಿ ಅಪರಿವಿಂತವಾದಂದಂ, 
ಅದ್ಭುತವಾದುದು. ಅನ್ಯತ್ರ ಅಪ್ರ ಸಿದ್ಧ ವಾದುದು. 


ಇದಂ ಶಾಸ್ತ್ರಂ ತು ಕೃ 3ಪ್ವಸೌ? ಮಾಮೇವ ಸ್ವಯಮಾದಿತಃ | 
ನಿಧಿವಯ್‌ಗ್ರಾಹಯಾನರಾಸ ಮರೀಚ್ಯಾದೀಂಸ್ಕ್ವಹಂ ಮಂನೀನ್‌ ॥ ಜಲ 


ಈಗ ಬರೆಯಂತ್ತಿರಂವ ಆದ್ಯಂತವಾದ ಈ ಧರ್ಮಶಾಸ್ರ ವನ್ನು ಮಾಡಿ 
ಆದಿಯಲ್ಲಿ ನನಣೀ ( ಮನಂವಿದೆ) ಉಪದೇಶಿಸಿದನಂ. ನಾನಂ ಇತರ 
ಮರೀಜ್ಯಾದಿ ಖುಷಿಗಳಿದೆ ಕಲಿಸಿದೆನಂ. ದ್ರಂಧಾರಂಭದಲ್ಲಿ ವಂನಂವನ್ನು 
ಕುರಿತು ಪ್ರಶಂಸೆಯಿಂದೆ. ಇಲ್ಲಿ ಬ್ರಹ್ಮನು ಶಾಸ್ತ್ರಕರ್ತ್ಯವೆಂದು ಬರೆದಿದೆ. 
ವಂದೆ ಭೃದುವು ನಿಮದೆ ಉಪದೇಕಿಸುವನು ಎಂದು ಬರೆಯಲಾಗು 
ವುದು. ಆಗ ಬಹಳ ವಿರೋಧವು ತೋರಂಪವುದೆಂದಂ ತಿಳಿಯಂವುದು 
ಬೇಡ. ಬ್ರಹ್ಮನಿಂದ ಸಕಲ ಸೃಷ್ಟಿಯಂ ಆದುದರಿಂದ ವ್ರ ಶಾಸ್ತ್ರದ ಅರ್ಧ 
ವನ್ನು ಬ್ರಹ್ಮನಂ ಮನುವಿದೆ ಆದಿಯಲ್ಲಿ ಉಪದೇಶಿಸಂವುದು ನ್ಯಾಯವಿದೆ. 
ಅದನ್ನೇ ಮನುವು ಮರೀಜ್ಯಾದಿಗಳಿದೆ ತಿಳಿಸಿದನಂ. ಈಗ ಭೃಗಂವು ಇತರ 
ರಿಡೆ ವಿವರಿಸುತ್ತಾನೆ. ಎಂದರೆ ಒಂದೇ ಧರ್ಮುವಿಷಯವನ್ನು ಎಲ್ಲರೂ 
ತಿಳಿಸಿದರು. ವಾಕ್ಯವು ಬೇರೆಬೇರೆ. ಅರಂಭದ ಬ್ರಹ್ಮನ ಉಪದೇಶದಲ್ಲಿ 
ಶತಸಹಸ್ರರ್ರ೦ಧ-ನೂರುಸಾಪಿರ ಶ್ಲೋಕಗಳಂ. ಈ ಅರ್ಥವ ನಾರದನಿಂದ 
ತಿಳಿದುಬರುವುದಂ. ಭೃಗು ಸಂಗ್ರಹಿಸಿದ ಗ್ರಂಥವು ಜಿಕ್ಕದಿದೆ. ಎಲ್ಲರ 
ಉಪದೇಶದಲ್ಲಿ ಅರ್ಥವು ಒಂದೇ, ಛಂದಸ್ಸಾ-ಪದಪು೦ಜವು ಅಸಮಾನವು. 
ಈಗಿನ ಮಂದ್ರಿತ ನುನಂಸ್ಕೃತಿಯಲ್ಲಿ 7೬೮೪ ಶ್ಲೋಕಗಳು ೧೨ ಅಧ್ಯಾಯ 
ವಿದೆ. ೩೨ ಅಕ್ಷರಗಳಿದೆ ಗ್ರಂಥ-ಶ್ಲೋಕ ಎಂಬ ಅಭಿಧಾನವೂ, ಇದ 
ರಿಂದಲೇ ಪರಿಗಣನ ಪದ್ದತಿಯೂ ಪ್ರಾಜೀನರದಂ. ಮನಂವು ವಂನಂಷ್ಯ 
ರಲ್ಲಿ ಮೊದಲಿಗನೆಂದು ಪ್ರಸಿದ್ಧಿ ಯಿರುವುದರಿ೦ದ ಅವನ ಹೆಸರಿನಿಂದಲೇ 


ಅಧ್ಯಾಯ : ೧] ಮನುಸ್ಮೃತಿ ೧೫ 


ರ್ರಂಥ-ಶಾಸ್ತ್ರಸಂಜ್ಞೆ ಯುಂ ಪ್ರವೃತ್ತವಾಯಿತೆಂದು ನಂಬಬಹುದು. ಆದರೆ 
ಭೃದುವು ಈಗಿನ ನಮದೆ 10228 ಪ್ರತ್ಯಕ್ಷವಿದೆ. 


ಏತದ್ದೋಯಂ ಭೃಗುಃ ಶಾಸ್ತ್ರಂಶ್ರಾ ನಯಿಂಷ್ಯ ತ ಶ್ಯ ಶೇಷತಃ | 
ಏತದ್ಧಿ ಮತ್ತೊ ಧಿ ಜಗೇ ಚಾ 1 ವಂಖಫಿಃ | ೫೯ 
ಈ ಶಾಸ್ತ್ರವನ್ನು ನಿಃಶೇಷವಾಗಿ ಭೃಗುವು ನಿಮದೆ ಹೇಳುವನು. 
ಇವನು ಸವಮರ್ರವಾಗಿ ಶಾಸ್ತ್ರವನ್ನು ನನ್ನಿಂದ ಅಧ್ಯಯನ ಮಾಡಿದ್ದಾನೆ. 
ತತಸ್ತಥಾ ಸತೇನೆಣಕ್ರೋ ಮಹರ್ಷಿರ್ಮುನುನಾ ಭೃಗುಃ | 
ತಾನಬ್ರವೀದೃಷೀನ್‌ ಸರ್ವಾನ್‌ ಪ್ರೀತಾತ್ಮಾ ಶ್ರೂಯತಾಮಿತಿ ೬೦ 
ಮೇಲೆ ಹೇಳಿದಂತೆ ರುರುವಾದ ಮನುವಿನಿಂದ ಅನುಗೃಹೀತನಾದ 
ಭೃದುವು ಸಂತುಷ್ಟನಾಗಿ ಧರ್ಮಶ್ರವಣ ಮಾಡಿಸಲು ಉಪಕ್ರಮಿಸುತ್ತಾನೆ. 
ಸ್ವಾಯಂಭುವಸ್ಕಾ ಸ್ಯ ಮನೋಃ ಸಡ್ವಂಶ್ಯಾ ಮನವೊಪರೇ | 
ಸೃಷ್ಟವಂತಃ ಪ್ರಜಾಃ ಸ್ವಾಃ ಸ್ವಾಃ ಮಹಾತ್ಮಾನೋ ಮಹೌೌಜಸ8 ೬೧ 


ಸ್ವಯಂಭೂ ಬ್ರಹ್ಮಸ೦ಜಾತನಾದ ಈ ಪ್ರ ಪ್ರತ್ಯಕ್ಷ ಸವಂದ್ಧಿಖ ವಂನಂ 
ವಿನ ವಂಶ್ಯರು ಇನ್ನಾರುಮಂದಿ ಇರಂವರು. ಅವರು ಕ್ಲಪ್ತಕಾಲದಲ್ಲಿ 
ಇಂತಹ ಸೃಷ್ಟಿಗೆ ನಿರ್ಮಾಪಕರು ಆಗಬಹಂದಾದ ಮಹಾ ಓಜಸ್ವಿ ಗಳು. 
ಸ್ವಾರೋಟಿಸಶ್ಚೋತ್ತಮಶ್ಚ ತಾಮಸೋ ರೃವಶಸ್ತಥಾ | 
ಚಾಕ್ಷುಷಕ್ಚ ನುಹಾಶೇಜಾ ಏವಸ್ವತ್ಸುತ ಏವ ಚ| ೬೨ 
ಸ್ವಾರೋಜಿಷ- ಉತ್ತವಂ- ತಾಮಸ- ರೈವತ- ಜಾಕ್ಷಂಷ- ವೈವಸ್ವತ 
ಎಂಬ ಆರಂ ಮನು ನಾಮಂಳಂ. 
ಸ್ವಾಯಂಭುವಾದ್ಯಾಃ ಸಪ್ರೈತೇ ಮನವೋ ಭೂರಿತೇಜಸಃ | 
ಸ್ವೇ ಸ್ತೇ8ಂತರೇ ಸರ್ವವಿಂದಂ ಉತ್ಪಾದ್ಯಾಪುಶ್ಚರಾಜರಂ [| ೬೩ 
ಸ್ವಯಂಭಂವನನ್ನೂ ಹಿಡಿದಂ ಏಳಂ ಮನಂಗಳಂ ಅವರವರ ಅಧಿಕಾರ 
ಕಾಲದಲ್ಲಿ ತಾವು ಮಾಡಿದ ಸೃಷ್ಟಿಯನ್ನು ಪರಿಪಾಲಿಸಂವರು, 


ನಿಮೇಹೂ ದಶ ಚಾಹ ಚ ಕಾಷ್ಠಾ ತ್ರಿಂಶತ್ತು 3೬8 ಕಲಾ | 
ತ್ರಿಂಶತ್ಯಲಾ ವಂಹೂರ್ತ॥ಃ ಸ್ಯ ತ್‌ ಆಹೋರಾತ್ರಂತು ತಾನತ॥ | ೬೪ 


೧೩೬ ಮನುಸ್ಮೃತಿ [ ಅಧ್ಯಾಯ: ೧ 


ಹತ್ತು ನಿಮೇೋಷಗಳು (ಕಣ್ಣು ಎವೆಯಿಂಕರೈವ ಸಮಯ) ಮತ್ತು 
ಎಂಟಂ-ಹದಿನೆಂಟಂ ನಿಮೇಷಗಳು ಒಂದು ಕಾಷ್ಠಾ. ವಂೂವತ್ತು ಕಾಷ್ಠಾ 
ಒಂದು ಕಲಾ. ಮೂವತ್ತು ಕಲಾ ಒಂದು ವಂಹೊರ್ತ. ವೂವತ್ತೂ 
ಮಂಹೊರ್ತ ಒಂದು ದಿನ. 

ಆಹೋಂ೦ಾತ್ರೇ ವಿಭಜತೇ ಸೂರ್ಯೋಎರಾನಂಷ ದೈವಿಕೇ | 

ರಾತ್ರಿ ಸ್ವಪ್ನಾಯ ಭೂತಾನಾಂ ಚೇಸ್ಪಾಯ್ಸೆ ಕರ್ವುಣಾವುಹಃ | ೬೫ 

ಸೂರ್ಯನು ಮಾನುಷ ಹಾಗೂ ದೈವಿಕ ಹಗಲು ರಾತ್ರಿಗಳನ್ನು 
ಮಾಡುವನಂ. ರಾತ್ರಿಯು ಪ್ರಾಣಿಗಳ ನಿದ್ರಾಕಾಲವು. ಹೆಗಲು ಕ್ರಿಯಾ 
ಕಾಲವು. ವಿಶ್ರಾ೦ತಿಯಾದ ನಿದ್ರೆಯು ದೈವದತ್ತ ವು. ಆ ಕಾಲವು ದೈವಿ 
ಹವು. ಉದರಪೋಷಣೆಯ ಕಾಲವು ವಂನಂಷ್ಯ ಕಾಲವು. 


ಹಿತ್ರ್ಯೇ ರಾತ್ರಹನೀ ಮಾಸಃ ಪ್ರನಿಭಾಗಸ್ತುಪಕ್ಷಯೋಕ | 
ಕರ್ನುಚೇಸ್ಟಾಸ್ತ್ರಹಃ ಕೃಷ್ಣಃ ಕುಕ್ಲಃ ಸ್ವಪ್ನಾ ಯಶರ್ವರೀ | ೬೬ 


ಮನಂಷ್ಯರ ಮಾಸವು ಪಿತೃಗಳ ಅಹೋರಾತ್ರವು. ಭೃಷ್ಣಪಕ್ಣವು 
ಘರ್ಮ್ವ೯ಕಾಲ. ಶುಕ್ಲ ಪಕ್ಷವು ನಿದ್ರಾ ಕಾಲ, 


ದೈವೇ ರಾತ್ಯ್ಯಹನೀ ವರ್ಷಂ ಪ್ರವಿಭಾಗಸ್ತಯೋಃ ಪುನಃ! 
ಅಹಸ್ತತ್ರೋದಗಯನಂ ರಾತ್ರಿಃ ಸ್ಯಾದ್ದಕ್ಷಿಣಾಯನಂ |. ೬೭ 
ಮನುಷ್ಯವರ್ಷವು ದೇವಮಾಸದಲ್ಲಿ ರಾತ್ರಿ-ಹೆಗಲಂ. ಉತ್ತರಾಯ 
ಇವು ಹಗಲು. ರಾತ್ರಿಯಂ ದಕ್ಷಿಣಾಯನವು. 


ಬ್ರಾಹ್ಮಸ್ಥು ತು ಕ್ಷಪಾಹಸ್ಯ ಯತ್ರಮಾಣಂ ಸಮರಾಸತಶಃ | 
ಏಕೈಕಶೋ ಯುಂಗಾನಾಂ ತು ಕ್ರಮಶಸ್ತನ್ನಿಬೋಧತಗ ೬೮ 


ಬ್ರಹ್ಮನ ಹಗಲು ರಾತ್ರಿಗಳಿಂದ ಯಣಗಗಳ ವರಾನವನ್ನು ಸಂಕ್ಷೇಪ 
ವಾಗಿ ಹೇಳಂತ್ತ್ವೇನೆ. ತಿಳಿಯಿರಿ. 


ಚತ್ವಾರ್ಯಾಹುಃ ಸಹಸ್ರಾಣಿ ವರ್ಷಾಣಾಂ ತತ್ಕೃತಂ ಯುಗಂ! 
ತಸ್ಕತಾವಚ್ಛತೀ ಸಂಧ್ಯಾ ಸಂಧ್ಯಾಂಶಶ್ಚ ತಥಾವಿಧಃ | 


೨-ಅಧ್ಯಾಯ : ೧ ] ಮನುಸ್ಮ ತಿ ೧೭ 


ನಾಲ್ವಿಸಾವಿರ ದೇವವರ್ಷರಳು ಒಂದು ಕೃ ತಯಂಗವು. ಅದರ 
ಆರಂಭಾವಸಾನಸಂಧಿಗಳು ಸಂಧ್ಯಾ ಸಂಧ್ಯಾಂಶ ಸಂಜ್ಞೆಯುಳ್ಳವುಗಳು. 
ಆಸಂಧ್ಯಾಕಾಲವು ದಿವ್ಯ ಶತವರ್ಷ. ಸಂಧ್ಯಾಂಶವೂ ದೇವವರಾನದ 
ನೂರು ವರ್ಷಗಳು. ಈ ಎರಡರ ಮಧ್ಯದಲ್ಲಿ ಮೊದಲು ಹೇಳಿದ 
ದಿವ್ಯಮಾನದ ಚತು 8 ಸಹಸ್ರ ವರ್ಷಗಳು ಯಂಗವು. ಎಂದರೆ 
೩೬೫ ದಿನದ ನಮ್ಮ ಒಂದಂ ವರ್ಷವು ಎ೬೫ ಆದಾರ ದೇವವರ್ಷ 
ವೊಂದು ಪೂರ್ಣವಾಗುವುದು. ೩೬೫% ೪೦೦೦-ಫಲವು ಪೃ ತಯಣಂದದ 
ವಂಧ್ಯ ಕಾಲವು. ೪೦೦ ವರ್ಷ ಸಂಧಿರಳೂ ಕೂಡ ಪೂರ್ಣ ಕ್ರ ತಯಂಂಗವು. 
ಹದಿನಾಲ್ಕು ಲಕ್ಷದ ಅರವತ್ತು ಸಾವಿರದಎಂಟುನೂರು ದೇವವರ್ಷಗಳಂ 
ತ್ರ ತಯಂಗವಾದುವುದಂ. 
ಇತರೇಷು ಸಸಂಧ್ಯೇಷು ಸಸಂಧ್ಯಾಂಶೇಷು ಚ ತ್ರಿಷು 
ನಿಕಾಪಾಯೋನ ವರ್ತಂತೇ ಸಹಸ್ರಾಣಿ ಶತಾನಿ ಚ lI eo 
ಆಗ ಹೇಳಿದಂತೆ ನಾಲ್ಕೂ ಸಾವಿರದಲ್ಲಿ ಒಂದೊಂದು ವರ್ಷ *ಡಿವೆಂ 
ಯಾನಿ ಮೂರು ಯಂಗಗಳು ಆಗುವುವು. ಆದಂದರಿಂದ ವರಂ ಸಾವಿರ 
ವರ್ಷ ತ್ರೇತಾ. ಅದಕ್ಕೆ ಮುನ್ನೂರು ವರ್ಷ ಸಂಧಿವರ್ಷ ಅಷ್ಟೇ ಸಂಧ್ಯಾಂ 
ಶವು. ಎರಡು ಸಾವಿರ ವರ್ಷ ದ್ವಾಪರ. ಇನ್ನೂರು ಸಂಧಿವರ್ಷ. ಉತ್ತರ 
ಸಂದಿಯೂ ಇನ್ನೂರು. ಒಂದು ಸಾವಿರ ಕಲಿ. ಒಂದುನೂರು ಸಂಧಿವರ್ಷ. 
ಸಂಧ್ಯಾಂಶವೂ ನೂರುವರ್ಷವೆಂದು ತಿಳಿಯಬೇಕು. ಇದು ಮಂನಂಷ್ಯರ 
ಯಂರದ ಪರಿವರಾಣವು. 
ಯದೇತತ್ರರಿಸಂಖ್ಯಾತಮಾದಾವೇವ ಚತುಯರ್ತಿಗಂ! 
ಏತದ್ದಾಾದಶಸಾಹಸ್ತಂ ದೇವಾನಾಂ ಯಂಗಮಂಚ್ಯತೇ | ೬೧ 
ಹತ್ತುಸಾವಿರ ವರ್ಷ ದೇವಮಾನದಲ್ಲಿ ಎರಡಂಸಾವಿರ ಸಂಧಿವರ್ಷ 
ಹೂಡ ಹೆನ್ನೆರಡುಸಾವಿರ ವರ್ಷವು ಒಂದು ದೇವರ ಯುಗವು. 
ದೈವಿಕಾನಾಂ ಯಂಗಾನಾಂ ತು ಸಹಸ್ರಂ ಪರಿಸಂಖ್ಯಯಾ! 
ಬ್ರಾಹ್ಮಮೇೇಕಮುಹಜ್ಞೆಯಂ ತಾವತೀಂ ರಾತ್ರಿಮೇವ ಚ ॥ ೭೨ 
'ಸಾವಿರ ದೇವಯಂಗವು ಒಂದು ಬ್ರಹ್ಮನ ಒಂದು ಹಗಲು ಬ್ರಹ್ಮ 
ದಿನವು ಸಾವಿರ (ಹಗಲಂ.) ಒಂದಂ ಯಂಗವು ರಾತ್ರಿಯ. 


೧೮ೆ ಮನುಸ್ಮೃತಿ [ ಅಧ್ಯಾಯ : ೧ 


ತದ್ವೈ, ಯುಗಸೆಹಸ್ರಾಂತಂ ಬ್ರಾಹ್ಮಂ ಪುಣ್ಕ ಮುಹರ್ಪಿದುಃ | 
ರಾತ್ರಿಂ ಚ ತಾವತೀಮೇವ ತೇಃಹೋರಾತ್ರವಿಯೋ ಜನಾಃ 1 24 
ಎರಡು ಸಾವಿರ ದೇವಯಂಗಗಳ ರೂಪವಾದ ಬ್ರಹ್ಮದಿನವು ಹಾಗೂ 
ರಾತ್ರಿಯಂಂ ಪುಣ್ಣವಂಯಂವು. ಜ್ಞಾನದಿಂದ ಪುಣ್ಯಕರವು. 
ತಸ್ಕ ಸೋಹರ್ನಿಶಸ್ಥಾಂತೇ ಪ್ರಸುಪ್ತಃ ಪ್ರತಿಬುಧ್ಯತೆೇ | 
ಪ್ರತಿಬುದ್ಧಶ್ಚ ಸೃಜತಿ ಮನಃ ಸದಸದಾಕ್ಮಕಂ॥ ೭೪ 
ಮೇಲೆ ಹೇಳಿದ ಹಗಲಂ ರಾತ್ರಿಯ ದಿನ ಕಳೆದು ಬೆಳಗ್ಗೆ ನಿ 
ಯಿಂದ ಎದ್ದು ಬ್ರ ಹ್ಮನಂ ತನ್ನ ವಂನಸ್ಸಿನ ಸಹಾಯದಿಂದ ಪುನಃ ಸೃ 
ಯನ್ನು ಇಜ್ಟಿಸಂತ್ತಾ ನೆ. 
ಮನಃ ಸೃಷ್ಟಿಂ ಪಿಕುರುತೇ ಚೋದ್ಯಮಾನಂ ಸಿಸೃನ್ಷಯತಾ 
ಆಕಾಶಂ ಜಾಯತೇ ತಸ್ಮಾತ್‌ ತಸ್ಕ ಶಬ್ದಂ ಗುಣಂ ವಿದುಃ! ೩೭೫ 
ಬ್ರಹ್ಮನ ಪ್ರೇರಣೆಂಯಿಂ೦ದ ಹಲಿಸಿದ ಅವನ ಮನಸ್ಸು ಸೃಷ್ಟಿಯನ್ನು 
ಹಿಂದೆ ಹೇಳಿದ ಕ್ರಮದಂತೆ ಆರಂಭಿಸುತ್ತದೆ. ಆಕಾಶವು ಹಂಟ್ಟುತ್ತದೆ. 
ಅದರ ದುಣವು ಶಬ್ದವು. ಮನಸ) ಆಕಾಶ ರೂಪವನ್ನು ತಾಳಂತ್ರದೆ; 
ಹಾಲಂ ಮೊಸರಾದಂತೆ. 
ಆಕಾಶಾತ್ತು ವಿಕುರ್ವಾಣಾತ್ಸರ್ವಗಂಧವಹಃ ಶಂಚಿಃ। 
ಬಲವಾನ್‌ ಜಾಯತೇ ವಾಯುಃ ಸವೈಸ್ಪರ್ಶಗುಣೋ ಮತಂ ೭೬ 
ಆಕಾಶವು ವಿಕಾರ ಹೊಂದುತ್ತಾ ದರಂಧವಾಹಿಯಾದ ಬಾಯಂವು 
ವೂರ್ತೀಭವಿಸುವುದು. ಅದರ ಗುಣವು ಸ್ಪರ್ಶವು. 
ವಾಯೋರೆಪಿ ವಿಕುರ್ವಾಣಾದ್ದಿರೋಚಿಸ್ಟು ಕನೋನಂದಂ | 
ಜ್ಯೊ ತಿರುತ್ಸದ್ಯತೇ ಭಾಸ್ವತ್ತದ್ರೂಪಗಂಣವಂಂಚ್ಯತೇ | 2೭ 
ವಾಯಂವು ಬಲಿಯಂತ್ರ ಕತ್ತಲು ಕಳೆಯುವ ಸ್ಥುರದ್ರೂಪಿಯಾಹ 
ತೇಜಸ್ಸು ವರಾರ್ಪಡುವುದಂ. ಅದಕ್ಕೆ ಗುಣವು ರೂಪವು. 
ಜ್ಯೋತಿಸೆಕ್ಸ್‌ ಖಿಕುವಾಹಾದಾಪಫೋ ರಸಗುಣಾಃ ಸ್ಮೃತಃ | 
ಅಜ್ಚ್ಯೊತ ಗಂಧಗುಣಾ ಭೂಮಿರಿತ್ಕೇ ಷಾ ಸೃಷ್ಟಿರಾದಿತ ೩೮ 
ಹಾಲಿನಿಂದ ಬೆಣ್ಣೆ ಬೇರ್ಪಡಂವಂತೆ ತೇಜಸ್ಸಿನಿಂದ ಜಲವು ರೂಪು 
ಗೊಳ್ಳೂವುದಂ. ಅದರ ಗಂಣ ರಸವು. ಒಲದಿಂದ ಗಂಧಗುಣವುಳ್ಳ 


ದೆ 
ಎ 
ಷ್ಟಿ 


ಅಧ್ಯಾಯ: ೧] ಮನುಸ್ಮೃತಿ ೧೯ 


ಭೂಮಿಯಂ ಜನಿಸುವುದಂ. ಹಿಂದೆ ಹೇಳಿದ ಮನಸ್ಸಿನಿಂದ ಭೂಮಿಂ 
ವರೆಗಿನ ವಸ್ತುಗಳು ಹಾಲು ಮೊಸರಾದಂತೆ ಹುಟ್ಟಲಿಲ್ಲ. ಮೊಸರಂ ಆದಾಗ 
ಹಾಲಿಲ್ಲ. ಬೆಣ್ಣೆ ಎತ್ತಿದರೂ ಮಜ್ಜಿದೆ ಉಳಿಯಂವುದು. ಇದರಂತೆ ಪೂರ್ವ 
ವಸ್ತು ನಾಶವಿಲ್ಲದ ಪುನರ್ವಸ್ತಾ ಸೃಷ್ಟಿಯಂ. 


ಯೌತ್ರಾಗ್ದಾ ದಶ ಸಾಹಸ್ರಮಂಡದಿಶಂ ದೈವಿಕಂ ಯಂಗಂ | 
ತದೇಕಸಪ್ತತಿಗುಣಂ ಮನ್ವಂತರವಿಿಹೋಚ್ಯತೇ॥ ೭೯ 


ಹಿಂದೆ ಹೇಳಿದ ಹನ್ನೆರಡಂ ಸಾವಿರ ವರ್ಷವಾದ ಮನಂಷ್ಕಯಂದವು 
ಒಂದಂ ಜೇವಯಂಗವು. ಇದನ್ನು ಎಪ್ಪತ್ತೊ೦ದರಿಂದ ರುಜಿಸಿದಷ್ಟು 
ಸಮಯಂ ಒಂದಂ ಮನ್ವಂತರ ಕಾಲವು. ಒಬ್ಬ ಮನಂವಿನೆ ಅಧಿಕಾರಕಾಲವು. 


ವಂಸ್ವಂತರಾಣ್ಯಸಂಖ್ಯಾನಿ ಸರ್ಗಃ ಸಂಹಾರ ಏವ ಚ | 
ಕ್ರೀಡನ್ನಿವೈ ತತ್ಯುರುತೇ ಪರನೆೇಷ್ಮೀ ಪುನಃ ಪುನಃ 1 ಆಂ 


ಅಸಂಖ್ಯ ವಂನ್ವಂತರಗಳಂ ಸೃಷ್ಟಿಪ್ರಲಯಂದಳಂ ಉರಂಳತ್ತ ಹೋಣಂ 
ತ್ತವೆ. ಕೂಟಸ್ಥ ಪ್ರಜಾಪತಿಯ ಆಟದಂತೆ ಇದು ಇದೆ. ಅವನಿಗೆ ಆಟವಿಲ್ಲ. 
ಅವನಂ ಲೋಲಂಪನಲ್ಲ. ನಾವು ಮಾತನಾಡಂವಾದ ಅಭಿನಯವು ತಾನಾಗಿ 
ಬಂದಂತೆ. ಕಣಾ ವಂಂಖ ಸೈ ಮೊಗಳಂ ವಾಜ್ಯರ್ಧಕ್ಕೆ ಅನಂರಂಣವಾದಿ 
ಚಲಿಸಂವ೦ತೆ ಬ್ರ ಹ್ಮನಂ ಇದ್ದ ಮಾತ್ರದಿ೦ದ ಸೃಷ್ಟಿಯಂ. ಉದ್ದೇಶಪೂರ್ವಕ 
ಪ್ರಯತ್ನವಲ್ಲ. ಅವನ ಇಚ್ಛೆಯೂ ನಮ್ಮ ಇಜ್ಜೆಯಂತಲ್ಲ. 

ಕತಂಷ್ಟಾ ತ" ಸಕಲೋ ಧರ್ಮಃ ಸತ್ಯಂ ಚೈವ ಕೃತೇ ಯಂಗೇ 1 
ನಾಧರ್ನೇೇಣಾಗವಂ॥8 ಕಫ್ಚಿನ್ಮನಂಷ್ಕಾ ನ್ರೃತಿ ವರ್ತತೇ 1 ೮೧ 


ಕೃ ತಯಂಂಗದಲ್ಲಿ ಧರ್ಮವು ಸಂಪೂರ್ಣವಾಗಿ ಧರ್ಮವು ಆಚರಣೆಯು 
ಛ್ಲಿತ್ತು. ಸತ್ಯವು ಪ್ರಧಾನವಾಗಿತ್ತಾ. ಆರ ಧನವಿದ್ಯಾದಿಗಳು ವಂನಂಷ್ಯ 
ರಿಗೆ ಧರ್ಮದಿಂದಲೇ ಉತ್ಪನ್ನವಾರಂತ್ತಿದ್ದವು. ಅದರ್ವ೯ಮಾರ್ದದಿಂದಲ್ಲ. 


ಇತರೇಷ್ಟಾಗಮಾದ್ದ ರ್ಮ? ಪಾಬಶಸ್ತ್ಯೃವರೋಪಿಕ } 
ಚರಿಕಾನೃ ತಮರಾಯಾಭಿರ್ಧರ್ಮುಶ್ವಾಪ್ಪೆತಿ ಪಾದಶಕ॥ ೮3 


ಇತರ ಯಂಯಗಗಳಲ್ಲಿ ಅಥರ್ಪೂದಿಂದ ಧನವಿದ್ಯಾದಿ ಸಂಪಾಡಣೆ 


೨೦ ಮನುಸ್ಮೃತಿ [ ಅಧ್ಯಾಯ: ೧ 


ಮಾಡುವ ಕಾರಣ ಧರ್ಮವು ಅಂಶಾಂಶವಾಗಿ ಇಳಿಯುವುದು. ಜೌರ್ಯ- 
ಅನೃ ತ-ವರಾಯಾಗಳು ಹರಡಂವುವು. 
ಅರೋಗಾಃ ಸರ್ವಸಿದ್ಧಾರ್ಥಾಶ್ಚತುರ್ನರ್ಷಶತಾಯುಷಃ 
ಕೃತೇ ತ್ರೇತಾದಿಷು ಹೈೇಷಾಮಾಯುರ್ಪ್ರಸತಿ ಪಾದಶಃ ೮ 
ಕೃ ತಯಂಗದಲ್ಲಿ ಜನರು ನಾಲ್ಕುನೂರು ವರ್ಷ ಆಯಂಸ್ಕು ಉಳ್ಳ 
ವರು. ರೋಗವಿಲ್ಬದವರಂ. ಸರ್ವಕಾಮನಾ ಫಲಗಳ ಸಿದ್ಧಿಯುಳ್ಳ ವರು. 
ಉಳಿದ ಯಂಗದಲ್ಲಿ ಕ್ರಮೇಣ ಎಲ್ಲದಕ್ಕೂ ಹ್ರಾಸವು. 
ನೇದೋಕ್ತ್ರಮಾಯುರ್‌್ಮುರ್ತ್ಯಾನಾಮಾಶಿಸಶ್ಚೈನ ಕರ್ಮುಣೂಂ 
ಫಲಂತ್ಯನುಯಂಗಂ ಲೋಕೇ ಪ್ರಭಾವಾಶ್ವ ಶರೀರಿಣಾಂ |. ೮೪ 
ಮರ್ತ್ಯರ ಆಯಸು, ಪ್ರಾರ್ಧನೆಗಳು, ಶಾಪಾನಂಗ್ರಹಾದಿ ಪ್ರಭಾವ 
ಗಳು ಯುಗಬಲಾನಂಸಾರವಾಗಿ ಫಲಿಸಂತ್ರವೆ. 
ಅನ್ಕೇ ಕೃತಯುಗ ಧರ್ಮಾಸ್ರೇತಾಯಾಂ ಹ್ವಾಪರೇಃಪರೆ! 
ಅನ್ಕೇ ಕಲಿಯುಗೇ ನೃಣಾಂ ಯಂಗಹ್ರಾಸಾನುರೂಪತಃ 8 ಲಪ 
ಪ್ರತಿಯಂಗದಲ್ಲಿ ಧರ್ಮುಪ್ರಮಾಜವು ಭಿನ್ನ ಭಿನ್ನವಾಗುವುದಂ. ಒಂದಂ 
ಯಂಗದಲ್ಲಿ ಧರ್ಮ೯ವಾದುದು ಮತ್ತೊಂದರಲ್ಲಿ ಅಧರ್ಮವಾಗುವುದಿಲ್ಲ. 
ತಪಃ ಪರಂ ಕೃತಯುಗೇ ತ್ರೇತಾಯಾಂ ಜ್ಞಾನವಂಂಚ್ಯತೇ | 
ದ್ವಾಪರೇ ಯಜ್ಞಮೇೇವಾಹುರ್ದಾನಮೇಕಂ ಕಲೌ ಯಂಗೇ! ೮೬ 
ವರಾನವರು ಕ್ಷೀಣ ಬಲರಾದಂದರಿಂದ ನಾಲ್ಪೂ ಯುಗಗಳಲ್ಲಿ ಕ್ರಮ 
ವಾಗಿ ತಪಸ್‌-ಜ್ಞಾನ-ಯಂಜ್ಞ-ದಾನಗಳನ್ನು ಮಾಡಿ ಫಲಲಾಭಹೊಂದುವ 
ಮನೋಬಲವುಳ್ಳವರಾರುವರು. ಇದು ಊತ್ತಮಂರ ವೃತ್ತಾಂತ. ಅಧ 
ಮರು ತುಂಬ ಅಧವಂರು. 
ಸರ್ವಸ್ಕಾಸ್ಕ ತು ಸರ್ಗಸ್ಕ ಗುಪ್ತ್ಯರ್ಥಂ ಸ ಮಹಾದರ್ಯತಿಕ | 
ಮಂಖಬಾಹೂರುಸಜ್ಞಾ ನಾಂ ಪೃಥಕ್ಕವರ್ಮಾಣ್ಯಕಲ್ಪಯಂತ್‌ | ೪೭ 
ಅ ಬ್ರಹ್ಮನು ಮನಂಷ್ಯ ಸಮಾಜದ ರಕ್ಷಣೆ-ಸುಖ ಜೀವನ-ಪರಸ್ಪರಾ- 
ಲಂಬನ ಸಾಥನ ರೂಪವಾಗಿ ಪ್ರಜೆಗಳಲ್ಲಿ ನಾಲ್ಕುವರ್ಗದ ಕರ್ತವ್ಯಗಳನ್ನು 
ನಿರ್ದೇಕಿಸುತ್ತಾನೆ. ಈ ವಿಧಾನದಿಂದ ಮಾತ್ರವೇ ಪುಜಾ ಕೋಟಿಯ 


ಅಧ್ಯಾಯ: ೧] ಮನುಸ್ಮೃತಿ ೨೧ 


ದೃಷ್ಟಫಲದಳು ಅದೃಷ್ಟ ಫಲಗಳು ಸವಂರ್ಪಳಕವಾಗಿ ಪ್ರಾಪ್ತವಾರುವುವು. 
ಸಂತೃಪ್ತ ಜೀವನವು ಪರಿಪೂರ್ಣವಾಗುವುದು. ಇಲ್ಲವಾದರೆ ಅತೃಪ್ತಿ- 
ಹೋಭೆ-ಶೋಷಣೆ-ಮತ್ಸ ನ್ಯಾ ಯವಾದ. ದುರ್ಬಲ ಮಂರ್ದನಗಳು 
ತಾಂಡವವಾಡಂವವು. ಇನ್ನು ಮಂಂ೦ದೆ ಹೇಳುವ ಎಲ್ಲ ವಿಧಿ ನಿಷೇಧರಳಂ 
ತಲಿಯಂಗವನ್ನೆ ಉದ್ಬೇಕಿಸಿವೆ. ಭೃಗಂವು ಕಲಿಯಂಗವನ್ನೇ ಉಪದೇಶಕ್ಕೆ 
ಅಂದೀತರಿಸಿರಂವುದರಿಂದ ತೃತಯಂಗ ಧರ್ಮವನ್ನು ಬಿಟ್ಟ ಕೊಟ್ಟ ಈ 
ದ್ರಂಧವನ್ನು ಸಂಕೋಜದೊಳಿಸಿದ್ದಾ ನೆ. 


ಅಧನ್ಯಿಪನ ಮಧ್ಯ ಯನಂ ಯೆಜನಂ ಯಾಜನಂ ತಧಾ | 
ದಾನಂ ಪ್ರತಿಗ್ರಹಂ ಚೈವ ಬ್ರಾಹ್ಮಣಾನಾವಂಕೆಲ್ಪ್ಬ್ರಯತ್‌ 1 ೮೮ 


ಉತ್ತವಂ ಜೀವನನಡೆಸುವ ಜ್ಞಾ ನೋಪಾಸ ಸಕನಃು(ಬ್ರಾ ಹ್ಮಣನಂ)ಲೋಕ 
ಕ್ಷೇವು ಸಾಧನೆಯನ್ನು ಜಿಂತಿಸ ಸುತಾ. ಇರುವಾಗ ಇದಕ್ಕೆ ಚಾಯಳವಲ್ಟರ 
ಕರ್ಶಗಳ ಗೊಡವೆಯನ್ನು ಬಿಡಬೇಕಂ. ಅಭಿರುಜಿಯನ್ನೆ ಈ ರೀತಿ ಬೆಳಸಿ 
ಕೊಳ್ಳಬೇಕು. KN ರಂಜಿಯಂ ಕರ್ಮಗಳನ್ನು ಟ್ಟ ಮಾಡಂವುದಂ 
ಅಪಾಟವ. ಬಿದ್ದ ಕೆಲಸಕ್ಕೆ ಹೇಸುವುದುಉತ್ತಮನ ಲಕ್ಷಣವಲ್ಲ. 

ಕಲಿಯಂವುದು- NE ಯಾರಮಾಡುವುದಂ-ಮಾಡಿಸುವುದು, 
ದಾನ ತೊಡುವುದು ತಕ್ಕೊಳ್ಳುವುದು- ಇವು ಆರು ಜ್ವಾನೋಪಾಸಕನ 
ದಿನಹರ್ಯೇಯಂ, ವಸ್ತು ಸ್ಥಿ ತಿಯಂ. 


ಪ್ರಜಾನಾಂ ರಕ್ಷಣಂ ದಾನವಿಂಜ್ಯಾಧ್ಯಯನಮೇವ ಚ! 
ವಿಷಯೇಷ್ವಪ್ರಸಕ್ತಿತ್ಚ ಸ್ಪತ್ರಿಯಸ್ಕ್ಯ ಸಮಾಸತಃ | ೬೯ 


ಉತ್ಸಾಹಿ ಬಲಶಾಲಿ ರಕ್ಷಣಾ ಬುದ್ದಿಯ ಶೌರ್ಯೋಪಾಸಕನು ವಂದ 
ದ್ಯೂತ ಮುಂತಾದ ದುರ್ವ್ಯಸಪಗಳನ್ನು ವರ್ಜಿಸಿ ದಾನ ಯಾರ ಅಧ್ಯಯಂನ 
ಗಳನ್ನುಮಾಡುತ್ತಿ ರುವುದು ವಿರುದ್ಧವಲ್ಲ. ಸಮಾಜದ ಬಾಹ್ಯಶತ್ರು ದಮನವು 


ಅವಶ್ಯಕಾರ್ಯ ವು. 


ಪಶೂನಾಂ ರಕ್ಷಣಂ ದಾನಮಿಂಜ್ಯಾಧ್ಯಯನಮೇವ ಚ | 
ವಣಿಕ್‌ ಪಥಂ ಕುಸೀದಂ ಚ ವೈಶ್ಯಸ್ಯ ಕೃಷಿಮೇವ ಚ ೯೦ 


೨೨ ಮನುಸ್ಮೃತಿ [ ಅಧ್ಯಾಯ: ೧ 


ಧನೋಪಾಸಕನು ದಾನ-ಯಾಗ-ಅಧ್ಯಯನ-ಪಶಂಪಾಲನೆ- ವಾಣೆಜ್ಯ- 
ಬಡ್ಡಿಗೆ ಹಣಸಕೊಡಂವುದು ಶೃಷಿಗಳನ್ನ್ನು ಮಾಡಿ ಆತ್ಮಸಂಸ್ವಾ ರವನ್ನು ಧನಾ 
ರ್ಜನೆಯನ್ನು ಇತರರ ಅವಶ್ಯಕತೆಯ ಪೂರೈಕೆಯನ್ನು ಮಾಡುತ್ತಿ ರಬೇಕಂ. 
ಏಕಮೇವತು ಶೂದ್ರಸ್ಯ ಪ್ರಭುಃ ಕರ್ಮ ಸಹಾದಿಶತ್‌! 
ಏತೇಸಾಮೇವ ವರ್ಣಾನಾಂ ಶುಶ್ರೂಷಾ ಮನಸೂಯಯಾ | ೯೧ 
ಅಸೂಯಿ-ವಂತ್ಸ ರ-ಕಪಟ-ವ೦ಜಚನೆಗಳಿಲ್ಲದೆ ಬಾಕಿ ಉಳಿದ ಎಲ್ಲ 
ಕೆಲಸಗಳನ್ನು ವರಾಡಿ ದೇಶಸೇವೆಯ ವ್ರತದ ತಪಸ್ವಿಯಾಗಿ ಶ್ರಮೋಪಾಸ 
ಘನು ಕೃತಕ ತ್ಯನಾಗಬೇಕಂ. 
ಊರ್ಧ್ವಂ ನಾಭೇರ್ಮೇಧ್ಯತರಃ ಪುರುಷಃ ಪರಿಕೀರ್ತಿತಃ | 
ತಸ್ಮಾನ್ಮೇ ಧೃತಮಂ ತ್ವಸ್ಯ ಮುಖಿಮಂಕ್ತಂ ಸ್ವಯಂಭುವಾ | ೯೨ 
ದೇಹದಲ್ಲಿ ನಾಭಿಯಮೇಲೆ ಜ್ಞಾನಾ೦ಗಗಳ ಪ್ರದೇಶವು. ಅದರಂತೆ 
ಮಂಂಖವು ಜ್ಞಾ ನದ ಪ್ರತಿಫಲನೆಯ ಘನ್ನಡಿಯಂ ತಹ ಫಲಕವಾದಿದೆ. ಮಂಖ 
ದರ್ಶನದಿಂದ ಇಂಗಿತವನ್ನು ತಿಳಿಯಬಹಂದಾಗಿದೆ. ಇಲ್ಲಿಂದ ಈ ಶಾಸ್ತ್ರವು 
ಹೆಜ್ಜಾಗಿ ಜ್ಞಾನಿ (ಬ್ರಾಹ್ಮಣ)ಯ ದಶೆಯಿಂದ ಇದ್ದುದಕ್ಕೆ ಅವನ ವರ್ಣನೆ 
ಮಾಡಲಾಗುವದು. 
ಉತ್ತಮಾಂಗೋದ್ಭವಾಜ್‌ಜೈಸ್ಕ್ಯಾದ್ಬಹ್ಮಣಶ್ಚೈವ ಧಾರಣಾತ್‌ 
ಸರ್ನ್ವಸ್ಕೈವಾಸ್ಕ ಸರ್ಗಸ್ಕ ಧರ್ನುತೋಬ್ರಾಹ್ಮಣಃ ಪ್ರಭುಃ! ೩ 
ಜ್ಞಾನಿಯಂ (ಬ್ರಾಹ್ಮಣ) ಈ ಸೃಷ್ಟಿಯನ್ನು ಆಂಸೆಯಲ್ಲಿಡಬಲ್ಲವನಾಗಿ 
ದ್ದಾನೆ. ಕಾಲದಲ್ಲಿ ಕರ್ತವ್ಯದಲ್ಲಿ, ಧ್ಯಾನದಲ್ಲಿ ಜ್ಞಾನವು ಪ್ರಥವಂವು. 
ತಂಹಿ ಸ್ವಯಂ ಭೂಃ ಸ್ವಾದಾಸ್ಥಾತ್ರಪಸ್ತಪ್ತ್ವಾದಿತೋ-ಸೃಜತ್‌ 
ಹವ್ಯಕವ್ಕಾಭಿವಾಹ್ಯಾಯ ಸರ್ವಸ್ಕಾಸ್ಮ ಚ ಗುಪ್ತಯೇ [| ೯೪ 
ವಂಯಖವು ದೇಹದ ಇಷ್ಟುನಿಷ್ಟವನ್ನು ಪ್ರತಿಬಿಂಬಿಸುವಂತೆ ಜ್ಞಾನಿಯಂ 
ಇತರ ಪ್ರಜಾ ಕೋಟಿಯ ಕಾರ್ಯಗಳಿಂದ ಅದರ ಮೇಲಾಗುವ ಫಲಾಫಲಗ 
ಳನ್ನು ತಿಳಿಯಬಲ್ಲವನು. ಜ್ಞಾನವು ಬ್ರಹ್ಮನ ಸ್ವರೂಪವೇ ಆಗಿರುವುದ 
ರಿಂದ ಸೃಷ್ಟಿತಂತ್ರದ ವರೂಲವೂ ಅದೇ ಆದಿದೆ. 
ಯಸ್ಕಾಸ್ಕೇನ ಸದಾಶ್ನಂತಿ ಹವ್ಯಾನಿ ತ್ರಿದಿಮೌಕಸಃ | 
ಕವ್ಯಾನಿ ಚೈವ ಪಿತರಃ ಕಿಂ ಭೂತಮಧಿಕಂ ತತಃ ೯೫ 
ಯಾವ (ಬ್ರಾಹ್ಮಣ) ಜ್ಞಾನಿಯ ಮಂಖದಿಂದ ದೇವತೆಗಳಂ ಹೆವಿರ್ಭಾಗ 
ವನ್ನೂ ಪಿತೃಗಳಂ ಕವ್ಯ (ಅನ್ನಾದಿ)ವನ್ನೂ ಸೇವಿಸುತ್ತಾ ರೊ ವಂತ್ತು 


ಅಧ್ಯಯ : ೧ ] ಮನುಸ್ಮೃತಿ ೨ಿಷ್ಠಿ 


ಜ್ಞಾನಿಯ ವಂಂಖದ ಉಪದೇಶದ ಅಧೀನವಾಗಿ ಜಗತ್ತು ಅಂಧಾವಸ್ಥೆ 
ಯನ್ನು ಕಳಕೊಳ್ಳುವುದೊ ಇನ್ನಾವುದು ಇದಕ್ಕಿಂತ ಹೆಚ್ಚು. 


ಭೂತಾನಾಂ ಪ್ರಾಣಿನಃ ಶ್ರೇಷ್ಠಾಃ ಪ್ರಾಣಿನಾಂ ಬುದ್ದಿ ಜೀವನಃ | 
ಬುದ್ಧಿ ಮತ್ಸಿ ನರಾಃ ಶ್ರೇಷ್ಠಾ ನರೇಷು ಬ್ರಾಹ್ಮಣಾಃ ಸ್ಮೃತಾಃ ೯೬ 


ವಂರಗಳಿಗಿ೦ತ ಕೀಟಗಳಂ, ಅವುಗಳಿಗಿಂತ ನರಿ-ನಾಯಿಂಗಳಂ ಚಂರಂಕಂ, 
ಮೃಗಗಳಿಗಿ೦ತ ಬುದ್ದಿವಂತ ಜನರಂ ಚುರುಕು. ಅವರಲ್ಲೂ ಬ್ರಹ್ಮವಿಜಾರ 
ಪರಾಯಂಣರಾದ ಬ್ರಾಹ್ಮಣರು ಬ್ರಹ್ಮಸೃ ಷ್ಟೀಯಲ್ಲಿ ಮೂಲಾನ್ಯೇಷಿದಳಂ, ಇತ 
ರರು ಉದರ ಪರಾಯಣರು. ಮೂಲವಿಸ್ಕರಣೆಯುಳ್ಳವರಂ. ಅದಂ ಆತ್ಮ 
ವಿಸ್ಮರಣೆಯೂ ಆಗಿರುವುದು. ಆಗ ಕಾಮ (ಇಂದ್ರಿಯ ವೇಗ) ದಾಳಿದೆ 
ಹಾರುವ ತರಜೆಲೆ. 
ಬ್ರಾಹ್ಮಣೇಷು ಚ ವಿದ್ವಾಂಸೋ ವಿದ್ವತ್ಸು ಕೃತಬುದ್ಧಯಃ | 
ಕೃತಬುದ್ದಿಷು ಕರ್ತಾರಃ ಕರ್ತೃ ಬ್ರಹ್ಮವೇದಿನಃ88 ೯೭ 


(ಬ್ರಾಹ್ಮಣ) ಬ್ರ ಹ್ಮವಿಜಾರಪರರಲ್ಲಿ ಬ್ರಹ್ಮಪ್ರದರ್ಶಕವಾದ ಆತ್ಮಶಾಸ್ತ್ರ 
ಜ್ಹರು, ಅವರಲ್ಲಿ ಬ್ರಹ್ಮಪ್ರ ತ್ಯಕ್ಷದಲ್ಲಿ ಕರ್ತವ್ಯ ಬಂದ್ಧಿಯಂಳ್ಳವರು, ಅವರಲ್ಲಿ 
ಬ್ರಹ್ಮಪ್ರತ್ಯಕ್ಷಕೈ ಪ್ರಯಂತ್ನಿಸುವವರಂ. ಪ್ರಯತ್ನಿಸಿ ವೇದಾಂತ ವಾಕ್ಕಾರ್ಧ 
ವಂನನದಿಂದ ಆತ್ಮಪ್ರತ್ಯಕ್ಷವನ್ನು ಸಾಧಿಸಿದವರು. ವಲದ ಕಡೆಗೆ 
ಜಲನೆಯಂಳ್ಳವರು. ಇತರರು ವಿರಂದ್ದ ದಿಕ್ಕಿನ ರತಿಕೀಲರು. 


ಉತ್ಸತ್ತಿರೇವ ವಿಪ್ರಸ್ಯ ಮೂರ್ತಿರ್ಧರ್ವೂಸ್ಯ ಶಾಶ್ವತೀ! 
ಸಹಿ ಧರ್ಮಾರ್ಥವಂಂತ್ರನ್ನೋ ಬ್ರಹ್ಮಭೂಯಾಯ ಕಲ್ಪತೆ॥ ೯೮ 
(ಬ್ರಾಹ್ಮಣ) ಜ್ಞಾನೋಪಾಸಕನಂ ಧರ್ಮದ ಪ್ರತ್ಯಕ್ಷ ರೂಪವು. 
ಆತ್ಮಜ್ಞಾನವೇ ಪ್ರವಂಂಖವು. ಮೋಕ್ಷವೇ ಅತ್ಮಜ್ಞಾನವು-ಗವ್ಯವು. 


ಬ್ರಾಹ್ಮಣೋ ಜಾಯಮಾನೋ ಹಿ ಪೃಥಿವ್ಯಾಮಧಿ ಜಾಯತೇ ! 
ಈಶ್ವರಃ ಸರ್ವಭೂತಾನಾಂ ಧರ್ಮಕೋಶಸ್ಕ ಗುಪ್ತಯೇ1 ೯೯ 


ಬ್ರಹ್ಮಣಿ ಚರತಿ ಬ್ರಾಹ್ಮಣಃ, ಆತ್ಮಜ್ಞಾನರೂಪ ಧವರ್ಶಾಧೀನವಾದ 
ಇತರ ಧರ್ಮಗಳನ್ನು ಅಜ್ಞಾನಿಯಂ ತಿಳಿಯಲಾರನೂ, ತಿಳಿಸಲಾರನು, 


೨೪ ಮನುಸ್ಮೃತಿ [ ಅಧ್ಯಾಯ: ೧ 


ಸರ್ವಂ ಸ್ವಂ ಬ್ರಾ ಹ್ಮಣಸ್ಯೇದಂ ಯೆತ್ವಿಂಚೆಜ್ಚಗತೀಗತಂ ! 
ಶ್ರೈಷ್ಕ್ಯೇ ನಾಭಿಜನೇನೇದಂ ಸರ್ವಂ ವೈ ಬ್ರಾಹ್ಮಣೋರ್ಹತಿ 1 ೧೦೦ 
ತಾನು ದಂಡಿದ ಧಾನ್ಯ ಮರವಂಂಟ್ಟು ದನಕರು ತನ್ನ ಇಚ್ಛೆಯಂತೆ 
ಉಪಯೋದಿಸಲಾಗುವುದಂ. ಜ್ಞಾನೋಪಾಸಕನಂ ಜಾನೆಬಲದಿಂದ ಜಗ 
ತನ್ನು ತನ್ನ ಅನುರಕ್ತವಾಗಿ ಮಾಡಿಕೊಂಡರೆ ಆಗ ಅದು ತನ್ನ ಇಜ್ಛಾನಂ 
ವರ್ತಿಯಾಗುವುದು. 
ಸ್ವಮೇನ ಬ್ರಾಹ್ಮಣೋ ಭುಂಕ್ತೇ ಸ್ವಂ ವಸ್ತೇ ಸ್ವಂ ದದಾತಿ ಚ | 
ಆನೃಶಂಸ್ಕಾದ್ದಾ )ಹ್ಮಣ ಸೃಭಂಂಜತೆೇ ಹೀತರೇ ಜನಾ: ೧೦೧ 
ಜ್ವಾನೋಪಾಸಕನಂ ಔದಾರ್ಯದಿಂದ ಅನಂಭವದಾನ ಮಾಡುತ್ತ 
(ಇತರರಿಗಿಲ್ಲದ) ಸರ್ವವನ್ನು ಭರಿಸಂತ್ತಾನಾದರೆ ಆಗ ಸರ್ವಸೊತ್ತು 
ಅವನದಂ. ಅದನ್ನು ಇತರರು ಉಣ್ಣುತ್ತಾರೆ. 


ತಸ್ಯ ಕರ್ಮನಿವೇಕಾರ್ಥಂ ಶೇಷಾಣಾಮನುಪೂರ್ವಶಃ | 
ಸ್ವಾಯಂಭುವೋ ಮನುರ್ಧೀಮಾನ್‌ ಇದಂ ಶಾಸ್ತ್ರವಂಕಲ್ಪ ಯತ"! ೧೦೨ 
ಅಂತಹ ಜದದ್ರಕ್ಷಣೆಯ ಕ್ರಿಯಾವಿಕ್ಲೇಷಣೆಗಾಗಿ ಸ್ವಯಂಭೂ 
ಸಂಜಾತ ಮನಂವು ಧೀಬಲದಿ೦ದ ಈ ವಿವೇಚನಾಶಾಸ್ತ್ರ ವನ್ನು ಅನಂದೊಳಿಸಿ 
ದ್ದಾನೆ. 
ಏದುಷಾ ಬ್ರಾಹ್ಮಣೇೇನೇದಮಧ್ಯೇತವ್ಯ ೦ ಪ್ರಯತ್ನತಃ | 
ಶಿಷ್ಕೇಭ್ಯಶ್ಚ ಪ್ರುವಕ್ತವ್ಯಂ ಸಮ್ಯ ಜಕ್ಕ ನ°ೇನ ಕೇನಚಿತ್‌ ॥ೃ ೧೦೩ 
ಜರದ್ರಕ್ಷಣೆಯ ವಿಧಾನವನ್ನು ಜಿಂತಿಸಬೇಕಾದರೆ ಇದನ್ನು ಜ್ಞಾನೋ 
ಪಾಸಕನು "ಬ್ರಾಹ್ಮಣ? ಕಲಿಯಬೇಕು ಕಲಿಸಬೇಕು. ಇತರರಿದೆ ಈ 
ಶಾಸ್ತ್ರ ವು ವಶವಾರಗಲಾರದಂ. 


ಇದಂ ಶಾಸ್ತ್ರಮಧೀಯಾನೋ ಬ್ರಾಹ್ಮಣಃ ಶಂಸಿತವ್ರತಃ | 
ಮನೋವಾಗ್ದೆ ಹಜೈರ್ನಿತ್ಯಂ ಕರ್ಮದೋಸಷೈರ್ನ ಲಿಸ್ಕತೇ |! ೦ಂ೪ 


ಈ ಶಾಸ್ತ್ರ ವನ್ನು ಸ್ವಾಧೀನ ಮಾಡಿದವನು ಇತರ ಪ್ರಜೆಗಳ ಅವ 
ಜ್ಞ ಡೆ ದುರಿಯಾಗಲಾರನು, ಹಾಗೂ ತ್ರಿಕರಣ ದೋಷವಶವಾಗಲಾರನಂ, 


ಆಧ್ಯಾಯ : ೧] ಮನುಸ್ಮೃತಿ ೨೫ 


ಪುನಾತಿ ಪಂಕ್ತಿಂ ವಂಶ್ಯಾಂಶ್ಚ ಸಪ್ತ ಸಪ್ತ ಪರಾವರಾನ್‌ 
ಪೃಥಿನೀಮಪಿ ಚೈವೇನರಾಂ ಕೃತ್ಸ್ನಾ ಮೇಕೋಸಹಿ ಸೋರ್ಹತಿ! ೧೦೫ 


ಈ ಶಾಸ್ತ್ರವನ್ನು ಸ್ವಾಧೀನದಲ್ಲಿ ಪರಿಣಾನಂಕಾರಿಯಾಗಿ ಮಾಡಿ 
ಕೊಂಡರೆ ಆ ಜ್ಞಾನೋಪಾಸಕನು ಈ ಭೂಮಿಯನ್ನು ಅಂದೈಯ ನೆಲ್ಲಿ 
ಯಂತೆ ವಕೀಕರಿಸುವನುಂ. (ಭೂದಾನಕ್ಕೆ ಪಾತ್ರನಾಗುವನು ) 


ಇದಂ ಸ್ವಸ್ತ್ಯಯನಂ ಶ್ರೇಷ್ಮಪಿಂದಂ ಬುದ್ದಿ ನಿವರ್ಧನಂ | 
ಇದಂ ಯಶಸ್ಕಮಾಯಂಷ್ಯಪಿದಂ ನಿಃಶ್ರೇಯಸಂ ಪರಂ! ೧೦೬ 
ಮೇಲೆ ಹೇಳಿದ ಕಾರಣದಿಂದ ಈ ವರಾನವೀಯ ಸಂಹಿತೆಯಂ ಬಂದ್ಧಿ 
ವರ್ಧಕವು, ಕೀರ್ತಿಕರವು, ಪುಜ್ಯದಾಯಕವು. ಮೋಕ್ಷಪ್ರಾಪಕವು ಆಗ 
ಬಲ್ಲುದು. ಉಪಯೋದಾನುರಂಣ ಫಲ ಪ್ರಾಪ್ತಿಯು. 
ಅಸ್ಮಿನ್ಫರ್ಮೊೋಂಖಿಲೇನೋಕ್ತೋ ಗುಣದೋಷೌ ಚ ಕರ್ಮಣಾಂ! 
ಚತುರ್ಣಾವಂಹಿ ವರ್ಣನಾಮಾಚಾರಶ್ವೈವ ಶಾಶ್ವತಃ ೧೦೭ 


ಈ ಶಾಸ್ತ್ರದಲ್ಲಿ ಸಕಲವಾದ ಧರ್ಮ-ರುಣ-ದೋಷ-ಸದಾಜಾರಗಳು 
ವಿಜ್ಞೆ ೀಯಂಳಾಗಿವೆ. 
ಆಚಾರಃ ಪರಮೋದಧರ್ಮಃ ಶ್ರುತ್ಕುಕ್ತ್ಷಃ ಸ್ಮಾರ್ತ ಏವ ೫ | 
ತಸ್ಮಾದಸ್ಮಿನ್ನದಾ ಉಂಂಳಕ್ತೋೊ ನಿತ್ಯಂ ಸ್ಯಾದಾತ್ಮವಾನ್‌ ದ್ವಿಜಃ ೧೦೮ 
ಆತ್ಮಹಿತೇಜ್ಛೆಯುಳ್ಳವನಂ ಇದನ್ನು ಸದಾ ಚಿಂತಿಸುತ್ತಿರಬೇಕಂ. 
ಇದರಲ್ಲಿ ಶ್ರೌತಸ್ಕಾರ್ತಧರ್ಮಗಳಂ ಅಭಿಷಿತಗಳಾಗಿವೆ. ಹೀದೆ ಪರವು 
ಪಾವನವಾಗಿದೆ. 
ಆಚಾರಾದ್ವಿಚ್ಯು ತೋವಿಪ್ರೋ ನ ವೇಡಫಲಮಶ್ನಾತೇ। 
ಆಚಾರೇಣ ತು ಸಂಯಂಕಶ್ಮಃ ಸಂಪೂರ್ಣ ಫಲಭಾಗ್ಭವೇಶ್‌ 1.೧೦೯ 
ಸದಾಜಾರವು ಅಪಿಕಲ-ಅನ್ಯೂನ-ಅನಂತ್ರವಮು ಫಲದಾಯಕವು. 
ಏವಮಾಚಾರತೋ ದೃಷ್ಟ್ಯಾ ಧರ್ಮಸ್ಯ ಮಂನ ಯೋ ಗತಿಂ! 
ಸರ್ವಸ್ಯ ತಪಸೋ ಮೂಲಮಾಚಾರಂ ಜಗಹಂ8 ಪರಂ! ೧೧೦ 
ಧರ್ಮವು ಸದಾಚಾರರೂಪವಾಗಿರುವುದರಿಂದ ವಏಜಾರವಂತರು 
ಅಜಾರವು ಸರ್ವಮೂಲವೆಂದು ಸ್ಕೀಕರಿಸಿದ್ದಾರೆ. 


೨೬ 


ಮನುಸ್ಮೃತಿ [ ಅಧ್ಯಾಯ : ೧ 


ಜಗತಶ್ಚ ಸಮಂತ್ಸತ್ತಿಂ ಸಂಸ್ಕಾರ ವಿಧಿನೋವ ಚ | 
ವ್ರತಚೆರ್ಯೋಪಚಾರಂ ಚ ಸ್ನಾನಸ್ಯ ಚ ಪರಂಪಿಧಿಂ |! ೧೧೧ 
ಹಾರಾಧಿಗಮನಂ ಚೈವ ನಿವಾಹಾನಾಂ ಚ ಲಕ್ಷಣಂ! 

ಷಂಕಾಯಂಜ್ಞ ವಿಧಾನಂ ಚ ಶ್ರಾಥ್ಞ ಕಲ್ಪಂ ಚ ಶಾಶ್ವತಂ | ೧೧೨ 
ವೃತ್ತೀನೂಂ ಲಕ್ಷಣಂ ಚೈವ ಸ್ನಾತಕಸ್ಮ ಪ್ರತಾನಿಚ | 

ಭಕ್ಸ್ಯಾಾಭಸ್ಮ್ಯಂ ಚ ಶೌಚಂ ಚ ದ್ರವ್ಯಾಣಾಂ ಶುದ್ಧಿವೆರೇವಚ |! ೧೧೩ 
ಸ್ತ್ರೀಧರ್ಮಯೋಗಂ ತಾಪಸ್ಯಂ ಮೋಕ್ಷಂ ಸನ್ಯಾಸಮೇವ ಚ! 
ರಾಜ್ಞಶ್ವ ಧರ್ಮುಮಖಿಲಂ ಕಾರ್ಯಾಣಾಂ ಚ ವಿನಿರ್ಣಯಂಂ! ೧೭೪ 
ಸಾಕ್ಷಿಪ್ರ ಶ್ಚ ಖಿಧಾನಂ ಚ ಧರ್ಮಂ ಪ್ರೀಪುಂಸಯೋರಸಪಿ ॥ 
ವಿಭಾಗಧರ್ಮಂ ದ್ಯೂತಂ ಚ ಕಂಟಿಕಾನಾಂ ಚ ಶೋಧನಂ! ೧೯೫ 
ವೈಶ್ಯಶೂದೊೊೋಪಚಾರಂ ಚ ಸಂಕೀರ್ಣಾನಾಂ ಚ ಸಂಭವಂ | 
ಅಪದ್ಧ್ಭರ್ಮಂ ಚ ವರ್ಣಾನಾಂ ಪ್ರಾಯಶ್ಚಿತ್ತ ವಿಧಿಂ ತಥಾ | ೧೧೬ 
ಸಂಸಾರಗಮನಂ ಚೈವ ತ್ರಿವಿಧಂ ಕರ್ಮಸಂಭವಂ | 

ನೀಪ್ರೇಯಸಂ ಕರ್ಮಣಾಂ ಚ ಗಂಣದೊ ಷ ಪರೀಕ್ಷಣ೦ |! ೧೧೭ 
ದೇಶಧರ್ಮಾನ್‌ಜಾತಿಧವರ್ರಾನ್‌ ಕುಲಧನರ್ಕಾಂಶ್ಚ ಶಾಶ್ವತಾನ | 
ಪಾಷಂಡಗಣ ಧರ್ಮಾಂಶ್ಚ ಶಾಸ್ಟ್ರೇಃಸ್ಮಿನ್ನಿಕ್ಷವಾನ್‌ ಮನಂ | ೧೧೮ 
ಯಥೇದ ಮುಕ್ತ್‌ಮಾನ್‌ ಶಾಸ್ತ್ರಂ ಪುರಃ ಪೃಷ್ಟೋ ಮನುಪರ್ವಯಾ | 
ತಥೇದಂ ಯೂಯಂವುಪ್ಯದ್ಧ ಮತ್ಸುಕಾಶಾನ್ಸಿಬೋಧತ | ೧೧೯ ॥ 


ಇಂತು ಒಂದನೆ ಅಧ್ಯಾಯ. 


ಇಷ್ಟು ವಿಷಯಗಳಂ ಇದರಲ್ಲಿ ಬಂದಿವೆ. ಮಂ೦ದಿನ ಅಧ್ಯಾಯಗಳಲ್ಲಿ 


ಒಂದೊಂದೆ ಶಕ್ರವಂವಾಗಿ ವಿಸ್ತಾರವಾಗಿ ನಿರೂಪಿಸಲ್ಪಡಂವುದಂ. 


ಅಧ್ಯಾಯ ೨. 


ವಿದ್ವದ್ಧಿಃ ಸೇವಿತ ಸೆದ್ದಿರ್ನಿತ್ಯ ಮದ್ವೆ (ಷರಾಗಿಭಿಃ | 
ಹೃದಯೇನಾಭ್ಯನುಜ್ಞಾತೋ ಯೋ ಥಧರ್ಮುಸ್ತಂ ನಿಬೋಧತ! ೧ 


ವೇದವಿದ್ಯಾವ೦ತ ವಿಜಾರಪರ ಸಜ್ಜನರು ಆಚರಿಸುವ, ಆದಂದರಿಂ 
ದಲೇ ಅವಿವೇಕ ರಾಗಡ್ವೇಷಗಳಿಲ್ಲದ ಮನಸ್ಸಿದೆ ಪ್ರಿಯವಾರುವ ಧರ್ಮ 


ವನ್ನ ತಿಳಿಯಿರಿ. 


ಕಾವತಾತ್ಮಕಾ ನ ಪ್ರಶಸ್ತಾನ ಚೈವೆ ಹಾಸ್ಕ್ಯಕಾವಂತಾ | 
ಹಾಮ್ಕೋ ಹಿ ವೇದಾಧಿಗವುಃ ಕರ್ಮಯೋಗ ಗತ್ಚ ವೈದಿಕಃ 18 ೨ 


ಕರ್ಮವು ವೇದರಮ್ಯವಾಗಿದೆ. ವೇದಾಧ್ಯಯನವು ಹಾವುವಾಪೂರತ 
ವಾಗಿದೆ. ಕಾಮನೆಯಿಂದಲೇ ಕರ್ವ ಮಾಡುವದು ಪ್ರಶಸ್ತವಲ್ಲ. ಜೀವ 
ನಾವಶ್ಯಕವಾದ ಕಾವಂನೆಯಂ ಯಂಕ ವು. 


ಸಂಕಲ್ಪ ಮೂಲಕ ಕಾಮೋ ವೈ ಯಜ್ಞಾಃ ಸಂಕಲ್ಪಸಂಭವಾಃ | 
ವ್ರತಾನಿ ಯಮಧರರ್ಮಾಶ್ಚ ಸರ್ವೇ ಸಂಕಲ್ಪಜಾಃ ಸ್ಮೃತಾಃ! ೩ 


ತಾವಂದಿಂದ ಸಂಕಲ್ಪವು, ಸಂಕಲ್ಪದಿಂದ ಯಜ್ಞವು. ವಪ್ರತವುಯಂವು 
ನಿಯಮ ಧರ್ಮವು. ಆತ್ಮಕಾಮನೆದೆ ವಿರೋಧವಿಲ್ಲದಂತೆ ಸಕಲ ಕಾಮನೆ 
ದಳೂ ನಿಂದ್ಯಗಳಲ್ಲ. 


ಅಕಾಮಸ್ಯ ಕ್ರಿಯಾ ಉಚಿದ್ದ) ಶೃತೇ ನೇಹ ಕರ್ಹಿಚಿಶ್‌ 

ಯಡ್ಯದ್ದಿ ಕುರುತೇ ಕಿಂಚಿತ್‌ತತ್ತತ್ಯಾವಂಸ್ಯ ಜೇಷ್ಟಿತಂ! ೪ 

ಅಕಾವಂನಿದೆ ಕ್ರಿಯೆ(ಯಂ ಸಂಭವಿಸಲಾರದು. ಪ್ರತಿಯೊಂದಂ 
ಕ್ರಿಯೇಯೂ ಕಾವುದದಿಂದಲೇ ಜನಿಸಿದ್ದಾಗಿದೆ. 


ತೇಷು ಸಮ್ಮಗ್ವರ್ತಮಾನೋ ಗಚ್ಛ ತ್ಯ ಮರಲೋಕತಾಂ | 
ಯಥಾ ಸಂಕಲ್ಲಿ ತಾಂಶ್ಸೇಹ ಸರ್ವಾನ್‌ಕಾಮಾನ್‌ ಸಮಶ್ರುತೇ ೫ 


೨೮ೆ ಮನುಸ್ಮ ತಿ [ ಅಧ್ಯಾಯ : ೨ 


[ಇಹದಲ್ಲಿಯೂ ಆಯಾ ವೇದೋಕ್ತ ಫಲಗಳನ್ನು ಪಡೆಯಂತ್ತಾನೆ 
ಅನುಭವಿಸುತ್ತಾನೆ.] [ಲಭಿಸುವ ಫಲದಲ್ಲಿ ಪರವಶತೆಯಂ ಮನಸ್ಸಿಗೆ 
ಇಲ್ಲದೆ ಇಂಧವನಂ] ಸಮ್ಯಗ್ವರ್ತನೆಯಿಂದ ಮಾನವನು ಅಮರನಾಗು 
ವನು. ಸಂಸಾರವಂಂಕ್ರ ನಾಗುವನಂ., 

ನೇಡದೋಂಖಿಲೋ ಧರ್ಮಮೂಲಂ ಸ್ಮೃೃತಿಶೀಲೇ ಚ ತದ್ವಿದಾಂ [| 
ಆಚಾರಶ್ಚೈವ ಸಾಧೂನಾಮಾತ್ಮನಸ್ತುಪ್ಟಿರೇವ ಚ! ೬ 


ಆದ್ಯಂತ ವೇದವು ಧರ್ಮದರ್ಶತವು. ಇದರಲ್ಲಿ ಬರಂವ ಎಲ್ಲ ಸಂಶಯಂ 
ಗಳನ್ನು ಜೈಮಿನಿಯ ಕರ್ವಣಪೊಮಾಂಸಾ ಶಾಸ್ತ್ರವು ನ್ಯಾಯವಾಗಿ ನಿವಾರಿ 
ಸುವುದು. ವೇದಜ್ಜರ ಅನಂಭವವು ಶೀಲವ್ರ ಭರ್ಮಕ್ಕೆ ( ಲೌಕಿಕಕ್ಕೆ) 
ಪ್ರ ವರಾಣವಾಣಂವುದಂ. ವೇದಜ್ಞರ ಆಜಾರವು-ವಿಹಿತವಿಕಲ್ಪಗಳಲ್ಲಿ ಸಜ್ಜನ 
ಮಂನಸ್ತುಷ್ಟಿಯಂ ನಿಯಾವಂಕವಾದುವುದಂ. ಬ್ರ ಹ್ಮನಿಷ್ಠ ತಾ-ದೇವಪಿತೃ 
ಭಕ್ತಿ-ಸೌಮ್ಯುತೆ-ಕೃತಜ್ಞತೆ-ರಕ್ಷಕತೆ-ಪರಪೀಡಾವರ್ಜನೆ - ನಿರ್ಮತ್ಸರತೆ- 
ಅಕ್ರೂರತೆ- ಮೃದುತೆ-ವಂತ್ರ ತ್ವ- ಪ್ರಿಯವಚನ-ದಯೆ- ಶಾಂತಿಗಂಣಗಳಂ 
ಶೀಲವು. 
ಯಂ॥8 ಕಶ್ಚಿತ್ಯಸ್ಯಚಿದ್ದರ್ಮೊೋ ಮಂಸಂನಾ ಪರಿಕೀರ್ತಿತಃ! 
ಸ ಸರ್ಮ್ವೋಃಾಭಿಹಿತೋ ವೇದೇ ಸರ್ವಜ್ಞಾನನುಯೋಹಿ ಸಃ lH 
ಮನಂವು ಸರ್ವಜ್ಞಾನವಂತನು. ವಂನು ಹೇಳಿದ ಎಲ್ಲವೂ ವೇದ 
ರತವೇ. 
ಸರ್ವಂತು ಸವಾವೇಶ್ಷ್ಯೇದಂ ನಿಖಲಂ ಜ್ಞಾನಚಕ್ಷುಸಾ 
ಶ್ರುತಿ ಪ್ರಾಮಾಣ್ಯತೋ ವಿದ್ವಾನ್‌ ಸ್ವಧರ್ಮೇ ನಿನಿಶೇತ ನೈ ೮ 
ಈ ಮಾನವ ಶಾಸ್ತ್ರ ಮೀಮಾಂಸಾ ವ್ಯಾಕರಣಾದಿ ಜ್ಞಾನದಿಂದ 
ವಿಚಾರಮಾಡಿ ಸ್ವಧರ್ಮದಲ್ಲಿ ವಿಶ್ವಾಸವಿಡಬೇಕಂ. ವೇದವೂ ಹಾಗೇ ಹೇಳು 
ತ್ತದೆ. 
ಶ್ರುತಿಸ್ಥ ೃ ಕಠ್ಶಿದಿತಂ ಧರ್ಮ ಮನಂತಿಷ್ಮನ್‌'ಹಿ ಮಾನವಃ | 
ಇಹ ಕೀರ್ತಿಮವಾಪ್ಸೋತಿ ಪ್ರೇತ್ಯ ಚಾನುತ್ರಮಂಸುಖಂಗ! ೯ 
ಒಟ್ಟಿನಲ್ಲಿ ಹೇಳುವುದಾದರೆ ಶ್ರುತಿ-ಸ್ಮೃತಿಗಳಲ್ಲಿ ಹೇಳಂವಂತೆ ವರ್ತಿಸಿ 
ದರೆ ಇಹ ಪರಗಳಲ್ಲಿ ಕೀರ್ತಿ ಸಂಖಗಳಂ ನಿಶ್ಚಯವಾಗಿ ಲಭಿಸಂವುವು. 


ಅಧ್ಯಾಯ : ೨] ಮನುಸ್ಮೃತಿ ಪಿ 


ಶ್ರುತಿಸ್ತು ವೇದೋ ವಿಜ್ಞೇಯೋ ಧರ್ಮುಶಾಸ್ತ್ರಂ ತುಮೈೆ ಸ್ಮೃತಿಃ! 
ತೇ ಸರ್ವಾರ್ಥೇಷ್ವಪನೊಮಾಂಸ್ಯೆ ತಾಭ್ಯಾಂ ಧರ್ಮೋಹಿ ನಿರ್ಬಭೌ 1 ೧೦ 
ಶ್ರುತಿಯೆಂದರೆ ವೇದವು. ಧರ್ಮಶಾಸ್ತ್ರವು ಸ್ಮೃತಿಯಂ. ಅದರ 
ಮೇಲೆ ವಾದ ಹೊಡಿದರೆ ಅದರಲ್ಲಿಲ್ಲದ ಒಂದು ಉಪಾಯದಿಂದಲೂ ನಿಮೆ 
ಸಂಖವು ಸಿಗಲಾರದು. ತಿಳಿಯಂವ ಬಂದ್ದಿ ದೋಷವಲ್ಲದೆ ಅದರಲ್ಲಿ ದೋಷ 
ವಿಲ್ಲ. 
ಯೊೋವಮನ್ಯ್ಕೇತ ತೇ ಮೂಲೇ ಹೇತುಶಾಸ್ತ್ರಾಶ್ರಯಾದ್ದ್ವ್ವಿಜಃ 
ಸ ಸಾಧುಭಿರ್ಬಹಿಷ್ಕಾರ್ಯೋ ನಾಸ್ತಿಕೋ ವೇದನಿಂದಕ8॥ ೧೧ 
ಒಬ್ಬನಂ ಶ್ರುತಿಸ್ಥೃತಿಗಳ ಧರ್ಮವು ಶ್ರೇಯಂಃಸಾಧನವಲ್ಲವೆಂದಂ 
ಭ್ರವಿಂಸಂವುದಾದರೆ ಅವನಂ ಅನನಿಷ್ಟದ೦ತೆ ಇರಲಿ. ನಾವು ಅವನ ಸಹ 
ವಾಸ ಮಾಡುವುದು ಬೇಡ. ಅವನು ಅನ್ಯೋಪಾಯಗಳಿಂದ ಸಂಖಹೊಂದ 
ಲಾರನಂ. ಅವನಂ ತಾನಾಗಿ ಪಳಗಂವನುಂ. 
ವೇದಃ ಸ್ಮೈ)ತಿ8 ಸದಾಚಾರಃ ಸ್ವಸ್ಯ ಚ ಪ್ರಿಯನರಾತ್ಮನಃ | 
ಏತಚ್ಚತಂರ್ಪಿಧಂ ಪ್ರಾಹಂಃ ಸಾಕ್ಸ್ಪಾದ್ಧ ವರ್ತಿಸ್ಯ ಲಕ್ಷಣಂ |! ೧೨ 
ಅರ್ಥಕಾಮೇಷ್ವಸಕ್ತಾನಾಂ ಧರ್ಮಜ್ಞಾನಂ ವಿಧೀಯತೇ 
ಧರ್ಮಂ ಜಿಜ್ಞಾಸಮಾನಾನಾಂ ಪ್ರಮಾಣಂ ಪರವಂಂ ಶ್ರುತಿಃ! ೧ 
ಪ್ರತ್ಯಕ್ಷ ಲಕ್ಷಣಗಳಲ್ಲಿ ವೇದ-ಸ್ಮೃತಿ-ಸದಾಜಾರ-ಆತ್ಮಸಪ್ರಿಯತೆ-- 
ಈ ನಾಲು ಧರ್ಮದ ಅರ್ಧಕಾಮಗಳಲ್ಲಿ ನಿರತರಲ್ಲದವರಿದೆ ಹೇಳಲ್ಪಡಂ 
ತ್ತದೆ, ಧರ್ಮಜ್ವಾನವು ಬೇಕಾದರೆ ಶ್ರಾತಿಯೇ ಗತಿಯಂ. 
ಶ್ರತ್ರಿತಿದ್ವೈಥಂ ತು ಯತ್ರ ಸ್ವಾತ್‌ ತತ್ರ ಧರ್ಮಾವುಭಾಸ್ಮೃತಾ॥ 
ಉಭಾವಪಿ ಹಿ ತೌ ಧವರ್ರ್‌ ಸಮವ್ಮುಗುಕ್ತ್‌ ಮಹೀಹಿಭಿಃ ೪ 
ಒಂದೇ ವಿಷಯದಲ್ಲಿ ಎರಡು ವಿಧದ ವಿರುದ್ದ ಶ್ರುತಿವಾಕ್ಯ ಕಂಡಲ್ಲಿ 
ಎರಡರಿಂದಲೂ ಪ್ರತಿಪಾದ್ಯವಾದ ಧರ್ಮವು ಮಾನ್ಯವು ಎಂದು ತಿಳಿಯಬೇಕಂ. 
ಉದಿತೇಾನುದಿತೇ ಚೈವ ಸಮಯಾಧ್ಯುಹಿತೇ ತಥಾ ! 
ಸರ್ವಥಾ ವರ್ತತೇ ಯಜ್ಞ ಇತೀಯಂ ವೈದಿಕೀ ಶ್ರುತಃ! ೧೫ 
ಅಗ್ನಿಹೋತ್ರ, ಕಾಲವಿಜಾರದಲ್ಲಿ ಎರಡು ಪಕ್ಷವು ಬಂದಿದೆ. ಇಂತಹ 
ನಕ್ಷತ್ರ ವರ್ಜಿತ ಅನುದಿತ, ಉದಿತ ಇವೇ ಅವು. 


ತ್ಲಿಲ ಮನುಸ್ಮೃತಿ [ ಅಧ್ಯಾಯ: ೨ 


ಇಡೆ ಸೌಕರ್ಯ ಆತ್ಮ ತುಷ್ಟಿ ಶಾಸ್ತ್ರೀಯ ವ್ಯವಸ್ಥೆ ಹೇದೆಮಾಡಿದರೂ ಪ್ರತ್ಯ 
ವಾಯವಿಲ್ಲ. ಹೋಮವು ಪೂರ್ಣವಾಯಿತು ಎಂದು ತಾತ್ಪರ್ಯವು. 
ನಿಸೇಕಾದಿಶ್ಮಶಾನಾಂತೋ ಮಂತ್ರೈರ್ಯಸ್ಯೋದಿತೋ ವಿಧಿಃ | 
ತಸ್ಯ ಶಾಸ್ತ್ರೇಧಿಕಾರೋಂಜಸ್ಮಿನ್‌ ಜ್ಞೇಯೋ ನಾನ್ಮ ಸ್ಯ ಕಸ್ಯಚಿತ್‌"! ೧೬ 


ಈ ಶಾಸ್ತ್ರದ ಧರ್ಮವನ್ನೂ ಎಲ್ಲರೂ ಆಚರಿಸಬೇಕು. ಮಂತ್ರ 
ಪೂರ್ವಕ ಸಂಸ್ಕಾರ ಉಳ್ಳವನು ಮಾತ್ರ ಇದನ್ನು ಪ್ರವಚನ ವರಾಡ 
ಬೇಕಂ. ಶಾಸ್ತ್ರ ರಕ್ಷಣೆಯಂ ಕರ್ತವ್ಯವು. 

ಸರಸ್ವತೀ ದೃಷದ್ವತ್ಯೋರ್ದೇವನದ್ಶೋರ್ಯದಂತರಂ 
ತಂ ದೇವನಿರ್ಮಿತಂ ದೇಶಂ ಬ್ರಕುಾನ್ಮಿವರ್ತ್ಕಂ ಪ್ರಚಕ್ಷತೇ ॥ ೧೭ 
ಸರಸ್ವತೀ ದೃಷದ್ವತೀ ನದಿಗಳ ವಂಧ್ಯದೇಶವು ಬ್ರ ಹ್ಯಾವರ್ತವು. 
ಇದು ಧರಾನುಷ್ಠಾನಕ್ಕೆ ಹೆಚ್ಚು ಪ್ರಶಸ್ತವ. 
ತಸ್ಮಿನ್ನೇಶೇ ಯ ಆಚಾರಃ ಪಾರಂಪರ್ಯಕ್ರಮಾಗತಃ | 
ವರ್ಣಾನಾಂ ಸಾಂತರಾಲಾನಾಂ ಸ ಸದಾಚಾರ ಉಚ್ಕತೇ | ೧೮ 


ಸೃಷ್ಟಿಯಂ ವಿಜಿತ್ರವಾದುದು. ಅದುದರಿಂದ ಅಲ್ಲಿನ ಉತ್ತವಂ 
ಪ್ರಜೆಯ ಆಹಾರವು ಎಲ್ಲರಿಗೂ ಅನಂಕರಣೇಯವಾಗಿದೆ. ಅಲ್ಲಿ ಉತ್ತಮರು 
ಜನಿಸುವರಂ. 
ಕುರುಕ್ಷೇತ್ರಂ ಚ ಮತ್ತಾ ಶ್ಚ ಪಂಚಾಲಾಃ ಶೂರಸೇನಕಾಃ | 
ಏಷ ಬ್ರಹ್ಮರ್ಹಿದೇಶೋ ವೈ ಬ್ರಹ್ಮಾವರ್ತಾದನ೦ತರಃ ೧೯ 


ಈುರುಷ್ಷೇತ್ರ-ವಂತ್ಸ ಜಪಂ ಜಾಲ-ಶೂರಸೇನದೇಶರಳಂ ಬ್ರಹ್ಮಾವ 


ರ್ತಕ್ಕೆ ಸಮಾನವಾಗಿದ್ದ೦ತೆಯೂ ಇದ್ದ ಪುಣ್ಯಭೂಮಿಂಗಳಂ, ಅಲ್ಲಿ ಬ್ರಹ್ಮರ್ಷಿ 
ಗಳು ಜನಿಸಂವರು. 


ಏತದ್ದೇಶ ಪ್ರಸೂತಸ್ಮ ಸಕಾಶಾದಗ್ರಜನ್ಮನಃ | 
ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್‌ ಪೃಥಿವ್ಯಾಂ ಸರ್ವಮಾನವಾ? || ೨೦ 


ಮೇಲಿನ ಬ್ರ ಹೃರ್ಷಿ ದೇಶದಲ್ಲಿ ಜನಿಸಿದ ಉತ್ತಮ ವಿಪ್ರನ ಆದೇಶ 
ದಂತೆಎಲ್ಲಾ ದ್ವೀಪಗಳ ಜನರೂ ತಂತಮ್ಮ ವರ್ತನೆಯನ್ನು ಘಲಿಯಭೇತಂ. 
ಅವರ ವರ್ತನೆಯೂ ಕೀಲನೂ ಎಲ್ಲರಿಗೂ ಆದರ್ಶವಾದದ್ದು. 


ಅಧ್ಯಾಯ : ೨. ಮನುಸ್ಮೃತಿ ಷಿದಿ 


ಹಿಮವದ್ವಿಂಧ್ಯಯೋರ್ಮುಧ್ಯಂ ಯತ್ರ್ರಾಗ್ವಿನೆಶನಾದಪಿ | 
ಪ್ರತ್ಯಗೇವ ಪ್ರಯಾಗಾಚ್ಚ ಮಧ್ಯಬೇಶಃ ಪ್ರಕೀರ್ತಿತಃ ೨೧ 


ವಿಂಧ್ಯ ಹಿವವತ್ಸರ್ವ ತಗಳ ಮಧ್ಯದಲ್ಲಿ ಸರಸ್ವ ತೀಯಂಂ ಗಂಪ್ತಣಾಮಿನಿ 
ಯಾದ ಪ್ರದೇಶದಿಂದ ಪೂರ್ವಕ್ಕೆ, ಪ್ರಯಾಗದ ಪಕ್ಷಿ ಮಕ್ಕೆ, ಮಧ್ಯ ದೇಶ 
ವೆಂದು ಹೆಸರು. 
ಆ ಸಮಂದ್ರಾತ್ತು ವೈ ಪೂರ್ವಾದಾಸವರಯಿಶಪ್ರಾತ್ತು ಪಶ್ಚಿಮಾತ್‌ | 
ತಯೋೊಂರೇವಾಂಶರಂ ಗಿರ್ಯೋರಾರ್ಯ್ಯಾವರ್ಶಂ ವಿದುರ್ಬಧಾಃ | ೨೨ 
ಪೂರ್ವ ಪಶ್ಚಿಮ ಸವಂಂದ್ರ ಗಳ ಮತ್ತು ವಿಂಧ್ಯ ಹಿಮಾಜಲದಳ 
ಮಧ್ಯವು ಆರ್ಯಾವರ್ತದೇಶವು. 


ಕೃಷ್ಣಸಾರಸು, ಚರತಿ ಮೃಗೋ ಯತ್ರ ಸ್ವಭಾವತಃ | 
ಸಜ್ಜೇಯೋ ಯಜ್ಞಿಯೋ ದೇಶೋ ಮ್ಲೇಚ್ಛದೇಶಸ್ತ್ವತಕ ಪರಃ ೨೩ 
ನೈಸರ್ಗಿಕವಾಗಿ ಕೃಷ್ಣಸಾರಮೃ ದವು ಹುಟ್ಟಿ ಬೆಳೆಯುವ ಪ್ರದೇಶವು 
ಯಜ್ಞಾದಿಗಳಿದೆ ಉಜಿತ ದೇಶವು. ಮಿಕ್ಕುದಂ ಮ್ಹೇಜ್ಛ ದೇಶವು. 


ಏತಾನಿ ಜಾತಯೋ ದೇಶಾನ್ಸಂಶ್ರಯೇರನ್ವ್ರಯತ್ನ ತಃ ! 


ಶೂದ್ರಸ್ತು ಯಸ್ಮಿನ್‌ಕಸ್ಮಿನ್‌ವಾ ನಿವಸೇದ್ವ ಶ್ತಿಕರ್ಶಿತಃ ೨೪ 


ಉಪನಯನ ಸಂಸ್ಕಾರ ಉಳ್ಳವರು ಯಜ್ಞಿಯ ದೇಶವನ್ನು ಹೆಚ್ಚಾಗಿ 
ಆಶ್ರಯಿಸಬೇಕಂ. ಉಳಿದವರು ಎಲ್ಲಿಯೂ ಇರಬಹಂದು. 


ಏಷಾ ಧರ್ಮಸ್ಯ ವೋ ಯೋನಿಃ ಸಮಾಸೇನ ಪ್ರಕೀರ್ತಿತಾ | 
ಸಂಭವಶ್ಚಾಸ್ಯ ಸರ್ವಸ್ಯ ವರ್ಣಧರ್ಮಾನ್ನಿ ಬೋಧತ 1 ೨೫ 


ಧವರ೯ ವರೂಲವು ಸೃಷ್ಟಿವರೂಲವು ಈ ವರೆಗೆ ಸಂಕ್ಷೇಪವಾಗಿ ಹೇಳ 


ಲ್ಪಟ್ಟಿದೆ. ಇನ್ನು ಮೇಲೆ ವರ್ಣಧರ್ಮವನ್ನು ಹೇಳಲಾದುವುದಂ. 


ನೈದಿಕೈಃ ಕರ್ಮಭಿಃ ಪುಣ್ಕೈರ್ನಿಷೇಕಾದಿರ್ದೀಜನ್ಮನಾಂ | 
ಕಾರ್ಯಃ ಶರೀರೆ ಸಂಸ್ಯಾರಃ ಪಾವನಃ ಪ್ರೇತ್ಯ ಚೇಹ ಚ | ೨೬ 
ದ್ವಿಚಾತೀಯರಿಗೆ ವೇದೋಕ್ತ ಕರ್ಮಗಳಿಂದ ಗರ್ಭಾಧಾನ ವಂಂತಾದ 
ಶರೀರ ಸಂಸ್ಕಾರವು ಮಾಡಲ್ಪಡಬೇಕಂ. 


೩3 ಮನುಸ್ಮೃತಿ [ ಅಧ್ಯಾಯ ; ೨ 


ಶಂಭಕರ್ವವು. ಪಾಪಕ್ಷಯಹೇತುವು. ಈ ಲೋಕ ಪರಲೋಕಗಳಲ್ಲಿ 
ಶ್ರೇಯಸ್ಕ ರವು. 


ಗಾರ್ಚಿರ್ಹೋಮೈೊರ್ಜ್‌ತಕರ್ಮುಚೌಡ ವತೌಂಜೀನಿಬಂಧನೈಃ। 
ಬೈಜಿಕಂ ಗಾರ್ಭಿಕಂ ಜೈನೋ ದ್ವಿಜಾನಾಮಪನ್ರುಜ್ಯತೇ॥ ೩೭ 


ಗರ್ಭಸಂಸ್ಕಾರ- ಜಾತಕರ್ಮ -ಚೂಡಾಕರ್ಮ -ವತ್‌ಂಜೀಬಂಧನರ 
ಳಿಂದ ಬೀಜಾದೋಷ ಗರ್ಭ ದೋಷಜನ್ಯ ವಾಪದ ವಿಷಮೋಜಹನೆಯಾಗು 
ವುದಂ. 


ಸ್ವಾಧ್ಯಾಯೇನ ವ್ರ ed ಸುತ್ಸೆಃ! 
ಮಹಾಯಜ್ಞೈಶ್ವ ಯಜ್ಞೈಶ್ವ ಬ್ರಾಹ್ಮೀಯಂ ಕ್ರಿಯತೇ ತನಂ ೮ 


ವೇದಾಧ್ಯಯನ- ವಂದ್ಯವರಾಂಸವರ್ಜನ- ಸಾವಿತ್ರಹೋವಂ - ಅಗ್ನಿ 
ಕಾರ್ಯ- ತ್ರೆ )ವಿದ್ಯ- ದೇವರ್ಷಿಪಿತೃತರ್ಪಣ-ಪುತ್ರ್ರೋತ್ಪಾ ದನ ಟಟ 
ಅಗ್ನಿಷ್ಟೊ ಮಾದಿಯಜ್ಞ ಗಳಿಂದ ಶಾರೀರಾತ್ಮನು ಬ್ರ ಹ್ಮಪರಾಪಕ್ಕೆ ಯೋಗ್ಯ 
ನಾರುತ್ತಾನೆ. ಶರೀರವು" ಬ್ರ ಹೈಪ್ರಾ, ಪಕವಾಗುತ್ತ ಡೆ 


ಪ್ರಾಜಸ್ನ್‌ಭಿವರ್ಧನಾತ್ಸುಂಸೋ ಹಾತಕರ್ಮ ವಿಧೀಯತೇ 
ಮಂತ್ರವತ್ವ್ರಾಶನಂ ಚಾಸ್ಕ ಹಿರಣ್ಕಮಧುಸರ್ಪಿಷಾಂ 1 ೨೯ 


ಜನಿಸಿ ನಾಭಿನಾಲಜ್ಜೇದಕ್ಕೆ ಮೊದಲೇ ಜಾತಕರ್ಮ ಸಂಸ್ಕಾ ರವಾಗ 
ಬೇಕಂ. ಆಗ ಜೇನಂತುಪ್ಪಗಳಲ್ಲಿ ಜಿನ್ನ ತೇಯಂ್ಬ ಕುಡಿಸಬೇಕು. 


ನಾಮಧೇಯಂ ದಶಮ್ಮ್ಯಾಂ ತು ಜ್ವಾದಶ್ಯಾಂ ವಾಸ್ಕ ಕಾರಯೇತ್‌ | 
ಪುಣ್ಕೇ ೩ಥೌ ಮುಹೂರ್ತೇವಾ ನಕ್ಷತ್ರೇವಾಗುಣಾನ್ವಿಶೇ | ೩೦ 
ವರಿಖ್ಯವಾಗಿ ನಾವಂಕರಣವನ್ನು ಹುಟ್ಟಿ ಹತ್ತು ಅಧವಾ ಹದಿನೈದು 
ದಿನಗಳಲ್ಲಿ ಮಾಡಬೇಕು. ಇತರ ಶಂಭದಿನಗಳಲ್ಬಿಯೂ ಆಗಬಹಂದು. 


ವಂಂಗಲ್ಯಂ ಬ್ರಾಹ್ಮಣಸ್ಕ ಸ್ಯಾತ್ಕ್ಸತ್ರಿಂಯುಸ್ಯ ಬಲಾಸ್ವಿತಂ | 
ವೈಶ್ಯಸ್ಥಧ ನಸಂಯಂಕ್ರಂ ಶೂದ್ರಸ್ಯ ತಂ ಜುಗುಪ್ಸಿತಂ॥ 4೧ 


ನೈಸರ್ಗಿಕ ಅಭಿರುಜಿದೆ ಸರಿಯಾಗಿ ಬ್ರಾಹ್ಮಣನಿಗೆ ಮಂಗಲಾರ್ಥದ 


ಷಿ-ಅಧ್ಯಾಯ : ೨] ಮನುಸ್ಮ ಕಿ ತ್ಟಿಷ್ಟಿ 


ಕ್ಹತ್ರಿಯನಿದೆ ಬಲಾರ್ಧದ ವೈಶ್ಯನಿಗೆ ಧನಾರ್ಧದ ಹೆಸರನ್ನು ಘೊಡಬಹಂದಂ. 
ಉಳಿದವರಿದೆ ಯಾವುದೂ ಅಗಬಹಂದಂ, 


ಶರ್ಮವದ್ಬಾ ಹ್ಮಣಸ್ಕ್ಯ ಸ್ಕಾದ್ರಾಜ್ಞ್ಯೋ ರಕ್ಸಾಸಮಸ್ವಿತಂ 1 
ವೈಶ್ಯಸ್ಯ ಪುಷ್ಟಿಸಂಯಂಕ್ತಂ ಶೂದ್ರಸ್ಯ ಪ್ರೇಷ್ಠಸಂಯಂತಂ॥ ೩೨ 


ಶವರ೯--ರಕ್ಷೆ-ಪುಷ್ಟಿ-ಪ್ರೇಷ್ಯ-ಅರ್ಥದ ಪದಗಳನ್ನು ಸಹಪದವಾದಿ 
ಕೂಡಿಸಿ (ಶರ್ಮ, ವರ್ಮ, ದುಪ್ತ (ಭೂತಿ) ದಾಸ ಮಂಂ.) ಹೆಸರನ್ನು 
ಅಂತ್ಯದೊಳಿಸಬೇಕಂ. 


ಸ್ತ್ರೀಣಾಂ ಸುಖೋದ್ಯಮ ಶಕ್ರೂರಂ ವಿಸ್ಪಷ್ಟಾರ್ಥಂ ಮನೋಹರಂ | 
ಮಂಗಲ್ಯಂ ದೀರ್ಫ್ಥವರ್ಣಾಂತಮಾಶೀರ್ವಾದಾಭಿಧಾನವತ್‌ ್ಕ ೩೩ 


ಸ್ತ್ರೀರುಣವು ಮೃದುಮನೋಹರ-ವಂ೦ಗಲ-ಶ್ರೇಯಸು ರೂಪ 
ವಾಗಿರಬೇಸೆಂದು ಗಂಡಸು ಅಷೇಕ್ಷಿಸುವುದರಿಂದ ವರ್ಣದಲ್ಲಿ, ಅರ್ಥದಲ್ಲಿ, 
ಸುಖೋಜ್ಜಾರ-ಮೃ ದುವರ್ಣ-ಸ್ಪಷ್ಟಾರ್ಧ-ಸು೦ದರ- ವಂ೦ಂಗಲ - ದೀರ್ಫ್ಥ 
ವರ್ಣ-ಶಂಭಾಶ೦ಸನ ರೂಪವಾದ ಪದಗಳನ್ನು ಹೆಂಗಸಿಗೆ ನಾವಂವಾಗಿ ಮಾಡ 
ಬೇಕಂ. 


ಚತುರ್ಥೀ ಮಾಸಿ ಕರ್ತವ್ಯಂ ಶಿಶೋರ್ನಿಷ್ಟ್ಟಮುಣಂ ಗೃಹಾತ್‌ | 
ಷಸ್ಟೆನ್ನಪ್ರಾಶನಂ ಮಾಸಿ ಯದ್ವೇಷ್ಟಂ ಮಂಗಲಂ ಕುಲೇ ॥ ೪ 


ನಾಲ್ಕನೆ ತಿಂಗಳಲ್ಲಿ ವಂಗುವನ್ನು ಸೂರ್ಯದರ್ಶನ ಮಾಡುವಂತೆ 
ಮನೆಯ ಹೊರೆ ಒಯಖಣ್ಯವದನ್ನ್ನಿ (ಉಪನಿಷ್ಠ ೨ವಂಣವನ್ನು) ಮಾಡ 
ಬಹುದು. ಆರನೇ ತಿಂಗಳಲ್ಲಿ ಅನ್ನಪ್ರಾಕನವನ್ನು ಮಾಡಬಹಂದಂ. ಕಲಾ 
ಜಾರವು ಬೇರೆ ಫಾಲದಲ್ಲಾದರೆ ಆಗಲೂ ಆಗಬಹುದು. ಈ ಮಾತು ಹಿಂದೆ 
ಹೇಳಿದ ಸಂಸ್ಕಾರಗಳಿಗೂ ಉಂಟಂ. 


ಚೂಡಾಕರ್ಮ ದ್ವಿಜಾತೀನಾಂ ಸರ್ವೇಷಾಮೇವ ಧರ್ಮತಃ | 
ಪ್ರಥಮೆಂಬ್ದೇ ತೃತೀಯೇ ವಾ ಕರ್ತವ್ಯಂ ಶ್ರುತಿಚೋದನಾತ್‌ | ೩೫ 


ಒಂದನೆ ಅಧವಾ ಮೂರನೆ ವರ್ಷಗಳಲ್ಲಿ ಜೂಡಾಕರಣವನ್ನು ಮಾಡ 
ಬಹುದಂ, (ಶಿಖಾ (ಚೌಲ ಕವಂಣ್ಣಿ. 


ತ್ನು ಮನುಸ್ಮೃತಿ [ ಅಧ್ಯಾಯ ; 3 


ಗರ್ಭಾಷ್ಟಮೇಂಬ್ದೇ ಕುರ್ವೀತ ಬ್ರಾಹ್ಮಣ ಸ್ಕೋಪನಾಯನಂ | 
ಗರ್ಭಾದೇಕಾದಶೇ ರಾಜ್ಞೋ ಗರ್ಭಾತ್ತು ದ್ವಾದಶೇ ನಿಶಃ! ೩೬ 
ರರ್ಭವಾಸ ಕಾಲ ಕೂಡ ಎಂಟಂ ಹನ್ನೊಂದಂ ಹನ್ನೆರಡನೆ ವರ್ಷ 
ದಲ್ಲಿ ತ್ರೆ | ವರ್ಣಕರಿದೆ ಉಪನಯನ ಕಾಲವು ಬರುವುದು. 


ಬ್ರಹ್ಮೆವರ್ಚಸಕಾಮಸ್ಯ್ಕ ಕಾರ್ಯಂ ವಿಪ್ರಸ್ಮ್ಥ ಸಂಚಮೇ ! 
ರಾಜ್ಞೋ ಬಲಾರ್ಥಿನಃ ಷಷ್ಮೇ ವೈಶ್ಯಸ್ಕೇಹಾರ್ಥಿನೋಂಸ್ಟಮೇ ॥ ೩೭ 
ಬ್ರಹ್ಮವರ್ಜಸ್ಸು ಸಾರ್ಥಕವೇದಶಾಸ್ತ್ರಾಧ್ಯಯನದಿಂದ ಬಂದ್ಲಿ ಪ್ರಕಾಶ 

ವನ್ನು ಅಪೇಕ್ಷಿಸಂವವರಂ ಐದಂ-ಆರು-ಎಂಟನೇ ವರ್ಷದಲ್ಲಿ ಬಲಂ ಬೇಗ 
ನೆಯೂ ಉಪನಯನ ಮಾಡಬಹಂದು. ಬಲ-ಧನಗಳ ಸಿದ್ದಿಣೂ ಉಪನಯಂ 
ನವು ಸಹಾಯಕಾರಿಯಂ. (ಇದು ಕ್ಲತ್ರಿಯ-ವೈಶ್ಯರ ಮಾತಂ), 

ಆಸೋಡಶಾದ್ಬಾ,ಹ್ಮಣಸ್ಕ ಸಾವಿತ್ರೀ ನಾತಿವರ್ತತೇ | 

ಆದ್ವಾವಿಂಶಾತ್‌ ಶತ್ರಬಂಧೋರಾಚಿತುರ್ಪಿಂಶತೇರ್ಪಿಶ8 1 ೩೮ 


ಹದಿನಾರು-ಇಪ್ಪತ್ತೆರಡಂ-ನಲಂವತ್ತೆರಡಂ ವರ್ಷಗಳ ಪರ್ಯಂತ 
ಉಪನಯನ ಕಾಲವು ವಿಂರಂವುದಿಲ್ಲ. 
ಅತ ಊರ್ಥ್ವಂ ತ್ರಯೋತಪ್ಯೇತೆೇ ಯೆಥಾಕಾಲವಮುಸಂಸ್ಕೃ ತಾಃ | 
ಸಾವಿತ್ರೀಪತಿತಾ ವ್ರಾತ್ಯಾ ಭವಂತ್ಕಾರ್ಯವಿಗರ್ಜಿತಾಃ ೯ 
ಹಿಂದೆ ಹೇಳಿದ ಪರವರಾವಧಿಯ ಉಪನಯನ ಕಾಲದೊಳದೆ ಉಪ 
ನಯನ ಮಾಡದೆ ಕಳೆದುಕೊಂಡರೆ ವಂಂತ್ರಹೀನರೂ ವ್ರ ತಶೂನ್ಯರೂ 
ಆಗುವರು. ಆರ್ಯರು ಇದನ್ನು ವೆಂಜ್ಚು ವುದಿಲ್ಲ. 
ನೈತ್ಸೆರಪೂತೈರ್ನಿಧಿವದಾಪದ್ಮಪಿ ಹಿ ಕರ್ಹಿಚಿತ್‌ | 
ಬ್ರೂಹ್ಮಾನ್‌ ಯೌನಾಂಶ್ಚ ಸಂಬಂಧಾನಾಚರೇದ್ಪಾಹ್ಮಣಃ . 
ವ್ರ ತಫೀನರಿದೆ ಅಧ್ಯಾಪನ-ವಿವಾಹ ವಂಂತಾದ ಸ 
ಮಾಡುವುದು ಪ್ರಶಸ್ತ ವಲ್ಲ. 
ಕಾರ್ಸ್ಹರೌರವಬಾಸ್ತಾನಿ ಹರ್ಮಾಣಿ ಬ್ರಹ್ಮಚಾರಿಣಃ | 
ವಸೀರನ್ನಾ ನುಪೂರ್ಮ್ಮೆ (ಇ ಶಾಣಕ್ಸೌ್‌ಮಾವಿಕಾನಿ ಚ॥ ೩ 


ಅಧ್ಯಾಯ ; ೨] ವಾನುಸ್ಮೃತಿ A 


ಕ್ರಮವಾಗಿ ಕೃಷ್ಣಮೃಗ-ರಂರು-ಬಸ್ತ ಮೃಗ ಹರ್ಮವನ್ನ್ನು ಉತ್ತ 
ರೀಯವಾಗಿಯೂ, ಶಜ-ಕ್ಷುಮಾ-ಅಪಿಗಳ ನೂಲಿನೆ ಬಟ್ಟೆಯನ್ನು ಅಧ 
ರೀಯಂವಾಗಿಯೂ ಹೊದಿಕೆ ಉಡಿಗೆ ಮಾಡಬಹುದಂ. (ನಾರುದುಕೂಲ- 
ಉಣ್ಣೆ). 
ಮಾಂಜೀ ತ್ರಿವೃತ್ಸಮಾ ಶ್ಲಕ್ರ್ಮಾ ಕಾರ್ಯಾ ವಿಪ್ರಸ್ಯ ಮೇಖಲಾ | 
ಕ್ಷತ್ರಿಯಸ್ಯ ತು ಮೌರ್ಪಿೀ ಜ್ಯಾ ವೈಶ್ಯಸ್ಯ ಶಣತಾಂತವೀ॥1 ೪೨ 
ಪ್ರವಂವಾಗಿ ಮಂ೦ಜಿ-ವಂರ್ವಾ-ಶಣ ತೃಣಗಳ ಎಳೆಯಿಂದ ಮಾಡಿದ 
ಬಳ್ಳಿಯಿಂದ ಮೋಖಲೆಯನ್ನು ತಯಾರಿಸಬೇಕಂ. ಅದು ಮೂರು ವೂರು 
ಎಳೆಯಿಂದ ನೆಯ್ದಿ ರಬೇಕು. 
ಮಂಂಜಾಲಾಭೇ ತು ಕರ್ತವ್ಯಾಃ ಕುಶಾಶ್ಮಂತಕಬಲ್ವಚ್ಛಿಃ ! 
ತ್ರಿವೃತಾ ಗ್ರಂಥಿನೈಕೇನ ತ್ರಿಭಿಃ ಪಂಚಭಿರೇವ ವಾ `ಳ್ಗೂ- 
ಹಿಂದೆ ಹೇಳಿದ ಮೇಖಲಾನಸ್ತಾ ಗಳು ದೊರೆಯದಿದ್ದರೆ ಈಂಶ- 
ಅಶ್ಶ೦ ತಕ-ಬಲ್ಬ ಜಗಳ ಎಳೆಗೆಳಿಂದಲೂ ಮೇೋಖಲೆಯನ್ನು ಸಂಪಾದಿಸ 
ಬಹಂದು. ಒಂದು, ಮೂರು, ಐದು ಗಂಟು ಬಿಗಿಯಬಹುದಂ--ಐಜ್ಛಿಕ, 
ಕಾರ್ಪಾಸಮುಪವೀತಂ ಸ್ಥಾದ್ವಿ ಪ್ರಸ್ಕೋರ್ದ್ವವೃತಂತ್ರಿ ಮೃತ್‌ ! 
ಶಣಸೂತ್ರಮಯಂ ರಾಜ್ಞೋ ವೈಶ್ಯಸ್ಕಾವಿಕಸೌೌತ್ರಿತಂ 1 ೪೪ 


ಹತ್ತಿ (ದೋಣಿ) ಸಜಬಂ-ಕಂರಿರೋವಂಗಳಿ೦ಂದ ಮಾಡಿದ ನೂಲಿನ 
ಮೂರೆಳೆಯ ಉಪವೀತವನ್ನು ರಜಿಸಬೇಕಂ. 


ಬ್ರಾಹ್ಮಣೋ ಬೈಲ್ವಪಾಲಾಶ”ೌ ಕ್ಷತ್ರಿಯೋ ವಾಟಖಾದಿರಾ | 
ಪೈಲನೌಮಂಬರ” ವೈಶ್ಯೋ ದಂಡಾನರ್ಹಂತಿ ಧರ್ಮತಃ 8 ೪೫ 
ಬ್ರಾ ಹ್ಮಜನಂ ಬಿಲ್ವ ಮುತ್ತಲದ್ದಾಗಲಿ, ಕ್ಷೆತ್ರಿಯನಂ ಆಲ-ಖಾದಿರ 
ದ್ದಾ ಗಲಿ, ವೈಶ್ಯನಂ ಪೀಲಂ-ಔದುಂಬರದ್ದಾ ಗಲಿ ದಂಡವನ್ನು ಧರಿಸಬೇಕು. 
ಕೇಶಾಂತಿಕೋ ಬ್ರಾಹ್ಮಣಸ್ಯ ದಂಡಃ ಕಾರ್ಯಃ ಪ್ರಮಾಣತಃ | 
ಲಲಾಟಸಮ್ಮಿತೋ ರಾಜ್ಞಃ ಸ್ಕಾತ್ತು ನಾಸಾಂತಿಕೋ ವಿಶಃ 8 ೪೩ 
ಈೂದಲಂ--ಹಣೆ-ಮೂಗಿನ ಪರೆಗೆ ಎತ್ತರದೆ ದಂಡವನ್ನು ಮೂವರಿದೆ 
ಸಂಪಾದಿಸಬೇಕು. 


ಷ್ನಿಸಿ ಮನುಸ್ಮೃತಿ [ ಅಧ್ಯಾಯ; ಪಿ 
ಯಜವಸ್ತೆ€ ತು ಸರ್ವೇ ಸ್ಕುರವ್ರಣಾಃ ಸೌಮ್ಯುದರ್ಶನಾಃ | 
ಅಸುದ್ವೇಗಕರಾ ನೃಣಾಂ ಸತ್ತಚೊಟನಗ್ನಿದೂಸಿತಾಃ | ೪೭ 
ಆ ದಂಡಗಳು ನೆಟ್ಟದೆ ಇರಬೇಕು. ತೂತು ಇರಬಾರದು. ಅದಧ 
ಜೋಲಿ ತೆಡೆದಿರಬಾರದು. ಬೆಂಕಿಯಿಂದ ಸುಟ್ಟಿರಬಾರದು. ಹಂದ ಇರ 
ಬೇಕು. 
ಪ್ರತಿಗೃಹೈೇಟ್ಟಿತಂ ಹಂಡಮುಸಸ್ಥಾಯ ಚ ಭಾಸ್ಕರಂ | 
ಪ್ರದಕ್ಷಿಣಂ ಪರೀತ್ಶಾಗ್ನಿಂ ಚರೇದ್ವ್ರೈಸ್ಷಂ ಯಥಾವಿಧಿ ॥ ೪೮ 
ಅವರವರ ದಂಡಧಾರಿಗಳಾಗಿ ಉಪನೀತ ವಟಂಗಳಂ ಸೂರ್ಯೋಪ 
ಸ್ಥಾ ನ-ಅಗ್ಗಿವ್ರ ದಕ್ಷಿಣೆ-ಭಿಕ್ಞಾಟನಗಳನ್ನು ಮಾಡಬೇಕು. 
ಭವತ್ಪೂರ್ನಂ ಚರೇದ್ಭೈ ಕ್ಷವುಪನೀತೋ ದ್ವಿಜೋತ್ತಮಃ | 
ಭವನ್ಮಥಧ್ಯಂ ತು ರಾಜನ್ಮೋ ವೈಶ್ಯಸ್ತು ಭವಯದುತ್ತರಂ | ೪೯ 
ಭವತ್‌ ಶಬ್ದವನ್ನು ಆದಿ ಮಧ್ಯ ಅಂತ್ಯಗಳಲ್ಲಿ ಬೀಳುವಂತೆ ವಾಕ್ಯ 
ದಲ್ಲಿ ಉಪಯೋಗಿಸಿ ಭಿಕ್ಷಾವಾಕ್ಕವನ್ನು ಧಜಿಸಬೇಕಂ. ಭವತಿ! ಭಿಕ್ಷಾಂ 
ದೇಪಿ- ಭಿಕ್ಷಾಂ ಭವತಿದೇಷಿ--ಭಿಕ್ಷಾಂದೇಪಿ ಭವತಿ ಎಂದು ವಾಕ್ಯವು. 
ಮಾತರಂ ವಾ ಸ್ವಸಾರೂ ವಾ ಮಾತುರ್ವಾ ಭಗಿನೀಂ ನಿಜಾಂ | 
ಭಿಶ್ಲೇತ ಭಿಕ್ಷಾಂ ಪ್ರಥಮೂಂ ಯಾ ಚೈನಂ ನಾವಮಾನಯೇತ್‌ | ೫೦ 
ತನ್ನ ತಾಯಿಂಯಂನ್ನಾ, ತಾಯೀಯ ಸೋದರಿಯನ್ನು, ತನ್ನ ಸೋದರಿ 
ಯನ್ನು ಕೇಳಿ ಮೊದಲು ಭಿಕ್ಣೆ ಎತ್ತ ಬೇಕಂ. ಅವರಂ ಅವನನ್ನು ತಿರಸ್ಕರಿಸ 
ಬಾರದು. 
ಸಮಾಹೃತ್ಕ ತು ತದ್ಳೈ ಸಂ ಯಾವದನ್ನ ಮಮಾಯಯಾ | 
ನಿವೇದ್ಯ ಗೂರುವೆಟಶ್ಲೀಯಾದಾಚವ್ಯೂ ಪ್ರಾಜ್ಮುಖಃ ಶುಚಿಃ | ೫೧ 
ಎತ್ತಿದ ಎಲ್ಲ ಭಿಕ್ಷೆಯನ್ನು ಕಪಟವಿಲ್ಲದೆ ರುರುವಿದೆ ಒಪ್ಪಿಸಿ ತಾನು 
ಪಡೆದು, ಶುಜಿಯಾಗಿ ಆಚಮನ ಮಾಡಿ ಪ್ರಾಜ್ಮುಖನಾಗಿ ಉಬ್ಬಬೇಕಂ. 


ಆಯಂಸ್ಕುಂ ಪ್ರಾಜ್ಮಖೊ ಭುಂಕ್ಷೇ ಯಶಸ್ಯಂ ದಕ್ಷಿಣಾಮುಖಃ | 
ಶ್ರಿಯಂ ಪ್ರತ್ಯಜ್ಞುಖೋ ಭುಂಕ್ಷೇ ಮತಂ ಭುಂಕ್ತೇ ಹ್ಯುದಜ್ಮುಖಃ 1 ೫೨ 


ಮೂಡುದಿಕ್ಕಿಗೆ ದೂರಾಗಿ ಕಂಳಿತು ಆಯಂಷ್ಯಾಭಿಲಾಷಿಯು ಉಣ್ಣು 


ಅಧ್ಯಾಯ : ೨] ಮನುಸ್ಮೃತಿ ತಿಕ 


ತ್ತಾನೆ. ತೆಂಕುಂವಂಂಖವಾಗಿ ಕೀರ್ತಿಯನ್ನು, ಪಡುಮಂಖವಾಗಿ ಐಶ್ಚರ್ಯ 
ವನ್ನು ಬಡಗಂಮಂಖವಾರಿ ಸತ [ವನ್ನು ಅಪೇಕ್ಷಿಸಿ ಉಜ್ಮುತ್ತಾ ದೆ. 
ಉಪಸ್ಪೃಶ್ಯ ದ್ವಿಜೋ ನಿತ್ಮ ಮನ್ನ ಮದ್ಯಾತ್ಸಮಾಹಿತಕ 1 
ಭುಕ್‌ ''ಜೋಪಸ್ಟೃಶೇಶ್ವ ಮ್ಯಗದ್ದಿ ಃ ಖಾನಿ ಚೆ ಸಂಸ್ಸ ಎಶೇತ್‌ 1 ೫೩ 
ಸದಾ ಊಟದ ಮೊದಲಂ ಮತ್ತೆ ಅಜೆಮನೆ ಮಾಡಿ ಇಂದ್ರಿಯಗಳಿದೆ 
ಜಲಪ್ಸರ್ಶ ಮಾಡಿಸಬೇಕು, (ಹಿಂದೆ ಹೇಳಿದಂತೆ) 
ಪೂಜಯೇದಶನಂ ನಿತ್ಕಮದ್ಯಾಚ್ಚೈೈತದಕುತ್ಸಯನ್‌' ! 
ದೃಷ್ಟ್ಯಾ ಹೃಷ್ಯೇತ್ವಸೀದೇಚ್ಛ ಪ್ರತಿಸಂದೇಚ್ಞೆ ಸರ್ವಶಃ 1 ೫೪ 
ಸದಾ ಅನ್ನವನ್ನು ಕಂಡು ಸಂತೋಷಪಡಬೇಕು. ಸರ್ವದಾ ನನೆಜೆ 
ಅನ್ನವು ದೊರೆಯಂತ್ರಿ ರಲಿ ಎಂದಃ ಜಿಂತಿಸಬೇಕಂ. ಪ್ರಾಣರಕ್ಷಣೆಣಾಗಿ 
ಗೌರಪಿಸಬೇಕಂ. ನಿಂದಿಸಬಾರದು. 
ಪೂಜಿತಂ ಹೃಶನಂ ನಿತ್ಯಂ ಬಲಮೂರ್ಜಂ ಚ ಯೆಚ್ಛತಿ | 
ಅಪೂಜಿತಂ ತು ತದ್ಭು ಕ್ರ ಮುಭಯಂ ನಾಶಯೇದಿದಂ 1 ೫೫ 
ಪೂಜಿತಾನ್ನ ಭೋಜನೆದಿಂದ ಬಲ-ಊರ್ಜಗಳು ಲಭಿಸುವವು. ಅನ್ನದ 
ನಿಂದೆಯಿಂದ ಅವೆರಡೂ ದೊರೆಯಲಾರವು. 


ನೋಟಚ್ಛಿಷ್ಟಂ ಕಸ್ಕಚಿದ್ದದ್ಕಾ ನ್ಹಾದ್ಯಾಚ್ಚೆವ ತಥಾಂತರಾ | 
ನಜಚ್ಛೆವಾತ್ಮಶನಂ ಕುರ್ಯಾನ್ನ ಚೋಚ್ಛಿಷ್ಟಃ ಕ್ಲೆ ಚಿದ್ದ ಸ್ರ ಜೇತ್‌ I ೫೬ 
ಎಂಜಲನ್ನು ಯತಾರಿಗೂ ಸನೊಡಬಾರದಂ. ಆದಾರ ಉಜ್ಕ ಬಾರದು. 
ಅಧಿಕವಾಗಿ ಉಜ್ಜಬಾರದಂ. ಎಂಜಲಂ ತೊಳೆಯದೆ ಸಂಜರಿಸಬಾರದು. 
ಆನಾರೋಗ್ಯ ಮನಾಯುಷ್ಯ ಮಸ್ವ ರ್ಗ್ಯಂ ಚಾತಿಭೋಜನಂ | 
ಅಫುಣ್ಯಂ ಲೋಕವಿದ್ದಿಷ್ಟಂ ತಸ್ಮಾತ್ರತ್ಸರಿವರ್ಜಯೇತ್‌ 8 ೫೩೭ 
ಹಸಿವಡಗುವುದಕ್ಕಿ೦ತ ಅಧಿಕ ಅಹಾರ ಸೇವನೆಯಿಂ೦ಂದ ಆರೋಗ್ಯ- 
ಆಯಂಷ್ಯ-ಪುಜ್ಯ-ಸ್ಫರ್ಗ ಒಂದೂ ದೊರೆಯುವುದಿಲ್ಲ. ಅಲ್ಲದೆ ಅದು 
ಜನನಿ೦ದಾಪಾತ್ರವಾಗಿದೆ. ಆದುದರಿಂದ ಅಧಿಕಾಹಾರ ಬಿಡಬೇಕಂ. 


ಬ್ರಾಹ್ನೇಣ ವಿಪ್ರಸ್ತೀರ್ಥೇನ ನಿತ್ಯ ಕಾಲಮುಪಸ್ಪ ಶೇತ್‌ | 
ಸಾಯತ್ರ್ರೈೈಡಶಿಕಾಭ್ಯ್ಕಾಂ ವಾ ನ ಪಿತ್ರ್ಯೇಣ ಕದಾಚನ ॥ ೫೮ 


ತಿಲ ಮನಂಸ್ಮೃತಿ [ ಅಧ್ಯಾಯ : 3 


ಬ್ರಾಹ್ಮ ಎಂಬ ಕ್ರಮದಲ್ಲಿ ಆಹವಂನ ಮಾಡಬೇಕು. (ಕಾಯ-ದೈವ 
ಗಳಿಂದಲೂ ಆಗಬಹುದು.) ಪಿತ್ರ್ಯದಿಂದ ಮಾಡಲೇ ಬಾರದು. 
ಅಂಗಂಸ್ಮಪೂಲಸ್ಯ ತಲೇ ಬ್ರಾಹ್ಮಂ ತೀರ್ಥಂ ಪ್ರಚಕ್ಷತೇ | 
ಕಾಯಮಂಗುಲಿಮೂಲೇಗ್ರೇ ದೈವಂ ಪಿತ್ರ $೦ ತಯೋರಧಃ Il ೫೯ 
ಅಂರುಷ್ಕ ಮೂಲ ಪಾಣಿ ಭಾಗದಲ್ಲಿ ಬ್ರಾಹ್ಮವು. ಅ೦ದುಲಿಮೂಲವು 
ಪ್ರಾಜಾಪತ್ಯವು. ಅಂಗುಲ್ಕಗ್ರವು ದೈವವು. ವಿರುದ್ಧವಾದದ್ದು ಪಿತ್ರ್ಯವು- 


ಅಂಗುಲ್ಯಂಗುಷ್ತಳ ಮಧ್ಯದಲ್ಲಿ. 


ತ್ರಿರಾಚಾಮೋದಪಃ ಪೂರ್ವಂ ದ್ವಿಃ ಪ್ರುವ್ಯುಜ್ಯಾತ್ತಶೋ ವಪಂಂಖಂ | 
ಖಾಸಿ ಚೈವ ಸ್ಪೃಶೇದದ್ಧಿರಾತ್ಮಾನಂ ಶಿರ ಏವ ಚ! ೬೦ 
ಮೊದಲಂ ಮೂರಂ ಬಾರಿ ನೀರಂ ಕಂಡಿಯಬೇಕಂ, ಎರಡಂ ಬಾರಿ 
ಮಂಖವನ್ನು ಒರಸಬೇಕಂ. ನೀರಿನೊಡನೆ ಇಂದ್ರಿಯಗಳನ್ನು ಮಂಟ್ಟ 
ಬೇಕು. ಹೃದಯಂವನ್ನೂ ತಲೆಯನ್ನೂ ಮಟ್ಟ ಬೇಕು. 
ಅನಂಸ್ಥಾ ಭಿರಫೇನಾಭಿರದ್ಭೀಸ್ತೀರ್ಥೇನ ಭರ್ವವಿತ್‌ | 
ಶೌಚೇಪ್ಪುಃ ಸರ್ವಜಾಚಾಮೇದೇಕಾಂತೇ ಪ್ರಾಗುಹಜ್ಮುಖಃ 8 ೬೧ 
ಅಜಮನದ ನೀರು ಜಿಸಿ-ನೊರೆ ಉಳ್ಳದ್ದಾಗಿರಬಾರದಂ. ವಂಖವು 
ಬಡಗು ವಾ ಮೂಡಂಗಡೆ ಇರಬೇಕಂ. ವಿಜನ ಪ್ರದೇಶದಲ್ಲಿ ಕುಳಿತಿರಬೇಕಂ. 
ಹೀಗೆ ಬ್ರಾಹ್ಮತೀರ್ಥದಿಂದ ಶೌಹಕ್ಕಾಗಿ ಆಜಮನ ವರಾಡಬೇಕಂ. 
ಹೃದ್ಧಾಭಿ8 ಪೂಯಶೇ ವಿಪ್ರಃ ಕಂಠಗಾಭಿಸ್ತು ಭೂಮಿಪಃ ! 
ವೈತ್ಯೋಂದ್ಧಿಃ ಪ್ರಾಸಿತಾಭಿಸ್ತು ಶೂದ್ರಕ ಸ್ಪೃಷ್ಟಾಭಿರಂತತಃ1 ೩೨ 
ವಿಪ್ರನುಂ  ಹೃದಯಪರ್ಯಂ೦ತ ವ್ಯಾಪಿಸುವಷ್ಟು, ಭೂಪಿಂಪನು 
(ಆರಸು) ಕಂಠವನ್ನು ವ್ಯಾಪಿಸುವಷ್ಟು, ವೈಶ್ಯನಂ ಬಾಯೊಳದೆ ತಲಂಪು 
ವಷ್ಟು, (ಇತರರು ಕೈ ನೆನೆಯಂವಷ್ಟು) ನೀರು ಆಹಪಿಸಬೇಕು. ಇತರರು 
ನೀರನ್ನು ಸ್ಪರ್ಕಿಸಿವರೆ ಸಾಕಂ. 


ಉದ್ದ ತೇ ದಕ್ಷಿಣೇ ಪೂಣಾವುಪಪೀತ್ಕುಚ್ಮತೇ ದ್ವಿಜಃ! 
ನ್ಶೇ ಪ್ರಾಚೀನಅನೀತೀ ನಿವೀತೀ ಕಂಠಸಜ್ಜನೇ 1 ೬೩ 


ಬಲದೈಯ ಹೆಳಗೆ-ಎಡತೋಳಿನ ಮೇಲೆ ಯಜ್ಞೊ (ಪವೀತವಿದ್ಧರೆ 


ಅಧ್ಯಾಯೆ : ೨] ಮನುಸ್ಮೃತಿ ಪೀ 


ದ್ವಿಜನಂ ಉಪವೀತಿಯಂ. ಎಡದೈಯ ಕೆಳಗೆ ಬ ತೋಳಿನ ಮೇಲೆ ಇದ್ದರೆ 
ಅವನು ಪ್ರಾಜೀನಾವೀತಿ. ಕೊರಳಲ್ಲಿ ನೇಲಬಿಟ್ಟರೆ ನಿವೀತಿಯಂ. 
ಮೋಖಲಾಮಜಿನಂ ದಂಡಮೇಂಪನೀತಂ ಕವಂಂಡಲುಂ ! 
ಅಪ್ಪು ಪ್ರಾಸ್ಯ ವಿನಷ್ಟಾನಿ ಗೃಹ್ಮೀತಾನ್ಮಾನಿ ಮಂತ್ರವತ್‌ ಗ ೬೪ 
ಹಾಳಾದ ಮೇಖಲಾದಿ ಸಾಮರದ್ರಿಯನ್ನು ನೀರಿನಲ್ಲಿ ಎಸೆದು ಮಂತ್ರ 
ಪೂರ್ವಕ ಹೊಸದನ್ನು ಸ್ವೀಕರಿಸಬೇಕಂ. 
ಕೇಶಾಂತಃ ಸೋಡಶೇ ವರೇ ಬ್ರಾಹ್ಮಣಸ್ಯ ವಿಧೀಯತೇ | 
ರಾಜನ್ಯ ಬಂಥೋರ್ದ್ವಾವಪಿಂಶೇ ವೈಶ್ಯಸ್ಯ ದ್ವ್ಯಧಿಕೇ ತತಃ ೬೫ 
ಕೇಶಾಂತ ಸಂಸ್ಕಾರವನ್ನು ಬ್ರಾಹ್ಮಣನಿಗೆ ಹದಿನಾರರಲ್ಲಿ, ರಾಜನ್ಯ 
ವೈಶ್ಯರಿಗೆ ಇಪ್ಪತ್ತೆ ರಡು- ಇಪ್ಪತ್ತ ನಾಲ ವರ್ಷಗಳಲ್ಲಿ ಮಾಡಬೇಕು. 
ಅಮಂತ್ರಿಕಾಂ ತು ಕಾರ್ಯೇಯ ಸ್ತ್ರೀಕಾಮಾವೃದಶೇಹತಃ 
ಸಂಸ್ಥಾರಾರ್ಥಂ ಶರೀರಸ್ಕ ಯಥಾಕಾಲಂ ಯಥಾಕ್ರಮಂ | ak 
ಜಾತಕರ್ಮಾದಿ ಸಂಸ್ಕಾರಗಳನ್ನು ಸ್ತ್ರೀಯರಿದೆ ಅವಂಂತ್ರಕವಾಗಿ 
ಮಾಡಿ ಶರೀರವನ್ನು ಸಂಸ್ಕರಿಸಬೇಕಂ. 
ವೈವಾಹಿಕೋ ವಿಧಿಃ ಸ್ತ್ರೀಣಾಂ ಸಂಸ್ಕಾರೋ ವೈದಿಕಃ ಸ್ಮೃತಃ 
ಪತಿಸೇವಾ ಗುಡೌ ವಾಸೋ ಗೃಹಾರ್ಥೊಗ್ನಿ ಪರಿಕ್ರಿಯಾ | ೬೭ 
ಪ್ರೀಯರಿಗೆ ವಿವಾಹವು ಮಂತ್ರಸಹಿತವು. ಅದು ವೈದಿಕ ಸಂಸ್ಕಾರವು. 
ಪುರುಷನಿದೆ ಉಪನಯನದ ಬಳಿಕ ದುರುಕಂಲವಾಸದಂತೆ ಸ್ರ್ರೀಬೆ ಪತಿ 
ಕಂಲವಾಸವು. ಗೃಹಕೃತ್ಯವೇ ಅಗ್ನಿಕಾರ್ಯವು, ಬೇರೆಯಿಲ್ಲ. 
ಏಷ ಪ್ರೋಕ್ತೋ ದ್ವಿಜಾತೀನಾವರೌಪನಾಯನಿಳಕೋ ವಿಧಿಃ | 
ಉತ್ಪತ್ತಿವ್ಯಂಜಕಃ ಪುಣ್ಕಃ ಕರ್ಮ ಯೋಗಂ ನಿಬೋಧತ ₹8 ೬೮ 
ಈವರೆದೆ ದ್ವಿಜಾತಿಗಳ ದ್ವಿತೀಯ ಜನ್ಮವಾದ ಉಪನಯನ ಸಂಸ್ಕಾ 
ರವು ನಿರೂಪಿಸಲ್ವಟ್ಟಿ ತಂ. ಗಂರಂತಂಲ ಕರ್ತವ್ಯವು ಇನ್ನು ಬರುವುದು. 
ಉಪನೀಯೆ ಗಂರಂಃ ಶಿಷ್ಯಂ ಶಿಕ್ಷಯೇಚ್ಛ್‌ ಚವರಾದಿತಃ | 
ಅಚಾರವುಗ್ನಿ ಕಾರ್ಯಂ ಚ ಸಂಧ್ಯೋಪಾಸನಮೆ ವಚ ೬೯ 


ರುರಂವು ಶಿಷ್ಯನಿಗೆ ಉಪನಯನ ವಡಿ ಮೊದಲಂ ಶೌಜವನ್ನು 


೪೦ ಮುನಂಸ್ಕೃತಿ [ ಅಧ್ಯಾ ೧ರ ; 3 


(ಶುದ್ದಿಯನ್ನು) ಕಲಿಸಬೇಕು. ಬಳಿಕ ಸ್ಥಾನಾಚಮನಾದಿಗಳನ್ನು ಆಗ್ನಿ 
ಕಾರ್ಯವನ್ನು, ಸಂ ಧ್ಯೋಪಾಸನೆಯನ್ನು ತಿಳಿಸಬೆ“ಕಂ. 
ಅಧ್ಯೇಸ್ಕ ಮಾಣಸ್ಟ್ಯಾಚಾಂತೆಣೀ ಯಥಾಶಾಸ್ತ್ರಮುದಜ್ಮುಖಃ 
ಬ್ರಹ್ಮಾಂಜಲಿಕೃ ತೊ ಆಧ್ಯಾ ಪ್ಯೂೋ ಲಘುವಾಸಾ ಜಿತೇಂದ್ರಿಯಂ ೭೦ 
ಅಧ್ಯಯನಾರ೦ಭದಲ್ಲಿ ಆಚಮನ ವರಾಡಿ ಬಡಗುವುು ಖವಾಗಿ ಕುಳಿತು 
ಬದ್ಲಾ೦ಜಲಿಯಾಗಿ ತದಾಯಂತ್ರ ಜಿತ್ತನಾಗಿರಬೇಕಂ. ಮಿತವಾದ ಉಡಿಗೆ 
ಯಿಂರಬೇಕಂ. ಅಂತಹ ರೀತಿಯ ಶಿಷ್ಯನಿದೆ ದುರು ಕಲಿಸಬೇಕಂ. 
ಬ್ರಹ್ಮಾರಂಭೇವಸಾನೇ ಚ ಪಾದೌ ಗ್ರಾಹ್ಕೌ ಗುರೋಃ ಸದಾ 
ಸಂಹತ್ಯ ಹಸ್ತಾವಧ್ಯ ಯಂ ಸಹಿ ಬ್ರಹ್ಮಾಂಜಲಿಃ ಸ್ಮೃತಃ | 0 
ವೇದಾಧ್ಯಯನಾರ೦ಭದಲ್ಲಿ ಮತ್ತೂ ಅವಸಾನದಲ್ಲಿ ಗುರುವಿನ ಪಾದ 
ಗ್ರಹಣ ಮಾಡಬೇಕು. ಕೈ ಜೋಡಿಸಿಕೊಂಡು ಅಧ್ಯಯನ ಮಾಡಬೇಕು. 
ಅದು ಬ್ರ ಹ್ಮಾಂಜಲಿಯೆಂ೦ದಂ ಕರೆಯಲ್ಪಡುವುದು. 
ವೃತ್ಯಸ್ತಪಾಣಿನಾ ಕಾರ್ಯವುಂಂಪಸಂಗ್ರಕ ಣಂ ಗಂರೋಃ। 
ಸನ್ಮೇನ ಸವ್ಯಃ ಸ್ಪೃಷ್ಟವ್ಕೋ ದಕ್ಷಿಣೇನ ಚ ದಕ್ಷಿಣ! ೭3 
ಗುರಂಪಿನ ಪಾದಗ್ರಹಣವನ್ನು ಅಭಿವಂಂ ವಾಗಿದ್ದು ವರಾಡುವಾಗ 
ತನ್ನ ಕೈರಳನ್ನು ಬದಲಿಸಿ ರುರುವಿನ ಬಲಗಾಲನ್ನು ತನ್ನ ಬಲದ್ಯೆ 
ಯಿಂದಲೂ, ಎಡದಾಲನ್ನು ಎಡಗೈಯಿಂಂದಲೂ ಮಾಡಬೇಕಂ. ಪಾಣಿ 
ವ್ಯತ್ಯಾಸದಲ್ಲಿ ಬಲದೈ ಮೇಲಿರಬೇಕು. 
ಆಧ್ಯೇಸ್ಮಮಾಣ ರಂ ತಂ ಗುರುರ್ನಿತ್ಯಕಾಲವಂಶಂದ್ರಿ 88 I 
ಅಧೀಸ್ವ ಭೋ ಇತಿ ಬ್ರೂಯಾತ್‌ ವಿರಾಮೋಸ್ಟ್ವಿಕಿ ಚಾರಮೇತ್‌ ! ೭೩ 
ಅಧ್ಯಯಂನಾರಂಭದಲ್ಲಿ ದುರು ಸರ್ವದಾ ತಪ್ಪದೆ ಕಿಷ್ಯನನ್ನು 
ಅಧೀಷ್ಟ ಭೋಃ ಎನ್ನಬೇಕಂ. ವಿರಾಮದಲ್ಲಿ ವಿರಾಮೋಸ್ತು ಎಂದು ಹೇಳಿ 
ಅಧ್ಯಯನದಿಂದ ವಿರವಿಸಬೇತಂ. 
ಬ್ರಹ್ಮಣಃ ಗ್ರಜನಂ ಕುರ್ಯಾತ್‌ ಅಡಾವಂತೇ ಚ ಸರ್ವದಾ | 
ಸ್ರವತ್ಸನೋಂಕೃ ಶಂ ಪೂರ್ವಂ ಪುರಸ್ತಾಚ್ಚ ಪಿಶೀಂಂ೯೩॥ ೭೪ 
ವೇದಾಧ್ಯಯನಾರಂಭದಲ್ಲಿಯೂ ಅವಸಾನದಲ್ಲಿಯೂ ಪ್ರ ಇವವನ್ನು 
ಉಜ್ಚರಿಸಬೇಕಂ. ಇಲ್ಲವಾದರೆ ಅಧ್ಯಯನವು ಸ್ಥಿ ರವಾಗುವುದಿಲ್ಲ. 


ಅಧ್ಯಾಯ : 3] ಮನುಸ್ಮೃತಿ ಳಗ 


ಪ್ರಾಕ್ಟೂಲಾನ್‌ ಪರ್ಯೋಪಾಸೀನಃ ಸವಿತ್ರೈತ್ಹೈನ ಪಾವಿತಃ | 
ಪ್ರಾಣಾಯಾಮೈಸ್ರ್ರೀಭಿಃ ಪೂತಸ್ತತ ಓಂಕಾರಮರ್ಹತಿ! ೭೫ 


ಪ್ರಣವೋಚ್ಚಾರಕ್ಕಿಂತ ಮೊದಲು ಪ್ರಾಗಗ್ತ ವಾಗಿ ಹಾಸಿದ ಕುಶಾಸನದಲ್ಲಿ 
ಕುಳಿತು ಪವಿತ್ರಪಾಣಿಯಾಗಿ ಪ್ರಾಣಾಯಾಮ ಮೂರನ್ನು ಮಾಡಿರಬೇಕು. 
೧೫ ಮಾತ್ರೆಗಳಿಂದ ಪ್ರಾಣಾಯಾಮವಾಗುವದು. 


ಅಶಾ5ಂ ಚಾಪ್ಯುಕಾರಂ ಚ ಮಕಾರಂ ಚ ಪ್ರಜಾಪತಿಃ | 
ವೇದತ್ರಯಾನ್ನಿ ರದುಹತ್‌ ಭೂರ್ಭುವಃಸ್ವರಿತೀತಿ ಚ! ೭೬ 


ಪ್ರಜಾಪತಿಯು ಅ... ಉ-- ಮ್‌ ಕಾರಗಳೆನ್ನು ಮೂರು ವೇದಗಳಿಂದ 
ಸಂಪಾದಿಸಿದನು. *" ಭೂಃ-ಭುವಃ-ಸ್ನೇ * ಗಳೂ ಹಾಗೇ. 


ತ್ರಿಭ್ಯ ಏವ ತು ವೇದೇಭ್ಯಃ ಪಾದಂ ಪಾದವುದಹೂದುಹತ್‌ | 


ತದಿತ್ಕ ುಎಚಜೋಸಸ್ಯಾಃ ಸಾನಿತ್ರಾಃ ಪರಮೇಷ್ಮೀ ಪ್ರಜಾಪತಿಃ! ೭೭ 


ತದಿತ್ಕಾದಿ ಮಂತ್ರದಿಂದ ಗಾಯತ್ರಿಯ ಮೂರು ಪಾದಗಳನ್ನು 
ಮೂರು ವೇದಗಳಿಂದ ತೆಗೆದು ಪರಮೇಷ್ಮಿಯು (ಬ್ರಹ್ಮನು) ಪೂರ್ಣಗೊಳಿ 
ಸಿದನು. 
ಏತದಕ್ಷರನೋತಾಂ ಚ ಜಪನ್‌ ವ್ಯಾಹೃತಿಪೂರ್ವಿಕಾಂ | 
ಸಂಧ್ಯಯೋರ್ವೆೇದವಿದ್ವಿಪ್ರೋ ವೇದಪುಣ್ಕೇನ ಯುಜ್ಯತೇ | 26 
ಪ್ರಣವವನ್ನು, ಮೂರು ವ್ಯಾಹೃತಿಯನ್ನು, ಸಾವಿತ್ರಿಯನ್ನು ಸಂಧ್ಯಾ 
ಕಾಲದಲ್ಲಿ ಜಪಿಸಬೇಕು. ಇದರಿಂದ ಮೂರು ವೇದಾಧ್ಯಯನ ಪುಣ್ಯವು ಲಭಿ 
ಸುವುದು. 
ಸಹಸ್ರಕೃತ್ವಸ್ತ್ವ್ಯಭ್ಮಸ್ಯ ಬಹಿರೇತತ್ತಿ ಕಂ ದ್ವಿಜಃ | 
ಮಹತೊಟಪ್ಯೆ(ನಸೋ ಮಾಸಾತ್ತ್ವಚೇವಾಹಿರ್ವಿಮಂಜ್ಯತೇ 1 ೭೯ 
ಈ ಮೂರನ್ನು (ಪ್ರಣವ, ವ್ಯಾಹೃತಿ ಸಾವಿತ್ರಿ) ಊಶಹೊರಗೆ 
ಸಾವಿರ ಸಲ ಜಪಿಸಬೇಕು. ಆಗ ಹಾವು ಹರೆ (ಪರೆ) ಬಿಟ್ಟಂತೆ ಪಾಪವು 
ಬಿಡುಗಡೆ ಹೊಂದುವುದು. 


ನಿತಯರ್ಚಾ ವಿಸಂಯಂಕ್ತ8 ಕಾಲೇ ಚ ಕ್ರಿಯಯತಾ ಸ್ವಯಾ 
ಬ್ರಹ್ಮ ಕ್ಷತ್ರಿಯಪಿಟ್ಯೋನಿರ್ಗರ್ಹಣಾಂ ಯಾತಿ ಸಾಧುಷು 1 ೮೦ 


ಅತ ಮನುಸ್ಮೃತಿ [ ಅಧ್ಯಾಯ ೨ 


ಈ ಮಂತ್ರ-ಜಪ ಮತ್ತು ಅಗ್ನಿಕಾರ್ಯ (ಹೋಮ) ಈ ಎರಡರಿಂದ 
ಹೀನನಾದ ತ್ರೈ ವರ್ಣಿಕನು ನಿಂದ್ಕನಾಗುವನು. 
ಓಂಕಾರಪೂರ್ನಿಕಾಸ್ತಿಸೋ ಮಹಾವ್ಕಾ ಕೃ ತಯೊೋಟವ್ಯಯಾಃ | 
ತ್ರಿಪದಾ ಚೈವ ಸಾವಿತ್ರೀ ವಿಜ್ಞೇಯಂ ಬ್ರಹ್ಮಣೋ ಮುಖಂ?! ಲಂ 
ಈ ಹಿಂದೆ ವಿವರಿಸಿದ ಮಂತ್ರವು ಬ್ರಹ್ಮನ ಮುಖವಾಗಿದೆ---ಪರಮಾತ್ಮ 
ನನ್ನು ಹೊಂದುವ ದ್ವಾರವಾಗಿದೆ. 


ಯೊಜಟಧೀತೇಂಹನ್ಶಹನ್ಶ್ಯೇತಾಂಸ್ರ್ರೀಣಿ ವರ್ಷಾಣ್ಯತಂದ್ರಿತಃ | 
ಸ ಬ್ರಹ್ಮ ಪರವಐುಭ್ಯೇತಿ ವಾಯುಭೂತಃ ಖಮೂರ್ತಿವರಾನ್‌ 1 ೪೨ 
ಮೂರು ವರ್ಷ ತಪ್ಪದೆ ಪ್ರತಿದಿನ ಈ ಮಂತ್ರವನ್ನು ಜಪಿಸಿದರೆ ಪರ 
ಬ್ರಹ್ಮನನ್ನು ಪಡೆಯುತ್ತಾನೆ. ವಾಯುವು ಸ್ವೇಚ್ಛಾಚಾರಿಯು. ಶರೀರವಿಲ್ಲ. 
ಹಾಗೆ ಶರೀರಸಂಬಂಧ ಕಡಿದು ಕಾಮಚಾರಿಯಾಗುವನು. 


ಏಕಾಸ್ಷರಂ ಪರಂ ಬ್ರಹ್ಮ ಪ್ರಾಣಾಯಾವತಾಃ ಪರಂ ತಪಃ | 
ಸಾಪಿತ್ರಾ ಸ್ತು ಪರಂ ನಾಸ್ತಿ ಮೌನಾತ್ಸತ್ಮಂ ವಿಶಿಷ್ಯತೇ ಲ 


ಪ್ರಣವವು ಜಪ-ಅರ್ಥ ಮನನಗಳಿಂದ ಬ್ರಹ್ಮಪ್ಪಾಪಕವಾಗುವುದು. 
ಆದುದರಿಂದ ಅದು ಪರಬ್ರಹ್ಮವೇ. ಪ್ರಾಣಾಯಾಮವು ಮಹಾತಪಸ್ಸು. 
ಅದರಲ್ಲಿ ಪ್ರಣವ-ವ್ಯಾಹೃತಿ-ಗಾಯತ್ರೀ-ಶಿರಸ್ಸುಗಳು ಅಂತರ್ಗತವಾಗುವುದ 
ರಿಂದ ಅದು ಉತ್ತಮ ತಪಸ್ಸುಗಳ ಫಲದಾಯಕವು. ಸಾವಿಶ್ರೀಗಿಂತ ಮಹಾ 
ಮಂತ್ರವಿಲ್ಲ. ಆದುದರಿಂದ ಈ ನಾಲ್ಕು ಉಪಾಸನೆಯು ಮುಖ್ಯವು. ಮೌನ 
ಕ್ಕಿಂತ ಸತ್ಯವಚನವು ಮಹಾಫಲವು. ಇದು ಕೂಡಿ ನಾಲ್ಕು ಆಗುತ್ತದೆ. 
ಕ್ಷರಂತಿ ಸರ್ವಾ ವೈದಿಕ್ಕೋ ಜುಹೋತಿಯುಜತಿಕ್ರಿಯಾಃ | 
ಅಕ್ಷರಂ ದುಷ್ಕರಂ ಜ್ಞೇಯಂ ಬ್ರಹ್ಮ ಚೈವ ಪ್ರಜಾಪತಿಃ 1 ಈ 
ಹೋಮ-ಯಾಗಗಳು ವಿನಾಶಿಗಳು. ಪ್ರಣವವು ಹಿಂದೆ ಹೇಳಿದಂತೆ 
ಬ್ರಹ್ಮಪ್ಪಾಪ್ತಿಹೇತುವಾದ್ದರಿಂದ ಅವಿನಾಶಿಯು. ಬ್ರಹ್ಮವು ಅವಿನಾಶಿಯು. 
ತತ್ಸಲಕ ಪ್ರಣವವು ಅವಿನಾಶಿಯು. ಪ್ರಜಾಪತಿ-ಪ್ರಣವ ಇವು ಅಭಿನ್ನ 
ವಾದವುಗಳು. 


ಆಧ್ಯಾಯ 3೨] ಮನಂಸ್ಮ ತೆ ೪ 


ವಿಧಿಯೆಜ್ಞಾಜ್ಞಪಯಂಜ್ಞೊ ವಿಶಿಷ್ಟೋ ದಫಭಿಗಂ೯ಜ್ಟೆಃ | 
ಉಪಾಂಶುಃ ಸ್ಕಾಚ್ಛ ತಗುಣಃ ಸಾಹಸೆಹ್ರೀ ಮಾಸಸಃ ಸ್ಮೃತಃ 1 ಅಜ 
ದರ್ಶಪೌರ್ಣಮಾಸಾದಿಗಳಿಗಿಂತ ಜಪವು ಹತ್ತಿ ಫಾಲು ಗುಣವುಳ್ಳದ್ದು. 
ಮಂದ್ರಸ್ವರದ ಜಪವು ನೂರು ಪಾಲು ಗುಣವುಳ್ಳದ್ದು. ಮಾನಸ ಜಪವು 
ಸಹಸ್ರಗುಣವು. 


ಯೇ ಪಾಕೆಯಜ್ಞಾಶ್ಚತ್ವಾರೋ ವಿಧಿಯಜ್ಞ ಸಮನ್ವಿತಾಃ | 
ಸರ್ವೇ ತೇ ಜಪಯಜ್ಞಸ್ಯ ಕಲಾಂ ನಾರ್ಹಂತಿ ಸೋಡಶೀಂ 1 ೮೬ 
ವೈಶ್ವದೇವ ಹೋಮ-ಬಲಿಕರ್ಮ-ನಿತ್ಯಶ್ರಾದ್ಧ-ಅತಿಥಿಭೋಜನರೂಪ 
ವಾದ ಹಾಲ್ಕು ಪಾಕಯಜ್ಞಗಳು, ದರ್ಶಪೂರ್ಣ ಮಾಸಾದಿಗಳು ಇವೆಲ್ಲ 
ಜಪಯಜ್ಞ ವಾದ ಬ )ಿಹ್ಮಯಜ್ಞದ ಹದಿನಾರನೆ ಒಂದು ಭಾಗದ ಮೂಲ್ಕ 
ಉಳ್ಳ್ಳವುಗಳೂ ಅಲ್ಲ. ವೇದಶಾಸ್ವಾಧ್ಯಯನ ತದರ್ಧ ವಿಚಾರಗಳು ಬಹು 
ಫಲಗಳು. 
ಜಸ್ಮೇನೈನ ತು ಸಂಸಿಧ್ಯೇದ್ಬ್ರಾಹ್ಮಣೋ ನಾತ್ರ ಸಂಶಯಃ | 
ಕುರ್ಯಾದನ್ಯನ್ನ ವಾ ಕುರ್ಯಾನ್ಮೈತ್ರೋ ಬ್ರಾಹ್ಮಣ ಉಚ್ಕತೆ 1 ೮೭ 
ಸ್ವಾಧ್ಯಾಯವೊಂದರಿಂದ ಸಿದ್ಧಿಯಿದೆ. ಬೇರೆ ಏನೂ ಬೇಡ. ಬ್ರಹ್ಮನು 
(ಬ್ರಾಹ್ಮಣನು) ಮಿತ್ರನೆಂದು ಹೇಳಲಾಗಿದೆ. ಬ್ರಹ್ಮನು ಸ್ವವಶನು. (ಇದು 
ಜಪಪ್ಪಶಂಸೆ ಆಗಿದೆ) ಅನುಕೂಲವಿದ್ದು ಮಾಡಿದ ವೇದೋಕ್ತ ಯಾಗಗಳು 
ಬ್ರಹ್ಮನಿಗೆ ಅಪ್ರಿಯವಲ್ಲ. ಇನ್ನು ಜಪಸಿದ್ಧಿಗೆ ಬೇಕಾದ ಉಪಾಯಗಳನ್ನು 
ಹೇಳುತ್ತಾರೆ. 


ಇಂದ್ರಿಯಾಣಾಂ ಪಿಚರತಾಂ ವಿಷಯೇಪ್ವಪಹಾರಿಸು 1 
ಸಂಯಮ ಯತ್ನ ಮಾತಿಷ್ಟೇದ್ವಿದ್ವಾನಂತೇವ ವಾಜಿನಾಂ! ೮೮ 


ಆಕರ್ಷಕವಾದ ವಿಷಯಗಳಲ್ಲಿ ಚಂಚಲವಾದ ಮನಸ್ಸು ಮತ್ತು ಅದನ್ನು 
ಹಿಂಬಾಲಿಸುವ ಇತರ ಇಂದ್ರಿಯಗಳು. ಇವು ಮೋಸ ಮಾಡುವಂಥವುಗಳು. 
ಒಳ್ಳೇ ಸಾರಥಿಯು ಕುದುರೆಗಳನ್ನು ಸ್ವಾಧೀನವಿಟ್ಟುಕೊಂಡಿರುವಂತೆ ಇಂದ್ರಿಯ 
ಗಳನ್ನು ಪಳೆಗಿಸಿಕೊಳ್ಳೆಬೇಕು. 


ಆಳ ಮುನೆಸ್ಕೃತಿ [ ಅಧ್ಯಾಯ : ೨ 


ಏಕಾದಶೇಂದ್ರಿಯಾಣ್ಯಾಹುರ್ಯಾನಿ ಪೂರ್ವೇ ಮನೀಷಿಣಃ | 
ತಾನಿ ಸವ್ಯೂಶ್ರ್ರವಕ್ಟ್ಯಾನಿ ಯಥಾವದನಂಪೂರ್ನಶಃ 1 er 
ಮನೀಷಿಗಳು ಹನ್ನೊಂದು ಇಂದ್ರಿಯವೆನ್ನುತ್ತಾರೆ. ಅವನ್ನು ಕ್ರಮ 
ವಾಗಿ ಸರಿಯಾಗಿ ವಿವರಿಸುತ್ತೇನೆ. 
ಶ್ರೋತ್ರಂ ತ್ವಕ್‌ ಚಕ್ಷುಷೀ ಜಿಹ್ವಾ ನಾಸಿಕಾ ಚೈವ ಪಂಚಪವೂ | 
ಪಾಯೂಪಸ್ಥಂ ಹಸ್ತಪಾದಂ ವಾಕ್ಟೈೈವ ದಶಮೂ ಸ್ಮೃತಾ | ೯೦ 
ಕಣ್ಮು-ಕಿವಿ-ಚರ್ಮ-ನಾಲಿಗೆ-ಮೂಗು ಇವು ಐದು; ಮಲಮೂತ್ರ 
ಗಳ ಇಂದ್ರಿಯಗಳು ಎರಡು; ಕೈ--ಕಾಲು-ಬಾಯಿ ಎಂದು ಹತ್ತು ಇಂದ್ರಿಯ 
ಗಳು. 
ಬುದ್ದೀಂದ್ರಿ ಯಾಣಿ ಸಂಚೈಷಾಂ ಶ್ರೋತ್ರಾದೀನ್ಯ್ಕ ನುಪೂರ್ವಶಃ | 
ಕರ್ಮೇಂದ್ರಿಯಾಣಿ ಸಂಚೈಷಾಂ ಪಾಯ್ವಾದೀನಿ ಪ್ರಚಕ್ಷತೇ 1 ೯೧ 
ಮೇಲೆ ಹೇಳಿದ್ದರಲ್ಲಿ ಮೊದಲಿನ ಐದು ಜ್ಞಾನೇಂದ್ರಿಯಗಳು, ಮತ್ತು 
ಅದ ಐದು ಕರ್ಮೇಂದ್ರಿಯಗಳು. 
ಏಕಾದಶಂ ಮನೋ ಜ್ಞೇಯಂ ಸ್ವಗುಣೇನೋಭಯಾತ್ಮಕಂ ] 
ಯೊಸ್ಮಿನ್ಸಿ ತೇ ಜಿತಾಮೇತ್‌ಇ ಭವತಃ ಪಂಚಳೌ ಗಣೌ | ೯೨ 
ಮನಸ್ಸು ಹನ್ಮೊಂದನೆಯದು. ಅದು ತನ್ನ ಸ್ವಭಾವದಿಂದ 
ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎರಡೂ ಹೌದು. ಅದನ್ನು ಜಯಿಸಿದರೆ 
ಹತ್ತು ಜಯಿಸಿದಂತೆ. ಸೇನಾಜಯದಿಂದ ದೇಶ ಜಯವಾದಂತೆ. 
ಇಂದ್ರಿಯಾಹಾಂ ಪ್ರಸಂಗೇನ ದೋಷಮೃಚ್ಛಕ್ಕಸಂಶಯಂ | 
ಸನ್ನಿಯಮ್ಮ ತು ತಾನ್ಕೇವ ತತಃ ಸಿದ್ಧಿಂ ನಿಯಚ್ಛತಿ | «a 
ತಾನು ಇಂದ್ರಿಯಗಳ ವಶವರ್ತಿಯಾದರೆ ತುಂಬ ದೋಷವು. ಇಂದ್ರಿಯ 
ಜಯದಿಂದ ಸಕಲ ಸಿದ್ಧಿಯು ಹಸ್ತಗತವು. ಯೋಗಸಿದ್ಧಿಯ ಅದ್ಭುತವನ್ನು 
ಪಾತಂಜಲಯೋಗಸೂತ್ರದಲ್ಲಿ ನೋಡಿರಿ. 
ನ ಜಾತು ಕಾಮಃ ಕೌಮಾನಾವಂಂಹಪಭೋಗೇಸನ ಶಾವರ್ಯತಿ | 
ಹವಿಷಾ ಕೃಷ್ಣ ನರ್ತ್ಮೇ£ವ ಭೂಯೆ ಏವಾಭಿವರ್ಧತೇ! ೯೪ 
ಇಚ್ಛೆಯು ಇಷ್ಟವಸ್ತುಗಳ ಸೇವನೆಯಿಂದ ಸದಾ ಶಾಂತವಾಗುವುದಿಲ್ಲಃ 


ಒಮ್ಮೆ ಮಾತ್ರ (ಆಗಿನಮಟ್ಟಿಗೆ) ತಣಿಯುತ್ತದೆ - ಘೈತದಿಂದ ಅಗ್ನಿಯ 


ಲ್ಲ 


ಅಧ್ಯಾಯ ೨] ಮನುಸ್ಮೃತಿ ೪೫ 


ಪ್ರಜ್ವಲಿಸುವಂತೆ. ಇದು ನೂರಾರು ವರ್ಷಗಳ ಯೆಯಾತಿಯ ಅನುಭವವು- 
ಪ್ರಯೋಗಸಿದ್ಧವು. 


ಯತಶ್ಚೈತಾನ್ಪ್ರಾ ಪ್ನು ಯಾತ್ಸರ್ವಾನ್ಮಶ್ಚೈೈತಾನ್ಶೇನಲಾಂಸ್ತಜೇರ್‌ | 
ಪ್ರಾಪಣಾತ್ಸೃರ್ವಕಾಮಾ ನಾಂ ಪರಿತ್ಯಾಗೋ ಪಿಶಿಷ್ಠತೇ ೯೫ 


ಒಬ್ಬನು ಪುಣ್ಕವಶದಿಂದ ಸರ್ವಕಾಮನೆಗಳನ್ನು ಪಡೆಯಬಹುದು. 
ಇನ್ನೊಬ್ಬನು ಸಂಪೂರ್ಣ ಬಿಡಬಹುದು. ಸ್ವೀಕಾರಕ್ಕಿಂತ ಪರಿತ್ಕಾಗವು 
ಪ್ರಶಸ್ತ. ಇದರ ವಿವರ ಮುಂದಿದೆ. 


ನ ತಡ್ಕೈತಾನಿ ಶಕ್ಕಂತೇ ಸನ್ನಿಯಂತುಮಸೇವಯಾ | 
ವಿಷಯೇಷು ಪ್ರಜುಷ್ಟಾನಿ ಯಥಾ ಜ್ಞಾನೇನ ನಿತ್ಯಶಃ 8 ೯೬ 


ಇಂದ್ರಿಯಗಳಿಗೆ ವಿಷಯಗಳು ಅತಂತ ಪ್ರಿಯವಾದುವು. ಅವುಗಳ 
ಲ್ಲಿಯೇ ಇಂದ್ರಿಯಗಳು ನಿಮಗ್ಗ. ಆದುದರಿಂದ ಸುತರಾಂ ಸೇವನ ವರ್ಜನ 
ದಿಂದ ನಿಯಮನವು (ನಿಗ್ರಹ) ಶಕ್ಕವಾಗುವುದಿಲ್ಲ. ರೋಗಮೂಲಕವಾಗಿ 
ಶರೀರ ನಾಶಕವೂ ಆಗಿದೆ. ಶರೀರ ನಾಶವಾದರೆ ಜ್ಞಾನದ ಕಥೆಯೇ ಇಲ್ಲ. 
ಆದುದರಿಂದ ವಿಷಯಗಳಲ್ಲಿ ಅನಿತ್ಯತ್ವ-ರೋಗರೂಪ ದುಃಖ-ಹೇತುತ್ತ... 
ಎಂಬ ದೋಷದರ್ಶನದಿಂದ ಕ್ರಮೇಣ ವಿಷಯಾಸಕ್ತಿಯನ್ನು ಮನಸ್ಸಿನಿಂದ 
ತೊಲಗಿಸಬೇಕು. ವಿಷಯಗಳ ಅತಿಸೇವನೆಯೂ, ಅತ್ಯಂತ ವರ್ಜನೆಯೂ 
ರೋಗಕ್ಕೆ ಕಾರಣವೆಂದೂ, ಆಗ ರೋಗವಶತ್ವವು ದೇಹಧರ್ಮವೆಂದೂ, 
ಶರೀರವು ಬ್ರಹ್ಮಜ್ಞ್ಯಾನಕ್ಕೆ ಸಾಧನೇಚ್ಛೆಯಿರುವಾಗ ಕಾರಣವೆಂದೂ ಭಾವವು. 

ವೇದಾಸ್ತ್ವಾ ಗಶ್ಚ ಯಜ್ಞಾಶ್ಚ ನಿಯಮಾಶ್ಚ ತಪಾಂಸಿ ಚ | 

ನ ವಿಸ್ರದಂಷ್ಕೃಭಾವಸ್ಯ ಸಿದ್ಧಿಂ ಗಚ್ಛಂತಿ ಕರ್ಹಿಚಿತ್‌ | ೯2 

ಇಂತಹದರ ಇಚ್ಛೆಯು ದುಃಖಕಾರಣವು-ಇಂತಹದರ ಇಚೆ ಕೈಯು 
ಸುಖಕಾರಣ ಎಂಬ ಭಾವ ಶುದ್ಧಿಯಿಲ್ಲದುದು. ತುರಗಬ್ರಹ್ಮಚರ್ಯದಂತೆ 
ಬಲಾತ್ತ್ವಾಗವು-ವೇದವು-ಯಜ್ಞವು-ನಿಯಮವು-ತಪಸ್ಸುಗಳು ಇವೆಲ್ಲ ಅನು 
ಕೂಲ ಮನಸ್ಸಿನಿಂದ ಸಾಧಿಸಲ್ಪಡದಿದ್ದರೆ ಫಲದಾಯಕಗಳಲ್ಲ. ಭಾವಶುದ್ಧಿ 
ಯಿಂದ ಮನಸ್ಸ ಅವನ್ನು ಬಿಡುವಂತೆ ಮನಸ್ಸನ್ನು ಸಜ್ಜುಗೊಳಿಸಿ ಮನಃ 


$೬ ಮನುಸ್ಮೃತಿ [ ಅಧ್ಯಾಯ: ೨ 


ಪೂರ್ವಕ ಆಚರಿಸಿದರೆ ಅವುಗಳಿಂದ ಹೇಳಿದ ಫಲಗಳು ಲಭಿಸುವವು. ಕ್ರಿಯೆ 
ಯಲ್ಲಿ ಮನಸ್ಸಿಲ್ಲದೆ ಅಭಿನಯಮಾತ್ರವಾದರೆ, ಯಾಂತ್ರಿಕ ಕ್ರೀಿಯೆಯಾದರೆ, 
ಮನಸ್ಸಿನ ಅಧೀನವಾದ ಫಲಗಳ ಉತ್ಪತ್ತಿಯಿಲ್ಲ. ಸಿದ್ಧಿಯಲ್ಲಿ ಮನಸ್ಸಿನ 
ಅಪೇಕ್ಷೆಯು ಇಷ್ಟು ಪರಿಮಾಣದಲ್ಲಿದೆ. ಮನಸ್ಸಿನ ಅಪೇಕ್ಷೆಯ ಮಾರ್ಗವು 
ಪರಿವರ್ತಿಸಿದರೆ ಅದೇ ಮನೋಜಯವು-ಅಭ್ಯಾಸೇನ ಚ ಕೌಂತೇಯ ವೈರಾ 
ಗ್ಕೇಣ ಚ ಗೃಹ್ಮತೇ ಎಂಬ ಗೀತಾವಾಕ್ಕವು ಈ ರೀತಿಯ ಮನೋಜಯದ 
ವಿಧಾನವನ್ನು ಸ್ಪಷ್ಟವಾಗಿ ಬೋಧಿಸುವುದು. ಪಾತಂಜಲಯೋಗವೂ ಇದರ 
ವಿವರವೇ. ಗುರುಸಹಾಯದಿಂದ ಸಾಕ್ಷಾತ್‌ ಸ್ವಾಧೀನವಾಗುವುದು. ಇದಕ್ಕೆ 
ಪ್ರತಿ ಕ್ಷಣದಲ್ಲೂ ಶಿಷ್ಕನಿಗೆ-ಸಾಧಕನಿಗೆ ಸಿದ್ಧಗುರುವಿನ ಸಹಾಯವು ಬೇಕು. 
ಇಲ್ಲವಾದರೆ ಅಪಾಯ ಉಂಟು. ಉನ್ಮಾದರೋಗ ಬಂದ ಉದಾಹರಣೆ 
ಯಿದೆ. ಪೂರ್ವಪುಣ್ಯವಿದ್ದರೆ ಅನಾಯಾಸವಾಗಿ ಸಿದ್ಧಿಯೂ ಬರಬಹುದು. 
ಅಲ್ಪಪುಣ್ಯನಿಗೆ ಸಾಧನೆಯ ಆವಶ್ಯಕತೆ ಉಂಟು. ಸಂಪೂರ್ಣವಾಗಿ ಮನಸ್ಸು 
ಸ್ವಾಧೀನವಾದರೆ ಹೀಗೆ 


ಶ್ರುತ್ವಾ ಸ್ಪೃಷ್ಟ್ವಾ ಚ ದೃಷ್ಟ್ವಾ ಚ ಭುಕ್ತಾ ಘ್ರಾತ್ವಾ ಚ ಯೋ ನರಃ 1 
ನ ಹೃಷ್ಕತಿ ಗ್ಲಾಯತಿ ವಾ ಸ ವಿಜ್ಞೇಯೋ ಜಿತೇಂದ್ರಿಯಃ | ೯೮ 


ಸ್ತುತಿ-ನಿಂದೆಗಳನ್ನು ಕೇಳಿ, ಮೆತ್ತಗೆ-ಒರಟು ಮುಟ್ಟಿ, ಕೊಳಕು-ಚಂದ 
ನೋಡಿ, ರುಚಿ-ಅರುಚಿ ತಿಂದು, ದುರ್ವಾಸನೆ-ಸುವಾಸನೆ ಮೂಸಿ ಯಾವನಲ್ಲಿ 
ಸುಖ-ದುಃಖಗಳು ಜನಿಸುವದಿಲ್ಲವೋ ಅವನು ಜಿತೇಂದ್ರಿಯನು. ಇದು ಬರಿ 
ವರ್ಣನೆಯಲ್ಲ; ಬೆಕ್ಕಿನ ಕೋಡು-ಗಗನಕುಸುಮದಂತೆ ಅಸೆಕ್‌ಅಲ್ಲ. ಸಾಧಿಸುವವ 
ರಿದ್ದಾರೆ. ಯೋಗಶಾಸ್ತ್ರದಲ್ಲಿ ವಿದ್ಯಾರಣ್ಯರ ಕಾಲದಲ್ಲಿ ಪ್ರತ್ಯಕ್ಷ ವಿಷಯ. 
ಈಗಲೂ ಹಿಮಾಲಯದಲ್ಲಿ ಅಂತಹರಿದ್ದಾರೆ. 


ಇಂದ್ರಿಯಾಣಾಂ ತು ಸರ್ನೇಷಾಂ ಯದೈೇಕಂ ಕ್ಷರತೀಂದ್ರಿಯಂ | 
ಶೇನಾಸ್ಕ ಪರತಿ ಪ್ರಜ್ಞಾ ದೃತೇಃ ಸಪಾಹಾದಿವೋದಕಂ 8 ೯೯ 


ಹತ್ತು ಇಂದ್ರಿಯಗಳಲ್ಲಿ ಒಂದು ವಿಷಯಚಲನೆಯುಳ್ಳದ್ದಾದರೆ, 
ಹನ್ನೊಂದನೆಯದಾದ ದಶೇಂದ್ರಿಯಗಳ-ಅಧಿಪತಿಯ ಮನಸ್ಸು ಅಜಿತವಾದು 


ಅಧ್ಯಾಯ: ೨] ಮನುಸ್ಮೃತಿ ೪ 


ದರ ಲಕ್ಷಣವು. ತುಂಬಿದ ನೀರಿನ ಪಾತ್ರೆಯು ಬರಿದಾದರೆ, ಅದರ ಬುಡಕ್ಕೆ 
ತೂತಿದೆಯೆಂದು ತಿಳಿಯಬಹುದು. ಅದರಂತೆ 
ವಶೇ ಕೃತ್ತೇಂದ್ರಿಯೆಗ್ರಾಮಂ ಸಂಯವದ್ಯು ಚ ಮನಸ್ತಥಾ | 
ಸರ್ವಾನ್ಸಂಸಾಧಯೇದರ್ಥಾನ್‌ ಅಕ್ಷಿಣ್ವನ್ಕೋಗತಸ್ತನುಂ 1 ೧೦೦ 
ಯೋಗದ ಸಾಧನೆಯಿಂದ ದೇಹಕ್ಕೆ ಹಿಂಸೆ (ರೋಗ) ಯಾಗದಂತೆ 
ಮನಸ್ಸನ್ನು ನಿಯಮಿಸಿ, ಆ ಮೂಲಕ ಇತರ ಇಂದ್ರಿಯಗಳನ್ನು ವಶೀಕರಿಸಿ 
ಸರ್ವಾರ್ಥಿಗಳನ್ನು ಸಾಧಿಸಬೇಕು. ಕೆಲವರ ದೇಹವು ಉಪವಾಸ ಮುಂತಾದ 


ಕಠಿನ ದಂಡನೆಯನ್ನು ಸಹಿಸುವುದಾಗಿರುತ್ತದೆ. ಎಲ್ಲ ದೇಹಗಳೂ ಹಾಗಲ್ಲ. 
ಅದನ್ನು ಗಮನಿಸುತ್ತಿರಬೇಕು. 


ಪೂರ್ವಾಂ ಸಂಧ್ಯಾಂ ಜಪಂಸ್ತಿಷ್ಠೇತ್ಸಾವಿತ್ರೀಮಾರ್ಕಹರ್ಶನಾತ್‌ | 
ಪಶ್ಚಿಮಾಂ ತಂ ಸಮಾಸೀನಃ ಸಮ್ಮ ಗೃಕ್ಷನಿ ಭಾವನಾತ್‌ 1 ೧೦೧ 
ಪ್ರಾಶಃಕಾಲದಲ್ಲಿ ಸೂರ್ಯ ದರ್ಶನವಾಗುವವರೆಗೆ (ಅರುಣೋದಯ 
ದಿಂದ) ಸಾಯಂಕಾಲ ತುಂಬ ನಕ್ಸತ್ತ ಕಾಣುವವರೆಗೆ (ಸೂರ್ಯಾಸ್ತದ ಬಳಿಕ) 
ಜಪ ಮಾಡುತ್ತಿರಬೇಕು. 
ಪೂರ್ವಾಂ ಸಂಧ್ಯಾಂ ಜಪಂಸ್ತಿಷ್ಮನ್ನೆ ಯಶಮೇನೋ ವ್ಯಪೋಹತಿ | 
ಸಶ್ಚಿಮಾಂ ತು ಸಮಾಸೀನೋ ಮಲಂ ಹಂತಿ ದಿವ.ಕೃತಂ॥ ೧೦೨ 
ಪ್ರಾತಃಸಂಧ್ಯ್ಕಾವಂದನೆಯಿಂದ ರಾತ್ರಿಕೃತ ಪಾಪನಾಶವಾಗುವದು. 
ನಿಂತುಕೊಂಡು ಜಪ ಮಾಡಬೇಕು. ಸಾಯಂಕಾಲ ಕುಳಿತು ಜಪ ಮಾಡಬೇಕು. 
ಅದರಿಂದ ಹಗಲು "ಹಾಡಿದ ಪಾಪವು ನಿವಾರಿತವಾಗುವುದು. 


ನ ತಿಸ್ಮತಿ ತು ಯಃ ಪೂರ್ವಾಂ ನೋಪಾಸ್ತೇ ಯಶ್ಚ ಪಶ್ಚಿಮಾಂ | 
ಸ ಶೂದ್ರವದ್ಭಹಿಷ್ಠಾರ್ಯಃ ಸರ್ವಸ್ಮಾದ್ದಿ ಎಜಕರ್ಮಣಃ || ಐಂಪ್ಟಿ 
ಸಂಧ್ಯಾವಂದನೆ ಮಾಡದ ದ್ವಿಜನು ಸಹವಾಸಯೋಗ್ಯನಲ್ಲ. ಸಂಧ್ಮಾ 
ವಂದನೆಯು ಪ್ರಶಸ್ತವು ಮತ್ತು ನಿತ್ಯವೂ ಆಗಿದೆ. 


ಅಪಾಂ ಸಮೂಪೇ ನಿಯತೋ ನೈತ್ಕಕಂ ವಿಧಿಮಾಸ್ದಿ 38! 
ಸಾವಿತ್ರೀ ಮುಪ್ಕಧೀಯೀತ ಗತ್ವಾರಜ್ಮಂ ಸಮಾಹಿತ81ೃ ೧೦೪ 


೪೮ ಮನುಸ್ಮ ತಿ [ ಅಧ್ಯಾಯ : ೨ 


ನಿತ್ಯವೂ ಬ್ರಹ್ಮಯಜ್ಞ ಮಾಡುವಾಗ ಶಾಂತವಾದ ಅರಣ್ಯ ಮುಂತಾದ 
ಪ್ರದೇಶದಲ್ಲಿ, ಜಲಾಶಯದ ಸಮೀಪದಲ್ಲಿ ಗಾಯತ್ರಿಯನ್ನು ಜಪಿಸಬೇಕು. 
ನೇದೋಪಕರಣೇ ಚೈವ ಸ್ವಾಧ್ಯಾಯೇ ಚೈವ ನೈತ್ತ್ಯಕೇ | 
ನಾನುರೋಧೊಟಸ್ತ , ನಧ್ಯಾ ಯೇ ಹೋಮಮಂತ್ರೇಷು ಚೈವ ಹಿ ॥ ೧೫ 
ವೇದಾಂಗ-ನಿತ್ಯವೇದಪಾರಾಯಣ-ಹೋಮ - ಮಂತ್ರಗಳಿಗೆ ಅನ 
ಧ್ಯಾಯ ದಿನಗಳಲ್ಲಿ ನಿಷೇಧವಿಲ್ಲ. 
ನೈತ್ಯಕೇ ನಾಸ್ತ್ರ್ಯ್ಯನಧ್ಯಾಯೋ ಬ್ರಹ್ಮಸತ್ರಂಹಿ ತತ್ಕೃತಂ! 
ಬ್ರಹ್ಮಾಹುತಿಹುತಂ ಪುಣ್ಯ ಮನಥ್ಯಾಯವಸಟ್ಟ ತಂ ॥ ೧೦೬ 
ನಿತ್ಯ ಜಪದಲ್ಲಿಯೂ ಅನಧ್ಯ್ಮಾಯವಿಲ್ಲ. ಅದು ಬ್ರಹ್ಮಸತ್ರವು. ಆ 
ಯಾಗದಲ್ಲಿ ಬ್ರಹ್ಮಹವನರೂಪ ಜಪವು ಪುಣ್ಯವೇ. 
ಯಃ ಸ್ವಾಧ್ಯಾಯ ಮಧೀತೇಂಬ್ದಂ ವಿಧಿನಾ ನಿಯತಃ ಶಂಚಿಃ | 
ತಸ್ಯ ನಿತ್ಯಂ ಕ್ಷರತ್ಶೇಸ ಸಯೋ ದಧಿ ಘೃತಂ ಮಧು॥1 ೧೦೭ 
ಯಾವನು ಪ್ರತಿದಿನವೂ ವೇದಾಧ್ಯಯನವನ್ನು ಮಾಡುತ್ತ ಜೇನ್ಕು 
ಹಾಲು, ಮೊಸರು, ತುಪ್ಪಗಳಿಂದ ದೇವ-ಪಿತೃ ತೃಪ್ತಿಯನ್ನು ಮಾಡುತ್ತಾನೋ 
ಅವನಿಗೆ ಜೇನು, ಹಾಲು ಸಮೃದ್ಧಿ ಯಾಗುವುದು. 
ಅಗ್ನಿಂಧನಂ ಭೈಕ್ಷಣರ್ಯಾಮಧಃಶಯನ್ಯಾಂ ಗುರೋರ್ಹಿತಂ | 
ಆ ಸಮಾವರ್ತನಾತ್ಕುರ್ಯಾತ್ಯೃತೋಪನಯನೋ ದ್ವಿಜಃ | ೧೦೮ 
ಉಪನೀತನಾದವನು ಗುರುಕುಲದಲ್ಲಿ ಅಗ್ನಿಕಾರ್ಯ- ಭಿಕ್ಷಾಟನ... ಗುರು 
ಕಾರ್ಯಗಳನ್ನು ಮಾಡುತ್ತ ಸಮಾರ್ತನ ಪರ್ಯಂತ ವಾಸಿಸಬೇಕು. 
ಆಚಾರ್ಯಪುತ್ರಃ ಶುಶ್ರೂಷುರ್ಜಾನದೋ ಧಾರ್ಮಿಕಃ ಶುಚಿಃ | 
ಆಸ್ತ8 ಶಕ್ಕೊ ಆರ್ಥದಃ ಸಾಧುಃ ಸ್ಟೋಧ್ಯಾಪ್ಕಾ ದಶ ಧವರ್ತಿತಃ8 1 ೧೦೯ 
ಆಚಾರ್ಯನ ಮಗ, ಗುರುಕಾರ್ಯವನ್ನು ತಾನು ಮಾಡಿ ಗುರುವಿನ 
ವಿರಾಮದಲ್ಲಿ ಅಧ್ಯಯನೇಚ್ಛುವು, ವಿದ್ಯಾವಿನಿಮಯ ಕರ್ತೃ, ಧರ್ಮ- 
ಶ್ರದ್ಧಾಲು, ಶುಟಿ, ಬಂಧು, ಬುದ್ಧಿಮಾನ್‌, ಧನದಾತಾ, ಹಿತಾಭಿಲಾಷಿ, 
ಕುಲಜ ಈ ಹತ್ತುಮಂದಿಯು ವಿದ್ಯಾದಾನಪಾತ್ರರುಃ 


೪-ಅಧ್ಯಾಯ: ೨] ಮನಸ್ಮೃೃತಿ ೪೯ 


ನಾಪೃಷ್ಟಃ ಕಸ್ಯಚಿದ್ದೂ )ಯಾನ್ನೆ ಚಾನ್ಯಾಯೇನ ಪೃಚ್ಛತಃ 1 

ಜಾನನ್ನಖ ಹಿ ಮೇಧಾವೀ ಜಡವಲ್ಲೋಕ ಆಚರೇತ್‌ ॥ ೧೧೦ 

ಕೇಳದವನಿಗೆ ಹೇಳಬಾರದು. ತಿಳಿಯುವ ಇಚ್ಛೆಯಿದ್ದರೆ ನ್ಯಾಯ 
ವಾದ ಪ್ರಶ್ನೆ ಕೇಳುವನು. ಅನ್ಮಾಯದಿಂದ ತಿಳಿದಿದ್ದೂ ಕೇಳುವ ಕುಹಕಿಗೆ 
ಹೇಳುವುದು ಬೇಡ. ಮೇಧಾವಿಯು ತಿಳಿದಿದ್ದರೂ ಲೋಕದಲ್ಲಿ ಮೂಕ 
ನಂತಿರಬೇಕು. 

ಅಧರ್ಮೇಣ ಚ ಯಃ ಪ್ರಾಹೆ ಯಶ್ಚಾಧರ್ಮೆೇಣ ಪೃಚ್ಛತಿ । 

ತಯೋರನ್ಯತರಃ ಪ್ರೈತಿ ವಿದ್ಧೇಷಂ ವಾಧಿಗಚ್ಛತಿ ॥ ೧೧೧ 


ಮೊದಲು ಹೇಳಿದ ಗುರು-ಶಿಷ್ಯ ಧರ್ಮವನ್ನು ಮೂರಿ ಪ್ರಶ್ನೋತ್ತರ, 
ಅಢ್ಯಯನಾಧ್ಯ್ಮಾಪನಗಳನ್ನು ಮಾಡುವವರು ಬಾಳುವುದಿಲ್ಲ. ಕಾಲಾಂತರದಲ್ಲಿ 
ಅವರವರಲ್ಲಿ ದ್ವೇಷೋತ್ಸತ್ತಿಯಾಗುವುದು. 
ಧರ್ಮಾರ್ಥೌ ಯಸ್ಯ ನ ಸ್ಕಾತಾಂ ಶುಶ್ರೂಷಾ ವಾಪಿ ತದ್ವಿಧಾ। 
ತತ್ರ ವಿದ್ಯಾ ನೆ ಕರ್ತವ್ಯಾ ಶುಭಂ ಬೀಜಮಿವೋಷರೆ ॥ ೧೧೨ 
ಒಳ್ಳೆ ಬೀಜವು ನಿರ್ಜಲ ಮರಳುಭೂಮಿಯಲ್ಲಿ ನಿಷ್ಫಲವಾದಂತೆ-- 
ಧರ್ಮ, ಅರ್ಧ, ಶುಶ್ರೂಷಾ ಇಲ್ಲದವನಿಗೆ ವಿದ್ಯಾಪ್ರದಾನವು ಕರ್ತವ್ಯವಲ್ಲ. 
ವಿದ್ಯಯೈವ ಸಮಂ ಕಾಮಂ ಮರ್ತವ್ಯಂ ಬ್ರಹ್ಮವಾದಿನಾ । 
ಆಪದ್ಯಪಿ ಹಿ ಘೋರಾಯಾಂ ನ ತ್ವೇನಾಮಿರಿಣೇ ವಪೇತ್‌ ॥ ೧೧೩ 
ಅವಿಧೇಯನಿಗೆ ವಿದ್ಯಾದಾನ ಮಾಡುವುದಕ್ಕಿಂತ, ಬ್ರಹ್ಮವಾದಿಗೆ ವಿದ್ಮಾ 
ಸಹಿತ ಮರಣವೂ ಶುಭವು. ಘೋರ ವಿಪತ್ತೇ ಬರಲಿ; ಆದರೆ ನಿಷ ಯೋಜನ 
ಕಾರ್ಯವು ಕ್ರಿಯಾರ್ಹವಲ್ಲ. 
ವಿದ್ಯಾ ಜ್ರಾಹ್ಮಣಮೇತ್ಯಾಹ ಶೇವಧಿಷ್ಟೇಃಸ್ಮಿ ರಕ್ಷ ಮಾಂ | 
ಅಸೂಯಕಾಯ ಮಾಂ ಮಾದಾಸ್ತಥಾ ಸ್ಯಾಂ ವೀರ್ಯವತ್ತಮಾ 1 ೧೧೪ 
ವಿದ್ಯಾದೇವಿ ಜ್ಞಾನಿಯನ್ನು ಕುರಿತು:- ನಿನಗೆ ನಾನು ನಿಧಿಯಕಿ; ಈ 
ಭಾಗ್ಯನಿಧಿಯನ್ನು ಕಾಪಾಡು. ಅನರ್ಹದುರಭಿಮಾನಿಗೆ, ಮತ್ಸರಿಗೆ ಉಪ 
ದೇಶಿಸದಿದ್ದರೆ ನಾನು ವೀರ್ಯವತಿಯಾಗಿ ಇರುವೆನು. 


೫೦ ಮನಸ್ಮ್ಮೃತಿ ಅಧ್ಯಾಯೆ: ೨] 


ಯಮೇವ ತು ಶುಚಿಂ ವಿದ್ಯಾನ್ನಿಯೆತಬ್ರಹ್ಮಚಾರಿಣಂ । 
ತಸ್ಮೈ ಮಾಂ ಬ್ರೂಹಿ ವಿಪ್ರಾಯ ನಿಧಿಪಾಯಾಪ್ರಮಾದಿನೇ ॥ ೧೧೫ 


ಮನಸ್ಸು-ಶರೀರ ಶುಚಿಯಿದ್ದು, ಯಥಾರ್ಥವಾಗಿ ಬ್ರಹ್ಮಶ್ರದ್ಧೆಯುಳ್ಳ 
ವನಿಗೆ, ನಿನ್ನಂತೆ ಅಪ್ಪಮಾದದಿಂದ ನನ್ನ ರಕ್ಷಕನಾದವನಿಗೆ ನನ್ನನ್ನು ಉಪ 
ದೇಶಿಸು (ಹೇಳು) 


ಬ್ರಹ್ಮ ಯೆಸ್ತೆ «ನನುಜ್ಞಾತೆಮಧೀಯಾನಾದವಾಪ್ಲ್ನುಯಾತ್‌ | 
ಸಬ )ಹ್ಮಸ್ತೇಯಸಂಯುಕ್ತೋ ನರಕಂ ಪ್ರತಿಪದ್ಯತೇ I ೧೧೬ 


ವಿದ್ಯಾರ್ಥಿಯ ಅಧ್ಯಯನ ಕಾಲದಲ್ಲಿ ಅವನಿಂದ ಕೇಳಿ ಇನ್ನೊಬ್ಬನು 
ತಾನು ವಿದ್ಮೆಯ ಸ್ವೀಕಾರ ಮಾಡಿದರೆ ಅದು ವಿದ್ಯಾಚೌರ್ಯವಾಗುವುದು. 
ವಿದ್ಯಾಭಿಲಾಷೆಯು ಕೆರಳುವಷ್ಟು ವಿದ್ಕಾಪ್ರಚಾರ ಮಾಡಬಹುದು. ವಿದ್ಯಾ 
ಮರ್ಮವು ಅತಿ ಸುಲಭದಲ್ಲಿ ಯಾರಿಗೂ ವಶವಾಗಲಾರದು. ಆದುದರಿಂದ 
ಈ ಪ್ರಶಂಸಾ ವಾಕ್ಕಗಳು ವಿದ್ಯಾರ್ಥಿಯಲ್ಲಿ ಉತ್ಕಂರೆಯನ್ನು ಪರೀಕ್ಷಿಸಲು 
ಎಚ್ಚರಿಸುತ್ತವೆ. ನಿರಭಿಲಾಷಿಗೆ ಪ್ರವಚನವು ವೃಧಾ ಕಂಠಕ್ಷೋಭವಾಗು 
ವುದು. 


ಲೌಕಿಕ ವೈದಿಕಂ ವಾಪಿ ತಛಾಧ್ಯಾತ್ಮಿಕಮೇವ ಚ । 
ಆದದೀತ ಯತೋ ಜ್ಞಾನಂ ತಂ ಪೂರ್ವಮಭಿವಾದಯೇತ್‌ ॥ ೧೧೭ 


ವಂದನೀಯರು ತುಂಬ ಇದ್ದ ಸಭೆಯಲ್ಲಿ ಬ್ರಹ್ಮಜ್ಞಾನ, ವೇದಾರ್ಥ, 
ಅರ್ಥಶಾಸ್ತ್ರ ಉಪದೇಶಕರನ್ನು ಕ್ರಮವಾಗಿ ಮೊತ್ತಮೊದಲು ವಂದಿಸಬೇಕು. 
ಲಿಪಿ, ಓದು-ಬರಹ, ದೇಶ ಭಾಷೆ, ದ್ವೀಪಾಂತರಭಾಷೆ ಕಲಿಸುವವರು ಜಘನ 
ವಂದ್ಧರು. ಈಗ ಕಪಟವಂದನೆಯು ಪ್ರಚಾರದಲ್ಲಿರುವುದರಿಂದ, ಅಭಿನಯ 
ವಂದನೆಯು ಈ ಶಾಸ್ತ್ರದ ವಿಚಾರ ವಿಷಯವಲ್ಲ. ಜೀವನಾವಶ್ಶಕವಾಗಿ 
ಸರ್ವವಂದನೆಯು ಆಪದ್ಧರ್ಮವು. 


ಸಾವಿಶ್ರೀಮಾತ್ರಸಾರೋಪಿ ವರಂ ವಿಪ್ರಃ ಸುಯಂತ್ರಿತಃ । 
ನಾಯಂತ್ರಿತಸ್ತಿವೇದೋಪಿ ಸರ್ವಾಶೀ ಸರ್ವವಿಕ್ರಯೀ ॥ ೧೧೮ ॥ 


ಅಧ್ಯಾಯ; ೨] ಮನುಸ್ಮೃತಿ ೫೧ 


ಗಾಯತ್ರೀಮಂತ್ರವನ್ನು ಮಾತ್ರ ಬಲ್ಲವನಿದ್ದು ಶಾಸ್ತ್ರನಿಯಮದಂತೆ 
ಸಂಯಮಿಯಾದ ವಿಪೃ್ಪನು ಮಾನ್ಮನು. ಅಭಕ್ಷಭಕ್ಷಕನೂ, ಪ ್ರತಿಷಿದ್ದ ವಸ್ತು 
ವಿಕ್ರಯಿಯೂ ಆದವನು ಮೂರು ವೇದಗಳನ್ನು ಬಲ್ಲವನಾಗಿದ್ದರೂ ಮಾನ್ಯ 
ನಲ್ಲ. 

ಶಯ್ಯಾಸನೇಧ್ಯಾಚರಿತೇ ಶ್ರೇಯಸಾ ನೆ ಸಮಾವಿಶೇತ್‌ | 

ಶಯ್ಯಾಸೆನಸ್ಥ ಶೈವೈನೆಂ ಪ್ರತ್ಕುತ್ಕಾಯಾಭಿವಾದಯೇತ್‌ ॥ ೧೧೯ 

ಮಹನೀಯರ ಅಸನಾದಿಗಳನ್ನು ತಾನು ಉಪಯೋಗಿಸಬಾರದು. 
ತಾನು ತನ್ನ ಆಸನದಲ್ಲಿ ಇದ್ದಾಗ ಅಭಿಮುಖರಾದ ಮಹನೀಯರನ್ನು ತಾನು 
ಎದ್ದು ವಂದಿಸಬೇಕು. 

ಊರ್ಧ್ವಂ ಪ್ರಾಣಾ ಹ್ಯುತ್ಕಾ,_ಮಂತಿ ಯೂನಃ ಸ್ಥವಿರ ಆಯತಿ। 

ಪ್ರುತ್ಯುತ್ಥಾನಾಭಿವಾದಾಭ್ಯಾಂ ಪುನಸ್ತಾನ್‌ ಪ್ರತಿಪದ್ಯತೇ ॥ ೧೨೦ ॥ 


ದೊಡ್ಡದು ಸಣ್ಣದನ್ನು ಆಕರ್ಷಿಸುವುದು ಜಡಸಾಧಾರಣ ವಿಷಯ. 
ಚುಂಬಕವು ಕಬ್ಬಿಣವನ್ನು ಸೆಳೆಯುವುದು. ಹಿರಿಯರಿಗೆ ಕಿರಿಯರು ಈ ರೀತಿ 
ಯಲ್ಲಿ ಮೊದಲು ವಂದಿಸಿ ಬಳಿಕ ಸ್ವಸ್ಥಾನದಲ್ಲಿರಬೇಕು. 


ಅಭಿವಾದನಶೀಲಸ್ಕ ನಿತ್ಯಂ ವೃದ್ಧೋಪಸೇವಿನೆಃ 
ಚತ್ವಾರಿ ತಸ್ಕ ವರ್ಧಂತೇ ಆಯುರ್ವಿದ್ಯಾ ಯಶೋ ಬಲಂ ॥ ೧೨೧ ॥ 


ಹಿರಿಯರನ್ನು ಸನ್ಮಾನಿಸುವ ಕಿರಿಯನಿಗೆ ಶ್ರೇಯಸ್ಸು ಒದಗುವುದು, 
ಆಯುಸ್ಸು, ವಿದ್ಯೆ, ಯಶಸ್ಸು, ಬಲ ಇವು ನಾಲ್ಕು ಶ್ರೇಯಸ್ಸು, 


ಅಭಿವಾದಾತ್ಸರಂ ವಿಪ್ರೋ ಜ್ಯಾಯಾಂಸೆಮಭಿವಾದಯನ್‌ । 
ಅಸೌನಾಮೂಹಮಸ್ಮೀತಿ ಸ್ಥ ಹಿಂ ನಾಮ ಪರಿಕೀರ್ತಯೇತ್‌ ॥ ೧೨೨1 


ಹಿರಿಯ ರನ್ನು ವಂದಿಸುವಾಗ ತನ್ನ ಹೆಸರು ಹೇಳಬೇಕು, 


ನಾಮಧೇಯಸ್ಕ್ಯ ಯೇ ಕೇಚಿದಭಿವಾದಂ ನೆ ಜಾನತೇ 1 
ತಾನ್ಸಾ ,_ಜ್ಲೋ$ಹಮಿತಿ ಬ್ರೂಯಾತ್ಲಿ ಪ್ರಿಯಃ ಸರ್ವಾಸ್ತಥೈವ ಚ ॥ ೧೨೩ || 
ಸ್ವನಾಮ ಸಹಿತವಾಗಿ ಅಭಿವಾದವಾಕ್ಕ ತಿಳಿಯದವರು ಅಹಂ ಎಂದು 
ವಂದಿಸಬೇಕು. 


೫೨ ಮನುಸ್ಮ ತಿ [ ಅಧ್ಯಾಯ : ೨ 


ಭೋಃಶಬ್ದಂ ಕೀರ್ತಯೇದಂತೇ ಸ್ವಸ್ಯ ನಾಮ್ನೋಃಭಿವಾದನೇ । 
ನಾಮ್ಮಾಂ ಸ್ವರೂಪಭಾವೋ ಹಿ ಭೋಭಾವ ಖಷಿಭಿಃ ಸ್ಮ್ಕ್ಯೃತಃ॥ ೧೨೪ 


ಅಭಿವಾದವಾಕ್ಕದಲ್ಲಿ ಕೊನೆಗೆ ಭೋಃ ಶಬ್ದವು ನಿಲ್ಲಬೇಕು. ಭೋಃ 
ಶಬ್ದವು ಮುಖ್ಯರ್ಥವುಳ್ಳದ್ದು. "ಅಭಿವಾದಯೇ ಶುಭಶರ್ಮಾಹಮಸ್ಮಿ 
ಭೋಃ ಒಂದು ವಾಕ್ಯವು. 

ಆಯುಷ್ಕಾನ್‌ ಭವ ಸೌಮ್ಕೋತಿ ವಾಚ್ಕೋ ವಿಪ್ರೋಜಭಿನಾದನೇ | 

ಅಕಾರಶ್ಚಾಸ್ಕ ನಾಮ್ನೊ €೦೨ತೇ ವಾಚ್ಶಃ ಪೂರ್ವಾಕ್ಷರಃ ಪ್ಲುತಃ || ೧೨೫ 

ಅಭಿವಾದನದ ಉತ್ತರರೂಪವಾದ ವಾಕ್ಕವು 4 ಆಯುಷಾ ್ಮನ್‌ಭವ 
ಸೌಮ್ಯ ? ಎಂದಿರಬೇಕು, ವಾಕ್ಯದಲ್ಲಿ ವೃಕ್ತಿನಾಮದ ಅವರ್ಣಕ್ಕೆ ಪು ಇತೆಸ್ಟ ರ 
ವನ್ನು ಹೇಳಬೇಕು. 


ಯೋ ನ ವೇತ್ಯ್ಯಭಿವಾದಸ್ಯ ವಿಪ್ರಃ ಪ್ರತ್ಯಭಿವಾದನಂ | 
ನಾಭಿವಾದ್ಯಃ ಸ ವಿದುಷಾ ಯಥಾ ಶೂದ್ರಸ್ತಥ್ಗೆವ ಸಃ | ೧೨೬ 


ಪ್ರತ್ಕಭಿವಾದನವಾಕ್ಕವನ್ನು ಶಾಸ್ತ್ರೀಯವಾಗಿ ಬುದ್ಧಿವಂತರು ತಿಳಿದಿರ 
ಬೇಕು. ಇಲ್ಲವಾದರೆ ಕೇವಲ ನಮಸ್ಕಾರ ಶಬ್ದದ ವಂದನೆಗೆ ಅಂತಹರು 
ತಕ್ಕವರು. 

ಬ್ರಾಹ್ಮಣಂ ಕುಶಲಂ ಪೃಜ್ಗೆ ಕ್ಛ್ರೇತ್ಸ್ಸತ್ರಬಂಧ ಹುನಾಮಯಂ | 

ವೈಕ್ನ ೧ ಕ್ಷೇಮಂ ಸಮಾಗನ್ನು ಶೂದ್ರವನರಾರೋಗ್ಯಮೇವ ಚ | ೧೨೭ 


ಈ ಶತಮಾನದ ಘನಸರಕಾರದ ನೌಕರರ ಅಧಿಕಾರಗ್ರಹಣದ ಆರಂಭೆ 
ದಲ್ಲಿ ನಿಯಮಬದ್ಧ ' ಪ್ರತಿಜ್ಞಾವಾಕ್ಕವಿರುವಂತೆ, ಜನರ ಕುಶಲ ಪ್ರಶ್ನೆಗೂ 
ವ್ಯವಸ್ಥೆಯಿದೆ. ಸಮಾನತೆಯ ಪಟಾಟೋಪದ ಸಾಮ್ರಾಜ್ಯದಲ್ಲೂ 
ತಾರತಮ್ಮವು. ರೂಢಮೂಲವಾಗಿದೆ. ಒಂದನೆವರ್ಗ, ಎರಡನೆವರ್ಗ, 
ಮೂರನೆವರ್ಗ, ನಾಲ್ಕನೆವರ್ಗದ ನೌಕರರೆಂದು ನೂತನ ಪದಬಂಧದ ಸಂಜ್ಞೆ 
ಯಿಂಧ ಕರೆದರೂ, ಭಾವವೂ-ಕ್ರಿಯೆಯೂ ವ್ಯತ್ಯಸ್ತವಾಗಲಿಲ್ಲ. ವಸ್ತು 
ಸ್ಥಿತಿಯೆಂದರೆ ಇದೇ. ಹಣದ ಅಳತೆ (ವೇತನಮಟ್ಟ) ಯ ಮೇಲೆ ಈಗ ವರ್ಗ 
ರಚಫೆಯಿದ್ದರೆ, ಬರಿ ಜನ್ಮವನ್ನು ಆಧರಿಸಿದ ವರ್ಗರಚಸನೆಯು ಅಸಿಂಧು 
ವೆನ್ನಲು ದುರಾಗ್ರಹವಲ್ಲದೆ ಬೇರೆ ಕಾರಣ ಯಾವುದು ? ಜನ್ಮದ ನಿಯದುವುೆ 


ಧನಕ್ಕೆ ಪರಿವರ್ತನೆ ಹೊಂದಿರುವುದು ಮಾತ್ರ ಹೊಸದು. ಕುಶಲ-ಅನಾಮಯ- 
ಕ್ಷೇಮ-ಆರೋಗ್ಯ ಪದಗಳಿಂದ ಬ್ರಾಹ್ಮಣ- ಕ್ಷತ್ರಿಯ - ವೈಶ್ಯ - ಶೂದ್ರ 
ಜಾತಿಯ ಸಮಾನರ ನಮಾಗಮದಲ್ಲಿ ಸಂಭಾಷಣಾರಂಭವನ್ನು ಆಚರಿಸಬೇಕು. 
ಈಗ ತಾನೇ ಹೊರಟಿರುವ ಶೀಲಸಂಹಿತೆಯು ಶಾಸನ ಸಭಾಸದಸ್ಯರನ್ನು, 
ವೈತನಿಕ ನೌಕರರನ್ನು ಉದ್ದೇಶಿಸಿರುವುದು ಈ ಮಾದರಿಯದು. 


ಅವಾಚ್ಯೋ ದೀಕ್ಷಿತೋ ನಾಮ್ನಾ ಯವೀಯಾನಸಿ ಯೋ ಭವೇತ್‌ | 


ಭೋಭವಕ್ಟೂರ್ವಕಂ ತ್ರೇನಮಭಿಭಾಷೇತ ಧರ್ಮುವತ್‌ | ೧೨೮ 


ವ್ರತಸ್ಥನು ಕಿರಿಯನಾದರೂ ( ಗುಣವಯಸ್ಸು ) ವ್ಯಕ್ತಿನಾಮವನ್ನು 
ಬಿಟ್ಟು ಭೋ ಭವತ್‌ (ತಾವು) ಪದಗಳಿಂದ ಸಂಬೋಧಿಸಿ ಸಂಭಾಷಿಸುವುದು 
ಸದಾಚಾರವು, ವ್ರತಕ್ಕೆ ಕೊಡುವ ಗೌರವವು. 


ಪರಷತ್ನಿ£ ಹು ಯಾ ಪ್ರೀ ಸ್ಕಾದಸಂಬಂಧಾ ಚ ಯೋನಿತಃ 
ತಾಂ ಬ್ರೂಯಾದ್‌ ಭವತೀತ್ಕೇನಂ ಸಂಭಗೇ ಭಗಿನೀತಿ ಚ ೧೨೯ 


ಅಕ್ಕ-ತಂಗಿ, ಅಮ್ಮ-ತಾಯಿ ಎಂದು ಈಗ ನಾವೆನ್ನುವಂತೆ ಸಂಬಂಧ 
ವಿಲ್ಲದ ಪರಸ್ತ್ರೀಯನ್ನು ಭವಿತಿ! ಸುಭಗೇ ! ಭಗಿನಿ! ಎಂದು ಕರೆಯುವುದು 
ಪ್ರಾಚೀನ ಸಂಪ್ರದಾಯವು. ಅವಿವಾಹಿತೆಯನ್ನು ಆಯುಷ್ಮತಿ ಎನ್ನುವುದು 
ಕುಮಾರಿ ಎಂದಂತೆ. 


ಮಾತುಲಾಂಶ್ಚ ನಿತೃವ್ಯಾಂಶ್ಚ ಶ್ರಶುರಾನೃತ್ತಿಜೋ ಗುರೂನ್‌ | 


ಅನಾವಹಮಿತಿ ಬ್ರೂಯಾತ್ರತ್ಕೂತ್ಥಾ ಯ ಯೆಂವೀಯಸಃ | ೧೩೦ 


ತಾಯಿಯ ಅಣ್ಣ ತಮ್ಮ, ತಂದೆಯ ಅಣ್ಣ ತಮ್ಮ, ಹೆಂಡತಿಯ ತಂದೆ, 
ಹುತ್ವಿಜರು, ಜ್ಞಾನ ತಪೋವೃದ್ಧರು ವಯಸ್ಸಿನಲ್ಲಿ ಕಿರಿಯರಾದರೂ ಅವರ 
ಸಮ್ಮುಖದಲ್ಲಿ ಎದ್ದು ನಿಂತು -- *ಗಿರಿಧರಶರ್ಮಾಹಂ' ಇತ್ಯಾದಿಯಾಗಿ 
ವಚನೋಪಚಾರ ಮಾತ್ರವಲ್ಲದೆ ಪಾದಗ್ರಹಣವಿಲ್ಲ. 


ಮಾತೃಷ್ವಸಾ ಮಾತುಲಾನಿಃ ಶ್ವಶ್ರೂರಥ ಹಿತೃಷ್ಟಸಾ | 


ಸಂಪೂಜ್ಕಾ ಗುರುಸತ್ಲಿ ಸತ್‌ ಸಮಸ್ತಾ ಗುರರಿಭಾರ್ಯಯಾ ॥ ೧೩೧ 


೫೪ ಮನುಸ್ಮೃತಿ [ ಅಧ್ಯಾಯ : ೨ 


ತಾನು ಹಿರಿಯನಾಗಿದ್ದು, ತಾಯಿಯ ತಂಗಿ, ಮಾತುಲಪತ್ಲೀ, ಹೆಂಡತಿಯ 
ತಾಯಿ, ತಂದೆಯ ತಂಗಿಯರು ವಯಸ್ಸಿನಲ್ಲಿ ತನಗಿಂತ ಕಿರಿಯರಾದರೂ 
ಪಾದಗ್ರಹಣಾರ್ಹರು, ಗುರಂಪತ್ನಿಗೆ ಸಮರು. 


ಭ್ರಾತುರ್ಭಾರ್ಯೋಪಸಂಗ್ರಾಹ್ಯಾ ಸವರ್ಣಾಹನ್ಮಹನ್ಯಪಿ | 
ವಿಪ್ರೋಷ್ಯ ತೂಪಸಂಗ್ರಾಹ್ಯಾ ಜ್ಞಾತಿಸಂಬಂಧಿಯೋಷಿತಃ 1 ೧೩3೨ 


ಅಣ್ಣನ ಹೆಂಡತಿ ಸವರ್ಣಸ್ತೀಯಾಗಿದ್ಧರೆ ಕಿರಿಯಳಾದರೊ ಪ್ರತಿದಿನ 
ಅಭಿವಂದ್ಕಳು, ಪಿತೃಪಕ್ಸದ ಮತ್ತು ಮಾತೃಪಕ್ಸದ ಸ್ತ್ರೀಯರು ಪ್ರವಾಸಾದಿ 
ನಿವೃತ್ತಿನಿಮಿತ್ತದಲ್ಲಿ ವಂದ್ಕರು. 


ವಿತುರ್ಭಗಿನ್ಯಾಂ ಮಾತುತ್ಚ ಜ್ಯಾಯಸ್ಕಾಂ ಚ ಸ್ವಸರೈ ಪಿ! 
ಮಾತೃವದ್ವೃತ್ತಿಮಾತಿಸ್ಕೇನ್ಮಾತಾ ತಾಭ್ಯೋ ಗರೀಯಸೀ 1 ೧೩೩ 


ತಾಯ್ತುಂದೆಯ ಅಕ್ಕತಂಗಿಯರು, ತನ್ನ ಅಕ್ಕಂದಿರು--ಇವರು ತಾಯಿಗೆ 
ಸಮಾನರು. ಆದರೂ ತಾಯಿ ಇವರಿಗಿಂತಲೂ ಹೆಚ್ಚಿನವಳು. 


ದಶಾಬ್ದಾಖ್ಯಂ ಪೌರಸಖ್ಯಂ ಪಂಚಾಬ್ದಾಖ್ಯಂ ಕಲಾಭೃತಾಂ 
ತ್ರ ಬ್ಹಪೂರ್ವಂ ಶ್ರೋತ್ರಿಯಾಣಾಂ ಸ್ವಲ್ಪೇನಾಪಿ ಸ್ವಯೋನಿಸು 1. ೧೩೪ 


ನೆರೆಮನೆಯನು ತನಗಿಂತ ಹತ್ತು ವರ್ಷಗಳಿಗೆ ಕಿರಿಯನಾದರೂ, ಸಂಗೀತ- 
ಚಿತ್ರಾದಿ ಕಲಾವಂತನು ಐದುವರ್ಷಕ್ಕೆ ಕಿರಿಯನಾದರೂ, ವೇದಾಧ್ಯಾಯಿಯು 
ಮೂರು ವರ್ಷಕ್ಕೆ, ಸಪಿಂಡರು ಸ್ವಲ್ಪೇ ಕಿರಿಯರಾದರೂ ಗೆಳೆಯರಾಗಿ 
ಸಮಾನತೆಯ ವ್ಯವಹಾರಯೋಗ್ಮರು. 


ಬ್ರಾಹ್ಮಣಂ ದಶವರ್ಷಂ ತು ಶತವರ್ಷಂ ತು ಭೂಮಿಸಂ | 
ನತಾಪುತ್ರೌ ವಿಜಾನೀಯಾಹ್ಪಾ ಅಹ್ಮಣಸ್ತು ತಯೋಃ ಪಿತಾ ೧೩೫ 


ಬ್ರಾಹ್ಮಣನು ಹತ್ತುವಯಸ್ಸಿನವನಾದರೂ, ನೂರುವರ್ಷ ವಯಸ್ಸಿನ 
ಭೂಮಿಪನಿಗೆ ಪಿತೃ ಸಮಾನನು. ಇದು ಜಾತಿ ವ್ಯವಸ್ಥೆಯು. ಅವರಿಬ್ಬರಲ್ಲಿ 
ಬ್ರಾಹ್ಮಣನೇ ತಂದೆ. 


ಅಧ್ಯಾಯ: ೨] ಮನುಸ್ಮೃತಿ ೫೫ 


ವಿತ್ತಂ ಬಂಧುರ್ವಯಃ ಕರ್ಮ ವಿದ್ಯಾ ಭವತಿ ಸಂಚಮೂ | 
ಏತಾನಿ ಮಾನ್ಯಸ್ಥಾ ನಾನಿ ಗರೀಯೋ ಯದ್ಯದುತ್ತರಂ | ೧೩೬ 


ಹಣ, ಬಂಧುತ್ವ, ವಯಸ್ಸು, ವೈದಿಕಕರ್ಮ, ಅಧ್ಯಾತ್ಮವಿದೆಗಳಲ್ಲಿ 
ಕೊನೆ ಮೊದಲಾಗಿ (ಕೊನೆಯಿಂದ ಮೊದಲಿನವರೆಗೆ) ಅತ್ಮಂತ ಪೂಜಾ 
(ಗೌರವ) ಹೇತುವು. ಆದರೆ ಈ ಕಾಲದಲ್ಲಿ ಮೊದಲು ಮೊದಲಿನದೆ ಅತ್ಯಂತ 
ಮಾನ್ಯವಾಗಿರುವುದು ವಿಪರೀತ ಸ್ಥಿತಿಯು, ಅಜ್ಞಾನದ ವೈಪರೀತ್ಮವು. 


ಪಂಚಾನಾಂ ಕ್ರಿಸು ವರ್ಣೇಷು ಭೂಯಾಂಸಿ ಗುಣವಂತಿ ಚ | 
ಯತ್ರ ಸ್ಕುಃ ಸೋತ್ರ ಮಾನಾರ್ಹ8 ಶೂದ್ರೊಆಹಿ ದಶನೊಂ ಗತಃ 8 ೧೩೭ 


ಮೇಲಿನ ಐದುಗುಣಗಳಲ್ಲಿ ಹೆಚ್ಚು ಇರುವವನು ಪೂಜ್ಮನು. ಶೂದ್ರ 
ನಾದರೂ ತೊಂಬತ್ತರ ಮೇಲಿನ ವಯಸ್ಸಿನವನು ಮಾನ್ಯನು. 


ಚಕ್ರಿಜೋ ದಶವಿಸ್ಥಸ್ಮ ರೋಗಿಹೋ ಭಾರಿಣಃ ಸ್ತ್ರಿಯಾಃ | 
ಸ್ನಾತಕಸ್ಮ ಚ ರಾಜ್ತತ್ಚ ಪಂಥಾ ದೇಯೋ ವರಸ್ಕ ಚ | ೧೩೯೪ 


ವಾಹನಾರೂಢನ್ನು ಮುದುಕನು, ರೋಗಿ, ಭಾರಹೊರುವವನು, 
ಹೆಂಗಸು, ಸ್ನಾತಕ, ರಾಜ, ವರ ಇವರಿಗೆ ದಾರಿ ನಡೆಯುವಾಗ ದಾರಿ ಕೊಡ 
ಬೇಕು. 


ತೇಷಾಂ ತು ಸಮವೇತಾನಾಂ ಮಾನಾ ಸ್ನಾತಕಪಾರ್ಥಿವೌ | 
ರಾಜಸ್ಥೂ ತಕಯೋಶ್ಸೈವ ಸ್ನಾತಕೋ ನೃಪಮಾನಭಾಕ್‌ 1 ೧೩4೯ 


ಮೇಲೆ ಹೇಳಿದವರಲ್ಲಿ ಸ್ನಾತಕನೂ,ರಾಜನೂ ಈ ಅನೇಕರಲ್ಲಿ ಮಾನ್ಕರು. 
ಸ್ನಾತಕನು ರಾಜಮಾನ್ಮನು. 


ಉಪಸನೀಯ ತು ಯಃ ಶಿಷ್ಯಂ ವೇದಮಧ್ಯಾಪಯೇದ್ದಿ ಹಕ I 
ಸಕಲ್ಪಂ ಸರಹಸ್ಮಂ ಚ ತಮಾಚಾರ್ಯಂ ಪ್ರಚಕ್ಷತೇ 1 ೧೪೦ 


ಈಗ ಕೆಲವು ಸಂಜೆ ಕೈಗಳನ್ನು ಬ ಹೇಳುತ್ತಾರೆ. ಆ ಪದಗಳಿಂದ ಈ ಶಾಸ್ತ್ರ 
ದಲ್ಲಿ ವ್ಯವಹಾರವಿದೆ. ಒಬ್ಬ ಹುಡುಗನಿಗೆ ಉಪನಯನಮಾಡಿ ಶಿಷ್ಕನನ್ನಾಗಿ 


೫೬ ವಂಸುಸ್ಮ ತಿ [ ಅಧ್ಯಾಯ : ೨ 


ಸ್ವೀಕರಿಸಿ ವೇದ-ಮಂತ್ರವನ್ನು, ಯಜ್ಞವಿದೈೆ-ಬ್ರಹ್ಮವಿದೈೆಗಳನ್ನು ಕೂಡ 
ಯಾವನು ಕಲಿಸುವನೋ ಅವನು ಆಚಾರ್ಯನು. ತಾನು ಆಚರಿಸಿ ಇತರರಿಗೆ 
ಬೋಧಿಸಲು ಶಕ್ತನಾದವನು (ಆ-ಚಾರ್ಯ). 


ನಿಕದೇಶತಂ ತು ವೇದಸ್ಕ ವೇದಾಂಗಾನ್ಯಪಿ ವಾ ಪುನಃ | 

ಯೊಆಢ್ಯಾಪಯತಿ ವೃತ್ಯರ್ಥಮುಪಾಧ್ಯಾಯಃ ಸ ಉಚ್ಕತೇ ॥ ೧೪೧ 

ಯಾರು ಜೀವನೋಪಾಯಕ್ಕಾಗಿ ಧನ ಸ್ಟೀಕಾರ ಮಾಡಿ ವೇದದ ಸ್ವಲ್ಪ 
ಭಾಗವನ್ನು ಅಥವಾ ವೇದಾಂಗವನ್ನು (ಶಾಸ್ತ್ರವನ್ನು) ಕಲಿಸುವನೋ ಅವನು 
ಉಪಾಧ್ಯಾಯನು. 


ನಿಸೇಕಾದೀನಿ ಕರ್ಮಾಣಿ ಯಂಕ ಕರೋತಿ ಯಥಾವಿಧಿ | 
ಸಂಭಾವಯೆತಿ ಚಾನ್ಸೇನೆ ಸ ವಿಪ್ರೋ ಗಂರಂರುಚ್ಕತೇ 1 ೧೪೨ 


ಜನಕ ತಂದೆಯು ಹೀಗೆ ಮಾಡಬಲ್ಲವನಾದರೆ ಅವನೂ ಗುರುವು. ಆತ 
ಗರ್ಭಾಭಾನಾದಿ ಸಂಸ್ಕಾರಗಳನ್ನು ಮಾಡಿ ಅನ್ನದಿಂದಲೂ ಪೋಷಿಸುವವನು. 
ಮೃತಪಿತೃಕನಿಗೆ ಬೇರೊಬ್ಬನು ಹೀಗೆ ಮಾಡಿದರೆ ಅವನೂ ಗುರುವಾಗಲು 
ವಿರೋಧವಿಲ್ಲ. 


ಅಗ್ನಾ,ಭೇಯಂ ಹಾಕಯಜ್ಞ್ಚಾ ನಗ್ಗಿಷ್ಟೋ ಮಾದಿಕಾನ್ಮಖಾನ | 
ಯಃ ಕರೋತಿ ವೃತೋ ಯಸ್ಕ ಸ ತಸ್ಕರ್ತ್ವ್ಶಿಗಿಹೋಚ್ಕತೇ | ೧ಳ್ಗೂ 


ಆಹವನೀಯಾದಿ ಆಗ್ನಿ ಸ್ವೀಕಾರ, ಅಷ್ಟಕಾ, ಯಜ್ಞಗಳನ್ನು ಯಾವ 
ನನ್ನು ವರಿಸಿ ಗೃಹಪತಿಯು ಮಾಡುವನೋ, ಅವನು ಅವನಿಗೆ *ಬುತ್ತಿಕ್‌? 
ಎಂದು ಕರೆಯುವನು. 


ಯ ಅನೃಹೋತ್ಯನಿತಥಂ ಬ್ರಹ್ಮಣೌ ಶ್ರವಣೌವುಭಾ | 
ಸ ಮಾತಾಸ ಹಿತಾ ಜ್ಞೇಯಸ್ತಂ ನ ಮ್ರಹ್ಯೇಶ್ವದಾಚನ | ೧೪೪ 
ಯಾವನು ತನ್ನ ಕಿವಿಗಳಿಗೆ ಸರಿಯಾಗಿ ವೇದ-ಮಂತ್ರೆ ಪೂರಣವನ್ನು 


ಮಾಡಿರುವಸೋ, ಅವನು ಜನನೀ ಜನಕರಿಗೆ ಸಮಾನನು. ಎಂದೂ ಅವನನ್ನು 
ಧ್ವೇಷಿಸಬಾರದು. 


ಆಭ್ಕಾಯ ॥ ೨] ವಾಸುಸ್ಮ ತಿ ವ 


ಉಪಾಧಸ್ಕಿ ಯಾನ್ನ ಶೂಚಾರ್ಯೆ ಆಚಾರ್ಯಾಣಾಂ ಶತಂ ಹಿತಾ | 
ಸಹಸ್ರಂ ತು ಹಿತ್ಯೂಸ್ಮಾತಾ ಗೌರವೇಣಾತಿರಿಚ್ಚ್ಯತೇ | ೧೪೫ 


ಉಪಾಧ್ಯಾಯ, ಆಚಾರ್ಯ, ಪಿತೃ-ಮಾತೃಗಳಲ್ಲಿ ಉತ್ತರೋತ್ತರ 
ಶ್ರೇಷ್ಠತ್ವವು ಇಲ್ಲಿ ಹೇಳಲಾಗಿದೆ. ಇದೊಂದು ಸಾಮಾನ್ಯವಾದ ಗಾದೆ. ಈ 
ಲೋಕಗಾಥೆಯನ್ನು ತತ್ವ್ವದೃಷ್ಟಿಯಿಂದ ವಿಶ್ಲೇಷಿಸುವುದನ್ನು ಕೂಡಲೇ 
ಕಾಣಬಹುದು. ಈ ಮೊದಲು ಉಪನಿಷತ್ತನ್ನು ಕಲಿಸುವುದು ಆಚಾರ್ಯ 


ಲಕ್ಷಣದಲ್ಲಿ ಬಂದಿದೆ. 


ಉತ್ಪಾಪಕೆಬ್ರಹ್ಮದಾತ್ರೋರ್ಗರೀಯಾನ್‌ ಬ್ರಹ್ಮದಃ ಪಿತಾ | 

ಬ್ರಹ್ಮಜನ್ಮ ಹಿ ವಿಪ್ರಸ್ಯ ಪ್ರೇತ್ಯ ಚೇಹ ಚ ಶಾಶ್ವತಂ! ೧೪೬ 

ದೇಹಜನಕ, ಬ್ರಹ್ಮಜ್ಞಾನ ಜನಕರಲ್ಲಿ ಬ್ರಹ್ಮಜ್ಞಾನ ಜನಕನು ಶ್ರೇಷ್ಠನು, 
ಬ್ರಹ್ಮಜನ್ಮವು ಸ್ಥಿರಫಲವು; ಆದರೆ ದೇಹವು ವಿನಾಶಿಯು. 


ಸಾಮಾನ್ಮಾತಾ ಪಿತಾ ಚೈನಂ ಯಂದುತ್ಬಾದಯತೋ ನಿಥಃ! 
ಸಂಭೂತಿಂ ತಸ್ಯ ತಾಂ ವಿದ್ಕಾದ್ಕದ್ಯೋನಾವಭಿಜಾಯತೇ | ೧೪೭ 


ಮಾತಾ-ಪಿತೃಗಳಿಂದ ಆಗುವ ದೇಹಜನ್ಮವು ಪ್ರಾಣಿ ಸಮಾನವು. ಡೇಹ 
ಜನ್ಮದಾನವನ್ನು ಪಶುಗಳೂ ಮಾಡುವುವು. ಅದಕ್ಕೆ ಮಹತ್ವವಿಲ್ಲ. 
ಆಚಾರ್ಯತ್ವದ ಎದುರು ಮಾತಾ-ಪಿತೃತ್ವವು ಕಿರಿದು. 


'ಆಚಾರ್ಯಸ್ತ್ವಸ್ಕ ಯಾಂ ಜಾತಿಂ ವಿಧಿವದ್ವೇದ್ರಪಾರಗಃ | 
ಉತ್ಸಾದಯತಿ ಸಾವಿತ್ರಾಾ ಸಾ ಸತ್ಕಾ ಸಾಃಜರಾಮರಾ 1 ೪೮ 


ವೇದವಿದ್ಕಾಪಾರಂಗತನಾದ ಆಚಾರ್ಯನು ಬ್ರಹ್ಮಜನ್ಮವನ್ನು ಮಾಡು 
ವನು. ಈ ಜನ್ಮವು ಶಾಶ್ವತವು. ಪೂರ್ವಕಾಲದಲ್ಲಿ ಉಪನಯನಕತ್ಕಕೆಬ್ರು 
ಆಚಾರ್ಯನು; ಇಂದಿನ ಕಾಲದಲ್ಲಿ ತಂದೆಯು. ಈಗ ಅಧ್ಯಯನ ವ್ಯವಸ್ಥೆಯು 
`ನಾಶವಾಗಿದೆ. ಅಧ್ಯಾಪಕರು ವಿರಲ. 'ಆ ಅಧ್ಯಯನವು ಈಗ ಪ್ರಿಯವೂ 
ಅಲ್ಲ. ಆದುದರಿಂದ ದೇಹಜನಕನು ಉಪನಯನ ತಂತ್ರವನ್ನು ಮಾತ್ರ 
ಮಾಡುವುದಾಗಿದೆ. ಸತ್ಯವಾದ ಬ್ರಹ್ಮಜ್ಞ್ಯಾನದಾನವು ವೇದಾಂಗ ಸಹಿತವಾಗಿ, 
ವೇದೋಪನಿಷತ್ತುಗಳನ್ನು ಮೂಮಾಂಸಾ ಸಹಿತವಾಗಿ ಅಧ್ಯಾಪನ ಮಾಡಿಸಿ 


ದಾಗ ಮಾತ್ರ ಪೂರ್ಣವಾಗುವುದು. ಅಂತಹ ವೇದಾಧ್ಮಯನಕ್ಕೆ ಉಪ 
ಕ್ರಮವು ಉಪನಯನವು. ಇಂತಹ ಜನ್ಮವು ದೇಹಜನ್ಮಕ್ಕಿಂತ ಬಹುಗುಣವು. 
ಅತಏವ ಆಚಾರ್ಯನು ಶ್ರೇಷ್ಠನು. 

ಅಲ್ಬಂ ವಾ ಬಹು ವಾ ಯೆಸ್ಕ ಶ್ರುತಸ್ಕೋಪಕರೋತಿ ಯಃ | 

ತಮಸೀಹ ಗಂರುಂ ವಿದ್ಯಾಚ್ಛುತೋಪಕ್ರಿಯಯಾ ತಯಾ || ೧೯೯ 

ಸ್ವಲ್ಪವಾದ ಶಾಸ್ವಾಧ್ಯಯನಕ್ಕೆ ಉಪಕಾರ ಮಾಡುವವನನ್ನು ಕೂಡ 
ಈ ಶಾಸ್ತ್ರದಲ್ಲಿ ಗುರುವೆಂದು ಸಮ್ಮತಿಸುತ್ತೇವೆ. ಶಾಸ್ತ್ರಜ್ಞಾನ ಉಪಕಾರವು 
ಆಗಲೂ ಉಂಟಾಯಿತು. ಹಿಂದೆ ಹೇಳಿದಂತೆ ಕೇವಲ ಸಂಸ್ಕಾರ ಕರ್ತೃವು 
ಗುರುಸಂಜ್ಞಾಯೋಗ್ಗನಾದರೂ ಇವನು ಅರ್ಥದಲ್ಲಿ ಗುರುವು, ಮಹತ್ವ 
ಉಳ್ಳವನು. 

ಬ್ರಾಸ್ಮಸ್ಯ ಜನ್ಮನಃ ಕರ್ತಾ ಸ್ವಧರ್ಮುಸ್ಮ ಚ ಶಾಸಿತಾ | 

ಬಾಲೋಃಪಿ ವಿಪ್ರೋ ವೃದ್ಧಸ್ಮ ಪಿತಾ ಭವತಿ ಧರ್ಮತಃ 1 ೧೩೦ 

ವೇದವಿದ್ಯಾವ್ಮಾಖ್ಯಾನ, ಬ್ರಹ್ಮಜ್ಞಾನಗಳನ್ನು ಉಂಟುಮಾಡುವ 
ಬಾಲಕನು ಕೂಡ ವಯೋವೃದ್ಧನಿಗೆ ಪಿತೃವು. ಆತನನ್ನು ಪಿತೃ ವಿನಂತೆ ಗೌರವಿಸ 
ಬೇಕು. ಇದಕ್ಕೆ ದೃಷ್ಟಾಂತವನ್ನು ಹೇಳುತ್ತೇನೆ: 


ಅಧ್ಯಾಪಯಾಮಾಸ ಪಿತ್ಯೂನ್‌ ಶಿಶುರಾಂಗಿರಸಃ ಕವಿಃ | 

ಪುತ್ರಕಾ ಇತಿಹೋವಾಚ ಜ್ಞಾನೇನ ಪರಿಗೃಹ್ಯ ತಾನ್‌ | ೧೫೧ 

ಅಂಗಿರಸ್ಸಿನ ಮಗನು ವಿದ್ಯಾವಂತನಾಗಿದ್ದ. ತಂದೆಯ ಸೋದ 
ರರು, ಅವರ ಮಕ್ಕಳು ಮುಂತಾದವರಿಗೆ ಆತ ಕಲಿಸಿದನು. ಅವರು 
ವಯಸ್ಸಿನಲ್ಲಿ ಹಿರಿಯರಾಗಿದ್ದರು. ಅವರನ್ನೆಲ್ಲ ಶಿಷ್ಕರಾಗಿ ಭಾವಿಸಿ ಆತ 
ಅವರನ್ನು “ಮಕ್ಕಳೆ” ಎಂದು ಕರೆದನು. 

ತೇ ತಮರ್ಥಮಸೃಚ್ಛಂತ ದೇವಾನಾಗತಮನ್ಯವಃ | 

ದೇವಾಶ್ಸ್ನೆತಾನ್‌ ಸಮೇತ್ಕೋಚುರ್ನ್ಮಾಯ್ಕಂ ವಃ ಶಿಶುಕುಕ್ತವಾನ್‌! ೧೫೨ 

ಆ ವಿದ್ಯಾರ್ಥಿಗಳು ಅದಕ್ಕೆ ಸಿಟ್ಟುಗೊಂಡು ದೇವತೆಗಳಲ್ಲಿ ದೂರಿ 
ಕೊಂಡರು. ಅದಕ್ಕೆ ದೇವತೆಗಳು, ಅದು ಸರಿಯಾಗಿದೆ, ಆ ಹುಡುಗನು 
ನಿಮ್ಮನ್ನು ನ್ಯಾಯವಾಗಿ ನೋಡಿಕೊಂಡಿದ್ದಾನೆ' ಎಂದರು, 


ಅಧ್ಯಾಯ ು 3 ] ಮನುಸ್ಮೃತಿ ರ್ಜ 


ಅಹ್ಣೊ ಭವತಿ ವೈ ಬಾಲಃ ಸಿತಾ ಭವತಿ ಮಂತ್ರದ | 
ಅಜ್ಞಂ ಹಿ ಜಾಲಮಿತ್ಕಾಹುಃ ಸಿತೇತ್ಯೇವ ತಂ ಮಂತ್ರದಂ | 6೫ 


ಹುಡುಗನಿಗೆ ತಿಳಿಯದು. ಆದ್ದರಿಂದ ತಿಳಿವಳಿಕೆ ಇಲ್ಲದವನನ್ನು 
ಹುಡುಗನೆನ್ನುವರು. ಆದರೆ ಅದೇ ಮಂತ್ರದಾಯಕನು (ಗುರುವು) 
ಪಿತೃವು. 


ನ ಹಾಯನೈರ್ನ ಪಲಿತೈರ್ನ ವಿತ್ತೇನ ನೆ ಬಂಧುಭಿಃ | 
ಖುಷಯಶ್ಚಕ್ರಿರೇ ಧರ್ಮಂ ಯೋ$ನೂಚಾನಃ ಸನೋ ಮಹಾನ್‌ 1 ೧೫೪ 


ವರ್ಷ-ನೆರೆತ-ಹೆಣ-ಬಂಧುತ್ವಗಳ ಆಧಾರವನ್ನು ಯಷಿಗಳು ಧರ್ಮದ 
ಕುರಿತು ಕಾಣುವುದಿಲ್ಲ. ಅವರಿಗೆ ಸಾಂಗವೇದಾಧ್ಮಾಯಿಯೇ ಮಹಾತ್ಮನು. 


ವಿಪ್ರಾಣಾಂ ಜ್ಞಾನತೋ ಜೈಸ್ಮ್ಯಂ ಶ್ರತ್ರಿಯಾಣಾಂ ತು ಪೀರ್ಯತಃ | 

ನೈಶ್ಶಾನಾಂ ಧಾನ್ಮ ಧನತಃ ಶೂದ್ರಾಣಾಮೇವ ಜನ್ಮತಃ 1 ೧೫೫ 

ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಲ್ಲಿ ಜ್ಞಾನ, ಬಲ, ಧನ-ಧಾನ್ಮ, 
ಜನ್ಮಗಳು ಮಹತ್ವಹೇತುಗಳು. ಪದಶಕ್ಕತಾವಚ್ಛೇದಕಗಳು. ಜಾತಿಯ ಗುಣ 
ವನ್ನು ಪೋಷಿಸಿಕೊಂಡು ವ್ಯಕ್ತಿಯು ಪೂರ್ಣನಾಗಿರಬೇಕೆಂದು ಆಶಯವು. 


ನ ತೇನ ವೃದ್ಧೋ ಭವತಿ ಯೇನಾಸ್ಯ ಪಲಿತಂ ಶಿರಃ | 
ಯೋ ವೈ ಯುವಾಪ್ಕಧೀಯಾನಸ್ತಂ ದೇವಾಃ ಸ್ಥಪಿರೆಂ ವಿದುಃ ॥ ೧೫೬ 


ತಲೆಗೂದಲು ನೆರೆತ ಮಾತ್ರಕ್ಕೆ ವೃದ್ಧನಲ್ಲ. ಯುವಕನಾದರೂ 
ವಿದ್ವಾಂಸನಾದರೆ ವೃದ್ಧ (ಜ್ಞಾನದಿಂದ ಬೆಳೆದವನು)ನೆನ್ನುವರು. 


ಯಥಾ ಕಾಷ್ಠವುಯೋ ಹಸ್ತೀ ಯಥಾ ಚರ್ಮಮಯೋ ಮೃಗಳ | 
ಯಶ್ಚ ವಿಪ್ರೋಂನಧೀಯಾನಸ್ತ್ರಯಸ್ತೇ ನಾಮ ಬಿಭ್ರತಿ 1 ೧೫೭ 


ಮರದಲನೆ, ಚರ್ಮದಮೃಗ, ಕಲಿಯದವಿಪ್ಪ--ಇವರು ಹೆಸರಿಗೆ 
ಮಾತ್ರ ಇರುವವರು. ಮರದಆನೆ ಆನೆಯ ಕೆಲಸ ಮಾಡಬಲುದೆ ? ಆದುದ 
ರಿಂದ ಅವರವರ ಗುಣವನ್ನು ಅವರವರು ತುಂಬಿಕೊಳ್ಳಬೇಕು. 


೩೦ ಮನುಸ್ಟ್ರೃತಿ [ ಅಥ್ಕಾಯ:ಃ ೨ 


ಯಥಾ ಷಂಥೋ ಫಲಃ ಸ್ತ್ರೀಷು ಯಥಾ ಗೌರ್ಗವಿ ಚಾಫಲಾ | 
ಯಥಾ ಚಾಜ್ಲೇಃಫಲಂ ದಾನಂ ತಥಾ ವಿಪ್ರೋ8ನೃಬೋಫಲಃ॥ |. ೪೫೮ 


ಸ್ತ್ರೀಗೆ ಷಂಡನು, ಗೋವಿಗೆ ಗೋವು, ಹೆಡ್ಡನಿಗೆ ಧನದಾನ ಇವುಗಳ ದಾನ 
ನಿಷ್ಟಲಗಳಾದಂತೆ, ಜ್ಞಾನಹೀನ ವಿಪ್ರನು ಪರಿಹಾಸಪಾತ್ರನಾಗಿ, ಉನ್ಮಾದಾದಿ 
ರೋಗಿಯಂತೆ ಕಾರ್ಯಕಾರಿಯಲ್ಲ. ಮುಖವು ತನ್ನ ಜ್ಞಾನೇಂದ್ರಿಯಗಳಿಂದ 
ಬಾಹ್ಯ ವಸ್ತುಗಳ ಪರಿಜ್ಞಾನ ಮೂಲಕ ಹಿತಾಹಿತವನ್ನು ತನಗೂ ಇತರರಿಗೂ 
ತಿಳಿಸಬಲ್ಲಂತೆ, ಮುಖತುಲ್ಮನಾದವನು ವಿದ್ಯಾಹೀನನಾದರೆ ಪರರಿಗೆ ಮುಖ 
ಕಾರ್ಯವನ್ನು ಒದಗಿಸಲಾರನು ಎಂದು ಅಭಿಪ್ರಾಯವು. 


ಅಹಿಂಸೆಯ್ಕೆ ವ ಭೂತಾನಾಂ ಕಾರ್ಯಂ ಶ್ರೇಯೋನಂಶಾಸನಂ | 
ವಾಕ್ಟೈವ ಮಧುರಾ ಶ್ಚಳ್ರ್ಮಾ ಪ್ರಯೋಜ್ಯಾ ಧರ್ನುಮಿಚ್ಛತಾ |! ೧೫೯ 


ತನ್ನ ಉಪದೇಶವು ಯಥಾರ್ಥ--ಪೂರ್ಣ--ಪರಿಣಾಮಕಾರಿಯಾಗಬೇಕಾ 
ದರೆ ಶಿಷ್ಕ-ಹೆಂಡತಿ-ಮಕ್ಕಳು-ಸೇವಕರು-ಮಿತ್ರರು-ಶತ್ರುಗಳು-ನೆರೆಯವರು- 
ಊರಿವರು-ದೂರದವರು ಮುಂತಾದ ಹೇಳಬೇಕಾದವರಿಗೆಲ್ಲರಿಗೂ ಮೃದು 
ಮಧುರವಾದ ವಚನಗಳನ್ನು ಉಪಯೋಗಿಸಬೇಕು. ವಿದ್ಯಾದಾನ, ಆಜ್ಞಾ 
ದಾನ, ಅನುಭವದಾನ ಎಲ್ಲ ಹೀಗಿರಬೇಕು. “ಜಿಹ್ವಾಮೇ ಮಧುಮತ್ತಮಾ- 
ಮಧುಮತೀಂ ವಾಚಮುದ್ಯಾಸಂಶುಶ್ರೂಷೇಣ್ಕಾಂ” ಪ್ರೀತಿಯು ಮಹಾ 
ಅಸ್ತ್ರವು ಅದು ಎಲ್ಲರನ್ನು ವಶೀಕರಿಸುವುದು. ಮನುಷ್ಯನು ಮನಸ್ಸಿನಿಂದ 
ಪ್ರವೃತ್ತಿಯುಳ್ಳವನು. ಮಹಾತ್ಮಾ ಗಾಂಧಿಯರ ಅಹಿಂಸಾತತ್ವವೂ ಇದೇ, 
ಹೊಸದಲ್ಲ. ಅಹಿಂಸೆಯು ಸಾಧಿಸುವುದನ್ನು ದಂಡವು (ದೊಣ್ಣೆ) ಸಾಧಿಸ 
ಲಾರದು. ಇದು ಧರ್ಮಮರ್ಮವು, ಪ್ರತ್ಯಕ್ಷವುು ಧರ್ಮದ ಖನಿಯು. 


ಯಸ್ಕ ವಾಜ್ಮನಸೀ ಶುದ್ಧೇ ಸಮ್ಯುಗ್ಗುಪ್ತೇ ಚ ಸರ್ಷದಾ! 
ಸವೈ ಸರ್ವಮವಾಷ್ಟೊ ತಿ ವೇದಾಂತೋಪಗತಂ ಫಲಂ 1 ೧೩೦ 


ಮಾತು-ಮನಸ್ಸುಗಳಿರಡೂ ಶುದ್ಧವಾಗಿ ರಕ್ಷಿಸಲ್ಪಟ್ಟಿದ್ದರೆ ( ಮೇಲೆ 


ಹೇಳಿದಂತೆ) ಅವನು ಎಲ್ಲವನ್ನು ಪಡೆಯುತ್ತಾನೆ. ಸರ್ವಜ್ಞತ್ವ-ಸರ್ವಶಕ್ತತ್ವ 
ಗಳು ಲೌಕಕವಾಗಿಯೂ, ತಾತ್ಸಿಕವಾಗಿಯೂ ಸಿದ್ಧಿಸುವುವು. ಇದಕ್ಕೆ ಶ್ರೀ 


ಆಭ್ಯಾಯ: ೨ ಮನಃುಸ್ಮ ಶಿ ೬೧ 


ರಾಮನು ಉತ್ತಮ ಉದಾಹರಣೆ. ರಾಮನು ವನದಲ್ಲಿ ಸುಗ್ರೀವ, ವಿಭೀಷಣ, 
ವಾನರಸಖ್ಯ್ಕವನ್ನು ಗಳಿಸಿದನು. ಬಂಧಿತಳಾದ ಸೀತೆಯನ್ನು ತಂದನು. 
ಭಾರತೀಯ ಮನಶ್ಶಾಸ್ತೃವು ಇಲ್ಲಿ ಅಡಗಿದೆ. ಮುಂದೆ ಹೆಚ್ಚಿನ ವಿವರವಿದೆ. 


ನಾರಂಂತುದಃ ಸ್ಕಾದಾರ್ತೋಃಪಿ ನ ಪರಜ್ರೋಹಕರ್ಮಧೀಃ | 
ಯಯಾಸ್ಕೋದ್ವಿಜತೇ ವಾಚಾ ನಾಲೋಕ್ಕಾಂ ತಾಮುದೀರಯೋತ್‌ ॥ೃ ೧೬೧ 


ದುಃಖಿತಾವಸ್ಥೆಯಲ್ಲೂ ಕೂಡ ತಾನು ಮರ್ಮಪೀಡಕವಚನ, ಅಪ್ರಿಯ 
ಕರ್ಮ, ವಿರೋಧ ಬುದ್ಧಿಗಳನ್ನು ಮಾಡಬಾರದು. ಪರೋದ್ಧೆ ಸ್ವೀಜಕ 
ವಚನವು ಲೋಕಪ್ರೀತಿಕರವಲ್ಲ. ಆದುದರಿಂದ ಅದನ್ನು ಆಡಬಾರದು. 
ಇತರರ ವಿಷಯದಲ್ಲಿ ತಾನು ಹೀಗಿರಬೇಕು. ಆದರೂ ತಾನು ಪ್ರಶಂಸಾ 
ಪ್ರಿಯನಾಗಬಾರದು. 


ಸಮ್ಮಾನಾದ್‌ ಬ್ರಾಹ್ಮಣೋ ನಿತ್ಯಮಂದ್ವಿಜೇತ ವಿಷಾದಿವ | 
ಅವರೃಿತಸ್ಥೇವ ಚಾಕಾಂಕ್ಷೇದವಮಾನಸ್ಯ ಸರ್ವದಾ | ೧೬೨ 


ವ್ಯಕ್ತಿ ಪೂಜಾಪ್ರಿಯನಾಗಬಾರದು. ಅದಕ್ಕೆ ವಿಷದಂತೆ ಹೇಸಬೇಕು. 
ಅವಮಾನವು ಕರ್ತವ್ಯ. ಪ್ರಯತ್ನಗಳಿಗೆ ಪ್ರೇರಕವಾಗುವುಡು. ಅದರಿಂದ 
ಅದಕ್ಕೆ ಅಮೃತದಷ್ಟು ಆಸೆಪಡಬಹುದು. ಆಗ ಬ್ರಾಹ್ಮಣನು ದೇವನು, 


ಸುಖಂ ಹೃವಮತಃ ಶೇತೇ ಸುಖಂ ಚ ಪ್ರತಿಬಂಧ್ಯತೇ | 
ಸುಖಂ ಚರತಿ ಲೋಕೆಆಸ್ಮಿನ್‌ ಅವಮಂತಾ ವಿನಶ್ಶತಿ | ot 


ಅನುಮಾನ ಹೊಂದಿದವನು ಇನ್ನೊಬ್ಬರ ಅಜ್ಞತೆಯನ್ನೂ, ತನ್ನ 
ವಿಜ್ಞತೆಯನ್ನೂ ನೆನೆದು ಧೀರಚಿತ್ತದಿಂದ ಸಹಿಸಿ, ಶಾಂತವಾಗಿದ್ದರೆ, ಸುಖ 
ವಾಗಿ ನಿದ್ದಿಸಿ ಎಚ್ಚತ್ತರೆ, ಸಂತೋಷದಿಂದ ಸಂಚರಿಸಿದರೆ, ಆಗ ಅಪಮಾನ 
ಕರ್ತೃವು ತಾನು ನಾಚಿಕೊಂಡು ಮಾಯವಾಗುವನು. ಅವನ ಅಜ್ಞಾನವು 
ಅವನಿಗೆ ಗೋಚರಿಸುವುದು. 


ಅಸೇನ ಕ್ರಮಯೋಗೇನ ಸಂಸ್ಕೃತಾತ್ಮಾ ದ್ವಿಜಃ ಶನೈಃ | 
ಗುರೌ ನಸನ್‌ ಸಂಚಿನುಯಾತ್‌ ಬ್ರಹ್ಮಾಧಿಗವಿಂಕಂ ತಪಃ ₹8. ೧೬೪ 


೬೨ ಮನುಸ್ಮೃತಿ [ ಅಧ್ಯಾಯ : ೨ 


ಈ ವರೆಗೆ ಹೇಳಿದ ಕ್ರಮದಿಂದ ದೇಹ-ಮನಸ್ಸುಗಳ ಸಂಸ್ಕಾರವಂತನಾಗಿ 
ಬ್ರಹ್ಮಲಾಭಕರವಾದ ತಪಸ್ಸನ್ನು ಕೂಡ ಸಂಪಾದಿಸಬೇಕು. 
ತಪೋ ವಿಶೇಷೈರ್ಪಿವಿಭೈರ್ವ್ರತೈಶ್ಚ ಏಧಿಜೋದಿತೈಃ 
ವೇವಃ ಕೃತ್ಸ್ಠೋಂಧಿಗಂತನ್ಮಃ ಸರಹಸ್ಕೋ ದ್ವಿಜನ್ಮನಾ | ೧೬೫ 
ಆಚಮನ, ಸ್ಥಾನ ಮುಂತಾದ ಮುಂದೆ ಹೇಳುವ ವ್ರತಗಳೊಡನೆ 
ಆಮೂಲಾಗ್ರವೇದವನ್ನು ಅರ್ಧಸಹಿತವಾಗಿ ಹೊಂದಬೇಕು. 
ವೇದಮೇವ ಸದಾಭ್ಯಸ್ಯೇತ್ತಪಸ್ತಪ್ಸ್ಯಂದ್ಧಿಜೋತ್ತಮಃ | 
ನೇದಾಭ್ಕಾಸೋಹಿ ವಿಪ್ರಸ್ಯ ತಪಃ ಪರಮಿಹೋಚ್ಯತೇ 1! ೧೬೬ 
ತಪಸ್ಸನ್ನು ಆಚರಿಸಬೇಕೆಂದಿರುವ ಬ್ರಾಹ್ಮಣನು ವೇದವನ್ನು ಯಾವಾ 
ಗಲೂ ಅಭ್ಯಸಿಸಬೇಕು. ಯಾಕಂದರೆ ವೇದಾಭ್ಮಾಸವು ಬ್ರಾಹ್ಮಣನ ಶ್ರೇಷ್ಮ 
ತಪಸ್ಸೆಂದು ಹೇಳಲಾಗಿದೆ. 
ಆಹೈನಸ ಸಖಾಗ್ರೇಭ್ಯಃ ಪರಮಂ ತಪ್ಯತೇ ತಪಃ! 
ಯಃ ಸ್ರಗ್ವ್ಯಪಿ ದ್ವಿಜೋಧೀತೇ ಸ್ವಾಧ್ಯಾಯಂ ಶಕ್ತಿತೋಂನ್ವಹಂ 1 ೧೬೭ 
ವೇದಾಧ್ಯಯನವು ಪಾದಾದಿಚೂಡಾಂತ ಕಠಿಣ ತಪಸ್ಸು. ಪುಷ್ಪ 
ಮೂಲ್ಯವರ್ಜನವು ಅದಕ್ಕಿಂತ ದೊಡ್ಡ ವ್ರತವಲ್ಲ. ಅಲಂಕಾರ ಪ್ರಿಯನಾಗ 
ಬಹುದು. ಸ್ವಾಧ್ಯಾಯ ಬಿಡಬಾರದು. 
ಯೋತಸಧೀತ್ಕ ದ್ವಿಜೋ ವೇದಮನ್ಯ ತ್ರ ಕುರುತೇ ಶ್ರಮಂ | 
ಸ ಜೀವನ್ನೇವ ಶೂಪ್ರತ್ವಮಾಶು ಗಚ್ಛತಿ ಸಾನ್ವಯಃ 1 ೧೬೪ 
ಧರ್ಮ, ಅರ್ಧ, ಕಾಮ್ಮ ಮೋಕ್ಷಪ್ರಾಪಕವಾದ ವಿದ್ಯೆಯು ಅಡಗಿರುವ 
ವೇದಾಧ್ಯಯನ ಬಿಟ್ಟು ಇತರ ವಿದ್ಯೆಗಳಲ್ಲಿ ಶ್ರಮಿಸುವವನು ನಿಕೃಷ್ಟನಾಗು 
ವನು. 
ಮಾತುರಗ್ರೇಂಧಿಜನನಂ ದ್ವಿತೀಯಂ ಮೆೌಂಜಿಬಂಧನೇ | 
ತೃತೀಯಂ ಯಜ್ಞ ದೀಕ್ಸಾಯಾಂ ದ್ವಿಜಸ್ಯ ಶ್ರಾತಿಜೋಹನಾತ್‌ | ೧೬೯ 
ಗರ್ಭದಿಂದ, ಉಪನಯನದಿಂದ, ಯಜ್ಞದೀಕ್ಷೆಯಿಂದ ಹೀಗೆ ಮೂರು 
ಬಾರಿ ದೊಡ್ಡ ಪರಿವರ್ತನೆಯ ಘಟನೆಗಳು. ಯಜ್ಞದಲ್ಲಿ ಆಯಾ ದ್ರವ್ಮಗಳ 


ಅಧ್ಯಾಯ: ೨೫3] ಮನುಸ್ಮೃತಿ ೬೩ 


ಅಗ್ನಿದಾನವು ಅಲೌಕಿಕ ಫಲದೊಡನೆ, ದಹನ ಕಾಲದಲ್ಲಿ ದಹನಕ್ಟಿಯೆಂಯಿಂದ 
ವಾತಾವರಣರಲ್ಲಿ ರಾಸಾಯನಿಕ ಅದ್ಭುತ ವಿಪರಿಣಾಮ ಮಾಡುವುದು. 
ವಾಯುವು ಗುಣಪೂರ್ಣವಾಗಿ ಶ್ವಾಸಕೋಶವನ್ನು ಪ್ರವೇಶಿಸುವುದು. 
ಸೂಕ್ಷ್ಮಾತಿಸೂಕ್ಷ್ಮ ಅಣುರೂಪದ ದ್ರವ್ಯ (ಫೃತ-ಸಮಿತ್‌) ಘಟಕವು ಸರ್ವ 
ಶರೀರ ವ್ಯಾಪಿಯಾಗುವುದು. ಭಂಗಿ-ತಂಬಾಕು ವಿವಿಧ ವನಸ್ಪತಿಗಳ ಧೂಮ 
ಪಾನವು ಈಗ ಆಚರಣೆಯಲ್ಲಿರುವುದರಿಂದೆ ಅದರ ಪರಿಣಾಮವು ದೇಹದ 
ಅಂಗಾಂಗಳಲ್ಲಿ ಆಗುವುದು ಪ್ರತ್ಮಕ್ಷವು. ಆಯುರ್ವೇದವು ಔಷಧ ಧೂಮ 
ಪಾನದ ಅನಂತಗುಣವರ್ಣನೆ ಮಾಡಿದೆ. ಅದರಂತೆ ಹೋಮಯಜ್ಞಗಳ 
ಧೂಮವುೆ ಮಹಾಗುಣವು. 


ತತ್ರ ಯದ್ಭ್ರ್ರಹ್ಮಜನ್ಮಾಸ್ಯ ಮೆಗೌಂಜೀಬಂಧನಚಿಹ್ನಿ ತಂ | 
ತತ್ರಾಸ್ಮ ಮಾತಾ ಸಾವಿತ್ರೀ ಹಿತಾ ತ್ವಾಚಾರ್ಯ ಉಚ್ಯತೇ | ೧೭೦ 


ಬ್ರಾಹ್ಮಣನ ಉಪನಯನಜನ್ಮದಲ್ಲಿ ಗಾಯತ್ರಿಯು ತಾಯ್ಕಿ 
ಆಚಾರ್ಯನು ಪಿತೃವು. 


ವೇದಪ್ರ ದಾನಾದಾಚಾರ್ಯಂ ಪಿತರಂ ಪರಿಚಕ್ಷತೇ | 
ನ ಹೃಸ್ಮಿನ್ಯುಜ್ಮತೇ ಕರ್ಮ ಕಿಂಚಿದಾಮೆ%ಂಜಿಬಂಧನಾತ್‌ 1 ೧೭೧ 


ಉಪನಯನವಾಗದೆ ಕರ್ಮಾಧಿಕಾರವು ಬಾರದಿರುವುದರಿಂದ ವೇದ 
ದಾಯಕನೇ ಪಿತೃಗುಣಪೂರ್ಣನು. 


ನಾಭಿವ್ಯಾಹಾರಯೇದ್ದ ಹ್ಮ ಸ್ವಧಾನಿನಯನಾದೃತೇ | 
ಶೂದ್ರೇಣ ಹಿ ಸಮಸ್ತಾವತ್‌ ಯಾವದ್ವೇದೇನ ಜಾಯತೇ ೧೭೨ 


ಉಪನಯನವಾಗದೆ ವೇದೋಚ್ಚಾರವಿಲ್ಲದಿರುವುದರಿಂದ ಆಗ ಅವನು 
ಉಪನಯನ ಇಲ್ಲದವನಿಗೆ ಸಮನು. 


ಸೃತೋಪನಯನಸ್ಕಾಸ್ಕ ಪ್ರತಾದೇಶನಮಿಷ್ಯತೇ | 
ಬ್ರಹ್ಮಣೋ ಗ್ರಹಣಂ ಚೈವ ಕ್ರಮೇಣವಿಧಿಪೂರ್ವಕಂ | ೧೭೩ 


ಉಫನಯನದ ಬಳಿಕ ವ್ರತವಿದೆ. ವೇದಾಧ್ಮಯನವಿದೆ. 


೪ ಮನುಸ್ಮೃತಿ [| ಅಧ್ಯಾಯ ; ೨ 


ಯದ್ಯಸ್ಯ ವಿಹಿತಂ ಚರ್ಮು ಯತ್ಪೂತ್ರಂ ಯಾ ಚ ಮೇಖಲಾ | 


ಯೋ ದಂಡೋ ಯಚ್ಚ ವಸನಂ ತತ್ತದಸ್ಕ ವ್ರತೇಷ್ಟನಿ | ೧೩೪ 


ಗೋದಾನಾದಿ ವೇದವ್ರತಗಳಲ್ಲಿ ಉಪನಯನದಂತೆ ಉತ್ತರೀಯ, ಅಧ- 
ರೀಯ, ಉಪವೀತ, ದಂಡಗಳನ್ನು ಹೊಸದು ತಕ್ಕೊಳ್ಳಬೇಕು. ಅಲ್ಲದೆ 
ಸೇವೇತೇಮಾಂಸ್ತು ನಿಯೆಮಾನ್ಸ )ಹ್ಮಚಾರೀ ಗುರೌ ವಸನ | 
ಸನ್ನಿಯನ್ಮೇಂದ್ರಿಯಗ್ರಾಮಂ ತಪೋವೃದ್ಧ್ಯರ್ಥಮಾತ್ಮನಃ | ೧೭೫ 
ಗುರುಕುಲದಲ್ಲಿದ್ದು ವೇದಾಧ್ಯಯನದೊಡನೆ ಈ ನಿಯಮಗಳನ್ನು 
ಪಾಲಿಸುತ್ತ ಇಂದ್ರಿಯಗಳನ್ನು ಜಯಿಸಿ ತಪೋವೃದ್ಧಿಗಾಗಿ ಆಚರಿಸುತ್ತಿರಬೇಕು. 
ನಿತ್ಯಂ ಸ್ಪಾತ್ವಾ ಶಂಜಿಃ ಕುರ್ಯಾದ್ದೇವರ್ಹಿಸಿತೃ ತರ್ಪಣಂ | 
ಜೀನತಾಭ್ಯರ್ಚನಂ ಚೈವ ಸಮಿಮಾಧಾನಮೇವ ಚ ॥ ೧೭೬ 
ಸ್ಥಾನ-ದೇವರ್ಷಿಪಿತೃತರ್ಪಣ-ದೇವತಾರ್ಚನೆ- ಸಮಿದ್ಧೋಮಗಳನ್ನು 
ಮಾಡುತ್ತಿರಬೇಕು. 
ವರ್ಜಯೇನ್ಮಧು ಮಾಂಸಂ ಚ ಗಂಧಂ ಮಾಲ್ಯಂ ರಸಾನ್‌ಸ್ತ್ರಿಯಃ | 
ಶುಕ್ತಾನಿ ಯಾನಿ ಸರ್ವಾಣಿ ಪ್ರಾಣಿನಾಂ ಚೈನ ಹಿಂಸನಂ 1 ೧೭೭ 
ಮಧು, ಮಾಂಸ್ಕ ಗಂಧ, ಮಾಲ್ಕ, ಗುಡಾದಿಕೃಶ್ಲಿಮಮಧುರರಸ, ಸ್ತ್ರೀ, 
ಕೊಳೆಸಿ ಹುಳಿಮಾಡಿದ ಮಾದಕಪದಾರ್ಥ, ಪ್ರಾಣ ಹಿಂಸೆ ಇವುಗಳನ್ನು ಬಿಡ 
ಚೇಕು. ಇವುಗಳು ಕಾಮೋತ್ತೇಜಕಗಳಾದುದರಿಂದ ವರ್ಜನೀಯಗಳು. 
ಅಭ್ಯಂಗಮಂಜನಂ ಚಾಕ್ಸೋರುಪಾನಚ್ಛಕ್ರಧಾರಣಂ | 
ಕಾಮಂ ಕ್ರೋಥಂ ಚ ಲೋಭಂ ಚ ನರ್ತನಂ ಗೀತವಾದನಂ | ೧೭೮ 
ಅಭ್ಯಂಗಾದಿಗಳೂ ಕಾಮೋತ್ತೇಜಕಗಳು. ಪ್ರಯಾಣಶ್ರಮಾದಿಗಳುಳ್ಳ 
ಗೃಹಸ್ಥನಿಗೆ ಅವಶ್ಯವಿರುವವುಗಳು. ಆದುದರಿಂದ ಬ್ರಹ್ಮಚಾರಿಗೆ ಬೇಡವು. 
ದ್ಯೂತಂ ಚ ಜನವಾದಂ ಚ ಪರಿವಾದಂ ತಥಾನೃತಂ | 
ಸ್ತ್ರೀಣಾಂ ಚ ಪ್ರೇಕ್ಷಣಾಲಂಭಮಂಪಘೌಾತಂ ಸರಸ್ಕ wl ೧೭೬೯ 
ದ್ಯೂತ, ಜನವಾದ, ಪರಿವಾದ, ಸುಳ್ಳು, ಸ್ವೀಪ್ರೇಕ್ಷಣೆ ಇತ್ಯಾದಿಗಳು 
ವಿದ್ಯಾರ್ಥಿಗೆ ಅಧಿಕಪ್ಪಸಂಗಗಳು, ಅವುಗಳಲ್ಲಿ ತನ್ಮಯನಾದಂತೆ ಆತನ 
ವಿದ್ಯಾಭಂಗವಾಗುತ್ತದೆ. 


೫-ಅಧ್ಯಾಯ : ೨] ಮನುಸ್ಮೃತಿ ೬೫ 


ಏಕಃ ಶಯೀತೆ ಸರ್ವತ್ರ ನ ರೇತಃ ಸ್ಥಂದಯೇತ್ಕ್ವಚಿತ್‌ | 

ಕಾಮಾದ್ದಿ ಸ್ವಂದಯನ್‌' ರೇತೋ ಹಿನಸ್ತಿ ವ್ರತಮಾತ್ಮನ8 1! ೧೮೦ 

ಒಂಟಿಯಾಗಿ ಮಲಗಬೇಕು. ಇಲ್ಲವಾದರೆ ಸಲಿಂಗ ರತಿಗೆ ಅವಕಾಶವು. 
ಸ್ವರತಿಯಿಂದ ರೇತಃ ಸ್ಫಲನ ಮಾಡಬಾರದು. ಸ್ವಯಂ ವೀರ್ಯಕೋಶವು 
ಪೂರ್ಣತುಂಬಿ ವೀರ್ಶ್ಕಪಾತವಾದರೆ ಅದು ರೋಗವಲ್ಲ; ಪಾಪವಲ; ಪ್ರಾಯ 
ಶ್ರಿಶ್ತಾರ್ಹವಲ್ಲ. 


ಜ್‌ ಹ 
€ ಸಿಕ್ತಾ ಬ್ರಹ್ಮಚಾರೀ ದ್ವಿಜಃ ಶುಕ್ರಮಕಾವಮಂ ತಃ | 
ಸಾ ರ್ಕಮರ್ಚಯಿತ್ವಾ ತ್ರಿ ಪುನರ್ಮಾಮಿತ್ಯ್ಯು ಚಂ ಜಪೇತ್‌ 1 ೧೮೧ 
ಸ್ವಪ್ನದಲ್ಲಿ ರೇತಃ ಸ್ಪಲನವಾದರೆ ಮಿಂದು ಪುನರ್ಮಾಮಿತ್ಕಾದಿ ಮಂತ್ರ 
ವನ್ನು ಜಪಿಸಬೇಕು. 
ಉಡಕುಂಭಂ ಸಂಮನಸೋ ಗೋಶಕೃನ್ಮ್ಯೃತ್ತಿಕಾಕುಶಾನ್‌ | 
ಆಹರೇದ್ಯಾನದರ್ಥಾನಿ ಭೈಕ್ಷಂ ಚಾಹರಣಶ್ಚರೇತ್‌ ॥ ೧೮೨ 
ಗುರುವಿಗೆ ಅವಶ್ಯವಿದ್ದಷ್ಟು ), ನೀರು, ಹೂ, ಗೋಮಯ, ವ್ಯತ್ತಿಕಾ, 
ಕುಶಗಳನ್ನು ತರಬೇಕು. ಹೆಚ್ಚು ತಂದು ದುರುಪಯೋಗಪಡಿಸಬಾರದು. 
ಪ್ರತಿದಿನ ಭಿಕ್ಷಾಟನ ಮಾಡಬೇಕು. 


ವೇದಯೆಜ್ಞೈರಹೀನಾನಾಂ ಪ್ರಶಸ್ತಾನಾಂ ಸ್ವಕರ್ಮಸು | 
ಬ್ರಹ್ಮಚಾರ್ಯಾಹರೇದ್ಭೈಶ್ಷಂ ಗೃಹೇಭ್ಯ ಃ ಪ್ರಯತೋಂನ್ವಹಂ 1 ೧೮ 


ಸ್ವಕಾರ್ಯನಿರತರಲ್ಲದವರ ಮನೆಯಿಂದ ಭಿಕ್ಷಾನ್ನ ಸ್ವೀಕರಿಸಬಾರದು. 


ಗುರೋಃ ಕುಲೇ ನ ಭಿಕ್ಷೇತ ನ ಜ್ಞಾತಿಕುಲಬಂಧುಷು | 
ಅಲಾಭೇ ತ್ವನ್ಶ್ಯ ಗೇಹಾನಾಂ ಪೂರ್ವಂ ಪೂರ್ವಂ ವಿವರ್ಜಯೇತ್‌! ೧೪೪ 


ಗುರುಸಪಿಂಡರು, ತನ್ನಸಪಿಂಡರು, ಮಾತೃಸಪಿಂಡರು ಇವಲ್ಲಿ 
ಭಿಕ್ಷಾಟನ ಮಾಡಬಾರದು. ಬೇರೆ ದೊರೆಯದಿದ್ದ ಪ್ರಸಂಗದಲ್ಲಿ ಈಗ 
ಹೇಳಿದುದರಲ್ಲಿ ಮೊದಲು ಮೊದಲಿನದನ್ನು ಬಿಡಬೇಕು. (ಅನಿವಾರ್ಯವಾಗಿ, 
ನಂತರ ಹೇಳಿದವರಲ್ರಿ ಭಿಕ್ಷಾಟನ ನಡೆಯಬಹುದು). 


೬೬ ಮನುಸ್ಮೃತಿ [ ಅಧ್ಯಾಯ: ೨ 


ಸರ್ವಂ ವಾಪಿ ಚರೇದ್ಸ್ಟಾಮಂ ಪೂರ್ವೋಕ್ಕಾನಾಮಸಂಭವೇ | 

ನಿಯಮ್ಮ ಪ್ರಯತೋ ವಾಚಮಭಿಶಸ್ತಾಂಸ್ತು ವರ್ಜಯೋತ್‌ 1 ೧೮೫ 

ಗ್ರಾಮದಲ್ಲಿ ಯೋಗ್ಯರು ದೊರೆಯದಿದ್ದರೆ ಅಯೋಗ್ಯರಿಂದಲೂ 
ಮೌನವಾಗಿ ಭಿಕ್ಷೆಪಡೆಯಬಹುದು. ಮಹಾಪಾತಕಿಗಳನ್ನು ಸರ್ವಥಾ ವರ್ಜಿಸ 
ಬೇಕು. 

ದೂರಾಜಾಹೃತ್ಶ ಸಮಿಧಃ ಸನ್ನಿದಧ್ಯಾದ್ವಿರಾಯಸಿ | 

ಸಾಯಕ ಪ್ರಾತಶ್ಚ ಜುಹುಯಾತ್ತಾಭಿರಗ್ನಿ ವಂತಂದ್ರಿತ ಗ ೮೬ 

ದೂರದಿಂದ ಸಮಿತ್ತುಗಳನ್ನು ತಂದು ಹೊರಗೆ ಹರವಬೇಕು. ಸಾಯಂ- 
ಪ್ರಾತಃ ಅವನ್ನು ಹೋಮಿಸಬೇಕು. 


ಅಕೃತ್ವಾ ಭೈಕ್ಷಚರಣಮ ಸಮಿಧ್ಯ ಚ ಪಾವಕಂ | 
ಆನಾತುರೆಃ ಸಪ್ತರಾತ್ರಮನಕೀರ್ಣಿಪ್ರತಂ ಚರೇತ್‌ ಗ1 ೧೮೭ 


ರೋಗಾವಸ್ಥೆಯ ಹೊರತು ಭಿಕ್ಷಾ-ಅಗ್ನಿಕಾರ್ಯಗಳನ್ನು ಏಳುದಿನ 
ಮಾಡದಿದ್ದರೆ ವ್ರತವು ಲೋಪವಾಯಿತೆಂದು ಭಾವಿಸಬೇಕು. 


ಭೈಕ್ಷೇಣ ವರ್ತಯೇನ್ನಿತ್ಶಂ ನೈಕಾನ್ನಾದೀ ಭವೇದ್ವ ತೀ | 
ಜೈಕ್ಷೇಣ ವ್ರತಿನೋ ವೃತ್ತಿರುಪವಾಸಸಮಾ ಸ್ಮೃತಾ 1 ೧೮೮ 


ಬ್ರಹ್ಮಚಾರಿಯು ಭಿಕ್ಸಾನ್ನವನ್ನು ಭುಂಜಿಸಬೇಕು. ಈ ವೃತ್ತಿಯು 
ಉಪವಾಸಸಮಗುಣವು. 


ವ್ರತವದ್ದೇವದೈ ವತ್ಯೇ ಪಿತ್ರ್ಯೆ ಕರ್ಮಣ್ಯಥರ್ಹಿವತ್‌ | 
ಕಾನುಮಭ್ಯರ್ಥಿತೋಶ್ಲಿ ಯಾದ್ದ ಶಮಸ್ಯ ನ ಲಂಪ್ಯತೆ | ೧೮೯ 


ದೇವ-ಪಿತೃಗಳ ಕಾರ್ಯಗಳಿಗೆ ಕರೆದರೆ ಇಚ್ಛೆಯಿದ್ದರೆ ಏಕಾನ್ನಭೋಜ 
ನವು ವ್ರತಲೋಪಕವಲ್ಲ. ಆದರೆ ಆಗಲೂ ವ್ರತನಿಷಿದ್ದ ಪದಾರ್ಥಗಳನ್ನು 
ಸೇವಿಸಬಾರದು. 


ಚಾತ್ಮಕಸ್ಕೈನ ಕಮೆಣ್ಠಾತದುಷವಿಸ್ಟಂ ಮನೀಷಿಭಿಃ | 
ರಾಜಗಸ್ಯನೈ ಶ್ಯಯೋಸ್ಟೇನಂ ನೈತತ್ಯರ್ಮ ವಿಧೀಯತೆಗ ೧೯೦ 


ಅಧ್ಯಾಯ : ೨ ಮನುಸ್ಮೃತಿ ಸಿತಿ 
ಈಗ ಹೇಳಿದ ನಿಯಮವು ಬ್ರಾಹ್ಮಣನಿಗೆ ಮಾತ್ರ, ಇತರರಿಗಲ್ಲ. 


ಚೋದಿತೋ ಗುರುಣಾ ನಿತ್ಯಮಪ್ರಚೋದಿತ ಏವ ವಾ! 
ಕುರ್ಯಾದಧ್ಯಯನೇ ಯತ್ನ ಮಾಚಾರ್ಯಸ್ಥ್ಯ ಹಿತೇಷು ಚೃ ೧೯೧ 


ನಿತ್ಯಾಭ್ಯಾಸದಲ್ಲಿ ಗುರುಪ್ರೇರಣೆಯನ್ನು ಕಾಯಬಾರದು. ಸದಾ 
ಓದುತ್ತಿರಬೇಕು. ಗುರುಹಿತದಲ್ಲೂ ತಪ್ಪಬಾರದು. 


ಶರೀರಂಚೈವ ವಾಚಂ ಚ ಬುದ್ದೀಂದ್ರಿಯಮನಾಂಸಿ ಚ | 
ನಿಯವ್ಯೂ ಪ್ರಾಂಜಲಿಸ್ತಿಷ್ಮೇ ದ್ವೀಕ್ಷಮಾಹೋ ಗುರೋಮರ್ವಖಂ 8 ೧೯೨ 


ಶರೀರ-ವಾಕ್‌-ಇಂದ್ದ್ರಿಯ-ಮನಸ್ಸುಗಳೆನ್ನು ನಿಯಮಿಸಿ ಅಂಜಲಿಬದ್ಧ 
ನಾಗಿ ಗುರುಮುಖವನ್ನು ನೋಡುತ್ತ ಗುರುಸಮ್ಮುಖದಲ್ಲಿ ನಿಲ್ಲಬೇಕು. 


ನಿತ್ಯಮಂದ್ಹ ಮೃ ತಪಾಣಿಃ ಸ್ಕಾತ್ಸಾಧ್ವಾಚಾರಃ ಸುಸಂಯತಃ | 
ಆಸ್ಕತಾಮಿತಿ ಜೋಕ್ತಃ ಸನ್ನಾ ಸೀತಾಭಿಮುಖಂ ಗಂರೋಃ 1 ೧೯. 


ಬ್ರಹ್ಮವಸ್ತ ಮುಂತಾದ ಸದಾಚಾರಯುಕ್ತನಾಗಿ, ಗುರು ಕುಳಿತುಕೋ 
ಎಂದ ಮೇಲೆ, ಗುರುವಿಗೆ ಅಭಿಮುಖವಾಗಿ ಕುಳಿತುಕೊಳ್ಳಬೇಕು. 


ಹೀನಾನ್ನ ವಸ್ತ್ರ ವೇಷಃ ಸ್ಯಾತ್ಸರ್ವದಾ ಗುರುಸನ್ನಿಧೌ | 
ಉತ್ತಿಸ್ಕೇತ್ವ್ರಥಮಂ ಚಾಸ್ಕ ಚರಮಂ ಚೈವ ಸಂಪಿಶೇತ" 1 ೧೯೪ 


ಗುರುವಿಗಿಂತ ಅಧಿಕ (ಅಲಂಕಾರ) ಉತ್ತಮ ವಸ್ತ್ರ-ವೇಶ ಉಳ್ಳವನಾಗ 
ಬಾರದು. ಗುರುವಿಗಿಂತ ಮೊದಲು ಬೆಳಿಗ್ಗೆ ಎಚ್ಚರಗೊಳ್ಳಬೇಕು. ಸಾಯಂ 
ಬಳಿಕ ಮಲಗಬೇಕು. ಎಂದರೆ ಅಧ್ಯಯನ, ಗುರುಸೇವೆಗಳಲ್ಲಿ ಅಶ್ರದ್ಧೆಯಿರ 
ಬಾರದೆಂದು ಮಾತ್ರ ತಾತ್ಪರ್ಯ. ಗುರುವಿಗಿಂತ ಶಿಷ್ಕನು ವಯಸ್ಸಿನಲ್ಲಿ ಕಿರಿಯ 
ನಾದುದರಿಂದ ಅಧಿಕ ನಿದ್ರೆಯು ದೇಹಕ್ಕೆ ಅವಶ್ಯವಿದೆ. ನಿದ್ರಾಪರಿತ್ಕಾಗ 
ದಿಂದ ಆರೋಗ್ಯವು ಕೆಟ್ಟು ಅಭ್ಯಾಸವು ವಿಘ್ನವುಳ ದ್ಹಾಗಬಾರದು. ವೈಯಕ್ತಿಕ 
ವಾಗಿಯೂ ಕೆಲವು ದೇಹಕ್ಕೆ ನಿದ್ಧೆ- ಆಹಾರಗಳಲ್ಲಿ ಪ್ರತ್ಯೇಕವಾದ ಅಳತೆ 
ಸಾತ್ಮ, ಇರುವುದು. ಆದುದರಿಂದ ವಿದ್ಯೆಯಲ್ಲಿ ಆದರ-ಆರೋಗ್ಯ ದೃಷ್ಟಿ 
ಎರಡರಿಂದಲೂ ಆಚಾರ-ವಿಚಾರವನ್ನು ಸಾಧಿಸಬೇಕು. “ಶರೀರಮಾದ್ಯಂ ಖಲು 
ಭರ್ಮಸಾಧನಂ.? 


“ಟು ಮನುಸ್ಮೃತಿ [ ಅಧ್ಯಾಯ : ತಿ 


ಪ್ರತಿಶ್ರವಣಸಂಭಾಷೇ ಶಯಾನೋ ನ ಸಮಾಚರೇತ್‌ | 

ನಾಸೀನೋ ನ ಚ ಭುಂಜಾನೋನ ತಿಸ್ಮನ್ನ ಪರಾಬನ್ಮಿಖಃ | ೧೯೫ 

ಮಲಗಿ - ಕುಳಿತು - ಉಣ್ಣುತ್ತ - ಬೆನ್ನುಹಾಕಿಕೊಂಡು ಆಜ್ಞ್ವಾಂಗೀಕಾರ 
ಮತ್ತು ಸಂಭಾಷಣೆಗಳನ್ನು ಮಾಡಬಾರದು. 


ಆಸೀನಸ್ಕ ಸ್ಥಿತಃ ಕುರ್ಯಾದಭಿಗಚ್ಛಂಸ್ತು ತಿಷ್ಠ ತಃ | 
ಪ್ರತ್ಯುದ್ಧಮ್ಯ ತ್ವಾವ್ರಜಶಃ ಪಶ್ಚ್ಯಾದ್ಸಾವಂಸ್ತು ಧಾವತ8 | «೯೬ 


. ಗುರು ಕುಳಿತಿದ್ದರೆ ನಿಂತು, ನಿಂತಿದ್ದರೆ ಬಳಿಗೆ ಹೋಗಿ, ಬರುತ್ತಿದ್ದರೆ 
ಎದುರು ಹೋಗಿ, ಓಡುತ್ತಿದ್ದರೆ ಹಿಂದಿನಿಂದ ಓಡಿ ತಾನು ಗುರುವಚನವನ್ನು 
'ಆಲಿಸಬೇಕು, ಪಾಲಿಸಬೇಕು. 


ಪರಾಜ್ಮುಖಸ್ಯಾಭಿಮುಖೋ ಹೂರಸ್ಸಸ್ಕೈತ್ಯ ಚಾಂತಿಕಂ | 
ಪ್ರಣಮ್ಯ ತು ಶಯಾನಸ್ಯ ನಿದೇಶೇ ಚೈನ ತಿಷ್ಕತ॥ | ae 


ಗುರು ತಿರುಗಿಕೊಂಡಿರುವಾಗ ಎದುರು ಹೋಗಿ, ದೂರದಲ್ಲಿದ್ದರೆ 
ಬಳಿಗೆ ಹೋಗಿ, ಮಲಗಿದ್ದರೆ ಬಗ್ಗಿ, ಗುರುವಚನವನ್ನು ತಾನು ಸ್ವೀಕರಿಸ 
ಬೇಕು. 


ನೀಚಂ ಶಯ್ಯಾ ಸನಂ ಚಾಸ್ಯ ಸರ್ವದಾ ಗುರುಸನ್ನಿಧೌ | 
ಗುರೋಸ್ತು ಚಕ್ಷುರ್ನ್ಪಿಷಯೇ ನ ಯಥೇಷ್ಟಾಸನೋ ಭವೇತ್‌! ೧೯೮ 


ಗುರುವಿನ ಆಸನಕ್ಕಿಂತ ತನ್ನ ಆಸನವು ತಗ್ಗಾಗಿರಬೇಕು. ಗುರು 
ಹಮ್ಮುಖದಲ್ಲಿ ಕೈಕಾಲು ಚಾಚಿ ಕುಳಿತುಕೊಳ್ಳಬಾರದು. 


ನೋದಾಹರೇದಸ್ಕ ನಾವು ಪರೋಕ್ಷನಂಪಿ ಕೇನಲಂ | 
ನ ಚೈವಾಸ್ಕ್ಯಾ ಸುಕುರ್ವೀತ ಗತಿಭಾಷಿತಚೇಷ್ಟಿ ತಂ | ೧೯೯ 


ಗುರುನಾಮವನ್ನು ಕೇವಲವಾಗಿ ಹೇಳಬಾರದು. ನಡೆ-ನುಡಿಯನ್ನು 
ಕಡಿಸುಕರಣೆ ಮಾಡಿ ನಗಬಾರದು. 


ಳುರೋರ್ಯತ್ರ ಪರೀಐಾದೋ ಸಿಂದಾ ವಾಸಿ ಪ್ರವರ್ತತೇ | 
ಕರ್ಣೌ ತಕ್ರ ಸಿಧಾತವ್ಯೌ ಗಂತವ್ಯಂ ವಾ ತತೋನನ್ಯ 3 Il 200 


ಅಧ್ಯಾಯ : ೨] ಮನುಸ್ಮೃತಿ ರ್ಮ 


ಎಲ್ಲಿಯಾದರೂ ಗುರುನಿಂದೆ ಆಗುವುದಿದ್ದರೆ ಅಲ್ಲಿ ಕಿವಿಮುಚ್ಚಿಕೊಳ್ಳೆ 
ಬೇಕು. ಅಥವಾ ದೂರ ಸರಿಯಬೇಕು. 


ಪರೀವಾದಾತ್ಸರೋ ಭವತಿ ಶ್ವಾ ವೈ ಭವತಿ ನಿಂದಳಃ | 
ಪರಿಭೋಕ್ತಾ ಕೃಮಿರ್ಭವತಿ ಕೀಟೋ ಭವತಿ ಮತ್ಸರೀ॥ೃ ೨0೧ 


ಇಲ್ಲಸಲ್ಲದ ಆಪಾದನೆ-ಮತ್ಸರ-ಗುರುಧನಹರಣದಿಂದ ಮನುಷ್ಯನು 
ನೀಚ ಜನ್ಮವನ್ನು ಪಡೆಯುತ್ತಾನೆ. 


ದೂರಸ್ಥ್ಕೋನಾರ್ಚಯೇದೇನಂ ನ ಕ್ರುದ್ಧೋ ನಾಂತಿಕೇಸ್ತ್ರೀಯಾಃ | 
ಯಾನಾಸನಸ್ಥಶ್ಚೈವೈನಮವರುಹ್ಯಾಭಿವಾದಯೇತ್‌ | 3೦೨ 


ತಾನು ದೂರದಲ್ಲಿದ್ದು, ಇತರರಿಂದ ಮತ್ತು ಸಿಡುಕಿನಿಂದ, (ಪರ) ಸ್ತ್ರೀ 
ಯರ ಎದುರು, ಗುರುವನ್ನು ಗೌರವಿಸಬಾರದು, ವಾಹನದಿಂದ ಇಳಿದಂ 
ವಂದಿಸಬೇಕು. 

ಪ್ರತಿವಾತೇಃನುವಾತೇ ಚ ನಾಸೀತ ಗಾರುಣಾ ಸಹ | 

ಅಸಂಶ್ರವೇ ಚೈವ ಗುರೋರ್ನ ಕಿಂಚಿದಪಿ ಕೀರ್ತಯೇತ್‌ 1 ೨೦೩ 


ತನ್ನ ಮೇಲೆ ಬೀಸಿದ ಗಾಳಿಯು ಗುರುವಿಗೂ, ಗುರುವಿನ ಮೇಲೆ 
ಬೀಸಿದ ಗಾಳಿಯು ತನಗೂ ಬೀಸದಂತೆ ಕುಳಿತುಕೊಳ್ಳಬೇಕು. 


ಗೋಂಶ್ವೋಷ್ಟ ಯಾನಪ್ರಾ ಸಾದಸ್ರಸ್ತರೇಷು ಕಟೀಷು ಚ | 
ಆಸೀತ ಗುರುಣಾ ಸಾರ್ಥಂ ಶಿಲಾಫಲಕೆನೌಷು ಚ ॥ೃ ೨೦೪ 


ವಾಹನ, ಉಪ್ಪರಿಗೆ, ಚಾಪೆ, ಕಲ್ಲಿನ ಮೇಲೆ, ದೋಣಿ ಮುಂತಾದುವುಗ 
ಳಲ್ಲಿ ಗುರುವಿನೊಡನೆ ಸಹಾಸನದಲ್ಲಿ ಕುಳಿತುಕೊಳ ಬಹುದು. 


ಗುರೋರ್ಗುರೌ ಸನ್ನಿಹಿತೇ ಗುರುವದ್ವೃತ್ತಿಮಾಚರೇತ್‌ 1 
ನ ಚಾನಿಸೃಷ್ಟೋ ಗುರುಣಾ ಸ್ವಾನ್‌ ಗುರೊನಭಿವಾದಯೇತ್‌ | ೨೦೫ 


ಗುರುವಿನ ಗುರುವಿಗೂ ಗುರುವಿನ ಗೌರವವು ಸಲ್ಲತಕ್ಕದ್ದು. ತನ್ನ 
ಹಿರಿಯರನ್ನು ಗುರುಸಮ್ಮುಖದಲ್ಲಿ ಗುರ್ವನುಜ್ಞೆ ಯಿಲ್ಲದೆ ವಂದಿಸಜಾರದು. 


29 ಮನುಸ್ಮೃತಿ [ ಅಧ್ಯಾಯೌ: ೨ 


ವಿದ್ಯಾ ಗುರುಷ್ಟೇತಜೀವ ನಿತ್ಯಾ ವೃತ್ತಿಃ ಸ್ವಯೋನಿಷು | 

ಪ್ರತಿಸೇಧತ್ಸು ಚಾಧರಾನ್‌ ಹಿತಂ ಜೋಸದಿಶತ್ಸ್ವಸಹಿ | sok 

ಅಧರ್ಮನಿವೃತ್ತಿ, ಧರ್ಮಬೋಧೆ, ಇತರ ಆರ್ಕ ವಿದ್ಯಾದಾನ ಮಾಡು 
ವವರು. ತನ್ನ ಜನ್ಮದ ಹಿರಿಯರು ಇವರಲ್ಲಿ ಗುರುವಿನಂತೆ ವರ್ತಿಸಬೇಕು. 


ಶ್ರೇಯಃಸು ಗುರುವದ್ವೃತ್ತಿಂ ನಿತ್ಯಮೇವ ಸಮಾಚರೇತ್‌ | 
ಗುರುಪುತ್ತೇಷು ಚಾರ್ಯೇಷಂ ಗುರೋಶ್ಚೈವ ಸ್ವಬಂಧಂಷು 1 ೨೦೭ 


ವಿದ್ಕಾ-ತಪಸ್ಸಿನಿಂದೊಡಗೂಡಿದವರಲ್ಲಿ, ಗುರುಗಳಲ್ಲಿ ತೋರತಕ್ಕ ಆದರೆ 
ವನ್ನೇ ತೋರಿಸತಕ್ಕದ್ದು. ಅದರಂತೆ, ಗುರುಪುತ್ರರಲ್ಲಿಯೂ ಗುರುಗಳ 
ಸಂಬಂಧಿಕರಲ್ಲಿಯೂ ಅದೇ ತರದ ಪೂಜ್ಯಭಾವವನ್ನು ತಾಳಬೇಕು. 


ಬಾಲಃ ಸಮಾನಜನ್ಮಾ ವಾ ಶಿಷ್ಕೋ ವಾ ಯಜ್ಞ ಕರ್ಮಣಿ | 
ಅಧ್ಯಾಪಯನ್‌'ಗುರುಸುತೋ ಗುರಂನನ್ಮಾನಮರ್ಹತಿ || ೨೦೮ 


ಗುರುಪುತ್ರನು ತನಗೆ ಅಧ್ಯಾಪಕನಾದರೆ ಶಿಷ್ಕನು ಯಜ್ಞಪ್ಪಕ್ರಿಯೆ 
ಬಲ್ಲವನಾಗಿದ್ದರೆ ಅವರು ವಯಸ್ಸಿನಲ್ಲಿ ಸಮರು ಕಿರಿಯರು ಆಗಿದ್ದರೂ ಗುರು 
ಪೂಜಾರ್ಹರು, 

ಉತ್ಸಾದನಂ ಚ ಗಾತ್ರಾಣಾಂ ಸ್ನಾ ಪನೋಚ್ಛಿಷ್ಟಭೋಜನೆ | 

ನ ಕುರ್ಯಾದ್ಧುರಂಪುತ್ರಸ್ಯ ಪಾದಡಯೋಶ್ಚಾವನೇಜನಂ॥1 ೨೦೯ 

ಅಂಗಮರ್ದನ, ಸ್ಥಾನಮಾಡಿಸುವುದು, ಕಾಲು ತೊಳೆಯುವುದು 
ಮುಂತಾದುವನ್ನು ಗುರುಪುತ್ತನಲ್ಲಿ ಆಚರಿಸಬಾರದು. 


ಗುರುವಶ್ಚ್ರತಿಪೂಜ್ಯಾಃ ಸ್ಕುಃ ಸವರ್ಣಾ ಗುರುಯೋಸಿತಃ | 

ಅಸವರ್ಣಾಸ್ತು ಸಂಪೂಜ್ಯಾ ಪ್ರತ್ಯುತ್ಥಾ ನಾಭಿವಾದನೈಃ | 300 

ಸವರ್ಣರಾದ ಗುರುಸ್ತ್ರೀಯರು ಗುರುಸಮರು. ಗುರುವಿನ ಅಸವರ್ಣ 
ಸ್ತ್ರೀಯರು (ಹೆಂಡತಿಯರು) ಎದ್ದು ನಿತ್ತು ಮತ್ತು ಅಭಿವಾದನ ಮಾಡಿ 
ಗೌರವಿಸಲ್ಪಡತಕ್ಕವರು. 


ಅಭ್ಯಂಜನಂ ಸ್ನಾಪನಂ ಚ ಗಾತ್ರೋತ್ಸಾದನಮೇವ ಚ । 
ಗಂರುಪತ್ನಾ ನ ಕಾರ್ಯಾಣಿ ಕೇಶಾನಾಂ ಚ ಪ್ರಸಾಧನಂ1 ೨೧೧ 


ಅಧ್ಯಾಯ: 3 | ಮನಂಸ್ಮೃೃತಿ ೬೧ 


ಗುರುಪತ್ನಿಯು ಗುರುಸಮಳಾದರೂ, ಶಿಷ್ಕನ ಅಂಭ್ಯ್ಮಂಜನಾದಿಗಳನ್ನು 
ಮಾಡತಕ್ಕದಲ್ಲ. 

ಗುರುಪತ್ನ್ನೀ ತು ಯುವತಿರ್ನಾಭಿವಾದ್ಯೇಹ ಪಾದಯೋಃ | 

ಪೂರ್ಣಪವಿಂಶತಿವರ್ಷೇ೫ಣ ಗಣದೋಷ ವಿಜಾನತಾ 1 ೨೧೨ 

ಗುರುಪತ್ತಿ ಯು ಯುವತಿಯಾಗಿ ತಾನು ಯುವಕನಾಗಿದ್ದರೆ ಪಾದಗ್ರಹಣ 
ಮಾಡಬಾರದು. ದೂರ ನೆಲಮುಟ್ಟಿ ವಂದಿಸುವುದು. 

ಸ್ವಭಾವ ಖಷ ನಾರೀಣಾಂ ನರಾಣಾವಿಂಹ ದೂಷಣಂ ! 

ಅತೋತರ್ಥಾನ್ನ ಪ್ರಮಾದ್ಮಂತಿ ಪ್ರಮದಾಸು ವಿಪಶ್ಚಿತಃ 1 ೨೧೩ 

ಸ್ವೀಯರಿಗೆ ಪುರುಷಮೋಹಕತ್ವವು ಜನ್ಮಸಿದ್ಧವು. ಆದುದರಿಂದ. 
ಬುದ್ದಿವಂತರು ಸ್ತ್ರೀಯರ ವಿಷಯದಲ್ಲಿ ಅಜಾಗರೂಕತೆ ವಹಿಸಬಾರದು. 


ಅವಿದ್ವಾಂಸಮಲಂ ಲೋಕೇ ವಿದ್ವಾಂಸಮಪಿ ವಾ ಪುನಃ | 
ಪ್ರಮದಾ ಹ್ಯುತ್ತಥಂ ನೇತುಂ ಕಾಮಕ್ರೋಧವಶಾನುಗಂ! ತಿ೧ಳ 


ಕಾಮಕ್ರೋಧವಶನಾದ ಪಂಡಿತನನ್ನಾಗಲಿ, ಪಾಮರನನ್ನಾಗಲಿ ಹೆಂಗಸು- 
ಮಾರ್ಗಭ್ರಷ್ಟನನ್ನಾಗಿ ಮಾಡಲು ಸಮರ್ಥಳು. 

ಮಾತ್ರಾ ಸ್ವಸ್ರಾ ದುಹಿತ್ರಾ ವಾ ನ ವಿವಿಕ್ತಾಸನೋ ಭವೇತ್‌ | 

ಬಲವಾನಿಂದ್ರಿಯಗ್ರಾಮೋ ವಿದ್ವಾಂಸಮಹಿ ಕರ್ಷತಿ1 ೨೧೫ 

ತಾಯಿ, ಸೋದರಿ, ಮಗಳು ಇವರ ಒಡೆನೆ ಗಂಡಸು ಒಂಟಿಯಾಗಿರ 
ಬಾರದು. (ಅಂತಹ ಸನ್ನಿವೇಶಗಳು) ಇಂದ್ರಿಯಗಳು ಬುದ್ಧಿವಂತನ ಮನ 
ಸ್ಲನ್ನು ಕೂಡೆ ಪ್ರಬಲ ಪರವಶತೆಗೆ ಗುರಿಪಡಿಸುತ್ತವೆ. 

ಕಾವಂ ತು ಗುರುಸತ್ತ್ರೀನಾಂ ಯೊವತೀನಾಂ ಯುವಾ ಭುವಿ! 

ವಿಧಿವಷ್ವಂಡನಂ ಕುರ್ಯಾತ್‌ ಅಸಾವಹನಿಂತಿ ಬ್ರುವನ್‌ ॥ ೨೧೬ 

ಗುರುಪತ್ನಿಯರು ಯುವತಿಯರಾಗಿ ತಾನು ಯುವಕನಾಗಿದ್ದಾಗ 
ವಂದನೆ ಮಾಡುವಾಗ ಪಾದಗ್ತ್ರಹಣ ಮಾಡದೆ ನೆಲಮುಟ್ಟೆ ಅಭಿವಾದ ವಾಕ್ಕ 
ವನ್ನು ಹೇಳಬೇಕು. 


೩೨ ಮನುಸ್ಮೃತಿ [ ಅಧ್ಯಾಯೆ: ೨ 


ವಿಪ್ರೋಷ್ಯ ಪಾದಗ್ರಹಣಮನ್ವಹಂ ಚಾಭಿವಾದನಂ | 
ಗುರುಪಾರೇಷ. ಕುರ್ನೀತ ಸತಾಂ ಧರ್ಮುಮನುಸ್ಮರನ್‌ |. ೨೧೭ 


ದೂರ ಪ್ರಯಾಣ ಮಾಡಿಬಂದು ಪಾದಗ್ರಹಣವನ್ನೂ, ಪ್ರತಿದಿನ 


ಓನ್ಮಿ? 


ಕೇವಲ ಅಭಿವಾದನವನ್ನೂ ಮಾಡುವುದು ಸತ್ಸಂಪ್ರದಾಯವು. 


ಯಥಾ ಖನನ್‌ ಖನಿತ್ರೇಣ ನರೋ ವಾರ್ಯಧಿಗಚ್ಛತಿ | 
ತಥಾ ಗುರುಗತಾಂ ವಿದ್ಯಾಂ ಶುಶ್ರೂಷುರಧಿಗಚ್ಛತಿ | ೨೩೫ 


ಗುದ್ದಲಿಯಿಂದ ಅಗೆದು ಆಳದನೀರನ್ನು ಹೊಂದುವಂತೆ ಗುರುವಿದ್ಕೆ 
ಯನ್ನು ಸೇವೆಯಿಂದ ಹೊಂದಬೇಕು. 


ಮುಂಡೋ ವಾ ಜಟಿಲೋ ವಾ ಸ್ಕಾದಥವಾ ಸ್ಯಾಚ್ಛಿ ಖಾಜಟಃ | 
ನೈನಂ ಗ್ರಾಮೆಣಭಿನಿನ್ಹೋಚೇತ್‌ ಸೂರ್ಯೋ ನಾಭ್ಯೂದಿಯಾತ್‌'ಕ್ಟಚಿತ್‌1೨೧೯ 


ವಟುವು ಕ್ಷೌರ ಮಾಡಿಸಿಕೊಳ್ಳಬಹುದು, ಜಡೆ ಬೆಳೆಸಬಹುದು. ಎಲ್ಲ 
ಕೂದಲನ್ನು ತೆಗೆಸಬಹುದು; ಕೆಲವನ್ನು ಉಳಿಸಬಹುದು. ಸಾಯಂ ಮತ್ತು 
ಪ್ರಾತಃ ಉದಯಾಸ್ತಗಳಲ್ಲಿ ನಿದ್ರಿಸುತ್ತಿರಬಾರದು. 


ತಂ ಚೇದಭ್ಯುದಿಯಾತ್ಸೂರ್ಯಃ ಶಯಾನಂ ಉಮಂಚಾರತಃ | 
ನಿಮ್ಲೋಚೇದ್ವಾ ಪೃವಿಜ್ಞಾನಾಜ್ಞಪನ್ನು ಪವಸೇದ್ದಿನಂ1 ೨೨೦ 


ಬ್ರಹ್ಮಚಾರಿಯು ಅಕಸ್ಮಾತ್‌ ಸೂರ್ಯೋದಯಾಸ್ತಗಳಲ್ಲಿ ಮಲಗಿ 
ಕೊಂಡಿದ್ದರೆ, ಎದ್ದು ಜಪಿಸುತ್ತ ಉಪವಾಸವಿರಬೇಕು. ರಾತ್ರಿ ಉಣ್ಣ 
ಬೇಕು. 


ಸೂರ್ಯೇಣ ಹ್ಯಭಿನಿರ್ಮುಕ್ತ8 ಶಯಾನೋಭ್ಯೂದಿತಶ್ವ ಯಃ | 
ಪ್ರಾಯಶ್ಚಿತ್ತ ಮುಕುರ್ವಾಣೋ ಯುಕ್ತಃ ಸ್ಕಾನ್ಮಹತೈನಸಾ || ೨೨೧ 


ಸೂರ್ಯೋದಯಾಸ್ತಗಳಲ್ಲಿ ಮಲಗಿಕೊಂಡೂ ಪ್ರಾಯಸಶ್ಸಿ ತ್ತ ಮಾಡ 
ದಿದ್ದರೆ ಅಂಥವನಿಗೆ ಪಾಪವು ಬರುವುದು. 


ಅಧ್ಯಯ : ೨] ಮನುಸ್ಮೃತಿ ೭೩ 


ಅಚಮ್ಯ ಪ್ರಯತೋ ನಿತ್ಯಮುಭೇ ಸಂಧ್ಯೇ ಸಮಾಹಿತಃ | 
ಶುಚೌ ದೇಶೇ ಜಸನ್‌ಜಪ್ಯ ಮುಪಾಸೀತ ಯಥಾವಿಧಿ! ೨೨೨ 


ತವ್ಪದ್ಕೆ ಆಚಮನಮಾಡಿ ಶುಚಿಯಾಗಿ ಸಂಧ್ಯಾಕಾಲದಲ್ಲಿ ಜಪಿಸುತ್ತ 
ಇರಬೇಕು. 


ಯದಿ ಪ್ರೀ ಯದ್ಯವರಜಃ ಶ್ರೇಯಃ ಕಿಂಚಿತ್ಸಮಾಚರೇತ್‌ | 
ತತ್ಸರ್ವಮಾಜಚರೇದ್ಯುಕ್ತೋ ಯತ್ರ ವಾಸ್ಕ ರಮೇನ್ಮನಃ ೨.೩ 


ಓರ್ವ ಸ್ತ್ರೀ, ಒಬ್ಬ ಕಿರಿಯನು ಏನಾದರೊಂದು ಆಚರಿಸುವುದರಲ್ಲಿ 
ಶ್ರೇಯಸ್ಸು ಕಂಡರೆ, ಅದು ತನಗಿಷ್ಟವಾದರೆ ಮತ್ತು ಶಾಸ್ತ್ರವಿರುದ್ಧವಬಲ್ಲದಿದ್ದರೆ 
ಅವೆಲ್ಲವನ್ನು ಆಚರಿಸಬಹುದು. 
ಧನರ್ನಾರ್ಥಾವುಚ್ಯತೇ ಶ್ರೇಯಃ ಕಾನರಾರ್ಥಾ ಧವರ್ತಿ ಏವ ಚ! 
ಅರ್ಥ ಏನೇಹವಾ ಶ್ರೇಯ. ಸ್ತ್ರಿವರ್ಗ ಇತಿ ತು ಸ್ಥಿ ತಿ | ೨೨೪ 
. ಕೆಲವರು ಶ್ರೇಯಃ ಪದಕ್ಕೆ ಧರ್ಮ. ಅರ್ಥಗಳು, ಕಾಮ-ಅರ್ಧಗಳು, 


ಧರ್ಮವೊಂದೇ, ಅರ್ಧವೊಂದೇ-ಮುಖ್ಯಾರ್ಥವೆಂದು ಹೇಳುತ್ತಾರೆ. ಧರ್ಮ, 
ಅರ್ಥ, ಕಾಮ ಮೂರೂ ಅರ್ಧವೆಂದು ವಸ್ತುಸ್ಥಿತಿಯು. 


ಆಚಾರ್ಯಶ್ಚ ಪಿತಾ ಚೈವ ಮಾತಾ ಭ್ರಾತಾ ಚೆ ಪೂರ್ವಜಃ | 
ನಾರ್ತೇನಾಸ್ಕವಮಂ ವ್ಯಾ ಬ್ರಾಹ್ಮಣೇನ ವಿಶೇಷತಃ 1 ೨೨೫ 
ಆಚಾರ್ಯ, ಪಿತೃ, ಮಾತೃ, ಜ್ಕೇಷ್ಠ್ಮಭ್ರಾತೃ ಇವರನ್ನು ವಿಷಮ ಕಾಲ 
ದಲ್ಲಿಯೂ ಅವಮಾನಿಸಬಾರದು. 
ಆಚಾರ್ಯೋ ಬ್ರಹ್ಮಣೋ ಪೂರ್ತಿಃ ಪಿತಾ ಮೂರ್ತಿಃ ಪ್ರಜಾಪತೇಃ | 
ಮಾತಾ ಪೃಥಿವ್ಯಾ ಮಖೂರ್ತಿಸ್ತು ಭ್ರಾತಾ ಸ್ತೋ ಮೂರ್ತಿರಾತ್ಮನಃ | ೨೨೬ 
ಅವರು ಬ್ರಹ್ಮ-ಪ್ರಜಾಪತಿ-ಪೃಧಿವೀ-ತಾನು ಇವರಿಗೆ ಸಮಾನರು. 
ಅವರು ಹಾಸ್ಕಾಸ್ಪದರಾಗುವುದು ಹೇಗೆ? 


ಯೆಂ ಮಾಶಾಹಿತರಂೌ ಫ್ಲೇಶಂ ಸಹೇತೀ ಸಂಭನೇ ನೃಣಾಂ | 
ನ ತಸ್ಯ ನಿಷ್ಕೃತಿಃ ಶಕ್ಯಾ ಸತರ್ನಿಂ ವರ್ಷ ಶತ್ಸೈರಹಿ | a೨ 


೭೪ ಮನಂಸ್ಕೃತಿ ಗ ಅಧ್ಯಾಯ: ೨ 
ಮನುಷ್ಯನ ಈ ಜ್ಮನದ ಕುರಿತಾಗಿ ಮಾತಾ-ಪಿತೃಗಳ ಸಹಿಸಿದ ದುಃಖದ 
ಪರಿಹಾರಕ್ಕೆ ನೂರುವರ್ಷ ಯಣಿಯಾಗಿದ್ದರೂ ಸಾಲದು. ಆದುದರಿಂದ 


ತಯೋರ್ನಿತ್ಯಂ ಪ್ರಿಯಂ ಕುರ್ಯಾದಾಚಾರ್ಯಸ್ಕ ಚ ಸರ್ವದಾ | 
ತೇಷ್ಟೇವ ತ್ರಿಷು ತುಣ್ಣೇಷಂ ತಪಃ ಸರ್ವಂ ಸಮಾಹ್ಯತೇ | ೨೨೮ 


ಮಾತಾ-ಪಿತೃಗಳಿಗೂ, ಆಚಾರ್ಯನಿಗೂ ಅಪ್ರಿಯವನ್ನು ಮಾಡ 
ಬಾರದು. ಆ ಮೂವರಿಗೆ ಸಂತೋಷವಾದರೆ ಅದು ದೊಡ್ಡ ತಪಸ್ಸಿದ್ದಿಯು. 


ತೇಷಾಂ ತ್ರಯಾಣಾಂ ಶುಶ್ರೂಷಾ ಪರಮಂ ತಪ ಉಚ್ಯತೇ | 
ನ ತೈರಭ್ಯನನುಜ್ಹಾತೋ ಧರ್ಮುಮನ್ಯಂ ಸಮಾಚರೇತ್‌! ೨೨೯ 


ಆ ಮೂವರ ಸೇವೆಯು ಉತ್ತಮ ತಪಸ್ಸು. ಅವರ ಸಮ್ಮತಿಯಿಲ್ಲದೆ 
ಏನನ್ನೂ ಮಾಡಬಾರದು. 


ತ ಓವಹಿ ತ್ರಯೋ ಲೋಕಾಸ್ತ ಏನ ತ್ರಯ ಅಶುಮಾಃ | 
ತ ಏವಹಿ ತ್ರಯೋ ವೇದಾಸ್ತ ಏವೋಕ್ತಾ ಸ್ತ್ರಯೋಗ್ನ ಯಃ | ೨೩೦ 


ತ್ರೇತಾಗ್ನಿ--ವೇದತ್ರಯ---ಆಶ್ರಮತ್ರಯ- .ಲೋಕತ್ರಯಗಳಿಗೆ ಆ 
ಮೂವರು ಸಮಾನರು. ಇದರ ವಿವರ ಮುಂದಿದೆ: 


ಏತಾ ವೈ ಗಾರ್ಹಪತ್ಕೊ «8ಗ್ನಿರ್ಮಾತಾಗ್ನಿರ್ದಕ್ಷಿಣಃ ಸ್ಮೃತಃ 
ಗಂರುರಾಹವನೀಯಸ್ತು ಸಾಗ್ನಿ ತ್ರೇತಾ ಗರೀಯಸಿ ॥! ೨೩೧ 


ತಂದೆಯು ಗಾರ್ಹಪತ್ಕವು ತಾಯಿಯಂ ದಕ್ಸಿಣವು ಗುರುವು ಆಹವ 
ನೀಯವು ಇವು ಮೂರು ಪೂಜ್ಯವೇ. 


ತ್ರಿಷ್ವಕ್ರಮಾದ್ಯನ್ನೇತೇಷು ತ್ರೀಂಲ್ಲೋಕಾನ್‌ ವಿಜಯೇಜ್ಸ ಹಿ | 
ದೀಪ್ಮವರಾನಃ ಸ್ವವಪುಷಾ ದೇವವದ್ದಿ ವಿ ಮೋದತೇ! ೨೨ 


ಆ ಮೂವರಲ್ಲಿ ಅಜಾಗರೂಕನಾಗದೆ ಇದ್ದರೆ ಬ್ರಹ್ಮಚಾರಿಯೂ ಗೃಹ 
ಸ್ಥನೂ ಶ್ರೇಯೋಭಾಜನನಾಗುತ್ತಾನೆ. 


ಆಧ್ಯಾಯೆ: 37 ಮನುಸ್ಮೃತಿ ೭೫ 
ಇಪು೦ ಲೋಕಂ ಮಾತೃಭಕ್ಕ್ಯಾ ಪಿತೃಭಕ್ತ್ಯಾ ತು ಮಧ್ಯಮಂ | 
ಗುರುಶುಶ್ರೂಷಯಾ ತ್ರೇವಂ ಬ್ರಹ್ಮಲೋಕಂ ಸಮಶ್ನು ತೇ | ೨೩ 


ಮಾತೃಪಿತ್ರಾಚಾರ್ಯ ಈ ಮೂವರಲ್ಲಿಯ ಭಕ್ತಿಯಿಂದ ಕ್ರಮವಾಗಿ 
ಭೂಮಿ- ಸ್ವರ್ಗ-ಬ್ರಹ್ಮಲೋಕಗಳನ್ನು ಹೊಂದುತ್ತಾನೆ. 


ಸರ್ವೇ ತಸ್ಕ್ಯಾದೃತಾ ಧರ್ಮಾ ಯಸ್ಕೈತೇ ತತ್ರ ಆದೃತಾಃ | 
ಅನಾದೃತಾಸ್ತು ಯಸ್ಮೈತೇ ಸರ್ವಾಸ್ತಸ್ಕಾಫಲಾಃ ಕ್ರಿಯಾಃ 1 ೨೩೪ 


ಬ್ರಹ್ಮಚಾರಿಯು ಈ ಮೂವರನ್ನು ಗೌರವಾರ್ಹರೆಂದು ತಿಳಿದರೆ 
ಧರ್ಮವು ಗೌರವಿಸಲ್ಪಟ್ಟಂತೆ, ಇಲ್ಲವಾದರೆ ಎಲ್ಲವೂ ನಿಷ್ಕಲ. 


ಯಾವಸ್ತ್ರಯಸ್ತೇ ಜೀವೇಯುಂಸ್ತಾವನ್ನಾ ನ್ಯಂ ಸಮಾಚರೇತ್‌ | 
ತೇಸ್ಟೇವ ನಿತ್ಯಂ ಶುಶ್ರೂಷಾಂ ಕುರ್ಯಾತ್ರಿಯಹಿತೇ ರತಃ 1 ೨೩೫ 


ಮಾತೃಪಿತ್ರಾಚಾರ್ಯರು ಬದುಕಿರುವಾಗ ಅವರ ಹಿತದಲ್ಲಿ ಗಮನವಿಟ್ಟು 
ಅವರ ಸೇವೆಯನ್ನು ಮಾಡುತ್ತಿರಬೇಕು. 


ತೇಸಾಮನುಸರೋಧೇನ ಪಾರತ್ರ್ಯಂ ಯದ್ಯದಾಚರೇತ್‌ | 
ತತ್ತನ್ನಿ ನೇದಯೇತ್ರೇಭ್ಳೋ ಮನೋವಚನಕರ್ಮಭಿಃ 1 ೨೩೬ 
ಅವರ ಸೇವೆಗೆ ಕೊರತೆಯಾಗದೆ ತನಗಿಷ್ಟವಾದ ಪರಲೋಕ ಸಾಧನೆ 
ಯನ್ನು ಮಾಡಿದರೆ ಅದನ್ನು ಅವರಿಗೆ ನಿವೇದಿಸಬೇಕು. 
ತ್ರಿಸ್ಟೇತೇಷ್ವಿತಿಕೃತ್ಯಂ ಹಿ ಪುರುಷಸ್ಯ ಸಮಾಪ್ಯತೇ ! 
ಏಷ ಧರ್ಮಃ ಪರಃ ಸಾಕ್ಸಾದುಪಧರ್ಮೋನ್ಯ ಉಚ್ಯತೇ | ೨೩೩ 
ಮನುಷ್ಯನು ಇವರ ಸೇವಾತತ್ಸರನಾದರೆ ಅದರಿಂದ ಅವನ ಇತಿಕರ್ತ 
ವ್ಯವು ಪೂರ್ಣವಾಯಿತು. ಅಂತಹ ಧರ್ಮಕ್ಕಿಂತ ಬೇರೆಯದು ಮುಖ್ಯ 
ವಲ್ಲ. 
ಶ್ರದ ಧಾನಃ ಶುಭಾಂ ವಿದ್ಯಾ ಮಾದದೀತಾವರಾದನಿ | 
ಅಂತ್ಯಾದಸಿ ಸರಂ ಧರ್ಮಂ ಪ್ರೀರತ್ಸಂ ದುಷ್ಪುಲಾದಸಿ | ೨೩೮ 


೭೬ ಮನುಸ್ಮೃತಿ [ ಅಧ್ಯಾಯ: 


ಶ್ರದ್ಧೆಯಿಂದ ಅಂತ್ಯಜನಿಂದಲೂ ವಿದ್ಯೆಯನ್ನು ಸ್ವೀಕರಿಸಬೇಕು. ಆ 
ಕಾಲದಲ್ಲಿ ಇತರರಿಂದ ಅದು ದೊರೆಯದೆ ಪೂರ್ವಪುಣ್ಕಬಲದಿಂದ ವಿಷವೈದ,, 
ಮಂತ್ರಸಿದ್ದಿ, ಆತ್ಮಜ್ಞಾನಗಳು ಅಂತ್ಯಜನಲ್ಲಿ ಫಲಿಸಿದ್ದರೆ ಅದು ಪರಿತ್ಕಾಗಾರ್ಹ 
ವಲ್ಲ. ಜಾತಿದೋಷವು ವಿದೈೆಗಿಲ್ಲ. ಸ್ತ್ರೀರತ್ನವು ದುಷ್ಕುಲದಿಂದಲೂ 
ಗ್ರಾಹ್ಯವಾಗಿದೆ. ಇದು ಆರ್ಯರ ನಿರ್ಮತ್ಸರತೆಗೆ ಉತ್ತಮ ಸಾಕ್ಸಿಯು. 
ಅವರು ಜಾತಿವಾದದ ದುರಭಿಮಾನಿಗಳಲ್ಲ. ಮುಂದೆಯೂ ಇದರ ಆಧಾರ 
ಬರುವುದು. 


ವಿಸಾದಸ್ಕವವ್ಫಿತಂ ಗ್ರಾಹ್ಯಂ ಬಾಲಾದಪಿ ಸಂಭಾಷಿತಂ | 
ಅನಿತ್ರಾದನಿ ಸಹ್ವೃತ್ತಂ ಅನೇಧ್ಯಾದನಿ ಕಾಂಜನಂ | ೨೩೯ 


ಅಮೃತವು ಅಕಸ್ಮಾತ್‌ ವಿಷಪದಾರ್ಧದಲ್ಲಿ ಬೆರೆತಿದ್ದರೂ, ಸೂಕ್ತಿಯನ್ನು 
ಮಗುವಿನಿಂದಲೂ, ಶತ್ರುವಿನಲ್ಲಿದ್ದ ಸದಾಚಾರವನ್ನೂ, ಮಲದಲ್ಲಿದ್ದ ಸ್ವರ್ಣ 
ಕುಂಡವನ್ನೂ ಬಿಡಬಾರದು. 


ಸ್ತ್ರೀಯೋ ರತ್ನಾ ನೈಥೆಣ ವಿದ್ಯಾ ಧರ್ಮಃ ಶೌಚಂ ಸುಭಾಷಿತಂ | 
ವಿವಿಧಾನಿ ಚ ಶಿಲ್ಪಾನಿ ಸಮಾಜೀಯಾನಿ ಸರ್ವತಃ | ೨೪೦ 


ಹೆಣ್ಣು, ರತ್ನ, ವಿದ್ಯೆ, ಧರ್ಮ, ಶೌಚ, ಸೂಕ್ತಿ, ಶಿಲ್ಪಗಳನ್ನು ಎಲ್ಲಿ 
ದ್ದರೂ ಸ್ವೀಕರಿಸಬಹುದು. 


ಅಬ್ರಾಹ್ಮಣಾದಧ್ಯ ಯನಮಾಪತ್ವಾಲೇ ವಿಧೀಯತೇ | 
ಅನುವ್ರಜ್ಯ್ಮಾ ಚ ಶಂಶ್ರೂಷಾ ಯಾವದಧ್ಯಯನಂ ಗುರೋಃ! ೨೪೧ 


ವಿದ್ಯಾವಂತ ಬ್ರಾಹ್ಮಣರು ದುರ್ಲಭರಾಗಿ, ಇತರರಲ್ಲಿದ್ದ ವಿದ್ಮೆಯನ್ನು 
ಈ ಆಪತ್ಕಾಲದಲ್ಲಿ ಪರಿಗ್ರಹಿಸಬಹುದು. ಆಂತಹ ಕಡೆ ಅಧ್ಯಯದ ಕಾಲದಲ್ಲಿ 
ಮಾತ್ರ ಗುರುಭಾವವು. 


ನಾಬ್ರಾಹ್ಮಣೇ ಗುರೌ ಶಿಷ್ಕೋ ವಾಸಮಾತ್ಯಂತಿಕಂ ವಸೇತ್‌ | 
ಬ್ರಾಹ್ಮಣೇ ಚಾನನೂಚಾನೇ ಕಾಂಕ್ಷನ್ನತಿಮನುತ್ತಮಾಂ॥ ೨-೨ 


ಅಧ್ಯಾಯ : ೨] ಮ ಸ್ಮೃತಿ ೬೩ 


ನೈಷ್ಠಿಕ ಬ್ರಹ್ಮಚಾರಿಯಾಗಿ ಮರಣಾಂತ ಗುರುಕುಲವಾಸದಲ್ಲಿ ಇಷ್ಟ 
ವುಳ್ಳವನು ಸಾಂಗವೇದಾಧ್ಮಾಯಿ ಬ್ರಾಹ್ಮಣನನ್ನು ಆಶ್ರಯಿಸಬೇಕು. ಅನ್ಯಥಾ 
ಬ್ರಹ್ಮವಿದ್ಯಾಫೆಲಮೋಕ್ಷವು ದುರ್ಲಭವು. 


ಯೆದಿ ತ್ವಾತ್ಕಂತಿಕಂ ವಾಸಂ ರೋಚೆಯೇತ ಗುರೋಃ ಕಂಲೇ | 
ಯುಕ್ತಃ ಪರಿಚರೇದೇಸಮಾಶರೀರವಿಪೋಕ್ಷಣಾತ್ತ ್ಕೃ ೨3೪ 


ಒಂದು ವೇಳೆ ಶಿಷ್ಕನಾದವನು ನೈಷ್ಠಿಕ ಬ್ರಹ್ಮಚರ್ಯವನ್ನು ಪಾಲಿಸುತ್ತ 
ಗುರುಕುಲದಲ್ಲಿ ವಾಸಿಸಲು ಬಯಸಿದರೆ, ಜೀವವಿರುವವರೆಗೆ ಯೋಗ್ಯರೀತಿ 
ಯಿಂದ ಗುರು ಶುಶ್ರೂಶೆಯಲ್ಲಿ ಕಾಲಕಳೆಯಬೇಕು. 


ಆ ಸಮಾಪ್ತೇಃ ಶರೀರಸ್ಯ ಯಸ್ತು ಶಂಶ್ರೂಹತೇ ಗಂರೆಂಂ ! 
ಸ ಗಚ್ಛತ್ಕಂಜಸಾ ವಿಪ್ರೋ ಬ್ರಹ್ಮಣಃ ಸದ್ಮ ಶಾಶ್ವತಂ! ೨೪೪ 


ಮರಣಾಂತ ಗುರುಸೇವೆಯನ್ನು ಮಾಡಿದರೆ ಬ್ರಹ್ಮಪ್ರಾಪ್ತಿಯು 
ನಿಶ್ಚಯವಾಗಿ ಆಗುವುದು. 


ನ ಪೂರ್ವಂ ಗುರವೇ ಕಿಂಟಿದುಪಕುರ್ಪೀತ ಧವರ್ನ್ಭಪಿತ್‌ | 
ಸ್ನಾಸ್ಕಂಸ್ತು ಗುರುಣಾಜ್ಞಪ್ತಃ ಶಕ್ತಾ ಗಂರ್ವರ್ಥಮಾಹರೇತ್‌ 1 ೨೪೫ 


ವ್ರತಸಮಾವರ್ತನೆಗೆ ಇಚ ಓಸುವವನು ಗುರುಸಮ್ಮತಿಯಿಂದ ದಕ್ಕಿ ಣೆ 
ಕೊಡಬೇಕು. ಮೊದಲು ಕೊಡುವ ಅವಶೃವಿಲ್ಲ. ಇವನು ಉಪಕುರ್ವಾ 
ಣನು. 


ಕ್ಷೇತ್ರಂ ಹಿರಣ್ಯಂ ಗಾಮಶ್ಚಂ ಛಕ್ರೋಸಾನಹಮಾಸನಂ | 
ಧಾನ್ಯಂ ಶಾಕಂ ಚ ವಾಸಾಂಸಿ ಗುರವೇ ಪ್ರೀತಿಮಾವಹೇತ್‌ | ೨೪೬ 


ಭೂಮಿ, ಸ್ವರ್ಣ, ಗೋ, ಅಶ್ವ, ಛತ್ರೋಪಾನಹ್‌, ಆಸನ, ಧಾನ್ಯ, 
ಶಾಕ, ಬಟ್ಟೆಬರೆ ಎಲ್ಲವನ್ನು ಗುರುವಿಗೆ ಪ್ರಿಯವಾದರೆ ಕೊಡಬಹುದು. 


ಆಚಾರ್ಯ ಕು ಖಲು ಪ್ರೇಶೇ ಗುರುಫಪುತ್ರೇ ಗುಣಾನ್ವಿತೇ 1 
ಗಂರುಹಾರೇ ಸಖಿಂಡೇ ವಾ ಗೂರುನದ್ವೃತ್ತಿ ಮಾಚರೇತ್‌ 1. 53೪೭ 


೭೮ ಮನಂಸ್ಮೃೃತಿ [ ಅಧ್ಯಾಯಃ ೨ 


ಆಚಾರ್ಯನು ಸತ್ತರೆ ನೈಷ್ಠಿಕ ಬ್ರಹ್ಮಚಾರಿಯು ಗುಣಾನ್ವಿತ ಗಂರುಪತ್ನಿ 
ಗುರುಸಪಿಂಡರು ಇವರಲ್ಲಿ ವಾಸಿಸಬಹುದು. 


ಏತೇಸ್ವವಿದ್ಯಮಾನೇಷು ಸ್ಲಾನಾಸನಪಿಹಾರವಾನ್‌ | 


ಪ್ರಯುಂಜಾನೋಣಗ್ನಿ ಶುಶ್ರೂಹಾಂ ಸಾಧಯೇದ್ದೇ ಹಮಾತ್ಮನಃ ॥ ೨೪೮ 
ಇವರಾರೂ ಇಲ್ಲದಿದ್ದರೆ ಗುರುವಿನ ಅಗ್ನಿಪರಿಚರ್ಯೆ ಮಾಡುತ್ತ 


ಶೇಷಾಯುಷ್ಯವನ್ನು ಕಳೆಯಬಹುದು. ಆಗಲೂ ಬ್ರಹ್ಮಪ್ರಾಪ್ತಿಯೋಗ್ಯ 
ನಾಗುವನು. 


ಏವಂ ಚರತಿ ಯೋ ವಿಪ್ರೋ ಬ್ರಹ್ಮಚರ್ಯಮವಿಪ್ಪು ತಃ | 

ಸ ಗಚ್ಛತ್ಯುತ್ತಮಸ್ಥಾ ನಂ ನ ಜೇಹಾಜಾಯತೇೇ ಪುನಃ 1. ೨೪೯ 

ಹೀಗೆ ವಿಪ್ಪನು ಬ್ರಹ್ಮಚರ್ಯವನ್ನು ಸಾಧಿಸಿದರೆ ಉತ್ತಮ ಸ್ಥಾನವನ್ನು 
ಹೊಂದಿ ಪುನರ್ಜನ್ಮ ಇಲ್ಲದಾಗುವನು. 


ಅಧ್ಯಾಯ ೩. 


ವಿವಾಹೇಚ್ಛೆಯಿದ್ದರೆ ಬ್ರಹ್ಮಚರ್ಯವ್ರತವನ್ನು ಬಿಡಬೇಕು. ವಿವಾಹ 
ವಾಗಬೇಕು. ಅದಕ್ಕೆ ವಯಸ್ಸು ಕನ್ಮಾಲಕ್ಷಣಾದಿಗಳನ್ನು ಹೇಳಲು ಉಪ 
ಕ್ರೆಮಿಸುತ್ತಾರೆ. 


ಷತ್ರಿಂಶದಾಬ್ದಿಕಂ ಚರ್ಯಂ ಗುರೌ ಶ್ರೈವೇದಿಕಂ ವ್ರತಂ ! 
ಕದರ್ಥಿಕಂ ಪಾದಿಕಂ ವಾ ಗ್ರಹಣಾಂತಿಕಮೇವ ವಾ! ೧ 


ಮೂರು ವೇದಗಳ ಸಾಂಗೋಪಾಂಗ ಅಧ್ಯಯನಕ್ಕೆ ಮೂವತ್ತಾರು 
ವರ್ಷ ಬ್ರಹ್ಮಚರ್ಯವ್ರತ ಗುರುಕುಲವಾಸಗಳು. ಅದರರ್ಧ ಹದಿನೆಂಟು 
ಅದರರ್ಧ ಒಂಬತ್ತು ಅಧವಾ ಗ್ರಹಣ ಧಾರಣಶಕ್ತಿ ತುಂಬ ಇದ್ದರೆ ಅಧ್ಯಯನ 
ಸಮಾಪ್ತಿಪರ್ಯಂತ ಗುರುಕುಲದಲ್ಲಿ ಇರಬೇಕು. ಬ್ರಹ್ಮಪದಕ್ಕೆ ವೇದವು 
ಅರ್ಥ. ವೇದದ ಮುಖ್ಯಾರ್ಧವು ಬ್ರಹ್ಮವು. ಆದುದರಿಂದ ವೇದದ 
ಅಧ್ಯಯನ ವಿಚಾರಗಳು ತದುಪಯೋಗಿ ಗುರುಸೇವೆ ಅಧ್ಯಯನ ಪ್ರತಿಬಂಧಕ 
ರಾಗದ್ದೇಷ, ಕಾಮವರ್ಧಕ, ಅನ್ನಪಾನ ಆಚಾರಗಳ ವರ್ಜನೆಗಳು ಬ್ರಹ್ಮ 
ಚರ್ಯವು. ಅದನ್ನು ಮಾಡುವವನು ಬ್ರಹ್ಮಚಾರಿಯು. 


ವೇದಾನಧೀತ್ಯ ವೇದೌ ವಾ ವೇದಂ ವಾಸಿ ಯಥಾಕ್ರಮಂ | 
ಅಷಿಪ್ಲು ತಬ್ರಹ್ಮಚರ್ಯೋ ಗೃಹಸ್ಥಾಶ್ರಮಮಾವಸೇರ್ತ೯ | ೨ 


ನಾಲ್ಕು-ಮೂರು-ಎರಡು-ಒಂದು ವೇದವನ್ನು ಶಕ್ಟ್ಯಾನುಸಾರವಾಗಿ 
ಕಲಿತು ಬ್ರಹ್ಮಚರ್ಯವ್ರತಿಯಾದವನು ಮದುವೆಯಾಗಬೇಕು.  ಪುಂಸ್ಕ್ಯ 
ಪೂರ್ಣನಾಗಿ ಸ್ತ್ರೀಜನ್ಮರೋಗ ನೈಸರ್ಗಿಕ ಲೈಂಗಿಕ ರೋಗಗಳಿಗೆ ಬಲಿಯಾಗ 
ದವನು ವಿವಾಹಾಧಿಕಾರಿಯು. ಸ್ವರತಿ (ಮುಷ್ಟಿಮ್ಮೆಥುನ) ಸರತಿ (ಸಲಿಂಗಿ 
ಗಳ ಅಭಿರತಿ) ದುಷ್ಟ ಸ್ತ್ರೀಸಹವಾಸಗಳಿಂದ ಸಾಂಕ್ರಾಮಿಕ ರೋಗ ವೀರ್ಯ 


೮೦ ಮನುಸ್ಮೃತಿ [ ಅಧ್ಯಯ: ೩ 


ಕ್ಷೀಣತೆ ಇಂದ್ರಿಯ ಬಲಕ್ಷೀಣತೆ ಇದ್ದವನು ಮದುವೆಯಾದರೆ ವಿವಾಹಫಲ 
ವಾದ ಉತ್ತಮ ರತಿ ಸತ್ಸಂತಿ ಧರ್ಮ ಏನೊಂದೂ ಸಿದ್ದಿಸದು ಮಾತ್ರವಲ್ಲ, 
ಸ್ತ್ರೀಯ ನಿಂದೆಗೂ ವೈಫಲ್ಯಕ್ಕೂ ಕಾರಣನಾಗುವನು. ಧನ-ವಿದ್ಕೆದೇಹಾ 
ರೋಗ್ಯಗಳು ಇಲ್ಲದೆ ತನ್ನ ಪತ್ನಿಯ ಸಂತತಿಯ ಪೋಷಣೆ ಮಾಡಲಾರನು. 
ಈ ರೂಪದಿಂದ ಬ್ರಹ್ಮಚರ್ಯ ಇದ್ದವನು ವಿವಾಹಾಧಿಕಾರಿಯು. ಧರ್ಮ 
ಅರ್ಥಕಾಮಗಳು ಪುರುಷಾರ್ಥಗಳಾದುದರಿಂದ ತಪ್ಪದೆ ಅಂತಹ ಗ್ರಂಥಗಳ 
ಅಧ್ಯಯನವು ಶಾಸ್ತ್ರಸಮ್ಮತವಾಗುವುದು. ಅಧ್ಯಯನ ಮಾಡಿಯೇ ಇರ 
ಬೇಕು ಗೃಹಸ್ಥನಾಗಲು. ಆದುದರಿಂದ ಯುಷಿಗಳು ಸಂಸ್ಕೃತದಲ್ಲಿ ಅಂತಹ ಎಲ್ಲ 
ಗ್ರಂಧಗಳನ್ನು ತುಂಬಿದ್ದಾರೆ. ಆದರೆ ಈ ಕಾಲದ ವಿದ್ಯಾಭ್ಯಾಸ ಪದ್ಧತಿಯು 
ಧನವೊಂದನ್ನೆ ಗಮನಿಸಿ ಧರ್ಮಕಾಮಗಳ ಅಧ್ಯಯನವನ್ನು ವಿದ್ಯಾರ್ಥಿಗಳಿಗೆ 
ತಳ್ಳಿಹಾಕಿದೆ. ಅದರಿಂದ ಕುಂಟುಕುದುರೆಯಂತೆ ಜನಜೀವನವು ಅಪೂರ್ಣ 
ಲುಪ್ತ ದಾಂಪತ್ಯದ ವೈರಸ್ಕ ಅಶಾಂತ ಸಮಾಜ ಜೀವನಗಳು ಕಾಮಶಾಸ್ತ್ರ 
ಧರ್ಮಶಾಸ್ತ್ರಗಳ ಮಾರ್ಮಿಕ ಅಧ್ಯಯನದಿಂದ ತೊಲಗದಿರಲಾರವು. ಆದುದ 
ರಿಂದ ಈ ಕಾಲದ ಜನರನ್ನು ಯಾವ ಅಂಶದಲ್ಲೂ ಪ್ರಶಂಸಿಸುವ ಸಂಭವವಿಲ್ಲ. 
ಮಹರ್ಷಿಗಳ ದೃಷ್ಟಿಯು ಪರಿಪೂರ್ಣವು. 

ತಂ ಪ್ರತೀತಂ ಸ್ವಧರ್ಮೇಣ ಬ್ರಹ್ಮದಾಯಹರಂ ಹಿತಂ | 

ಸ್ರಗ್ರಿಣಂ ತಲ್ಪ ಆಸೀನಂ ಅರ್ಹಯೇಕ್ಟ್ರಥಮಂ ಗವಾ॥ ೩ 

ಬ್ರಹ್ಮಚಾರಿಯಾದವನು ಅಪತಿತ ಅಕ್ಲೀಬ ದಶದೋಷವಿವರ್ಜಿತನು 
ದ್ವಿತೀಯ ಪಿತೃವಿನಿಂದ (ಆಚಾರ್ಯನಿಂದ) ಬ್ರಹ್ಮದಾನ ಪರಿಗ್ರಹ ಮಾಡಿದ 
ವನು ಆದುದರಿಂದ ಅವನನ್ನು ಈಗ ವಿವಾಹಪೂರ್ವದಲ್ಲಿ ಗಂಧಮಾಲ್ಮಾದಿ 
ಗಳಿಂದ ಅಲಂಕರಿಸಿ ಉನ್ನತಾಸನದಲ್ಲಿ ಕುಳ್ಳಿರಿಸಿ ಸನ್ಮಾನಿಸಬೆ£ಕು. 

ಗುರುಣಾನುನುಂತಃ ಸ್ನಾತ್ವಾ ಸಮಾವೃತ್ತೋ ಯಥಾವಿಧಿ | 

ಉದ್ವಹೇತ ದ್ವಿಜೋ ಭಾಂರ್ಯಾಂ ಸನರ್ಹಾಂ ಲಕ್ಷಣಾನವ್ವಿತಾಂ॥ ೪ 


ಮೊದಲು ವ್ರತಸಮಾರ್ತನೆಯನ್ನು ಪದ್ಧತಿಯ ಪ್ರಕಾರ ಮಾಡಬೇಕು. 


ಬಳಿಕ ಮಂಗಲಲಕ್ಷಣದಿಂದ ಕೂಡಿದ ಜಾತಿಸ್ತ್ರೀಯನ್ನು ಹೆಂಡತಿಯಾಗಿ 
ಸ್ವೀಕರಿಸಬೇಕು. 


೬-ಅಧ್ಯಾಯ: ೩] ಮನಸ್ಮ್ಮೃತಿ ಅಡಿ 


ಅಸಪಿಂಡಾ ಚ ಯಾ ಮಾತುರಸಗೋತ್ರಾ ಚ ಯಾ ಪಿತುಃ | 
ಸಾ ಪ್ರಶಸ್ತಾ ದ್ವಿಜಾತೀನಾಂ ದಾರಕರ್ಮಣಿ ಮೈಥುನೇ! ೫ 


ಹೆಂಡತಿಯ ಕೆಲಸವಾದ ದೇವಪಿತೃಕಾರ್ಯ, ದೇಹಪರಿಚರ್ಯಾ, 
ಗೃಹಕೃತ್ಯಗಳಲ್ಲಿ ಮತ್ತು ಸುರತ-ಸಂತತಿಗಳಲ್ಲಿ ಇಂತಹಳು ಪ್ರಶಸ್ತಳು: 
ತಾಯಿಯ ಮತ್ತು ತಂದೆಯ ರಕ್ತಸಂಬಂಧವನ್ನು ಹೊಂದಿದ ಏಳು ಸಂತತಿಯ 
ಒಳೆಗಿನವಳಾಗಬಾರದು. ತಂದೆಯಗೋತ್ತದವಳೂ ಆಗಬಾರದು. ತಿಳಿದರೆ 
ತಾಯಿಯ ಗೋತ್ರವನ್ನು ಬಿಡುವುದು ಲೇಸು. ದೇಹವಿಜ್ಞ್ಯಾನವು ಸಮಾನ 
ದೇಹಾಣುಗಳ ಸಂಬಂಧದಿಂದ ಹುಟ್ಟುವ ವ್ರಜೆಯು ಉತ್ತಮವಾಗುವುದಿಲ್ಲ 
'ವೆನ್ನುವುದು. ಆದುದರಿಂದ ಜೀವಾಣು, ಡಿಂಭಾಣುಗಳ ಅತ್ಮಂತ ಭಿನ್ನ 
ವರ್ಗದವುಗಳಾದರೆ ಬಹುಫಲವೆಂದು ಹೇಳುತ್ತದೆ. ಆ ಕಾರಣದಂದ 
ಸಂಬಂಧೀಸ್ವೀಯು ವಿವಾಹಯೋಗ್ಮವಮಲ್ಲವೆನ್ನಲಾಗಿದೆ. 


ಮಹಾನಸ್ರ್ಯ್ಯಸಿ ಸಮೃದ್ಹಾನಿ ಗೋಜಾವಿಧನಧಾನ್ಯಶಃ | 
ಸ್ತ್ರೀಸಂಬಂಧೇ ದಶ್ಶೆತಾಥಿ ಕುಲಾನಿ ಪರಿವರ್ಜಯೇತ್‌ 8 


ಸರ್ವಸಂಪತ್ಸಮೃದ್ಧ ವಾಗಿದ್ದರೂ ಕೆಟ್ಟ ಕುಲದ ಹೆಣ್ಣನ್ನು ಬಿಡುವುದಂ 
ಒಳ್ಳೆಯದು. ಸಂತತಿಯ ಕ್ಷೇಮವನ್ನೇ ಗುರಿಯಿಟ್ಟು ದೋಷವನ್ನು ಹುಡುಕ 
ಲಾಗಿದೆ. ರತಿಯು ಸಿಕ್ಕಿದರೂ ಧರ್ಮಸಂತತಿಗಳಾದ ವಿವಾಹ ಫಲಗಳ 
ಸಾಧನೆಯು ಆಗುವಂತಿರಬೇಕು. ಏಕವಿವಾಹವು ಪುರುಷ ಸಾಧ್ಯವಾದರೆ 
ಇದನ್ನು ಮರೆಯಲಾಗದು. ಬಹುವಿವಾಹವು ಸದಾ ಸುಖಮಯವಲ್ಲ; 
ಅನರ್ಧ ಸಂಭವವೇ ಬಹಳ. ಧನ ಮತ್ತು ವ್ಯವಹಾರ ಚಾತುರ್ಯವು 
ಅತೀವ ಇರಬೇಕು, ಆಗ ಬಹುವಿವಾಹವು ನಿಂದ್ಕವಲ್ಲ. ಮತ್ಸರ ಕಲಹ 
ಗಳು ಉಲ್ಬಣಿಸುವುದನ್ನು ತಡೆಯಬೇಕು. ಕಾಮವೇಗವು ಬಹಳವಿದ್ದವನು 
ನಿರುಪಾಯನಾಗಿ ಬಹುವಿವಾಹ ಮಾಡಿಕೊಳ್ಳಬೇಕಾದರೂ ಇವನ್ನು ಗಮನಿಸ 
ಬೇಕು. ಕಾಮಜೀವನದೊಂದಿಗೆ ಧರ್ಮಲಅರ್ಧಜೀವನವು ದುಃಖಮಯವಾಗ 
ದಿರಲು ಕನ್ಯಾಪರೀಕ್ಷಣವು ಅವಶ್ಯವಿದೆ. ಎಲ್ಲರ ಶೀಲವು ಒಂದೇ ತೆರನಿರುವು 
ದಿಲ್ಲ. ಪುಣ್ಯಬಲದಿಂದ ಧನದ ವೃದ್ಧಿ-ಹ್ರಾಸಗಳು ಮನುಷ್ಯನಿಗೆ ಬರುವುದ 
ಧಿಂದ ಧನಿಕಕುಲದ ಹೆಣ್ಣು ಲಾಭಕರವಲ್ಲ. 


ಲ ಮನುಸ್ಮೃತಿ [ ಅಧ್ಯಾಯ: ತ 


ಹೀನಕ್ರಿಯಂಂ ನಿಷ್ಟುರುಷಂ ನಿಶ್ಫ್ಚಂದೋ ಕೋಮಂಶಾರ್ಶಸಂ | 
ಕ್ಷಯ್ಕಾ ಮುಯಾವ್ಯಪಸ್ಮಾರಿಶ್ವಿತ್ರಿಕಂಸ್ಮಿ ಕುಲಾವಿ wl sg 


ಸಂಸ್ಕಾರಹೀನ, ಪುರುಷ ಸಂತತಿ ಕಡಿಮೆ ಇರುವ, ವಿದ್ಕಾವಂತವಲ್ಲದ, 
ಅರ್ಶಸ್‌, ಕ್ಷಯ, ಮಂದಾಗ್ನಿ, ಅಪಸ್ಮಾರ, ತೊನ್ನು, ಕುಷ್ಠರೋಗದ ಕುಲ 
ವನ್ನು ಬಿಡಬೇಕು. 


ನೋದ್ರಹೇತ್ಛಸಿಲಾಂ ಕನ್ಯಾಂ ನಾಧಿಕಾಂಗೀಂ ನ ರೋಗಿಣೇಂ | 
ನಾಲೋಪಿಂ೫ಾ9ಂ ನಾತಿಲೋಮಾಂ ನ ವಾಚಾಜಾಂ ನ ಸಿಂಗಲಾ೦ | ೪ 


ಕಂದು ಕೂದಲು, ಬಿಳಿಕಣ್ಣು, ಅಧಿಕಾಂಗ, ರೋಗ, ರೋಮಹೀನತೆ, 
ಅಧಿಕರೋಮ, ಪರುಷಧ್ವನಿಯುಳ್ಳ ಹೆಣ್ಣನ್ನು ಮದುವೆಯಾಗಬಾರದು. 

ನರ್ಷ್ಷವೃಕ್ಷನದೀನಾಮನ್ನೊ ೦ ನಾಂತ್ಯ ಪರ್ವತನಾಪಿಂಕಾಂ | 

ನ ಪಕ್ಷ್ಯಹಿಪ್ರೇಸ್ಕನಾಮ್ನೊಂ ನ ಚ ಭೀಷಣನಾವಿಂಕಾಂ | ೯ 

ನಕ್ಷತ್ರ, ಮರ, ನದಿ, ಅಂತ್ಯಜ, ಪರ್ವತ, ಪಕ್ಷಿ ನಾಗಭಯಂಕರ 
ಇಶ್ಮಾದಿ ಅರ್ಥದ ಹೆಸರು ಹುಡುಗಿಗೆ ಇರಬಾರದು. 


ಆವ್ಕಂಗಾಂಗೀಂ ಸೌನ್ಯುನಾಮ್ನೂಂ ಹಂಸವಾರಣಗಾಮಿಸೀಂ | 
ತನುಲೋಮಕೇಶದಶನಾಂ ಮುದ್ವಂಗೀಮುಡ್ವಹೇತ್ಸಿಯಂ | ೧೦ 


ಊನಾಂಗ ಇರಬಾರದು. ನಾಮವರ್ಣಗಳು ಮೃದುವಾಗಿರಬೇಕು. 
ಹೆಂಸ-ಮದಗಜಗಳಂತೆ ಚಂದ ನಡಿಗೆಯವಳು, ಮೃದು, ಗಿಡ್ಡ, ನುಣುಪು 
ಹಲ್ಲು ರೋಮ-ಕೂದಲು ಉಳ್ಳವಳು, ಕೋಮಲಾಂಗಳು ಉಳ್ಳವಳನ್ನು 
ಮದುವೆಯಾಗಬೇಕು. 


ಯೆಸ್ಕಾಸ್ತು ನ ಭನೇದ್ಭ್ಛ್ರಾ,ತಾನ ವಿಜ್ಞಾಯೇತ ವಾ ಪಿತಾ 


ನೋಪಯಚ್ಛೇತ ತಾಂ ಪ್ರಾಜ್ಞಃ ಪುತ್ರಿಕ೩ಧರ್ಮಶಂಕಯಾ ॥ ೧೧ 

ಯಾವಳಿಗೆ ಸೋದರರುಇಲ್ಲ ತಂದೆಯಾರೆಂದುತಿಳಿಯದು ಆಗ ಸಗೋತ್ಸ 
ಕೃತ್ರಿಮ ಪುತ್ರ ಸಂಶಯ ಉಳಿಯುವುದು, ಸಂತತಿಗೆ ದೋಷವು. ಸಂತತಿಯ 
ಲಾಭವಿಲ್ಲ. ಆದುದರಿಂದ ಅಂತಹ ಹುಡುಗಿಯನ್ನು ಬಿಡಬೇಕು. ಸಗೋತ್ರ 


ಅಧ್ಯಾಯ : ೩] ಮನುಸ್ಮೃತಿ ಈ 


ದವಳು ತಂಗಿ, ಅತ್ತೆ ಆಗಿರಬಹುದು. ಅಂತಹರು ಹೆಂಡತಿಯಾಗತಕ್ಕವರಲ್ಲ. 
ರಕ್ತಭೇದವಿಲ್ಲ. ರಕ್ತಭೇದದಿಂದ ಅಭಿವೃದ್ಧಿಯನ್ನು ಒಪ್ಪುವಾಗ ಇದು 
ವಿರುದ್ಧವು. 


ಸವರ್ಣಾಗ್ರೇ ದ್ವಿಜಾತೀನಾಂ ಪ್ರಶಸ್ತಾ ದಾರಕರ್ಮುಣಿ | 
ಕಾಮತಸ್ತು ಪ್ರವೃತ್ತಾನಾಮಿಮಾಃ ಸ್ಕುಃ ಕ್ರಮಶೋ ವರಾಃ ೧೨ 


ಎಲ್ಲರಿಗೂ ಮದುವೆ ಆಗುವಾಗ ಮೊದಲಿನ ಮದುವೆಗೆ ತನ್ನ ಜಾತಿಯ 
ಹುಡುಗಿ ಆಗಬೇಕು. ಕಾಮಕ್ಕಾಗಿ ಮಾತ್ರ ಆಗುವ ಮದುವೆಗೆ ಜಾತಿನಿಯಮ 
ಏಲ್ಲ. 


ಶೂದ್ರನ ಭಾರ್ಯಾ ಶೂದ್ರಸ್ಯ ಸಾ ಚಸ್ತಾ ಚ ವಿಶಃ ಸ್ಮೃತೇ! 
ತೇಚಸ್ವಾ ಚ್ಛೆವ ರಾಜ್ಚಶ್ಚ ತಾಶ್ವ ಸ್ವಾ ಚಾಗ್ರಜನ್ಮನಃ | ೧೩ 


ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಲ್ಲಿ ಮೊದಲನೆಯವರಿಗೆ ಅನಂತರ 
ಜಾತಿಯ ಎಲ್ಲ ಸ್ತ್ರೀಯರು ವಿವಾಹಯೋಗ್ಯರು. 


ನ ಬ್ರಾಹ್ಮಣಕ್ಷತ್ರಿಯೆಯೋರಾಪದ್ಮಪಿ ಹಿ ತಿಷ್ಕತೋಃ ! 
ಕಸ್ಮಿಂಶ್ಚಿದಸಿ ವೃತ್ತಾಂತೇ ಶೂದ್ರಾ) ಭಾರ್ಯೋಪದಿಶ್ಶತೇ ಕೆ ೧೪ 


ಪ್ರಥಮ ವಿವಾಹದಲ್ಲಿ ಶೂದ್ರ ಸ್ತ್ರೀಯನ್ನು ಬಿಡಬೇಕು. ಸವರ್ಣ 
ಸ್ತ್ರೀಯು ಸರ್ವಧಾ ಸಿಗದಿದ್ದರೂ ಈ ವರೆಗೆ ಅನ್ಕವರ್ಣದ ಸ್ತ್ರೀಯನ್ನು 
ಮದುವೆಯಾದ ಉದಾಹರಣೆ ಇಲ್ಲ. 


ಹೀನಜಾತಿಸ್ತ್ರಿಯಂ ಮೋಹಾದುದ್ದಹಂತೋ ದ್ವಿಜಾತಯಃ | 
ಕುಲಾನ್ಯೇವ ನಯಂತ್ಯಾಶು ಸಸಂತಾನಾನಿ ಶೂದ್ರತಾಂ! ೧೫ 
ಶೂದ್ರಾಮೇದೀ ಪತತ್ಕತ್ರೇರುತಥ್ಮ ತನಯಸ್ಕ ಚ | 

ಶೌನಕ್‌ಸೃ ಸಂತೋತ್ಸತ್ಕಾ ತದಪತ್ಯತಯಾ ಭೃಗೋಃ | ೧೬ 


ಕಾಮದಿಂದ ಮದುವೆಯಾದಾಗ ಸಂತತಿಗೆ ಅವ್ಯವಸ್ಥೆಯಾಗುವುದು. 
ಮಿಶ್ರಸಂತತಿಯು ಮಿಶ್ರವಾಗಿ ಇತರರ. ವಕ್ತೆದೃಷ್ಟಿಗೆ ಪಾತ್ರವಾಗಂವುದು, 


ಛಟ ಮನುಸ್ಮೃತಿ [ ಅಧ್ಯಾಯ : 4 


ಸ್ವಜಾತಿ ಸಂತತಿಯಿದ್ದರೆ, ಬಳಿಕ ಪರಜಾತಿ ಸ್ತ್ರೀಯಲ್ಲಿ ಸಂತತಿಯು ಜನಕನಿಗೆ 
ಅಷ್ಟು ನಿಂದಾರ್ಹವಲ್ಲ. ತನ್ನ ಕುಲವೃದ್ಧಿಗೆ ರಕ್ಷಣೆಗೆ ವ್ಯವಸ್ಥೆ ಯಾಯಿತು. 
ಮಿಶ್ರಸಂಶತಿಯು ಅದರಪುಣ್ಕಾನುಸಾರ ಜೀವಿಸುತ್ತಿರಲಿ. ಜೀವನದ ಹೊಣೆಯು 
ತಂದೆಗೆ ಮಕ್ಕಳ ವಿಷಯದಲ್ಲಿ ಕಡಿಮೆ. ದೈವವಾದದಲ್ಲಿ ಅವರವರ ಪಾಪ 
ಪುಣ್ಮವು ಅವರವರ ಸುಃಖ-ದುಃಖಗಳಿಗೆ ನಿಯಾಮಕವಾದಾಗ ಮಾತಾಪಿತೃ 
ಗಳ ಹೊಣೆಯನ್ನು ಎತ್ತಿಹಿಡಿಯುವ ಅವಶ್ಯವಿಲ್ಲ. ಪಿತೃಧನದಿಂದ ಜೀವನ 
ನಿರೀಕ್ಷೆಯು ಅನರ್ಧಕಾರಿಯು. ಸಂತತಿಯು ಯಾರಿಗೂ ಸ್ವೇಚ್ಛೆಯಿಂದ ಹಲುಬಿ 
ದವರಿಗೆ ಸಿಗುವುದಿಲ್ಲ. ಸಂತತಿಯ ಸಮಸ್ಯೆಯಿಂದ ವಿವಾಹದಲ್ಲಿ ಸಂಖ್ಯಾ 
ನಿಯಮವು ಜಾತಿನಿಯಮವು ಅಷ್ಟು ನಿಷ್ಕುರವಲ್ಲ. ಮನಸ್ಸು ಸ್ವಾಧೀನ 
ಇರುವುದಾದರೆ ಪರೀಕ್ಷಿಸಿ ಸ್ವೀಕರಿಸಿದ ಸ್ತ್ರೀಯಲ್ಲಿ ಕಾಮಪ್ರೇಮಗಳು ಬೆಳೆಯು 
ವುದು ನ್ಯಾಯವು. ತನ್ನ ಜಾತಿಯ ಹೆಣ್ಣು ಸಿಗದಿರುವುದು ಸಾಮಾನ್ಯವಾಗಿ 
ಸುಳ್ಳು. ಮನಸ್ಸು ಸಿಕ್ಕಾಪಟ್ಟೆ ಹರಿಯಂವ ಮನುಷ್ಯನು ಕಾಮದಲ್ಲಿ ಮಾತ್ರ 
ವಲ್ಲ. ಧರ್ಮ-ಅರ್ಧಗಳ ಲೋಕವ್ಯವಹಾರದಲ್ಲೂ ತಪ್ಪುವನು. ಅಯಶಸ್ವಿ 
ಯಾಗುವನು. ಈ ಮನೋಬಲದ ಅಳತೆಯನ್ನು ಸೂಚಿಸಲು ಈ ಕಟ್ಟು 
ಪಾಡುಗಳು ಸಹಾಯಕವಾಗಿವೆ. ಪರಜಾತಿಯಸ್ವ್ರೀಯು ಹೆಂಡಶಿಯಾದರೆ ತನ್ನ 
ಕುಲಮರ್ಯಾದೆಯ, ದೇವಪಿತೃ್ಯಗಳ ಕಾರ್ಯಗಳಿಗೆ ಅವಳು ಸೇರುವುದನ್ನು 
ಇತರರು ಸಂತೋಷಿಸುವುದಿಲ್ಲ. 


ಶೂಹಾ)ಂ ಶಯನಮಾರೋಪ್ಯ ಬ್ರಾಹ್ಮಣೋ ಯಾತ್ಯಧೋಗತಿಂ [ 
ಜನಯಿತ್ವಾ ಸುತಂ ತಸ್ಯಾಂ ಬ್ರೌಹ್ಮಣ್ಕಾದೇವ ಹೀಯತಶೇ | ೧೬ 


ಬ್ರಾಹ್ಮಣನು ಸ್ವಜಾತಿಯ ಸ್ತ್ರೀಯನ್ನು ಮದುವೆಯಾಗಿ ಅವಳಲ್ಲಿ ಸುಖ 
ಜೀವನ-ಸಂತತಿಗಳನ್ನು ಪಡೆಯದೆ, ಕೇವಲ ಅನ್ಯಜಾಶಿ ಸ್ತ್ರೀಯನ್ನು ಸ್ವೇಚ್ಛೆ 
ಯಿಂದ ಭೋಗಿಸಿದರೆ ಅಪರಾಧವು. ಇಲ್ಲವಾದರೆ ಕಾಮವಿವಾಹಕ್ಕೆ ಸಮ್ಮ 
ತಿಯು ನ್ಮಾಯವಲ್ಲ. 


ಜೈನಸನಿತ್ಛ್ಯಾತಿಥೇಯಾನಿ ತತ್ರ್ರಥಾನಾನಿ ಯಸ್ಯ ತು 
ನುಃಶ್ನಂಕಿ ಸಿಶೃದೇವಾಸ್ತನ್ನ w ಸ್ವರ್ಗಂ ಸ ಗಚ್ಛತಿ 1 av 


ಅಧ್ಯಾಯ : ೩] ಮನುಸ್ಮೃತಿ ಅಜ 


ಅತಿಧಿಸತ್ಕಾರ, ದೇವಕಾರ್ಯ, ಪಿತೃಕಾರ್ಯಗಳನ್ನು ಹ್‌ 
ಯೊಡನೆ ಮಾಡಿದರೆ ಸ್ವಜಾತಿಯವರು, ದೇವಪಿತ್ಯ ಗಳು ಅದನ್ನು ಸ್ವೀಕರಿಸುವು 
ದಿಲ್ಲ. 
ವೃಷಲೀಫೇನಸೀತಸ್ಕ ನೀಶ್ವಾಸೋಸಹತಸ್ಕ ಚ! 
ತಸ್ಕಾಂ ಚೈವ ಪ್ರಸೂತಸ್ಮ ನಿಷ್ಕೃತಿರ್ನ ವಿಧೀಯತೇ 1! ೧೯ 


ಸ್ವಜಾತಿಸ್ತ್ರೀಯಲ್ಲದೆ ಮದುವೆಯಾದ ಪರಜಾತಿಯ ಕಾಮಸ್ತ್ರೀಯಲ್ಲಿ 
ಸಂತತಿ, ಅಧರಚುಂಬನ, ಸಹಶ್ಶಯೆ ಮಾಡದೆ ಕೇವಲ ಅಂಗಸಂಗ ಅನುಭವಿಸು 
ವುದು ಒಳ್ಳೆಯದು. ಅದಕ್ಕೆ ಯತುಕಾಲಹೊರತು ಸುಖ ಅನುಭವಿಸುವುದು 
ಉಪಾಯವು. ಶಸ್ತ್ರಕ್ರಿಯೆ ಸಾಧ್ಯವಾದರೆ ತುಂಬ ಒಳ್ಳೆಯದು. ಕಾಮದಿಂದ 
ಮದುವೆಯಾದವಳಿಗೆ ಸಂತತಿಯ ಆಶೆ ಇಲ್ಲದಿರುವುದು ಸ್ವಾಭಾವಿಕ. ಸಂತತಿ 
ಗಾಗಿ ಮದುವೆಯಾಗುವವಳು ವಿವಾಹಿತನನ್ನು ಕಾಮಲೀಲೆಯಿಂದ ಸಂತೋಷ 
ಪಡಿ(ಅಪೇಕ್ಸಿ)ಸದಿರುವುದು ಯಥಾರ್ಥ. ಕೈಕೇಯಿಯಂತೆ ಕಾಮಸ್ತ್ರೀಯರು 
ಸಂತತಿಯ ಅಧಿಕಾರಕ್ಕೆ ವಾದಿಸುವುದು ಕಪಟವು. ಈ ಅನರ್ಧವೇ ಬಹುವಿವಾಹ 
ನಿಂದೆಗೆ ಕಾರಣ, ಕಾಮೇಚ್ಛೆಯಿಲ್ಲದವರು ಸೆನ್ಮಾಸ, ಬ್ರಹ್ಮಚರ್ಯ ರೀತಿಯಿಂದ 
ವಿವಾಹವಿಲ್ಲದಿರುವುದು ಸರಿಯಾದರೆ, ಇಚ್ಛೆಯಿದ್ದವರು ಬಹುವಿವಾಹವಾಗು 
ವುದು ಯುಕ್ತಿವಿರುದ್ಧವಲ್ಲ. ಅನರ್ಥವು ಒಂದು ಮದುವೆಯ ಸಂತತಿ 
ಯಿಂದಲೂ ಆದ ಉದಾಹರಣೆ ಇದೆ. ಕಳ್ಳರು ಇರುವರೆಂದು ನಾವು ಬೆಳೆ 
ಮಾಡದಿರಲು ಸಾಧ್ಯವೆ? ದೈವವಾದದಲ್ಲಿ ದುಃಖಕ್ಕೆ (ಪರರ) ತಾನು ಕಾರಣ 
ನಲ್ಲ. ದಶರಧನು ದುಃಖಿಸಿರುವುದು ಧರ್ಮ; ಸಂಕಟಕ್ಕೆ. ಕೈಕೇಯಿಯನ್ನು ಸಂತತಿ 
ಗಾಗಿ ತಂದನು. ಅದಾಗಲಿಲ್ಲ. ಆದುದರಿಂದ ಸಂತತಿಯ ಅಧಿಕಾರದ ಪ್ರತ್ನೆ 
ಆಗ ಇರಲಿಲ್ಲ. ಇದ್ದರೆ ದಶರಥನು ಸೋಲುತ್ತಿರಲಿಲ್ಲ. ಕುಲಧರ್ಮವನ್ನು 
ಮೂೊರಿದ ವರದ ಕಪಟದಿಂದ ಧರ್ಮಸಂಕಟವಾದುದು. ದಶರಥನು ಕಾಮಿ 
ಯಾಗಿ ಅಪರಾಧಿಯಲ್ಲ. ಕೈಕೇಯಿಯ ಕಾಮಮೋಹವನ್ನು ಕವಿಗಳು ದಶರಥ 
ನಿಗೆ ವದ್ಮಿಸಿದರೆ ಅದು ಕಾಮಬುದ್ಧಿಯ ನಿಂದೆಯ ನೀತಿ-ಬೋಧೆಯಾಗಬಹುದೇ 
ಹೊರತು ದಶರಥನ ನಿಂದೆಯಲ್ಲ. ಧರ್ಮ-ರತಿ- ಸಂತತಿಗಾಗಿ ಆದ ಧರ್ಮ 
ವಿವಾಹವು ಕೈಕೇಯಿಯದು ಹೌದು. ಸ್ವಸ್ತೀಯಲ್ಲಿ ಕಾಮವು ಅಪರಾಧವಾದರೆ 
ಸ್ಟ್ರೀಸೃಷ್ಟಿಯೂ, ವಿವಾಹವೂ ನ್ಯಾಯವಲ್ಲ. 


ಚತುರ್ಣಾಮಪಿ ವರ್ಣಾನಾಂ ಪ್ರೇತ್ಯ ಚೇಹ ಹಿತಾಹಿತಾನ್‌ | 
ಅಸಾ ವಿಮಾನ್‌ ಸಮಾಸೇನ ಸ್ತ್ರೀವಿವಾಹಾನ್ನಿ ಬೋಧತ | 30 


ಈ ವಿವಾಹ ಪ್ರಕರಣದ ವಿಷಯವು ಮನುಷ್ಯರೆಲ್ಲರಿಗೂ ಸಮಾನವು. 
ಮದುವೆಯ ಗುಣದೋಷಗಳು ಸಮಾನವೇ. ತತ್ತ್ವದೃಷ್ಟಿಯಿಂದ ಜಗತ್ತಿನ 
ಜನ ನಾಲ್ಕುವರ್ಗವೆಂದು ಸೃಷ್ಟಿಪ್ರಕರಣದಲ್ಲಿ ವಿವರಿಸಲಾಗಿದೆ. ಬ್ರಾಹ್ಮಣಾದಿ 


ಶಬ್ದವು ಸಾರ್ಥಕವಿಭಾಗವಾಗಿ ವರ್ಗವಾಚಕವು. ವಿವಾಹವು ಎಂಟು ವಿಧ. 


ಬ್ರಾಹ್ಮೋ ದೈವಸ್ತಥೈವಾರ್ಹಃ ಪ್ರಾಜಾಪತ್ಯಸ್ತಥಾಸಂರಃ | 
ಗಾಂಧರ್ವೊ ರಾಕ್ಷಸಶ್ಟೈವ ಪೈಶಾಚಶ್ಚಾಸ್ಟ್ರಮೋಧಮಃ ॥ ೨೧ 


ಬ್ರಾಹ್ಮ, ದೈವ, ಆರ್ಷ, ಪ್ರಾಜಾಪತ್ಯ; ಆಸುರ, ಗಾಂಧರ್ವ, ರಾಕ್ಷಸ, 
ಪೈಶಾಚ-ಎಂದು ಎಂಟು ವಿವಾಹಗಳು. 


ಯೋ ಯೆಸ್ಕ ಧರ್ಮೋ ವರ್ಣಸ್ಕ ಗುಣದೋಷ್‌ ಚ ಯಂಸ್ಕಯರೌ 
ತದ್ವಃ ಸರ್ವಂ ಪ್ರವಕ್ಸ್ರ್ಯಾಖಿಂ ಪ್ರಸನೇ ಚ ಗುಣಾಗುಣಾನ್‌ 1 ೨೨ 


ಯಾರಿಗೆ ಯಾವುದು ಧರ್ಮವಿರುದ್ಧವಲ್ಲ, ವಿವಾಹದಲ್ಲಿ ಯಾವುವು 
ಗುಣದೋಷಗಳು ಅದೆಲ್ಲವನ್ನು ನಿಮಗೆ ಹೇಳುತ್ತೇನೆ. ಸಂತತಿಯು ಗುಣಾವ 
ಗುಣಗಳನ್ನು ಬಿಡುವುದಿಲ್ಲ. 


ಷಡಾನುಪೂರ್ವ್ಯಾ ನಿಪ್ರಸ್ಮ ಕ್ಷತ್ರಸ್ಯ ಚತುರೋತವರಾನ್‌ | 
ವಿಟ್ಮೂ ದ್ರಯೋಸ್ತು ತಾನೇನ ವಿದ್ಯಾದ್ಧ ಮರ್ಕ್ಯಾನರಾಸ್ಷಸಾನ್‌ | ೨೩ 


ಮೊದಲಿನಿಂದ ಆರು ವಿಪ್ತನಿಗೆ, ಕೊನೆಯಿಂದ ನಾಲ್ಕು ಕ್ಷತ್ರಿಯನಿಗೆ 
ರಾಕ್ಷಸವೊಂದು ಹೊರತು ವಿಟ್ಮೂದುರಿಗೆ ಉಳಿದ ಮೂರು... ವಿವಾಹಗಳು 
ಧರ್ಮಸಮ್ಮತಗಳು. 


ಚತುರೋ ಬ್ರಾಹ್ಮೆಣಸ್ಕಾ ದ್ಕಾನ್‌ ಪ್ರಶಸ್ತಾನ್‌ ಕವಯೋ ಪಿದಂಃ! 
ರಾಕ್ಷಸಂ ಕತ್ರಿಯಸೈೈೈಕಮಾಸುರಂ ವೈಶ್ಯಶೂಪ್ರಯೋಃ 1 ೨೪ 
ಪಂಚಾನಾಂ ತು ತ್ರಯೋ ಧಮ್ಮಾ ದ್ವಾವಧವೆರ್ಶ್ಶಾ ಸ್ಕ್ಯೃತಾಪಿಹ | 
ಪೈಶಾಚಶ್ಚಾಸಂರಶ್ಚೈೈವ ನ ಕರ್ತವ್ಯ ಕದಾಚನ ೨೫ 


ಅಧ್ಯಾಯ: ೩] ಮನುಸ್ಮ ತಿ ೫೭ 


ಪೃಥಕ್‌ ಷೃಥಗ್ವಾ ವಿ.ಶ್ರೌ ವಾ ನಿವಾಹೌ ಪೂರ್ವಚೋದಿತೌ | 
ಗಾಂಧರ್ವೌ ರಾಕ್ಷಸಶ್ಚೈವ ಧರ್ಮ್‌ ಕ್ಷತ್ರಸ್ಯ ತೌ ಸ್ಮೃತಾ! ೨೬ 


ಮೇಲೆ ಹೇಳಿದ ಎಂಟುವಿಧ ವಿವಾಹದಲ್ಲಿ ಕೆಲವರಿಗೆ ಕೆಲವು ಸಮ್ಮತವೂ 
ವಿಮತವೂ ಆಗುವುದು. ಅಲ್ಲದೆ ಕೆಲವು ಸಂದರ್ಭದಲ್ಲಿ ಈ ವಿವಾಹಗಳು ಮಿಶ್ರ 
ಲಕ್ಷಣಗಳನ್ನು ಹೊಂದಬಹುದು. 


ಆಚ್ಸಾದ್ಯ ಚಾರ್ಚಯಿತ್ವಾ ಚ ಶ್ರುತಿಶೀಲವತೇ ಸ್ವಯೆಂ ! 
ಆಹೂಯ ದಾನಂ ಕೆನ್ಕಾಯಾ ಬ್ರಾಹ್ಮೋ ಧರ್ಮಃ ಪ್ರಕೀರ್ತಿತಃ ||! ೨೩ 


ಬಟ್ಟೆಬರೆ, ಸ್ವರ್ಣರಜತ ರತ್ನಾದಿಭೂಷಣಗಳಿಂದ ಕನ್ಮೆಯೆನ್ನು ಅಲಂಕ 
ರಿಸಿ, ವಿದ್ಮಾಶೀಲಾದಿ ಗುಣವಂತವರನನ್ನು ಕರೆದು ಅವನು ಬೇಡದೆ ದಾನಮಾಡಂ 
ವುದು ಬ್ರಾಹ್ಮವಿವಾಹವು. 


ಯಜ್ಞೇ ತು ವಿತತೆಃ ಸಮ್ಮಗೃತ್ತಿಜೇ ಕರ್ಮ ಕುರ್ವತೇ | 

ಅಲಂಕೃತ್ಯ ಸುತಾದಾನಂ ದೈವಂ ಧರ್ಮಂ ಪ್ರಚಕ್ಷತೇ |! ೨೪ 

ಜ್ಯೋತಿಷ್ಟೋಮಾದಿ ಯಜ್ಞದಲ್ಲಿ ಖುತ್ವಿಜನಾಗಿ ವ್ಯಾಪೃತನಾದವನಿಗೆ 
ಅಲಂಕೃತ ಕನ್ಯಾದಾನವು ದೈವವಿವಾಹವು. 


ಏಕಂ ಗೋಮಿಥುನಂ ದ್ವೇ ವಾ ವರಾದಾದಾಯ ಧರ್ಮತಃ | 
ಕನ್ಕಾಪ ದಾನಂ ವಿಧಿನದಾರ್ಷೋ ಧರ್ಮಃ ಸ ಉಚ್ಕತೇ || sr 


ವರನಿಂದ ಒಂದು ಎತ್ತಾಗಲಿ, ಗೋವಾಗಲಿ ಅಥವಾ ಎರಡನ್ನೂ 
(ಜೋಡಿ) ತಕ್ಕೊಂಡು ಮಾಡುವ ಕನ್ಮಾದಾನವು ಆರ್ಷ ವಿವಾಹವು. 


ಸಹೋಭಔ ಚರತಇ೦ ಧರ್ಮಮಿತಿ ವಾಚಾನುಭಾಷ್ಕ ಚ | 
ಕನ್ಯಾಪ್ರದಾನಮಭ್ಯರ್ಜ್ಯ ಪ್ರಾಜಪತ್ಮೋ ವಿಧಿಃ ಸ್ಮೃತಃ |! ೩೦ 


ವರನನ್ನು ಸತ್ಯರಿಸಿ, “ನೀವಿಬ್ಬರು ಸಹಜೀವನವನ್ನು ನಡೆಸಿರಿ” ಎಂದು 
ಕನ್ಮಾದಾನ ಮಾಡುವುದು ಪ್ರಾಜಾಪತ್ಯವಿವಾಹ. 


ಆಲಿ ಮನುಸ್ಮೃತಿ [ ಅಧ್ಯಾಯ : ೩ 


ಜ್ಞಾತಿಭ್ಕೋ ದ್ರನಿಣಂ ದತ್ವಾ ಕನ್ಯಾಯ್ಕೆ ಚೈವ ಶಕ್ತಿತಃ | 
ಕನ್ಯಾಪ್ರದಾನಂ ಸ್ವಾಚ್ಛಂದ್ಯಾದಾಸುರೋ ಧರ್ಮ ಉಚ್ಯತೆ | ೬೩೧ 


ಮನಬಂದಂತೆ ಕನ್ಮಾಬಂಧುಗಳಿಗೆ ಹಣ ಕೊಟ್ಟು ಹುಡುಗಿಯನ್ನು ಧನ 
ದಿಂದ ಸಂತೋಷಪಡಿಸಿ ಕನ್ಯಾಸ್ಟೀಕಾರವು ಆಸುರವು. 


ಇಗ್ಫ್ಛಯಾನ್ಯೋನ್ಯ ಸಂಯೋಗಃ ಕನ್ಯಾ ಯಾಶ್ಚ ವರಸ್ಕೆ ಚ! 
ಗಾಂಧರ್ವಃಸತು ನಿಷ್ಣ್ನೇಯೋ ಮೈಥುನ್ಮಃ ಕಾವ;ಸಂಭವಃ | ೩೨ 


ಹುಡುಗ-ಹುಡುಗಿಯರು ತಾವೇ ಸ್ವೇಚ್ಛೆಯಿಂದ ಅನ್ಯೋನ್ಯ ಸಂಬಂಧ 
ವನ್ನು ಹಿರಿಯರ ತಿಳುವಳಿಕೆ ಇಲ್ಲದೆ ಮಾಡುವುದು ಗಾಂಧರ್ವವು. ಈ 
ವಿವಾಹದಲ್ಲಿ ಯಾರಿಗೂ ಧನಾದಿದಾನವಿಲ್ಲದೆ ಕಾಮವೇ ನಿಯಾಮಕವಾಗಿದೆ. 


ಹತ್ವಾ ಛಿತ್ವಾ ಚ ಭಿತ್ವಾ ಚ ಕ್ರೋಶಂತೀಂ ರುಡತೀಂ ಗೃಹಾತ್‌ | 
ಪ್ರಸಹ್ಯ ಕನ್ಮಾಹರಣಂ ರಾಕ್ಷಸೋ ವಿಧಿರುಚ್ಕತೇ |! ೩೩ 


ಹುಡುಗಿಗೆ ಇಷ್ಟವಿಲ್ಲದಿದ್ದರೂ, ಅಳುತ್ತಿದ್ದೆರೂ, ವಿರೋಧಿಸುವವರಿದ್ದರೆ 
ಹೊಡೆದು-ಬಡಿದು ಬಲಾತ್ಕಾರದ ಕನ್ಮಾಪಹಾರವು ರಾಕ್ಷಸವು. 


ಸುಪ್ತಾಂ ಮತ್ತಾಂ ಪ್ರಮತ್ತಾಂ ವಾ ರಹೋ ಯತ್ರೋಪಗಳಚ್ಳೃತಿ | 
ಸ ಪಾಪಿಷ್ಠೋ ವಿವಾಹಾನಾಂ ಪೈ ಶಾಚಶ್ಚಾಷ್ಟ್ರಮೋಃಧ ವಂ8॥ ೪ 


ಹುಡುಗಿಯು ನಿದ್ದೆಮಾಡುತ್ತಿರುವಾಗ, ಮದ್ಯ ಮತ್ತಳಾದಾಗ್ಕ 
ಅಜಾಗರೂಕಳಾಗಿ ಒಂಟೆಯಾಗಿರುವಾಗ, ಅವಳ ಶೀಲಭಂಗ ಮಾಡಿ ಆಗುವ 
ಮದುವೆಯು ಪೈಶಾಚವು. 


ಅದ್ಭಿರೇನ ದ್ವಿಜಾಗ್ರ್ಯಾಹಾಂ ಕನ್ಕಾದಾನಂ ವಿಶಿಷ್ಠತೇ ! 
ಇತರೇಷಾಂ ತು ವರ್ಣಾನಾಮಿತರೇತರಕಾಮ್ಮುಯಾ 1 ೩೫ 


ಉಪನಯನ ಸಂಸ್ಕಾರ ಇರುವವರಿಗೆ (ಬ್ರಾಹ್ಮಣ) ಕನ್ಮಾದಾನವನ್ನು 
ಜಳಧಾರಾಪೂರ್ವಕವಾಗಿ ಮಾಡುವುದು ಪ್ರಶಸ್ತ. ಇತರರಿಗೆ ವಿಧಿಪೂರ್ವಕ 
ದಾನಸ್ವೀಕಾರವಿಲ್ಲದಿರುವುದರಿಂದ ಪರಸ್ಪರ ಸಮ್ಮತಿಯೇ ಸಾಕಾಗಿ(ರುವುದು)ದೆ, 


ಅಧ್ಕೀಯ : 4] ಮನುಸ್ಮೃತಿ ೮೯ 


ಯೋ ಯಸ್ಕೈಷಾಂ ವಿವಾಹಾನಾಂ ಮನುನಾ ಕೀರ್ತಿತೋ ಗುಣಂ | 
ಸರ್ವಂ ಶೃಣಂತ ತಂ ವಿಪ್ರಾಃ ಸರ್ವಂ ಕೀರ್ತ ಯತೋ ಮಮ? ೩೬ 


ಯಾವ ಯಾವ ವಿವಾಹದಲ್ಲಿ ಏನೇನು ವಿಶೇಷಗುಣವು ಎಂಬ ಮನು 
ವಿಮರ್ಶೆಯನ್ನು ನಿಮಗೆ ಹೇಳುತ್ತೇನೆ. 


ದೆಶ ಪೂರ್ಮಾನ್ಸರಾನ್ವಂಶ್ಕಾನಾತ್ಮಾನಂ ಬೈಕವಿಂಶಕಂ | 

ಬ್ರಾಹ್ಮೀಪುತ್ರಃ ಸುಕೃತಕೃ ತ್‌ ಮೋಚಯೇದೇನಸಃ ಪಿಶ್ಫೂನ॥ 3೭ 

ತನಗಿಂತ ಹಿಂದಿನ ಹತ್ತುಮಂದಿ ಹಿರಿಯರು, ನಂತರದ ಹತ್ತುಮಂದಿ 
ಕಿರಿಯರು ಮತ್ತು ತನ್ನನ್ನು ಕೂಡಿ ಇವ್ಪತೊಂದು ಮಂದಿಯನ್ನು ಬ್ರಾಹ್ಮೀ 
ಪುತ್ರನಾದ ಶ್ರೇಷ್ಠ ವಿವಾಹ ಜನ್ಮಔರಸವುತ್ರನು ಉದ್ಧಾರ ಮಾಡುವವನು. 
ಧರ್ಮಿಷ್ಮರಾದ ಪಿತೃಗಳು ಇಂತಹ ವಿವಾಹದ ಸತ್ಸಂತತಿಯನ್ನು ಸಂತೋಷ 
ದಿಂದ ಬಯಸುತ್ತಾರೆ. ಆದುದರಿಂದ ಇದೇ ಪರಮಧರ್ಮವು. 


ದೈವೋಢಾಜಃ ಸುತಶ್ಲೈವೆ ಸಪ್ತ ಸಪ್ತ ಪರಾವರಾನ್‌ ! 
ಆರ್ಸೋಢಾಜಃ ಸುತಸ್ರ್ರೀಂಸ್ರೀನ್‌ ಸಟ್‌ಸಬ್‌ ಕಾಯೋಡಢಜಃ ಸಂತಃ ೮ 


ದೈವ, ಪ್ರಾಜಾಪತ್ಕ, ಆರ್ಷವಿವಾಹಜನ್ಮಪುತ್ರರು ಕ್ರಮವಾಗಿ ನಿಕ್ಕ 


ಷ್ಬರು. ಪ್ರಶಸ್ತವಿವಾಹವನ್ನು ಆಚರಿಸುವುದು ಪ್ರಶಸ್ತವು. 


ಬ್ರಾಹ್ಮಾದಿಷು ವಿವಾಹೇಷು ಚತುರ್ಸ್ಟೆವಾನುಪೂರ್ವಶಃ | 
ಬ್ರಹ್ಮವರ್ಚಸ್ವಿನಃ ಪುತ್ರಾ ಜಾಯಂತೇ ಶಿಷ್ಟ ಸಮ್ಮತಾಃ | ೩೯ 


ರೂಪಸತ್ವಗುಣೋಪೇತಾ ಧನವಂತೋ ಯಶಸ್ವಿನಃ | 
ಪರ್ಯಾಪ್ತಭೋಗಾ ಧರ್ಮಿಷ್ಠ್ಕಾ ಜೀವಂತಿ ಚ ಶತಂ ಸಮಾಃ! ಇಂ 


ಇತರೇಷು ತು ಶಿಷ್ಟೇಷು ನೃ ಶಂಸಾನೃ ತವಾದಿನಃ | 
ಜಾಯಂತೇ ದುರ್ಪಿವಾಹೇಷು ಬ್ರಹ್ಮಧರ್ಮದ್ವಿಷಃ ಸುತಾಃ 1 ೪೧ 


ಅನಿಂದಿತೈಃ ಸ್ರೀವಿವಾಹೈರನಿಂದ್ಯಾ ಭವತಿ ಪ್ರಜಾ | 
ನಂದಿತ್ಕೆರ್ನಿಂದಿತಾ ನೃಣಾಂ ತಸ್ಮಾನ್ನಿ ೦ದ್ಯಾನ್ವಿವರ್ಜ ಯೇತ್‌ ॥ ೪೨ 


ನಿಂದಿತ ವಿವಾಹದಿಂದ ನಿಂದಿತ ಸಂತತಿಯು. ಬಲಾತ್ಕಾರ ಸಂಭೋಗ 
ದಲ್ಲಿ ಸಂತೋಷವಿಲ್ಲ, ಹಿತೃಸಮೃತಿಯಿಲ್ಲ. ಸತ್ಸಂಕಲ್ಪದಿಂದ ಪ್ರತಿಬಂಧಕ 


೯೦ ಮನುಸ್ಮೃತಿ [ ಅಧ್ಯಾಯ: ೩ 


ವಿಲ್ಲದಿದ್ದರೆ ಮಾತ್ರ ಸತ್ಸಲವು ಸಿದ್ಧಿಸುವುದು. ಪಿತೃಸಮ್ಮತ್ತಿ ಸ್ತ್ರೀ-ಪುರುಷರ 
ಮನಃ ಸಂತೋಷಗಳಿಂದ ಒಳ್ಳೆಯದು ಆಗುವುದು. ರೂಪ, ಸತ್ವ, ಯಶಸ್ಸು, 
ಧನ, ಭೋಗಗಳು ಪಾಮರರು ಮೆಚ್ಚುವ ವಿಷಯ. ಅದರ ಲಾಭದ ಆಸೆ 
ಯಿಂದಲಾದರೂ ಧಾರ್ಮಿಕ ವಿವಾಹವನ್ನು ಆಶಿಸಲಿ ಎಂದು ಪ್ರಶಂಸೆಯು. 
ದೈವವು ಪ್ರಬಲ ವಿರೋಧಿಯಾಗಿದ್ದಾಗ ಧಾರ್ಮಿಕ ವಿವಾಹದಿಂದಲೂ 
ಕುಸಂತತಿಯು ಜನಿಸುವುದು ಪ್ರತ್ಯಕ್ಷವು. ಪ್ರಯತ್ನಪೂರ್ವಕ ಸದಾಚಾರದಿಂದ 
ನಿರ್ಬಂಧದ ಮನಃ ಪರಿವರ್ತನೆಯು ಆಗಲಿ ಎಂದು ಹಾರೈಸಿ ನಿಯಮವನ್ನು 
ಹೇರುತ್ತಾರೆ. ಅದೃಷ್ಟವು ದುರ್ಬಲವಾದಾಗ ಪ್ರಯತ್ನವು ಫಲಿಸುವುದರಿಂದ 
ಲೌಕಿಕ ಶಾಸನಿಕ_ಧಾರ್ಮಿಕ ನಿರ್ಬಂಧಗಳು ಪ್ರವೃತ್ತವಾಗಿವೆ. ಹೀಗೆ ಅದು 
ನಿರಾಧಾರವಲ್ಲ. 

ಪಾಣಿಗ್ರಹಣ ಸಂಸ್ಕಾರ ಸವರ್ಣಾಸೂಪದಿಶ್ಯತೇ | 

ಆಸವರ್ಣಾಸ್ತಯಂ ಜ್ಞೇಯೋ ವಿಧಿರುಜ್ವಾಹಕರ್ಮುಣಿ॥ ೪ಎ 

ಹಿಂದೆ ಹೇಳಿದ ವಿವಾಹವಿಧಿಯು ಅದರ ಫಲವು, ಸ್ರೀ-ಪುರುಷರಂ 
ಸಜಾತಿಯವರಾದಾಗ. ಕಾಮಜನ್ಯ ಇತರ ಸ್ತ್ರೀಪರಿಗ್ರಹವು ಬೇಕಾದರೆ ಅದರ 
ವಿಧಿಯು ಬೇರೆಯಿದೆ. ಅದನ್ನು ಮುಂದೆ ಹೇಳಲಾಗುವುದು. 


ಶಂ8 ಶ್ರತ್ರಿಯಯಾ ಗ್ರಾಹ್ಯ ಪ್ರತೋಮೋ ವೈಶ್ಯಕನ್ಯಯಾ | 
ವಸನಸ್ಯ ದಶಾ ಗ್ರಾಹ್ಯಾ ಶೂದ್ರಯೋತೃೃಷ್ಟನೇದನೇ ಇಳ 


ಅಸವರ್ಣವಿವಾಹದಲ್ಲಿ ಕ್ಷತ್ರಿಯಸ್ತೀಯು ಬಾಣವನ್ನು, ವೈಶೃಸ್ತೀ 
ದೊಣ್ಣೆಯನ್ನು, ಶೂದ್ರಸ್ತ್ರೀಯು ಗಂಡನ ಉತ್ತರೀಯದ ತುದಿಯನ್ನು 
ಹಿಡಿದುಕೊಳ್ಳಬೇಕು. ಇದು ಅನುಲೋಮ ವಿವಾಹದಲ್ಲಿ. ಪ್ರತಿಲೋಮ 
ವಿವಾಹದಲ್ಲಿ ಏನೂ ಇಲ್ಲ. 


ಯತುಕಾಲಾಭಿಗಾಮೂ ಸ್ಕಾತ್‌ ಸ್ವದಾರನಿರತಃ ಸದಾ | 
ಪರ್ನವರ್ಜಂ ವ್ರಜೇಚ್ಛೆನಾಂ ಕದ್ದ ತೋ ರತಿಕಾಮ್ಮಯಾ | ಇಜ 


ಸಂತತಿಗಾಗಿ ಮದುವೆಯಾಗುವುದರಿಂದ, ಸಂತತಿಯಾಗುವವರೆಗೆ, ಯತು 
ದರ್ಶನವಾಗಿ ಹದಿನಾರು ದಿನದವರೆಗೆ ಸ್ಟ್ರೀಸಂಗವನ್ನು ಹೊಂದಬೇಕು. ಇದು 


ಅಧ್ಯಾಯ: 4] ಮನುಸ್ಮೃತಿ ೪೧ 


ಉತ್ತಮ ಪಕ್ಷ. ತಪ್ಪಬಾರದು. ಆಮೇಲೆ ತನ್ನ ಮತ್ತೆ ಹೆಂಡತಿಯ ಇಚ್ಛೆ 
ಯಂತೆ ಕಾಮಸಂಬಂಧ ಹೊಂದಬಹುದು. ಅದಕ್ಕೆ ಯಾವ ನಿಯಮವೂ 
ಇಲ್ಲ. ಸ್ತ್ರೀಯ ಇಚ್ಛೆಯಭಂಗವಾದರೆ ಪರಪುರುಷನನ್ನು ಕಾಮಿಸುವ 
ಸಂಭವವಿದೆ. ಅದು ಅನೇಕ ಅನರ್ಥಕ್ಕೆ ಕಾರಣವು. ಉಭಯ ಸಮ್ಮತಿ 
ಯಿಂದ ಪರ್ವಕಾಲದಲ್ಲಿ ಸಂಭೋಗವರ್ಜನೆ ಮಾಡಿದರೆ ಒಳ್ಳೆಯದು. ಪುರುಷ 
ನಿಗೂ ಪರಸ್ವೀಸಂಗಕ್ಕಿಂತ ಸ್ವಸ್ತೀಸಂಗವು ಶ್ರೇಯಸ್ಕರವು. 

ಯತುಃ ಸ್ವಾಭಾವಿಕಃ ಸ್ತ್ರೀಣಾಂ ರಾತ್ರಯಃ ಷೋಡಶ ಸ್ಮೃತಾಃ | 

ಚತುರ್ಥಿರಿತರೈಃ ಸಾರ್ಧಮಹೋಭಿಃ ಸದ್ವಿಗರ್ಹಿತೈಃ | ೪೬ 


ರಜೋದರ್ಶನದಿಂದ ಆರಂಭಿಸಿ ಹದಿನಾರು ದಿನ ಪರ್ಯಂತ ಯತು 

ಕಾಲವು. ಆದರೆ ಖುತುವು (ರಜಸ್ಸು ಅತ್ಯಲ್ಲವಾಗಿ) ಪ್ರತ್ಯಕ್ಷವಾಗದೆ ಗರ್ಭ 
ಧಾರಣೆ ಆದುದು ತುಂಬ ಇದೆ. ಇದು ಪ್ರಧಮ ದಿ ಿತೀಯಾದಿ ಗರ್ಭಗಳಲ್ಲಿ 
ಸಾಮಾನ್ಯ. 

ತಾಸಾಮಾದ್ಯಾಶ್ಚತಸ್ರಸ್ತು ನಿಂದಿತೈೆ ಕಾದಶಶೀ ಚ ಯಾ | 

ತ್ರಯೋದಶೀ ಹ ಶೇಷಾಸ್ತು ಪ್ರಶಸ್ತಾ ದಶ ರಾತ್ರಯಃ 1 ೪೬ 

ರಜೋದರ್ಶನ ಕಾಲದಿಂದ ಮೊದಲಿನ ನಾಲ್ಕು, ಹನ್ನೊಂದು, ಹದಿ 
ಮೂರು ಎಂದು ಆರು ರಾತ್ರಿಗಳು ಪ್ರಶಸ್ತವಲ್ಲ. ರಜಸ್ಸಿನ ಆರಂಭವು 
ರಾಷ್ಟ್ರಿಯಾದಾಗ ದಿನಕಾಲವು ಅಸ್ತವ್ಯಸ್ತವಾಗುವುದು. ದೈಹಿಕವಾಗಿ ವ್ಯತ್ಕಾ 
ಸವು ಇರುವುದರಿಂದ ಇದು ಸಾಮಾನ್ಯ ವಿಷಯವು. ಸಂತತಿಯ ಕ್ಷೇಮ 
ವಿಚಾರವನ್ನು ಹಿಂದೆ ಮಾಡಿ ಆಗಿದೆ. 

ಯುಂಗ್ಕಾಸು ಪುತ್ರಾ ಜಾಯಂತೇ ಸ್ತ್ರೀಯೋಯರಂಗ್ಮಾಸು ರಾತ್ರಿಷು | 

ತಸ್ಮಾದ್ಮ್ಮಗ್ಮಾಸು ಪುತ್ರಾರ್ಥೀ ಸಂಪಿಶೇದಾರ್ತವೇ ಸ್ತ್ರಿಯಂ ೪೮ 


೬-೮-೧೦-೧೨-೧೪-೧೬ ನೆ ರಾತ್ರಿಗಳಲ್ಲಿ ಜನಿಸಿದ ಗರ್ಭವು ಗಂಡು, 
೫-೭-೯-೧೫ ನೆ ರಾತ್ರಿಗಳಲ್ಲಿ ಸ್ತ್ರೀ ಪ್ರಜೆಯು ಎಂದು ಸಿದ್ಧಾಂತವು. ಇದನ್ನ 
ಅತ್ಕಲ್ಪ ಕಾಮದ ಸ್ತ್ರೀ-ಪುರುಷರು ಪ್ರತ್ಯಕ್ಷ ಪ್ರಯೋಗ ಮಾಡಿ ನೋಡ 
ಬಹುದು. ಗರ್ಭನಿಶ್ಚಯ ಆಗುವತನಕ ಈ ನಿರ್ಣಯದಂತೆ ಸಂಭೋಗ 
ಸಾಧನೆಗೆ ಸಾಧ್ಯವಾಗಬೇಕು. 


೯೨ ಮನುಸ್ಮೃತಿ [ ಅಧ್ಯಾಯ ; ೩ 


ಪುಮಾನ್‌ ಪ್ರಂಸೋಧಿಕೇ ಶುಕ್ರೇ ಪ್ರೀ ಭವತ್ಯಧಿಕೇ ಸ್ತ್ರಿಯಾಃ 
ಸಮೇಃಪುಮಾನ್‌ ಪುಂಸ್ತ್ರಿಯಾ ವಾ ಕ್ಷೀಣೊಲ್ಸೇ ಚ ವಿಷರ್ಯಯಃ॥ ೪೯ 


ಪುಂ-ಜೀವಾಣುವಿಗೆ ಅಧಿಕ ಶಕ್ತಿಯಾದರೆ ಗಂಡು, ಡಿಂಭಾಣುವಿಗೆ 
ಪ್ರಾಬಲ್ಯವಿದ್ದರೆ ಹೆಣ್ಣು, ಸಮಾನತೆಯಲ್ಲಿ ಮಿಶ್ರಸಂತತಿ. ಕ್ಷೀಣತೆಯಿದ್ದರೆ 
ಗರ್ಭೋತ್ಪತ್ತಿಯಿಲ್ಲ. ಸ್ತ್ರೀ-ಪುರುಷಾಣುಗಳು ಸಮಬಲಗಳಾಗಿದ್ದರೆ ಯಮಲ 
ಸಂತತಿಯೆಂದೂ ಈ ವಾಕ್ಕಕ್ಕೆ ಅರ್ಧಬರುವುದು. ಆದರೆ ಈಗ ಎರಡು 
ಜೀವಾಣುಗಳು ಏಕಕಾಲದಲ್ಲಿ ಫಲಿಸಿದರೆ ಜೋಡು ಹುಡುಗರು ಹುಟ್ಟು ವರೆಂದು 
ಹೇಳುವರು. ಅಣುಶಬ್ದವು ಈ ಶ್ಲೋಕದಲ್ಲಿಲ್ಲ. ಆಧಿಕ್ಕವು ಬಲದಿಂದಲೊ 
ಸಂಖ್ಕೆಯಿಂದಲೋ ಅದೂ ತಿಳಿಯದು ಇದು ಗರ್ಭಕೋಶದ ಒಳಗಿನ 
ವಿಷಯವಾದುದರಿಂದ ನಿರ್ಣಯವು ಕಷ್ಟ. ಪ್ರಯೋಗವು ಶ್ರಮಸಾಧ್ಯ. 
ಯೋಗದೃಷ್ಟಿಯು ಯೋಗಜ್ಞರಿಗೆ. 


ನಿಂದ್ಯಾಸ್ಪಷ್ಟಾಸು ಚಾನ್ಯಾಸು ಸ್ತ್ರಿಯೋ ರಾತ್ರಿಸಂ ವರ್ಜಯನ್‌ | 
ಬ್ರಹ್ಮಚಾರ್ಯೆವ ಭವತಿ ಯತ್ರತತ್ರಾಶ್ರಮೇ ವಸನ್‌ 1 ೫೦ 


ಗಂಡಸಿನ ವಯಸ್ಸಿಗಿಂತ ಹುಡುಗಿಯು ಮೂರನೆ ಒಂದು ಪಾಲು 
ವಯಸ್ಸಿನಷ್ಟು ಕಿರಿಯವಳಾಗಿರುವುದು ಆರ್ಯರಿಗೆ ಪ್ರಿಯವು. ಆದುದರಿಂದ 
ಮಕ್ಕಳು ಹುಟ್ಟಿ-ಸತ್ತು, ವಿಧಿಯಂತೆ ೫೦ ವಯಸ್ಸಿಗೆ ವನವಾಸ ಮಾಡಿದರೆ, 
ಆಗ ಸ್ತ್ರೀಯು ಖುತುಮತಿಯಾದರೆ-ಸಂತತಿಯು ಇಷ್ಟವಾಗಿರುವುದರಿಂದ 
ಆಗಲೂ ಸಂಭೋಗವು ನಿಷಿದ್ದವಲ್ಲ. ಪ್ರಶಸ್ತ ದಿನವನ್ನು ಹುಡುಕುತ್ತಿರುವುದು 
ಒಳ್ಳೆಯದು ಎಂದು ಅರ್ಥವು. 


ನ ಕನ್ನಾ ಯಾಃ ಪಿತಾ ನಿದ್ದಾನ್‌ಗೃಹ್ಚೀಯಾಚ್ಛಾ ಲೃವಂಣ್ಣ ನಿ 
ಗೃಹ್ಣಂಶ್ಭುಲ್ಯಂ ಹಿ ಲೋಭೇನ ಸ್ಕಾನ್ನರೊಣಸತ್ಯವಿಕ್ರುಯೀೋ | ೫೧ 


ಬುದ್ಧಿವಂತನಾದ ತಂದೆಯು ಕನ್ಮಾವಿವಾಹ ಕಾಲದಲ್ಲಿ ಹಣ ತಕ್ಕೊಳ್ಳ 
ಬಾರದು. ತೆಕ್ಕೊಂಡರೆ ಮಾರಾಟ ಮಾಡಿದಂತಾಗುವುದು. ಈ ಕಾರಣ 
ತೆಗೆದುಕೊಳ್ಳದಿರುವುದು ಉತ್ತಮ. 


ಅಧ್ಯಾಯ: ೩1 ಮನುಸ್ಮೃತಿ 1 


ಸ್ತ್ರೀಧನಾನಿ ತು ಯೇ ಮೋಹಾದುಪಜೀವಂತಿ ಬಾಂಧವಾಃ | 
ನಾರೀ ಯಾನಾನಿ ವಸ್ತ್ರಂ ವಾ ತೇ ಪಾಪಾ ಯಾಂತ್ಯಥೋಗತಿಂ | ೫೨ 


ಬಂಧುಗಳು, ಸೊಸೆ, ಮಗಳು ಮುಂತಾದ ಸ್ತ್ರೀಯರ ಸೊತ್ತನ್ನು 
(ಹಣ, ಬಟ್ಟೆಬರೆ, ಪಶು, ವಾಹನ) ತಾವು ಉಪಯೋಗಿಸುವುದು ನಾಚಿಕೆ; 
ದುಡಿಯಲಾರದ ಷಂಡರ ಕೆಲಸ. 


ಆರ್ಷೆೇೇ ಗೋಮಿಥುನಂ ಶುಲ್ಕಂ ಕೇಚಿದಾಹುರ್ಪುಷೈವ ತತ್‌ 1 
ಆಲ್ರೋಪೈೇವಂ ಮಹಾನ್ವಾಪಿ ವಿಕ್ರಯಸ್ತಾನದೇವ ಸಃ! ೫ 


ಆರ್ಷವಿವಾಹದಲ್ಲಿ ಗೋಮಿಧುನ ಸ್ಟೀಕಾರವು ಶುಲ್ಕವೆಂದು ಕೆಲವರಂ 
ಹೇಳುತ್ತಾರೆ. ಆದರೆ ಅದು ಶುಲ್ಕವಲ್ಲ. ಸ್ತ್ರೀ ಮತ್ತು ಗೋಮಿಥುನಗಳ 
ಬದಲಾವಣೆಗೆ ಅಲ್ಲಿ ತಾತ್ಪರ್ಯ, ಲೋಭವಿಲ್ಲ. 


ಯಾಸಾಂ ನಾದಹತೆ € ಶುಲ್ಕಂ ಜ್ಞಾತಯೋ ನ ಸ ಏಿಕ್ರಯಃ। 
ಅರ್ಹಣಂ ತತ್ಪು ಮಾರೀಣಾಮಾನೃ ಶಂಸ್ಕೃಂ ಜಚಕೇವಲಂ! ೫೪ 


ಗಂಡಸು ವಿವಾಹಕಾಲದಲ್ಲಿ ಏನನ್ನಾದರೂ ಹುಡುಗಿಗೆ ಕೊಟ್ಟರೆ 
ಅದನ್ನು ಸಂಬಂಧಿಕರು ಸ್ವೀಕರಿಸದೆ (ಅವಳಿಗೆ) ಕೊಟ್ಟರೆ, ಅದು ಸತ್ಕಾರ 
ದಯೆ ಎಂದಾಗುವುದು. ವಿಕ್ಟಯವಲ್ಲ. 


ಪಿತೃಭಿಭ್ರುತೃ ಭಿಶ್ಚೈ ತಾಃ ಪತಿಭಿರ್ದೆವರೈಸ್ತಥಾ | 
ಪೂಜ್ಯಾ ಭೂಷಯಿತವ್ಯಾಶ್ವ ಬಹುಕಲ್ಯಾಣವೂಪ್ಪುಭಿಃ | ೫೫ 


ತಂದೆ-ತಾಯಿ, ಬಂಧು-ಬಳಗ ಅಣ್ಣ-ತಮ್ಮ, ಗಂಡ ಅವನ ಅಣ್ಣ-ತಮ್ಮಂ 
ದಿರುಎಖ್ಲರಿಂದಲೂ ಎಲ್ಲ ಹೆಂಗುಸರು ಅನ್ನ-ವಸ್ತ ಅಲಂಕಾರ, ಪೋಷಣೆ-ಪಾಲನೆ 
ಮಾಡಿ ಸಂತೋಷಗೊಳಿಸಲ್ಪಡತಕ್ಕವರು. ಆರ್ಯರು ಹೆಂಗುಸನ್ನು ದಾಸಿ 
ಯಂತೆ ಕಾಣಲಿಲ್ಲ. ಅವಳ ರಕ್ಷಣೆಯು ತಮಗೆ ಭೂಷಣ-ಕರ್ತವ್ಯ. ಅವಳು 
ತಾನೇ ತನ್ನಿಂದ ರಕ್ಷಿಸಲ್ಪಡುವ ಅಸಹಾಯಕ ಸ್ಥಿತಿಗೆ ಅವಳನ್ನು ತಳ್ಳುವುದು 
ಪುರುಷಲಕ್ಷಣವಲ್ಲ. ಅದು ಅವಳ ಪಾರತಂತ್ರ್ಯವೂ ಅಲ್ಲ, ಸ್ವಾತಂತ್ರ್ಯ 
ಅಪಹರಣವೂ ಅಲ್ಲ. ದಯಾ, ಅನುಕಂಪ, ಕರುಣೆಯ ಉದಾತ್ತ ಭಾವವು. 


೪೪ ಮನಸ್ಮ್ಮೃತಿ [( ಅಧ್ಯಾಯಃ ೩ 


ಎನ್ನುವ ಅಭಿಪ್ರಾಯವಿರುವುದರಿಂದ “ಸ್ವಸ್ಟ್ರೀ ಸ್ವಾತಂಶ್ರ್ಯಮರ್ಹತಿ' ಎಂಬ 
ವಾಕ್ಕ ಕೇಳಿ ರೇಗುವುದು, ಭಾವಾವೇಶಕ್ಕೆ ಒಳಗಾಗುವುದು ಬುದ್ದಿಮಂದ್ಯವು. 
ಗರ್ಭಾವಸ್ಥೆ, ಪ ಕ್ರೆಸೂತಾವಸ್ಥೆ ಗಳಲ್ಲಿ ಸ್ತ್ರೀಯು ನೈಸರ್ಗಿಕವಾಗಿ ಪರಾಧೀನಳು. 
ಅದು ಆಪತ್ತಲ್ಲ. ರೋಗವು ಹೆಣ್ಣು-ಗಂಡಿಗೆ ಸಮಾನವು. ಸ್ತ್ರೀಯು ಮನೆ 
ಯಲ್ಲಿ ಪ್ರಸನ್ನಚಿತ್ತಳಾಗಿರುವುದು ಶುಭವೆಂದು ವಿಸ್ತಾರವಾಗಿ ವರ್ಣಿಸಲ್ಪಡು 
ವುದು. 


ಯತ್ರ ನಾರ್ಯಸ್ತು ಪೂಜ್ಯಂಶೇ ರವಂಂತೇ ತತ್ರ ದೇವತಾಃ | 

ಯತ್ರ ತಾಸ್ತು ನ ಪೂಜ್ಯಂತೇ ಸರ್ವಾಸ್ತತ್ರಾಫಲಾಃ ಕ್ರಿಯಾಃ! ೫೬ 
ಶೋಚಂತಿ ಜಾವನಂಯೋ ಯತ್ರ ಏಿನಶ್ಶತ್ಯಾಶು ತತ್ತು ಲಂ! 

ನ ಶೋಚಂತಿ ತು ಯತ್ರೈತಾ ವರ್ಧತೇ ತದ್ದಿ ಸರ್ವದಾ | ೫೭ 
ಜಾಮುಯೋ ಯಾನಿ ಗೇಹಣನಿ ಶಪಂತ್ಯಪ್ರತಿಪೂಜಿತಾಃ | 

ತಾನಿ ಕೃತ್ಯಾಹತಾನೀವ ಪಿನಶ್ಯಂತಿ ಸಮಂತತಃ! ೫ 
ತಸ್ಮಾದೇತಾಃ ಸದಾ ಪೂಜ್ಯಾ ಭೂಷಣಾಚ್ಛಾ ದನಾಶನೈಃ | 
ಭೂತಿಕಾಮೈರ್ನರೈರ್ನಿತ್ಯಂ ಸತ್ಯಾರೇಷೂತ್ಸವೇಷು ಚ ೫೯ 


ಹಿಂದೆ ಹೇಳಿದಂತೆ ರಕ್ಷಣೀಯ ಸ್ತ್ರೀಯರನ್ನು ಯಥಾಶಕ್ತಿ ಪೋಷಿಸಿ, 
ದಂಃಖಿಸುವಂತೆ ಮಾಡದಿದ್ದರೆ ಧನ-ಧಾನ್ಯ, ಸಂಪತ್ತು, ದೇವರ, ಪಿತೃಗಳ 
ಸಂತೋಷವು ಲಭಿಸಿ ವೃದ್ಧಿಯಾಗುವುದು. ಶುಭಶೋಭನಗಳಲ್ಲಿ ಹರ್ಷ 
ವಾಗುವಂತೆ ಮಾಡಬೇಕು. 


ಸಂತುಷ್ಟೋ ಭಾರ್ಯಯಾ ಭರ್ತಾ ಭರ್ತ್ರಾ ಭಾರ್ಯಾ ತಥೈವ ಚ! 
ಯಸ್ಡಿನ್ಸೇವ ಕುಲೇ ನಿತ್ಯಂ ಕಲ್ಯಾಣಂ ತತ್ರ ವೈ ಥ್ರುನಂಗ! ೬೦ 


ಪತಿ-ಪತ್ನಿಯರು ಅನ್ಯೋನ್ಯ ಸಂತುಷ್ಟರಾಗಿದ್ದರೆ ಆ ಕುಲವು ಕಲ್ಮಾಣ 
ವಾಗುವುದು. ನಿಂದೆ-ಕಲಹ- ಮತ್ಸರ ಮುಂತಾದವುಗಳನ್ನು ಮಾಡುತ್ತಿ 
ದರೆ ಗೃಹವಾಸಿಗಳಿಗೆ ಒಡಕು ಉಂಟಾಗುವುದು. ಮಕ್ಕಳು ದುರ್ಮಾರ್ಗದ 
ಅನುಕರಣೆ ಮಾಡುವರು. ಪಠಿ-ಪತ್ನಿಯರು ತಮ್ಮ ಸಂತೋಷಕ್ಕೆ ಇತರರನ್ನು 
ಹುಡುಕಬೇಕಾಗುವುದು. ಇದರಿಂದ ಆತ್ಮಹತ್ಯೆಗಳು ನಡೆಯಬಹುದು. 


ಅಧ್ಯಾಯ: ೩1 ಮನೆಸ್ಮೃತಿ ತು 


ಯೆದಿ ಹಿ ಸ್ತ್ರೀ ನರೋಚೇತ ಪುಮಾಂಸಂ ನ ಪ್ರಮೋದಯೇತ್‌ | 
ಅಪ್ರಮೋದಾತ್ಸುನಃ ಪುಂಸಃ ಪ್ರಜನಂ ನ ಪ್ರವರ್ತತೇ ೬೧ 


ಸ್ತ್ರೀಯು ಗಂಡನನ್ನು ಮೆಚ್ಚುವಂತೆ ಗಂಡನು ವರ್ತಿಸದಿದ್ದರೆ ಮತ್ತು 
ಸ್ತ್ರೀಯು ಗಂಡನು ಸಂತೋಷದಿಂದ ತನ್ನನ್ನು ಮೆಚ್ಚುವಂತೆ ಗೃಹಕೃತ್ಯ್ಯ 
ಧನಾರ್ಜನೆ, ವೇಷ-ಭೂಷಣ, ಪ್ರಿಯವರ್ತನೆ, ಸಂಭಾಷಣೆ ಮಾಡದಿದ್ದರೆ, 
ಅನ್ಯೋನ್ಯ ವಿರಸವಾದರೆ ಗರ್ಭೋತ್ಪತ್ತಿಯೂ ಆಗದು,ಸಂತತಿ ಪೋಷಣೆಯೂ 
ಆಗದು. 


ಸ್ತ್ರಿಯಾಂ ತು ರೋಚಮಾನಾಯಾಂ ಸರ್ವಂ ತದ್ರೋಚತೇ ಕುಲಂ! 
ತಸ್ಯಾಂ ತ್ವರೋಚಮಾನಾಯಾಂ ಸರ್ವಮೇವ ನ ರೋಚತೇ! ೬೨ 


ಸ್ತ್ರೀಯು ಅಲಂಕೃತಳಾಗಿ ಗಂಡನಿಗೆ ಮನೋಹರಳಾಗದಿದ್ದರೆ ವಂನೆಯ 
ವರಿಗೂ ತನಗೂ ಸುಖವಿಲ್ಲ. ಸಂತೋಷವಿಲ್ಲ. ವರಪುರುಷ ಸಂಕ್ರಾಂತಳಾದರೆ 
ಪವಿತ್ರತೆಯೂ ಇಲ್ಲ. 


ಕುವಿವಾಹೈಃ ಕ್ರಿಯಾಲೋಪೈರ್ವೇದಾನಧ್ಯಯನೇನ ಚ | 
ಕುಲಾನ್ಯಕುಲತಾಂ ಯಾಂತಿ ಬ್ರಾಹ್ಮಣಾತಿಕ್ರಮೇಣ ಚ | ೬ 


ನಿಷಿದ್ಧವಾದ (ಕೊನೆಯ) ವಿವಾಹಗಳಿಂದ, ಸಂಸ್ಕಾರವಿಲ್ಲದೆ ಬ್ರಹ್ಮ 
ವಿದ್ಯೆಯಿಲ್ಲದೆ ಇದ್ದರೆ ಒಳ್ಳೆ ಕುಲವೂ ಕೆಟ್ಟುಹೋಗುವುದು. 

ಶಿಲ್ಪೇನ ವೃ ವಹಾರೇಣ ಶೂದ್ರಾಪತ್ಮೈಶ್ವ ಕೇವಲೈಃ! 

ಗೋಳಭಿರಶ್ವೈ ಶ್ವ ಯಾನೈತಶ್ಚ ಕೃಷ್ಠಾ ರಾಜೋಪಸೇವಯಾ | ೬೪ 

ಅಯಾಜ್ಯ ಯಾಜನೈತ್ಛೈವ ನಾಸ್ತಿಕ್ಕೇನ ಚ ಕರ್ಮಣಾಂ | 

ಕುಲಾನ್ಕಾ ಶಂ ವಿನಶ್ಯಂತಿ ಯಾನಿ ಹೀನಾನಿ ಮಂತ್ರತಃ | «೫ 

ಶಿಲ್ಪ, ಬಡ್ಡಿಗೆ ಹಣಕೊಡುವುದು, ಸ್ವಜಾತಿಯಲ್ಲಿ ಸಂತತಿಯಿಲ್ಲದೆ 
ಶೂದ್ರಸ್ತೀ ಸಂತತಿ ಮಾತ್ರವಿರುವುದು, ಗೋವು-ಕುದುರೆಗಳ ಮಾರಾಟ, 
ಕೃಷಿ ರಾಜಸೇವೆಗಳಿಂದ ಕುಲವು ಕೆಡುವುದು. ಮತ್ತು ಅಯಾಜ್ಕಯಾಜನ 
ನಾಸ್ತಿಕ್ಯಗಳೂ ಭೂಷಣಗಳಲ್ಲ. ಇವುಗಳನ್ನು ಮಾಡುತ್ತಿರುವುದರಿಂದ 
ಸ್ಹ್ವಕರ್ಮವನ್ನು ಬಿಟ್ಟಂತಾಗುವುದೆಂಬ ದೋಷವು. 


೪೬ ಮನುಸ್ಮೃತಿ [| ಅಧ್ಯಾಯ : ಷ್ಠ 


ಮಂತ್ರತಸ್ಮು ಸಮೃದ್ಧಾನಿ ಕುಲಾನ್ಯಲ್ಪಥನಾನ್ಯಪಿ | 
ಕುಲಸಂಖ್ಯಾಂ ಚ ಗಚ್ಛಂತಿ ಕರ್ಷಂತಿಚ ಮಹದ್ಯಶಃ 1 ೬೬ 


ವೇದಶಾಸ್ತ್ರಗಳನ್ನು ಸಮೃದ್ಧವಾಗಿ ಸಂಪಾದಿಸಿಕೊಂಡು ನಿರ್ಧನರಾಗಿ 
ದ್ದರೂ ಆ ಕುಲವು ಸತ್ಕುಲವು. ಕೀರ್ತಿಯುಳ್ಳದ್ದು. ಈ ವರೆಗೆ ವಿವಾಹಗಳ 


ಭೇದ ಪ್ರಾಶಸ್ತ್ಯ, ಕೆಲವು ಸದಾಚಾರಗಳನ್ನು ತಿಳಿಸಿ ಈಗ ವಿವಾಹಾಗ್ನಿಯಲ್ಲಿ 
ಮಾಡತಕ್ಕ ಕರ್ಮಗಳನ್ನು ಉಪದೇಶಿಸುತ್ತಾರೆ. 


ವೈವಾಹಿಕೆಗ್ನ್‌ ಕುರ್ನೀತ ಗೃಹ್ಯಂ ಕರ್ವು ಯಥಾವಿಧಿ | 
ಪಂಚಯಜ್ಞವಿಧಾನಂ ಚ ಪಂಕ್ತಿಂ ಚಾನ್ವಾಹಿಕೀಂ ಗೃಹೀ॥ ೬೭ 


ಔಪಾಸನ, ಅಷ್ಟಕ ಮುಂತಾದ ಗೃಹ್ಮಕರ್ಮಗಳು ಪಂಚಯಜ್ಞ- 
ಭೋಜನಾನ್ನ ಸಾಧನೆ ಎಲ್ಲವನ್ನು ವಿವಾಹಲಬ್ದ ಅಗ್ನಿಯಲ್ಲಿ ಮಾಡಬೇಕು. 


ಪಂಚ ಸೂನಾ ಗೃಹಸ್ಥಸ್ಯ ಚುಲ್ಲೀ ಪೇಷಣ್ಯುಪಸ್ಥರಃ | 
ಘಂಡನೀ ಚೋದಕಂಂಭಶ್ಚ ಬಧ್ಯತೇ ಯಾಸ್ತಾ ವಾಹಯನ್‌" 1 ೬೮ 


ಒಲೆ, ಕಡೆಯುವಕಲು, ಕಸಬರಿಕೆ, ಒರಳು, ಒನಕೆ, ಜಲಪಾತ್ರ ಇವು 
ಐದು ಹಿಂಸಾಸಾಧನಗಳು. ಇವು ಅನಿವಾರ್ಯವಾದ ಹಿಂಸೆಗಳು, ಆದರೂ 
ಪಾಪವಿದೆ. 


ತಾಸಾಂ ಕ್ರಮೇಣ ಸರ್ವಾಸಾಂ ನಿಷ್ಕೃತ್ಕರ್ಥಂ ಮಹರ್ಷಿಭಿಃ | 
ಪಂಚ ಕ್ಲಪ್ತಾ ಮುಹಾಯಜ್ಞ್ವಾಃ ಸ್ರತ್ಯಹಂ ಗೃಹಮೇಧಿನಾಂ॥ ೬೯ 


ಹಿಂದೆ ಹೇಳಿದ ಐದು ಹಿಂಸಾಪರಾಧ ನಿವೃತ್ತಿಗಾಗಿ ಗೃಹಸ್ಥರಿಗೆ ಪ್ರತಿ 
ದಿನ ಪಂಚಯಜ್ಞಗಳನ್ನು ವಿಧಿಸಿದ್ದಾರೆ. 


ಆಧ್ಯಾ ಸನಂ ಬ್ರಹ್ಮಯುಜ್ಞಃ ಸಿತೃಯಜ್ಞಸು್ರಿ ತರ್ಪಣಂ | 
ಹೋಮೋ ದೈವೋ ಬಲಿರ್ಭಾತೋ ನೃ ಯಜ್ಞೊ ತಿಥಿಪೂಜನವರ್‌ 1 20 


ಅಧ್ಯಾಪನಾಧ್ಯಯನಗಳು, ಹಿತೃತರ್ಪಣ, ವೈಶ್ವದೇವ, ಭೂತಬಲಿ, 
ಅತಿಧಿಸತ್ಕಾರಗಳು ಹಿಂಸಾಪ್ರಾಯಶ್ಚಿತ್ತಗಳು. 


_ಓ-ಅಧ್ಯಾಯ : ೩] ಮನುಸ್ಮೃತಿ ೯೬ 


ಪಂಚೈತಾನ್ಕೋ ಮಹಾಯಜ್ಞಾನ್ನ ಹಾಪಯತಿ ಶಕ್ತಿತಃ | 
ಸ ಗೃಹೇಃಪಿ ಷಸನ್ನಿ ತೃಂ ಸೂನಾದೋಷೈರ್ನ ಲಿಪ್ಯತೇ! ೩೧ 


ಈ ಐದು ಯಜ್ಞಗಳನ್ನು ಲೋಪಮಾಡದೆ ಶಕ್ತ್ಯನುಸಾರ ಆಚರಿಸಂ 
ತ್ತಿದ್ದರೆ ಗೃಹವಾಸ ಮಾಡಿದ ಮತ್ತು ಸೂನಾದೋಷದ ಸಂಬಂಧವಿರುವು 
ದಿಲ. 


ದೇವತಾತಿಥಿಭೃ ಶ್ಯಾನಾಂ ಪಿತೃಣಾಮಾತ್ಮನಶ್ಚ ಯಃ | 
ನ ನಿರ್ವಪತಿ ಪಂಚಾನಾಮುಚ್ಛ್ಚಸನ್ನ ಸ ಜೀವತಿ 1 ೭೨ 


ದೇವ, ತಿರ್ಯಕ್‌, ಮನುಷ್ಯ, ಜೀವಂತಪಿತೃ, ಮೃತಪಿತೃ, ಸ್ವ-ಆತ್ಮ 
(ತಾನು) ಇವರ ಪೋಷಣೆ ಮಾಡುವ ಪಂಚಯಜ್ಞ ಮಾಡದಿದ್ದರೆ ಬದುಕಿಯೂ 
ಸತ್ತಂತೆ. 
ಅಹುತಂ ಚ ಹುತಂ ಚೈವ ತಥಾ ಪ್ರಹುತಮೇವ ಚ! 
ಬ್ರಾಹ್ಮಂ ಹುತಂ ಪ್ರಾಶಿತಂ ಚ ಪಂಚಯಜ್ಞಾನ್ರ್ರೈ ಚಕ್ಷತೇ॥ ೭೩ 
ಜಪೋಃಹುತೋ ಹುತೋ ಹೋಮಃ ಪ್ರಹುತೋ ಭ”ೌತಿಕೋ ಬಲಿಃ | 
ಬ್ರಾಹ್ಮಂ ಹುತಂ ದ್ವಿಜಾಗ್ರ್ಯಾರ್ಚಾ ಪ್ರಾತಿತಂ ಪಿತೃತರ್ಪಣಂ | ೩೭೪ 


ವೇದಾಧ್ಯಯನಾದಿ ಪಂಚಯಜ್ಞಗಳಿಗೆ ಹುತ-ಅಹುತ ಮುಂತಾದ 
ಪ್ರಾಚೀನ ಸಂಜ್ಞಾವಿವರವು ಈ ರೀತಿಯಿದೆ. 


ಸ್ವಾಧ್ಯಾಯೇ ನಿತ್ಯಯು ೪8 ಸ್ಕಾಡ್ಜೆವೇ ಚೈವೇಹ ಕರ್ಮಣಿ | 

ದೈವಕರ್ಮಣಿ ಯುಕ್ತೋ ಹಿ ಬಿಭರ್ತೀದಂ ಚರಾಚರಂ |! ೭೫ 

ದಾರಿದ್ರ್ಯದಿಂದ ಅತಿಥಿಸತ್ಕಾರವು ಕಷ್ಟಸಾಧ್ಯವಾದರೂ ವೇದಾಧ್ಯಯನ, 
ವೈಶ್ನ ದೇವ ಹೋಮಗಳು ಸುಲಭಸಾಧ್ಯಗಳು. ಅದು ಮುಖ್ಯವಾದುದರಿಂದ 
ಬಿಡಬಾರದು. 


ಆಗ್ನೌ ಪ್ರಾಸ್ತಾಹುತಿಃ ಸವ್ಕುಗಾದಿತ್ಯ ವಂಪತಿಷ್ಮ ತೇ | 
ಆದಿತ್ಯಾ ಜ್ಞಾಯತೇ ವೃಷ್ಟಿರ್ವ್ವೃಷ್ಟೇರನ್ನಂ ತತಃ ಪ್ರಜಾಃ ॥1 ೭೬ 


ಅಗ್ನಿಯಲ್ಲಿ ಹೋಮಿಸಿದ ಆಹುತಿಯು ಸೂಕ್ಷ್ಮರೂಪದಲ್ಲಿ ಸೂರ್ಯಾ 
ನನ್ನು ಸೇರುತ್ತದೆ. ಸೂರ್ಯನಿಂದ ಮಳೆಯಾಗಿ ಅದು ಪರಿವರ್ತಿಸಲ್ಪಡು 


ಳೆಲ ಮನರಿಸ್ಕೃತಿ [ ಅಧ್ಯಾಯ: ೬ 


ತ್ತದೆ. ಮಳೆಯಿಂದ ಅನ್ನ, ಅನ್ನದಿಂದ ಪ್ರಜೆಗಳು ಜನಿಸುತ್ತಾರೆ. ಆದುದ 
ರಿಂದ ಹೋಮವು ರಾಸಾಯನಿಕವಾಗಿ ನಮ್ಮನ್ನು ಪೋಷಿಸುತ್ತದೆ. 


ಯಥಾ ವಾಯಂಂ ಸಮಾಶ್ರಿತ್ಯ ವರ್ತಂತೇ ಸರ್ವಜಂತವಃ | 
ತಥಾ ಗೃಹಸ್ಥಮಾಶ್ರಿತ್ಯ ವರ್ತಂತೇಸರ್ವ ಆಶ್ರಮಾಃ ೭೭ 


ವಾಯುವಿಲ್ಲದೆ ಪ್ರಾಣಿಗಳು ಜೀವಧಾರಣೆ ಮಾಡಲಾರವು. ಅದರಂತೆ 
ಗೃಹಸ್ಥನಿಲ್ಲದೆ ಬ್ರಹ್ಮಚಾರಿಗಳು, ಪರಿವ್ರಾಜಕರು ಜೀವಿಸುವುದಿಲ್ಲ. 


ಯೆಸ್ಮಾತ್ರ ಯೋಪ್ಯಾ ಶ್ರನಿಹೋ ಜ್ಞಾನೇನಾನ್ನೇನ ಚಾನ್ಹಹಂ | 
ಗೃಹಸ್ಥೇನೈವ ಧಾರ್ಯಂತೇ ತಸ್ಮಾಜ್ಞೇಸ್ಮಾಶ್ರಮನೋ ಗೃಹೀ 8 ೭೮ 


ಜ್ಞಾನದಾನ, ಅನ್ನದಾನಗಳನ್ನು ಗೃಹಸ್ಥನೇ ಮಾಡಬೇಕಾಗಿರುವುದ 
ರಿಂದ ಬ್ರಹ್ಮಚಾರಿ, ವನಪ್ಪಸ್ಥ, ಸನ್ಯಾಸಿಗಳು ಪರಾವಲಂಬಿಗಳು. ಗೃಹಸ್ಮಾ 
ಶ್ರಮವು ಶ್ರೇಷ್ಠವು. 


ಸ ಸಂಧಾರ್ಯಃ ಪ್ರಯತ್ನೇನ ಸ್ವರ್ಗಮಕ್ಷಯಮಿಚ್ಛತಾ | 
ಸುಖಂ ಚೇಹೇಚ್ಛತಾ ನಿತ್ಯಂ ಯೋಧಾರ್ಯೋ ದುರ್ಬಲೇಂದ್ರಿಯ್ಕೆಃ1 ೩೯ 


ಈ ಲೋಕದಲ್ಲಿ ಪರಲೋಕದಲ್ಲಿ ಕ್ಷೇಮಕರವಾದ ಗೃ ಹಸ್ಮಾ ಶ್ರಮವನ್ನು 
ಸರಿಯಾಗಿ ಪಾಲಿಸಬೇಕು. ಸ್ವ್ರೀಸುಖ, ಪುಷ್ಕಲಾನ್ನ ಆಶ್ರಮಾಂತರ ರಕ್ಷಣೆ, 
ಬ್ರಹ್ಮಜ್ಞಾನ ಆಗ ಲಭಿಸುವುದು. ದುರ್ಬಲ ಮನಸ್ಸಿನಿಂದ ಇವುಗಳ ಸಾಧ 
ನೆಯು ಆಗಲಾರದು. ಬೇರಾರಿಗೂ ಇಂತಹ ಸಕಲ ಸೌಲಭ್ಯವಿಲ್ಲ, 


ಖುಷಯಃ ಪಿತರೋ ದೇವಾ ಭೂತಾನ್ಯತಿಥಯಸ್ತಥಾ | 
ಆಶಾಸತೇ ಕುಟುಂಬಿಭ್ಯಸ್ನೇಭ್ಯಃ ಕಾರ್ಯಂ ವಿಜಾನತಾ! ೮೦ 


ಯಷಿಗಳು, ಪಿತೃಗಳು, ದೇವತೆಗಳು, ಪ್ರಾಣಿಗಳು, ಅತಿಥಿಗಳು ಇವರು 
ಪತ್ನೀಸಹಿತನಿಂದ ಕೆಲವನ್ನು ಅಪೇಕ್ಷಿಸುತ್ತಾರೆ. ತಿಳಿದವನು ಅವುಗಳನ್ನು 
ಈಡೇರಿಸಬೇಕು. 


ಅಧ್ಯಾಯ : ೩ ] ಮನೊಸ್ಕ್ಯೃತಿ ೯೯ 


ಸ್ವಾಧ್ಯಾಯೇನಾರ್ಜಯೇ ತರ್ಹೀನ್‌ ಹೋಮೈರ್ಜೀವಾನ್‌ ಯಥಾವಿಧಿ ! 
ನಿಶೃನ' ಶ್ರಾದ್ಞೈಶ್ಚ ನ್ಯೂನನ್ನೈರ್ಭೂತಾನಿ ಬಲಿಕರ್ಮಣಾ1 ೮೧ 


ವೇದಾಧ್ಯಯನ, ಶ್ರಾದ್ಧ, ಹೋಮ, ಬಲಿ, ಅನ್ನಗಳಿಂದ ಕ್ರಮವಾಗಿ 
ಅವರನ್ನು ಆದರಿಸಬೇಕು. 


ಕುರ್ಯಾದಹರಹಃ ಶ್ರಾದ್ಧ ಮನ್ನಾ ಜ್ಯೀನೋದಕೇನ ವಾ! 
ಪಯೋಪಮೂಲಫಲೈರ್ವಾಹಿ ಸಿತೃಭ್ಯಃ ಪ್ರೀತಿಮಾವಹನ್‌ | ೮೨ 


ಅನ್ನ, ಎಳ್ಳು, ಭತ್ತ, ಯವ, ನೀರುಗಳಿಂದ ಪಿತೃ ಪ್ರೀತಿಗಾಗಿ ಪ್ರತಿದಿನ 
ಶ್ರಾದ್ಧ ಮಾಡಬೇಕು. 


ಏಕಮಪ್ಯಾ ಶಯೇದ್ವಿಪ್ರಂ ಪಿತ್ರರ್ಥೇಪಾಂಡಯೆಜ್ಞಿ ಕೇ | 
ನ ಚೈವಾತ್ರಾಶಯೇ ತೃಂಚಿದ್ವೈಶ್ವದೇವಂ ಪ್ರತಿ ದ್ವಿಜಂಔ ಲಪ 


ಹಿತೃ ಯಜ್ಞದಲ್ಲಿ ಒಬ್ಬ ಬ್ರಾಹ್ಮಣನನ್ನು ಆದರೂ ಭೋಜನ ಮಾಡಿಸ 
ಬೇಕು. ವಿಶ್ಲೇದೇವಸ್ಥಾನದಲ್ಲಿ ಬ್ರಾಹ್ಮಣ ಭೋಜನವು ಬೇಡ. 


ವೈಶ್ಚದೇವಸ್ಕ ಸಿದ್ದಸ್ಕ ಗೃಹ್ಮೇಃಗ್ನೌ ವಿಧಿಪೂರ್ವಕಂ | 
ಆಭ್ಯಃ ಕುರ್ಯಾದ್ಧೇವತಾಭ್ಯೋ ಬ್ರಾಹ್ಮಣೋ ಹೋಮಮನ್ವಹಂ ॥8 ೮೪ 


ವೈಶ್ವದೇವಹೋಮಕ್ಕಾಗಿ ಸಿದ್ಧವಾದ ಅನ್ನದಿಂದ ಗೃಹ್ಮಾಗ್ನಿಯಲ್ಲಿ 
ವಿಧಿವತ್ತಾಗಿ ಕೆಳಗೆ ಹೇಳುವ ದೇವತೆಗಳಿಗೆ ಆಹುತಿಕೊಡಬೇಕು. 


ಅಗ್ನೇಃ ಸೋಮಸ್ಯ ಚೈವಾಜೌ ತಯೋಕ್ಚೈನ ಸಮಸ್ತ್ರಯೋಃ | 
ವಿಶ್ವೇಭ್ಯಶ್ಸೈವ ದೇವೇಭ್ಯೋ ಧನ್ವಂತರಯ ಏವ ಚ ॥ ೮೫ 
ಕುಣ್ಹೈ ಚೈವಾನಿವತ್ಯೈ ಚ ಪ್ರಜಾಪತಯ ಏನ ಚ | 
ಸಹದ್ಯಾವಾಪೃಥಿವ್ಕೋಶ್ಚ ತಥಾ ಸ್ವಿಷ್ಟಕೃತೇಂತತಃ | ೮೬ 


ಅಗ್ನಿ-ಸೋಮ ಅವರಿಬ್ಬರು, ವಿಶ್ವೇದೇವರು, ಧನ್ವಂತರಿ, ಕೂಹೂ, 


ಅನುಮತಿ, ಪ್ರಜಾಪತಿ, ದ್ಯಾವಾಪೃಥಿವೀ, ಸ್ವಿಷ್ಠಕೃತ್‌ ಈ ದೇವತೆಗಳಿಗೆ 
ಹೋಮವಾಗಬೇಕು. 


ಓದಿರಿ ಮನುಸ್ಮೃತಿ [ ಅಧ್ಯಾಯ : ಷಿ 


ಏನಂ ಸಮ್ಯುಗ್ನವಿರ್ಹುತ್ಪಾ ಸರ್ವದಿಸ್ಷು ಪ್ರದಕ್ಷಿಣಂ | 
ಲ ಎನ ೫ 
ಇಂದ್ರಾಂತಕಾ ಪೃ ತೀಂದುಭ್ಯಃ ಸಾನಂಗೇೇಭ್ಯೋ ಬಲಿಂ ಹರೇತ್‌ | ೪೮೩೭ 


ಮೇಲೆ ಹೇಳಿದಂತೆ ಹೋಮಮಾಡಿ ಆ ಮೇಲೆ ಎಲ್ಲ ದಿಕ್ಕುಗಳಲ್ಲಿ 
ಪ್ರದಕ್ಷಿಣಾಕಾರದಿಂದ ಇಂದ್ರ, ಯಮ, ವರುಣ, ಇಂದು ಎಂಬ ಸಪರಿವಾರ 
ದೇವತೆಗಳಿಗೆ ಬಲಿಹರಣ ಮಾಡಬೇಕು. 

ಮರುದ್ಭ್ಯ ಇತಿ ತು ದ್ವಾರಿ ಕ್ಷಿಸೇದಪ್ಸ್ವದ್ಧ್ಯ ಇಕ್ಕಸಿ | 

ವನಸ್ಪತಿಭ್ಯ ಇತ್ಯೇವಂ ಮಂಸಲೋಲೂಖಲೇ ಹರೇತ್‌ 1 ೮೮ 

ಮನೆಬಾಗಿಲಿನಲ್ಲಿ ಮರುತ್‌, ನೀರಿನಲ್ಲಿ ಅಪ, ಒರಳು. ಒನಕೆಗಳಲ್ಲಿ ವನ 
ಸ್ಪತಿ ಎಂಬ ದೇವತೆಗಳಿಗೆ ಬಲಿದಾನವು. 

ಉಚ್ಛೇರ್ಷಕೇ ಶ್ರಿಯ್ಛೆ ಕುರ್ಯಾದ್ಭದ್ರಕಾಲ್ಕೈ ಚ ಪಾದಶಃ | 

ಬ್ರಹ್ಮವಾಸ್ತೊ ಸ್ವತಿಭ್ಯಾಂ ತು ವಾಸ್ತುಮಧ್ಯೆ ಬಲಿಂ ಹರೇತ್‌ | ೮೯ 

ತಲೆಮೇಲೆ ಈಶಾನ್ಮಕಡೆಗೆ ಶ್ರೀ, ಕಾಲಕೆಳಗೆ ಭದ್ರಕಾಲ್ಕಿ ಮನೆ ಮಧ್ಯ 
ದಲ್ಲಿ ಬ್ರಹ್ಮವಾಸ್ತೋಷ್ಟತಿ ಎಂಬ ದೇವತೆಗಳಿಗೆ ಬಲಿಹರಣವು. 


ಏಿಶ್ವೇಭ್ಯಶ್ಟೈವ ದೇವೇಜ್ಯೋ ಬಲಿಮಾಕಾಶ ಉತ್ಪಿಪೇತ್‌ | 


ದಿವಾಚರೇಭ್ಯೊೋ ಭೂತೇಭ್ಭೋ ೇ ನಕ್ಷಂಚಾರಿಭ್ಯ ಏನ ಚ ೯೦ 


ಆಕಾಶದಲ್ಲಿ ವಿಶ್ವೇದೇವರಿಗೆ (ಮನೆಯೊಳಗೆ), ಹಗಲು ದಿವಾಚರ ಭೂತ 
ಗಳಿಗೆ, ರಾತ್ರಿ ನಕ್ತಂಚಾರಿ ಭೂತಗಳಿಗೆ ಬಲ. 
ಪೃಷ್ಮವಾಸ್ತುನಿ ಕಂರ್ನೀತ ಬಲಿಂ ಸರ್ವಾತ್ಮಭೂಂಯೇ | 
ಸಿತೃಜ್ನೋ ಬಲಿಶೇಷಂ ತು ಸರ್ವಂ ದಕ್ಷಿಣತೋ ಹರೇತ್‌ | ೯೧ 
ಉಪ್ಪರಿಗೆಯಲ್ಲಿ ಸರ್ವಾತ್ಮಭೂತಿ, ದಕ್ಷಿಣದಲ್ಲಿ ಪಿತೃಗಳಿಗೆ ಉಳಿದ ಎಲ್ಲ 
ಬಲಿದ್ರವ್ಯವನ್ನು ಎಸೆಯಬೇಕು. 
ಶುನಾಂ ಚ ಪತಿತಾನಾಂ ಚ ಶ್ವಪಚಾಂ ಪಾಪರೋಗಿಣಾಂ | 
ವಾಯಸಾನಾಂ ಕೃಖೂಣಾಂ ಚ ಶನಕೈರ್ನಿರ್ವಸೇದ್ಭುವಿ | ೯೨ 
ಶ್ವ, ಪತಿತ ಶ್ವಪಚ, ಪಾಪರೋಗಿ, ವಾಯಸ, ಕೃಮಿ ಇವುಗಳಿಗೆ 
ಚೇರೆ ಅನ್ನತಂದು ಬಲಿಯನ್ನು ಮೆಲ್ಲಗೆ ನೆಲದ ಮೇಲೆ ಇಡಬೇಕು. 


ಅಧ್ಯಾಯ ೩: ] ಮನುಸ್ಮೃತಿ ೧೦೧ 


ಏನಂ ಯಃ ಸರ್ವಭೂತಾನಿ ಬ್ರಾಹ್ಮಣೋ ನಿತ್ಕಮರ್ಚತಿ | 
ಸ ಗಚ್ಛತಿ ಪರಂ ಸ್ಥಾನಂ ತೇಜೋಮೂರ್ತಿ ಪಥಜರ್ತಿನಾ 1 «ತ 


ಮೇಲೆ ಹೇಳಿದಂತೆ ಬ್ರಾಹ್ಮಣನು ಭೂತಬಲಿಯನ್ನು ಮಾಡಿದರೆ ಸರಲ 
ವಾದ ವಕ್ರವಲ್ಲದ ಪ್ರಕಾಶವುಳ್ಳ ಮಾರ್ಗದಿಂದ ಸದ್ಗತಿಯನ್ನು ಹೊಂದಂ 
ವನು. 


ಕೃತ್ಪೈ ತದ್ದಲಿಕಮೆನ್ವನಮತಿಥಿಂ ಪೂರ್ವಮಾಶಯೋತ್‌ | 
ಭಿಕ್ಸಾಂ ಚ ಭುಕ್ಷವೇ ದಡ್ಯಾದ್ವಿಧಿವದ್ರ )ಹ್ಮಚಾರಿಣೇ॥ ೯೪ 


ಹಿಂದೆ ಹೇಳಿದ ಪ್ರಕಾರ ಬಲಿಹರಣ ಮಾಡಿ ಮೊದಲು ಅತಿಥಿಯ 
ಭೋಜನ ಆಗಬೇಕು, ಸನ್ಯಾಸಿ, ಬ್ರಹ್ಮಚಾರಿಗಳಿಗೆ ಭಿಕ್ಷಿಕೊಡಬೇಕು. 


ಯೆತ್ಪುಜ್ಯಘಫಲಮಾ್ನೊ ೇತಿ ಗಾಂ ಡತ್ವಾ ವಿಧಿವದ್ಗುರೋಃ | 
ತತ್ಪುಣ್ಯಫಲಮಾಪ್ನೋ ತಿ ಭಿಕ್ಷಾಂ ದತ್ತೂ ದ್ವಿಜೋ ಗೃಹೀ! ೯೫ 


ಗುರುವಿಗೆ ಗೋದಾನ ಮಾಡಿದರೆ ಯಾವ ಫಲವೋ ಆ ಫಲವು ಭಿಕ್ಷಾ 
ದಾನದಿಂದ ಗೃಹಸ್ಮನಿಗೆ ಬರುವುದು. 


ಭಿಕ್ಷಾಮಪ್ರ್ಯದಪಾಶ್ರಂವಾ ಸತೃೃತ್ಯ ವಿಧಿಪೂರ್ವಕಂ | 
ವೇದತತ್ವಾರ್ಥವಿದುಷೇ ಬ್ರಾಹ್ಮಣಾಯೋಸಪಾದಯೇತ್‌ | ೯೬ 


ವೇದತತ್ವಾರ್ಥ ಬಲ್ಲವನಾದ ಬ್ರಾಹ್ಮಣನಿಗೆ ಭಿಕ್ಷೆಯನ್ನು ಶಾನು ದರಿದ್ರ 
ನಾದರೆ ಸ್ವಲ್ಪ ನೀರನ್ನಾದರೂ ಸ್ವಸ್ತಿವಾಚನ ಮಾಡಿಸಿ ದಾನಮಾಡಿದರೆ ತುಂಬ 
ಫಲವು. ಇದಕ್ಕೆ ತಪ್ಪಬಾರದು. 


ನಶ್ಯಂತಿ ಹವ್ಯಕವ್ಯಾನಿ ನರಾಣಾಮಪಿಜಾನತಾಂ | 
ಭಸ್ಮೀಭೂತೇಷಂ ವಿಪ್ರೇಷು ಮೋಹಾದ್ದತ್ತಾನಿ ದಾಶೃಭಿಃ ಗ «2 


ದೇವಕಾರ್ಯ, ಹಿಶೃಕಾರ್ಮಗಳಲ್ಲಿ ವೇದಶಾಸ್ತ್ರಜ್ಞಾನವಿಲ್ಲದವರಿಗೆ ದಾನ 
ಮಾಡಿದರೆ ಫಲವಿಲ್ಲ. ತನಗೆ ಪೂಜ್ಯವಾದ ಅದರ ರಕ್ಷಣೆ ತನಗೆ ಕರ್ತವ್ಯ. 
ಬ್ರಹ್ಮಚಾರಿ ಸನ್ಯಾಸಿಗಳಿಗೆ ಭಿಕ್ಷೆಕೊಟ್ಟು ಅವರು ಅವರ ಕರ್ತವ್ಯದಲ್ಲಿ ನಿರಾ 


೧೦೨ ಮನುಸ್ಮೃತಿ [ ಅಧ್ಯಾಯ: ಷಿ 


ತಂಕವಾಗಿ ವ್ಯವಸಾಯ ಮಾಡುತ್ತಿದ್ದರೆ ವೇದ, ಜ್ಞಾನಗಳ ರಕ್ಷಣೆ ಮಾಡಿದಂತಾ 
ಗುವುದು. ಇಲ್ಲವಾದರೆ ಪ್ರಜ್ವಲಿಸುವ ಅಗ್ನಿಯಲ್ಲಿ ಬೀಳಬೇಕಾದ ಆಹುತಿಯು 
ಭಸ್ಮದಲ್ಲಿ ಬಿದ್ದಂತಾಗುವುದು. ಹಾವಿಗೆ ಹಾಲೆರದೇನು ಫಲ? 


ವಿದ್ಯಾತಪಃಸಮೃದ್ಧೇಷು ಹಂತಂ ವಿಪ್ರಮುಖಾಗ್ನಿಷು | 
ನಿಸ್ತಾರಯತಿ ದುರ್ಗಾಚ್ಚ ವಂಹತಶ್ಚೈವ ಕಿಲ್ಬಿಷಾ3 | ೯೪೮ 


ಸತ್ಸಾತ್ರದಾನದಿಂದ ವ್ಯಾಧಿ, ಶತ್ರು, ರಾಜ್ಯ ಪಾಪ-ಪೀಡೆಗಳು ಬಾಧಿ 
ಸುವುದಿಲ್ಲ. 


ಸಂಪ್ರಾಪ್ತಾಯೆ ತೃತಿಥಯೇ ಪ್ರದದ್ಯಾದಾಸನೋದಕೇ | 
ಅನ್ನ ೦ ಚೈವ ಯಥಾಕತಿ. ಸತೃ್ರುತ್ಯ ವಿಧಿಪೂರ್ವಕಂ! ೯೪ 


ಮನೆಗೆ ಬಂದ ಅತಿಥಿಗೆ ಮುಖ-ಕೈಕಾಲುಗಳಿಗೆ ನೀರು, ಕುಡಿಯಲು 
ನೀರು, ಇದ್ದಷ್ಟು ಅನ್ನ, ಗೌರವವಾಗಿ ಕೊಡಬೇಕು. 


ತಿಲಾನಪ್ಯಂಚತೋ ನಿತ್ಯಂ ಪಂಚಾಗ್ನೀನಹಿ ಜುಹ್ವತಃ | 
ಸರ್ವಂ ಸುಕೃತಮಾದತ್ತೇ ಬ್ರಾಹ್ಮಣಾನರ್ಚಿತೋ ವಸನ್‌ |! ೧೦೦ 


ನಿಯಮಬದ್ಧವಾದ ಶೀಲವೃತ್ತಿಯಿಂದ ಬಡವನಾಗಿ ಬದುಕಿ ಪಂಚಾಗ್ನಿ 
ವ್ರತಿಯಾಗಿದ್ದರೂ (ದಕ್ಷಿಣ-ಆಹವನೀಯ-ಗಾರ್ಹಪತ್ಕ-ಆವಸಥ್ಮ- ಸಭ್ಯ) 
ಬ್ರಾಹ್ಮಣನು ಅತಿಥಿಸತ್ಕಾರ ವಿಮುಖನಾದರೆ ಆಗ ಮನೆಯಲ್ಲಿದ್ದ ಅಸತ್ಛೃತ 
ಅತಿಥಿಯು ಗೃಹಪತಿಯ ಪುಣ್ಯಕ್ಕೆ ಅಧಿಕಾರಿಯಾಗುವನು. ಆರ್ಯಿಗೆ 
ಬಡತನವು ಪ್ರಿಯವಾಗಿತ್ತು. ಕಳ್ಳರು, ರಾಜರು, ಬಡವರು, ಧನಿಕನನ್ನೂ 
ಪೀಡಿಸುತ್ತಾರೆ. ಬಹಳ ವಿಧದಿಂದ ಧನಲಾಭಕ್ಕೆ ಪ್ರಯತ್ನಿಸುತ್ತಾರೆ. ಆದುದ 
ರಿಂದ ಅದನ್ನು ಕಾಯುವ, ಉತ್ಪಾದಿಸುವ ಶ್ರಮವು ಶ್ರಮದ ಅಪವ್ಯ್ಮಯವುಃ 
ವೇದಾಧ್ಯನ ಬ್ರಹ್ಮಜ್ಞಾನಗಳ ಶ್ರಮವು ಸಫಲಶ್ರಮವು. ಯಾರಿಗೂ ಸಿಗದ 
ಪುಣ್ಯವು ಅವನಿಗೆ ಅದರಿಂದ ಸಿಗುವುದು. 


ಶೃಣಣನಿ ಭೂಪಿಂರುದಕಂ ವಾಕ್ಚತಂರ್ಥೀ ಚ ಸೂನೃತಾ | 
ಏತಾನ್ಯಸಿ ಸತಾಂ ಗೇಹೇ ನೋಚ್ಚಿದ್ಕಂತೇ ಕದಾಚನ | ೧೧೦ 


ಅಧ್ಯಾಯ: 4] ಮನುಸ್ಮೃತಿ ೧ಿದಿಷ್ಠಿ 


ಚಾಪೆ, ನೆಲ್ಲ ನೀರು, ಒಳ್ಳೆಮಾತು ಇವು ಒಳ್ಳೆ ಯವರ ಮನೆಯಲ್ಲಿ 
ಸಿಗದಿರಲಾರವು. ಮೃಷ್ಟಾನ್ನವು (ಕೊಡುವವನಿಗೆ) ಧನ, ಆರೋಗ್ಯ ಇಲ್ಲದಾಗ 
ಯಾರಿಗೂ ಇಲ್ಲ. ಇದೆರಡು ಪ್ರಯತ್ನ ಲಭ್ಯವಲ್ಲವೆಂದು ಸಿದ್ಧಾಂತ. 


ಏಕರಾತ್ರಂ ತು ನಿವಸನ್ನತಿಥಿರ್ಬ್ರಾಹ್ಮಣಃ ಸ್ಮೃತಃ | 
ಅನಿತ್ಯಂಹಿ ಸ್ಥಿತೋ ಯಾಸ್ಮಾತ್ತಸ್ಮೂದತಿಥಿರುಚ್ಯತೇ 1 ೧೦೨ 


ನೈಕೆಗ್ರಾನೊಣಮತಿಥಿಂ ವಿಪ್ರಂ ಸಾಂಗತಿಕಂ ತಥಾ! 

ಉಸಸ್ಥಿ ತಂ ಗೃಹೇ ವಿದ್ಯಾದ್‌ ಭಾರ್ಯಾ ಯತ್ರಾಗ್ನ ಯೋನಿ ವಾಗ ೧೦ 

ಬ್ರಾಹ್ಮಣನು ಒಂದು ದಿನ ಹೆರವರ ಮನೆಯಲ್ಲಿದ್ದರೆ ಅತಿಥಿಯು, 
ಅತಿಥಿ ಪದವು ಅಂತಹ ಅರ್ಥವನ್ನು ಕೊಡುವುದು. ಅದೇ ಊರಿನವನು 
ಹೊಟ್ಟೆ ತುಂಬಲು ಏನಾದರೂ ನೆವದ ವೇಶದವನಾಗಿ ಮನೆಗೆ ಬಂದರೆ ಅವನು 
ಅತಿಥಿಯಾಗುವುದಿಲ್ಲ. ಅವನು ಪತ್ನೀ. ಅಗ್ನಿಸಂಯುಕ್ತನಾದರೂ ಬೆಲೆಯಿಲ್ಲ. 


ಉಪಾಸತೇ ಯೇ ಗೃಹಸ್ಥಾಃ ಪರಪಾಕಮಬುದ್ಧ ಯಃ! 

ತೇನ ತೇ ಪ್ರೇತ್ಯ ಪಶುತಾಂ ಪ್ರಜಂತ್ಯನ್ನಾದಿದಾಯಿನಾಂ1 ೧೦೪ 

ಪರರ ಅನ್ನಕ್ಕೆ ಆಸೆಪಟ್ಟು ತಾವು ದುಡಿಯದವರು ಬುದ್ಧಿ ಹೀನರು, 
ಜನ್ಮಾಂತರದಲ್ಲಿ ದುಡಿದು ತಿನ್ನದ ಪ್ರಾಣಿಜನ್ಮಕ್ಕೆ ಅರ್ಹರು. 


ಅಪ್ರಣೋದ್ಕೋ ತಿಥಿ! ಸಾಯಂ ಸೂರ್ಯೋಢೋ ಗೃಹಮೇಧಿನಾ 
ಕಾಲೇ ಪ್ರಾಸ್ತಾಸ್ತ್ವಕಾಲೇ ವಾ ನಾಸ್ಕಾನಶ್ನನ್‌ ಗೃಹೇ ವಸೇತ್‌! ೧೦೫ 


ಡಿ ಇಡಿ 

ತನ್ನ ಮನೆ ತಲಪಲು ಸಮಯಸಾಲದೆ (ಕತ್ತಲೆಗೆ) ಸಾಯಂ ಬಂದ 
ಅತಿಥಿಯನ್ನು ನಿರಾಕರಿಸಬಾರದು. ಸಮಯ ವೂರಿಬಂದರೂ ಅಸತೃೃತನಾಗಿ 
ವಾಸಿಸಬಾರದು. 

ನವೈ ಸ್ವಯಂ ತದಶ್ನಿ ೀಯಾತ್‌' ಅತಿಥಿಂ ಯನ್ನ ಭೋಜಯೇತ್‌ | 

ಧನ್ಯಂ ಯಶಸ್ಮಮಾಯುಂಷ್ಕಂ ಸ್ವರ್ಗಂ ವಾತಿಥಿಪೂಜನಂ | ೧೦೬ 

ಅತಿಥಿಗೆ ಕೊಡದ ಆಹಾರ ಸಾಮಗ್ರಿಯನ್ನು ತಾನು ಸೇವಿಸಬಾರದು. 
ಧನ, ಯಶಸ್‌, ಆಯುಸ್ಕ್‌ ಸುಖ ಎಲ್ಲವೂ ಅತಿಥಿ ಸತ್ಕಾರದಿಂದ ಲಭ್ಯಗಳು. 
ಆದುದರಿಂದ ಕೊಡದೆ ತಿನ್ನುವುದು ಹೇಗೆ ? 


೧೦೪ ಮನುಸ್ಮೃತಿ [ ಅಧ್ಯಾಯ : ೩ 


ಆಸನಾವಸಥೌ ಶಂ್ಯ್ಯಾವನುವುಜ್ಯಾಮುಪಾಸನಂ 
ಉತ್ತಮೇಷೂತ್ತಮಂ ಕಂರ್ಯಾದ್ವೀನೇ ಹೀನಂ ಸಮೇ ಸಮಂ | ೧೦೭ 


ಆಸನ, ಸ್ಥಳ, ಶಯ್ಯಾದಿ ಉಪಚಾರವನ್ನು ಅವರವರ ಯೋಗ್ಯತಾನು 
ಸಾರ ಮಾಡಬೇಕು. ಸಮಾನತೆಯು ಬೇಡ. 


ವೈಶ್ವದೇವೇ ತು ನಿರ್ವ್ವತ್ತೇ ಯದ್ಯನ್ಕೋತಿಥಿರಾವ್ರಜೇತ್‌ | 
ತಸ್ಕಾಪ್ಯನ್ನ ೦ ಯಥಾಶಕ್ತಿ ಪ್ರದದ್ಯಾನ್ನ ಬಲಿಂ ಹರೇತ್‌ ೧೦೮ 


ವೈಶ್ವದೇವ ಮಾಡಿದ ಮೇಲೆ ಇನ್ನೊಬ್ಬ ಅತಿಧಿಯು ಬಂದರೆ ಅವನಿಗೂ 
ಅನ್ನಕೊಡಬೇಕು. ಬಲಿಹರಣ ಮಾಡಬಾರದು. 


ನ ಭೋಜನಾರ್ಥಂ ಸ್ವೇ ವಿಪ್ರಃ ಕುಲಗೋತ್ರೇ ನಿವೇದಯೇತ್‌ | 
ಭೋಜನಾರ್ಥಂ ಹಿ ಶೇ ಶಂಸನ್‌ ವಾಂತಾಶೀತ್ಯುಚ್ಛತೇ ಬಂಧೈಃ॥ೃ ೧೦೯ 


ಬ್ರಾಹ್ಮಣನು ಊಟಕ್ಕಾಗಿ ತನ್ನ ಕುಲಗೋತ್ರ ಪರಿಚಯದ ಲಾಭಪಡೆ 


ಯಲು ಪ್ರಯತ್ನಿಸಬಾರದು. ಊಟಕ್ಕಾಗಿ ಹೇಳಿದರೆ ವಾಂತಿಮಾಡಿ ಅದನ್ನು 
ತಿಂದಂತಾಗುವುದು. 


ನ ಬ್ರಾಸ್ಮಣಸ್ಯ ತೃತಿಥಿರ್ಗ್ಗಹೇ ರಾಜನ್ಯ ಉಚ್ಯತೇ | 
ನೈಶ್ಯಶೂದ್ರೌ ಸಖಾ ಚೈವ ಜ್ಞಾತಯೋ ಗುರುರೇವ ಚ॥ ೧೧೦ 


ಬ್ರಾಹ್ಮಣನಿಗೆ ರಾಜನ್ಯ, ವೈಶ್ಯ, ಶೂದ್ರ, ಗೆಳೆಯ, ಜ್ಞಾತಿಗಳು, ಗುರು 
ಇವರು ಅತಿಧಿಗಳಲ್ಲ. 


ಯದಿ ತ್ವತಿಥಿಧರ್ಮೇಣ ಕತ್ರಿಯೋ ಗೃಹಮಾವ್ರಜೇತ್‌ | 

ಭೂಕ ಕ್ರ ವತ್ಸ. ಚ ನಿಪ್ರೇಷು ಕಾಮಂ ನುಸಿ ಭೋಜಯೇತಿ* |! ೧೧೧ 
ವೈಶ್ಯ: ಶೂಜ)್ರವಪಿ ಪ್ರಾಪ್ತ್‌ ಕುಬುಂಬೇತಿಥಿಥನಿರಿಣೌ | 

ಭೋಜಯೇೇತ, ಹ ಭೃತ್ಯೈಸ್ತಾವಾನ್ಸ ಶಂಸ್ಕ್ಥಂ ಪ ಯೋಜಯನ್‌ 1! ೧೧೨ 
ಇತರಾನಹಿ ಸೆಖ್ಯಾದೀನ್ನಂಪ್ರೀತ್ಕಾ ಗೃಹಮಾಗತಾನ್‌ | 

ಪ್ರಕೃತ್ಯಾನ್ನಂ ಯಥಾಶಕ್ತಿ ಭೋಜಯೇತ್ಸಹ ಭಾರ್ಯಯಾ 1 ೧೧೩ 


ಮನೆಗೆ ಯಾರು ಬಂದರೂ ದಯೆಯಿಂದ ಅವರಿಗೆ ಬಡಿಸಬೇಕು. ವೈಭ 
ವವು ಐಶ್ವರ್ಯವನ್ನು ಹೊಂದಿದೆ. 


ಅಧ್ಯಾಯ ೩] ಮನಂಸ್ಮೃೃತಿ ೧೦೫ 


ಸಂವಾಸಿನೀಃ ಕುಮಾರೀಶ್ವ ರೋಗಿಣೋ ಗರ್ಭಿಣೀಃ ಸ್ತ್ರಿಯಃ | 
ಆತಿಥಿಭ್ಯೊ ಗ್ರ ಏನೈತಾನ್‌ ಭೋಜಯೋದನಿಚಾರಯೆನ್‌ | ೧೧೪ 


ಸದ್ಯ ಮದುವೆಯಾದಹುಡುಗಿಯರು-ಸೊಸೆ, ಮಗಳು ಮುಂತಾದವರು, 
ಮದುವೆಯಾಗದ ಹುಡುಗಿಯರು, ರೋಗಿಗಳು, ಗರ್ಭಿಣಿಯರು ಇವರಿಗೆ 
ಅತಿಥಿಗಳ ಮೊದಲು ಬಡಿಸಬೇಕು. ಸಂಶಯವಿಲ್ಲ. 


ಆದತ್ವಾ ತೂ ಯ ಏತೇಭ್ಯಃ ಪೂರ್ವಂ ಭುಂಕ್ತೇ ವಿಚಕ್ಷಣಃ ! 
ಸ ಭುಂಜಾನೋ ನೆ ಜಾನಾತಿ ಶ್ವಗೃದ್ರೈರ್ಜಗ್ಗಿ ಮಾತ್ಮನಃ | ೧೧೫ 


ಅತಿಧಿ, ಅಭ್ಮಾಗತ, ಸುವಾಸಿನೀ ಮುಂತಾದವರು ಮೊದಲು ಉಣ್ಣು 
ವುದು ಒಳ್ಳೆ ಸಂಪ್ರದಾಯ. ಇಲ್ಲವಾದರೆ ನಾಯಿ, ನರಿ, ಹದ್ದು ತನ್ನ ಶವ 
ತಿನ್ನುವುದನ್ನು ಇಚ್ಛೆಸಿದಂತೆ. 


ಭುಕ್ಷವತ್ಸಥ ವಿಪ್ರೇಷು ಸ್ವೇಷು ಭೃತ್ಯೇಷು ಜೈವಹಿ! 
ಭುಂಜೀಯಾತಾಂ ತತಃ ಪಶ್ಚ್ಯಾದವಶಿಷ್ಟಂ ತು ದಂಪತಿ 1 ೧೧೬ 


ಗಂಡ-ಹೆಂಡಿರು, ಗೃಹಪತಿಗಳು ಕೊನೆಗೆ ಉಣ್ಣುವುದು ಒಳ್ಳೆದು. 


ದೇವಾನೃಷೀನ್ಮನುಸ್ಕಾಂಶ್ಚ ಪಿತ್ಛೂನ್‌ ಗೃಹ್ಮಾಶ್ಚ ದೇವತಾ॥। 
ಪೂಜಯಿಂತ್ವಾ ತತಃ ಪಶ್ಚಾದ್ಗೃ ಕಾಸ್ಮಃ ತೇಷಭುಾರ್ಗ್‌ಭವೇತ3 | ೧೧೭ 


ದೇವ, ಷಿ, ಅತಿಥಿ, ಪಿತೃ, ದೇವರು (ಮನೆ) ಪ್ರಧಮ ಪೂಜ್ಯರು. 


ಅಘೆಂ ಸ ಕೇವಲಂ ಭುಂಕ್ತೇ ಯಃ ಪಚತ್ಕಾ ತ್ಮಕಾರಣಾ 3" | 
ಯಜ್ಞ ಶಿಷ್ಟಾಶನಂ ಹ್ಯೇತತ್ಸತಾಮನ್ನಂ ವಿಧೀಯತೇ ॥ ೧೧೮ 


ತನಗಾಗಿ ಅಡುಗೆ ಮಾಡಿ ಉಣ್ಣುವುದು ಔದಾರ್ಯವಲ್ಲ. ದೇವಯ 
ಜನೆ ಪೂರ್ವಕ ತನ್ಮ ಭೋಜನವನ್ನು ಸಜ್ಜನರು ಮೆಚ್ಚುವರು. 


ರಾಜರ್ತ್ರೀಿಕ್‌'ಸ್ನಾ ತಕಗಂರೂನ್‌'ಪ್ರಿಯಶ್ವಶಂರವಾತುಲಾನ್‌ | 
ಅರ್ಸಯೇನ್ಮಧುಪರ್ಕೇಣ ಪರಿಸಂವತ್ಸರಾತ್ಪುನಃ 1 ೧೧೯ 


೧೦೬ ಮನುಸ್ಮೃತಿ [ ಅಧ್ಯಾಯ: ೩ 


ವರ್ಷ ಕಳೆದು ಮನೆಗೆ ಬಂದ ರಾಜ, ಯತಶ್ನಿಕ್‌, ಸ್ನಾತಕ್ಕ ಗುರು 
(ಪ್ರಿಯ) ಅಳಿಯ, (ಮಗಳಗಂಡ)ಶ್ವಶುರ, ಮಾತುಲರನ್ನು ಮಧುಪರ್ಕದಿಂದ 
ಸತ್ಕರಿಸಬೇಕು. 


ರಾಜಾ ಚ ಶ್ರೋತ್ರಿಯಶ್ಚೈನ ಯಜ್ಞಕೆರ್ಮಣಂಯ್ಯ ಪಸ್ಥಿ ತೌ | 
ಣೌ ಭು 
ಮಧುಸಕ್ಕೇಣ ಸಂಪೂಜ್ಯೌ ನ ತ್ಮಯಜ್ಞ ಇತಿ ಸ್ಥಿತಿ8 | ೧೨೦ 


ರಾಜ, ಶೋತಫ್ರಿಯರಿಗೆ ಯಜ್ಞದಿನ ಮಾತ್ರೆ ಮಧುಪರ್ಕ ಸಾಕು ಎಂದು 
ಕೆಲವರ ಮತ. 


ಸಾಯಂ ತ್ವನ್ನಸ್ಕ ಸಿದ್ದ ಸ್ಕ ಪೆತ್ನವಮಂಂತ್ರಂ ಬಲಿಂ ಹರೇಶ್‌ | 


ನೈಶ್ವದೇವಂಹಿ ನಾಮೈತತ್ಸಾಯಂಪ್ರಾತರ್ಪಿಧೀಯಶೇ॥ ೧೨೧ 
ಸಾಯಂಕಾಲ ಅನ್ನದಿಂದ ಪತ್ನಿಯು ವರೌನವಾಗಿ ಬಲಿಹರಣ ಮಾಡ 
ಬೇಕು. ವೈಶ್ವದೇವವು ಸಾಯಂಪ್ರಾತಃ ಎರಡು ಬಾರಿ ಆಗಬೇಕು. 


ಪಿತೃಯಜ್ಞಂ ತು ನಿರ್ವರ್ತ್ಯ ವಿಪ್ರಶ್ಚೇಂದುಕ್ಷಯೇಂಗ್ನಿ ಮಾನ್‌ | 

ಪಿಂಡಾನ್ವಾಹಾಯರ೯ಕಂ ಶ್ರಾದ್ಧಂ ಕುಯರ್ಯಾನ್ಮಾಸಾನುರಾಸಿಕಂ ಕ ೧೨೨ 

ಸಪತ್ನೀತನಾದ ಗೃಹಪತಿಯು ಹಿಂಡಪಿತೃಯಜ್ಞ ಮಾಡಿದೆ ಮೇಲೆ 
ಅಮಾವಾಸ್ಕೆ ದಿನ ಪ್ರತಿಮಾಸದಲ್ಲಿ ಪಾರ್ವಣಶ್ರಾದ್ಧವನ್ನು ಮಾಡಬೇಕು. 


ಸಿತೃಣಾಂ ಮಾಸಿಕಂ ಶ್ರಾದ್ಧ ಮನ್ವಾಹಾರ್ಯಂ ವಿದುರ್ಬುಧಾಃ | 

ತಚ್ಛಾನಿಸೇಣ ಕರ್ತವ್ಯಂ ಪ್ರಶಸ್ತ್ರೇನ ಪ್ರಯತ್ನ ತ81 ೧೨೩ 

ಮಾಸಿಕ ಶ್ರಾದ್ಧವು ಪಿತೃಯಜ್ಞದ ಬಳಿಕವೇ ಆಗಬೇಕು. ಮಾಂಸಾ 
ಹಾರಿಗಳು ಒಳ್ಳೆ ಮಾಂಸವನ್ನು ಉಪಯೋಗಿಸಬಹುದು. 

ತತ್ರ ಯೇ ಭೋಜನೀಯಾಃ ಸ್ಮುರ್ಯೇ ಚ ವರ್ಜ್ಯಾ ದ್ವಿಜೋತ್ತಮಾಃ | 

ಯಾವಂಶಶ್ಚೈವ ಯೈಶ್ಲಾನ್ಸೈಸ್ತಾನ್ಟ್ರವಳ್ಸ್ಯಾಮೃಶೇಷತಃ 1 ೧೨೪ 

ಆ ಶ್ರಾದ್ಧದಲ್ಲಿ ಅರ್ಚನ, ಭೋಜನಗಳಿಗೆ ಅರ್ಹರು-ಅನರ್ಹರು ಯಾರಂ 
ಯಾರು, ಎಷ್ಟು ಮಂದಿ, ಅನ್ನ ಎಂತಹದು ಎಬಿತ್ಶಾದಿ ಎಲ್ಲ ವಿವರವು ಕೊಡಲ್ಬ 
ಡುವುದು. 


ಅಧ್ಯಾಯ : ೩] ಮನುಸ್ಮೃತಿ ೧೦೩, 


ದೌ ದೈವೇ ನಿತೃಕಾರ್ಯೇ ತ್ರಿ ನೇಕೈ ಕಮುಭಯತ್ರ ವಾ 
ಭೋಜಯೇತ್ಸು ಸಮೃದ್ಧೋಜಪಿ ನ ಪ್ರಸಜ್ಜೇಕ ವಿಸ್ತರೇ ೧೨೫ 


ಎಶ್ಲೇದೇವಸ್ಥಾನದಲ್ಲಿ ಇಬ್ಬರು, ಪಿತೃಸ್ಥಾನದಲ್ಲಿ ಮೂವರು, ಅಥವಾ 
ಎರಡೂ ಸ್ಥಾನದಲ್ಲಿ ಒಬ್ಬೊಬ್ಬರು ಅರ್ಜೆಸಲ್ಪಡತಕ್ಕವರು. ಬಹಳ ಐಶ್ವರ್ಯ 
ವಂತನಾದರೂ ಅಧಿಕವು ಬೇಡ. 


ಸತ್ರಿಯಾಂ ದೇಶಕಾಲೌ ಚ ಶೌಚಂ ಬ್ರಾಹ್ಮಣಸಂಪದಃ | 
ಪಂಚೈತಾನ್ವಿಸ್ತರೋ ಹಂತಿ ತಸ್ಮಾನ್ಸೇಹೇತ ವಿಸ್ತರಂ ! os 


ಸತ್ಕಾರ, ದಕ್ಕಿಣಪ್ರವಣದೇಶ, ಅಪರಾಹ್ನ ಯೋಗ್ಕ್ಯಬ್ರಾಹ್ಮಣ 


ಇವೈದು ವಿಸ್ತಾರ ಸಂದರ್ಭದಲ್ಲಿ ಲೋಪಹೊಂದುವುವು. ಆದುದರಿಂದ 
ಅಧಿಕ ಪ್ರಸಂಗವನ್ನು ಬಿಡಬೇಕು. 


ಪ್ರಥಿತಾ ಪ್ರೇತಕೃತ್ಯೈಷಾ ಪಿತ್ರ್ಯಂ ನಾಮ ವಿಧುಸ್ಷಯೇ | 
ತಸ್ಮಿನ್‌ ಯುಕ್ತಸ್ಕೈತಿ ನಿತ್ಯಂ ಪ್ರೇತಕೃತ್ಯೈವ ಲೌಕಿಕೀ1 ೧೨೭ 


ಅಮಾವಾಸ್ಕಾ ದಿನದಲ್ಲಿ ಮಾಡುವ ಈ ಪಿತೃಕ್ರಿಯಾ ಶ್ರದ್ಧಾಲುವಿಗೆ 
ಅದು ಸಮೃದ್ದಿರೂಪದಲ್ಲಿ ಪುನಃ ತನ್ನನ್ನೇ ಸೇರುವುದು. 


ಶ್ರೋತ್ರಿಯಾಯ್ಬೆನ ದೇಯಾನಿ ಹವ್ಯಕವ್ಕಾನಿ ದಾತೃಭಿಃ ! 
ಆರ್ಹತ್ತಮಾಯ ವಿಪ್ರಾಯಂ ತಸ್ಮೈ ದತ್ತಂ ಮಹಾಫಲಂ ೧೨೮ 


ದೇವ-ಪಿತೃಕಾರ್ಯಗಳಲ್ಲಿ ವೇದಶಾಸ್ತ್ರಪಾರಂಗತನಿಗೆ ಅರ್ಚನೆ ಮಾಡಿದರೆ 
ತುಂಬ ಫಲವು. 


ಏಕೈಕಮಹಿ ವಿದ್ವಾಂಸಂ ದೈವೇ ಪಿತ್ರೇ ಚ ಭೋಜಯೇತ್‌ | 
ಪುಸ್ಕಲಂ ಫಲನರಾಪ್ನೋತಿ ನಾಮಂತ್ರಜ್ಞಾಸ್ಪಹೂನಸಿ 8 ೧೨೯ 


ಮಂತ್ರಹೀನರಾದ ಬಹುಬ್ರಾಹ್ಮಣರ ಅರ್ಚನೆಗಿಂತ ಘನವಿದ್ವಾಂಸನನ್ನು 
ಒಬ್ಬನನ್ನು ಭೋಜನ ಮಾಡಿಸಿದರೆ ಬಹುಫಲ. 


೧೦೮ ಮನುಸ್ಮೃತಿ [ ಅಧ್ಯಾಯ : ೧ 


ದೂರಾದೇವ ಪರೀಕ್ಷೇತ ಬ್ರಾಹ್ಮಣಂ ನೇದಹಾರಗಂ | 
ತೀರ್ಥಂ ತದ್ದ ನ್ಯಕವ್ಯಾನಾಂ ಪ್ರದಾನೇ ಸೋ*ತಿಥಿಃಸ್ಮೃ ತಃ I ೧೩೦ 


ಹಿತ್ಯಪಿತಾಮಹಾದಿ ಬಹಳ ಹಿಂದಿನ ಶಲೆಮಾರುಗಳಿಂದಲೇ ವೇದ 
ಶಾಸ್ತ್ರಾಧ್ಯಯನ ಸದಾಚಾರಸಂಪನ್ನ ಕುಲವನ್ನು ಹಿಡಿಯಬೇಕು. 


ಸಹಸ್ರಂ ಹಿ ಸಹಸ್ತಾಣಾಮಂನೃಚಾಂ ಯತ್ರ ಭುಂಜತೇ | 
ಏಕಸ್ತಾನ್‌ ಮಂತ್ರವಿತ್‌ ಪ್ರೀತಃ ಸರ್ವಾನರ್ಹತಿ ಧರ್ಮತಃ 1 ೧೩೧ 


ವೇದ ಹೀನ ಸಾವಿರಮಂದಿಯೂ, ಒಬ್ಬ ಮಂತಜ್ಞನೂ ಪ್ರೀಶರಾದರೆ 
ಫಲವು ಸಮಾನ. 


ಜ್ಞಾನೋತ್ಯಷ್ಟಾಯ ದೇಯಾನಿ ಕವ್ಯಾನಿ ಚ ಹನೀಂಸಿ ಚ | 
ನಹಿ ಹಸ್ತಾನಸೃಗ್ತಿಗ್ಸೌ ರುಧಿರೇಣೈವ ಶಂಧ್ಯತ8 | ೧೩೨ 


ರಕ್ತದಿಂದ ಮಲಿನವಾದ ಕೈಯನ್ನು ರಕ್ತದಿಂದ ತೊಳೆದರೆ ಶುದ್ಧ 
ವಾಗದು. ಶುದ್ಧೋದಕದಿಂದ ತೊಳೆಯಬೇಕು. ಹಾಗೆಯೇ ದೇವಪಿತೃ 
ಗಳ ಆರಾಧನೆಯಲ್ಲಿ ಜ್ಲ್ಞಾನೋತೃಷ ನು ಪೂಜಿಸಲ್ಪಡಬೇಕು. 


ಯಾವತೋ ಗ್ರಸತೇ ಗ್ರಾಸಾನ್‌ ಹವ್ಯಕನ್ಕೇಸ್ಟಮಂತ್ರವಿತ್‌ | 
ತಾವತೋ ಗ್ರಸತೇ ಪ್ರೇತ್ಯ ದೀಪ್ತ ಶೂಲಷ್ಟ ೪ ಯೋಗುಡಾನ್‌ | ೧೩೩ 


ಮಂತ್ರಹೀನನು ಹವ್ಯಕವ್ಯಗಳನ್ನು ತಿನ್ನುವುದಕ್ಕಿಂತ ಕಾದಕಬ್ಬಿಣದ 
ಗುಂಡನ್ನು ನುಂಗುವುದು ಒಳ್ಳೆಯದು. ಹೋಮಶೇಷವು ಹವಿಸ್ಸು-ಹವ್ಯ, 
ಪಿತೃಶೇಷವು ಕವ್ಯ. 

ಜ್ಞಾನನಿಸ್ಮಾ ದ್ವಿಜಾಃ ಕೇಚಿತ್ತಪೋನಿಸ್ಮಾಸ್ತಥಾಸರೇ | 

ತಪಃಸ್ವಾಧ್ಯಾಯನಿಷ್ಕಾಶ್ಚ ಕರ್ಮನಿಷ್ಟಾಸ್ತಥಾಸರೇ 1 ೧೩೪ 


ಕೆಲವರು ಆತ್ಮಜ್ಞಾನದಲ್ಲಿ, ತಪಸ್ಸುಗಳಲ್ಲಿ, ತಪಸ್ಸು-ವೇದಶಾಸ್ಟ್ರಾಧ್ಮ 
ಯನಗಳಲ್ಲಿ, ಕೇವಲ ಯಾಗಗಳಲ್ಲಿ ಒಂದೊಂದರಲ್ಲಿ ಅತ್ಯಂತ ಆಸಕ್ತಿಯನ್ನು 
ತಾಳುವರು. 


ಅಭ್ಯಾಯ : ೩] ಮನುಸ್ಮೃತಿ ಏರಿ 


ಜ್ಞಾನನಿಸ್ಕೇಷು ಕವ್ಯಾನಿ ಪ್ರತಿಸ್ಮಾಪ್ಯಾನಿ ಯತ್ನ ತಃ | 
ಹವ್ಯಾನಿ ತು ಯಥಾನ್ಯಾಯಂ ಸರ್ವೇಷ್ಟ್ವೇನ ಚಕುರ್ಷ್ವಪಿ | ೧4೫ 


ಪಿತೃನ್ನಗಳನ್ನು ಮುಖ್ಯವಾಗಿ ಜ್ಞ್ಯಾನಪ್ರಧಾನರಿಗೆ ಸಮರ್ಪಿಸಬೇಕು. 
ದೇವಾನ್ನಗಳನ್ನು ಮೇಲೆ ಹೇಳಿದ ವಿವಿಧ ಶ್ರದ್ಧೆಯಿರುವವರಿಗೆ ಕೊಡ 
ಬಹುದು. 


ಅಶ್ರೊ ೀತ್ರಿಯಃ ಪಿತಾ ಯಸ್ಯ ಪುತ್ರಃ ಸ್ಯಾಬ್ವೇದಪಾರಗಃ | 
ಆಶ್ರೋತ್ರಿಯೋವಾ ಪುತ್ರಃ ಸ್ಕಾತ್ವಿತಾ ಸ್ಕಾಜ್ವೇದಪಾರಗಃ | ೧೩೬ 
ಜ್ಯಾಯಾಂಸಮನಯೋರ್ಪಿದ್ಯಾದೃಸ್ಯ ಸ್ಯಾಚೆಖ್ಛೀತ್ರಿಯಃ ಪಿತಾ | 
ಮಂತ್ರಸಂಪೂಜನಾರ್ಥಂ ಕು ಸತ್ಯ್ವಾರಮಿತರೋರ್ಹತಿ | ೧೩೭ 


ಒಂದು ಕಡೆ ತಂದೆಯು ವೇದಹೀನನಾಗಿ, ಮಗನು ವೇದಪಾರಂಗತ 
ನಾಗಿರಬಹುದು. ಇನ್ನೊಂದು ಕಡೆ ತಂದೆಯು ವೇದಪಾರಂಗತನಾಗಿ, ಮಗನು 
ಅಶ್ರೋತ್ಟಿಯನಾಗಿರಬಹುದು. ಇಂತಹ ಸಂದರ್ಭದಲ್ಲಿ ಇಬ್ಬರೂ ಪೂಜ್ಯರು. 
ವಿದ್ಯೆಯೂ ಧನಾದಿಗಳಂತೆ ಪ್ರಣ್ಕಲಭ್ಯವಾದುದರಿಂದ ಇಬ್ಬರೂ ಪೂಜಾರ್ಹರು. 
ಈಗಿನ ಮತ್ತು ಹಿಂದಿನ ವಿದ್ಯೆಯನ್ನು ಗುರಿಯಿಡಬೇಕು. 


ನ ಶ್ರಾದ್ಧೇ ಭೋಜಯೇನ್ಮಿತ್ರಂ ಧನೈಃ ಕಾರ್ಯೋಸ್ಯ ಸಂಗ್ರಹಃ | 
ನಾರಿಂ ನ ಮಿತ್ರಂ ಯಂ ವಿದ್ಯಾತ್ತಂ ಶ್ರಾದ್ಧೇ ಭೋಜಯೇದ್ವಿಜಂ | ೧೩೮ 


ಶ್ರಾದ್ಧದಲ್ಲಿ ಮಿತ್ರ, ಶತ್ರು ಅಲ್ಲದವರನ್ನು ಭೋಜನಕ್ಕೆ ಕರೆಯಬೇಕು. 
ಶ್ರಾದ್ಧ ಭೋಜನದಿಂದ ಗೆಳತನ ಕುದುರಿಸಬಾರದು. 


ಯಸ್ಕ ಮಿತ್ರಪ್ರಧಾನಾನಿ ಶ್ರಾದ್ಧಾನಿ ಚ ಹವೀಂಸಿ ಚ | 
ತಸ ಪ್ರೇತ್ಯ ಫಲಂ ನಾಸ್ತಿ ಶ್ರಾದ್ಧೇಷು ಚ ಹವಿಃ8ಷು ಚ | ೧೩೯ 


ಶ್ರಾದ್ಧ-ಹೋಮಗಳು ಮಿತ್ರರಿಂದ ಪೂರ್ಣವಾದರೆ ಆ ಕರ್ಮಗಳಿಗೆ 
ಸದ್ಗತಿ (ಪರಲೋಕದಲ್ಲಿ) ದಾನಶಕ್ತಿಯಿಲ್ಲ. 


ಯಃ ಸಂಗತಾನಿ ಕುರುತೇ ಮೋಹಾಚ್ಚಾ )ದ್ದೇನ ಮಾನವಃ | 
ಸ ಸ್ವರ್ಗಾಚ್ಚೃವತೀ ಲೋಕಾಚ್ಛ್ರಾದ್ಧ ಮಿತ್ರೋ ದ್ವಿಜಾಧಮಃ || ೧೪೦ 


ಹಿದಿರಿ ಮನುಸ್ಮೃತಿ [ ಅಧ್ಯಾಯ ; ಷಿ 


ಶ್ರಾದ್ಧದಿಂದ ಗೆಳೆತನ ಆರಂಭಿಸುವುದರಿಂದ ಅವನು ಅಯೋಗ್ಯನಾಗು 
ತ್ತಾನೆ. 


ಸಂಭೋಜನೀ ಸಾಭಿಹಿತಾ ಪೈಶಾಚೀ ದಕ್ಷಿಣಾ ದ್ವಿಜೈಃ 
ಇಹೈವಾಸ್ಕೇ ತು ಸಾ ಲೋಕೇ ಗೌರಂಥೇವೈಕನೇಶ್ವನೀ | ೧೪೧ 


ಕುರುಡು ಹಸು ಹಟ್ಟಿಯಿಂದ ಕದಲದಿರುವಂತೆ ಮಿತ್ರಭೋಜನರೂಪ 
ವಾದ ಆ ಸಂತೋಷ ಗೋಷ್ಠ್ಮಿಯು, ಹೋಮವು, ಶಾ ್ರಿದ್ಧವು ಆಗಿರದೆ ಈ 
ಲೋಕದ ಫಲವನ್ನು ಮಾತ್ರ ಕರ್ತ್ಯೃವಿಗೆ ಕೊಡಬಲ್ಲುದು. ಜ್ಞಾನ ಪ್ರಧಾನ 
ವಾದರೆ ಮಾತ್ರ ಕರ್ಮವು ಜ್ಞಾನ ಸುಖದಾನ ಶಕ್ತಿಸಂಪನ್ನವಾಗುವುದು. 


ಯಥೇರಿಣೇ ಬೀಜಮಂಪ್ಸ್ಯಾ ನ ವಪ್ತಾ ಲಭತೇ ಫಲಂ | 
ತಥಾಂನೃಚಟೇ ಹನಿರ್ದತ್ವಾ ನ ದಾತಾ ಲಭತೇ ಫಲಂ | ೧೪೨ 


ಮಳಲುಗಾಡಿನಲ್ಲಿ ಬೀಜಬಿತ್ತಿದರೆ ಆ ಕೃಷಿಯಿಂದ್ಮಕೃಿಕನಿಗೆ ಯಾವ 
ಫಲವೂ ಇಲ್ಲದಿರುವಂತೆ, ವೇದಬಾಹ್ಮನಿಗೆ ದೇವಾನ್ನವನ್ನು ಕೊಟ್ಟರೆ ದಾನ 
ಫಲವಿಲ್ಲ. 


ದಾತೃನ್ಫ್ರತಿಗ್ರಹೀಕತೃಂಶ್ಚ ಕುರುತೇ ಫಲಭಾಗಿನಃ | 
ವಿದುಷೇ ದಕ್ಷಿಣಾಂ ದತ್ತ್ವಾ ವಿಧಿವಶ್ರೇತ್ಯ ಚೇಹ ಚ॥ ೧೪೩ 


ವೇದತತ್ವಜ್ಞನಿಗೆ ದಕ್ಷಿಣೆ ಕೊಟ್ಟರೆ ತಕ್ಕೊಂಡವನಿಗೂ, ಕೊಟ್ಟವನಿಗೂ 
ದೃಶ್ಮಾದೃಶ್ಯ ಫಲಪ್ಪಾಪ್ತಿಯಾಗುವುದು. ಈ ಲೋಕದ ಫಲವು ದೃಶ್ಯಫಲ, 
ಅದೃಶ್ಯಫಲವು ಅನ್ಕದೇಶಕಾಲಗಳಲ್ಲಿ. 

ಕಾಮಂ ಶ್ರಾದ್ದೇರ್ಜಯೇನ್ಮಿತ್ರಂ ನಾಭಿರೂಪಮುಹಿ ತ್ವರಿಂ | 

ದ್ವಿಷತಾ ಹಿ ಹನಿರ್ಭುಕ್ತ೦ ಭವತಿ ಪ್ರೇತ್ಯ ನಿಷ್ಟ ಲಂ | ೧೪೪ 


ಶ್ರಾದ್ಧದಲ್ಲಿ ಶತ್ರುವನ್ನು ಪೂಜಿಸುವುದಕ್ಕೆಂತ, ಮಿಶ್ರಪೂಜೆಯು 
ಉತ್ತಮ. 


ಅಧ್ಯಾಯ: ೩] ಮನುಸ್ಮೃತಿ ಪಿಜಿನಿ 


ಯತ್ನೇನ ಭೋಜಯೇಚ್ಛಾ ದ್ದೆ ೬ ಬಹ್ಹೃ ಚಂ ವೇಜೆಪಾರಗಂ ! 
ಶಾಖಾಂತಗವಂಥಾದ್ವಯರ್ಯ್ಬಂ ಛಂದೋಗಂ ತು ಸಮಾಪ್ರಿಕಂ 1 ೧೪೫ 


ಮೂರು ಖುಗ್‌, ಯಜುಷ್‌, ಸಾಮವೇದಗಳಲ್ಲಿ ಸಮಗ್ರೆ ಅಧ್ಯಯನ 
ಮಾಡಿದವರನ್ನು ಶ್ರಾದ್ಧಕ್ಕೆ ನಿಮಂತ್ರಿಸುವುದು ಬಹಳ ಒಳ್ಳೆದು. ಸಂಹಿತಾ 
ಮಾತ್ರ ಓದಿದವನು, ಶ್ರೋತ್ರಿಯನು, ಅವನಿಗಿಂತ ಆದ್ಕಂತ ವೇದ ಓದಿದವನು 
ಶ್ರೇಷ್ಠನು. 

ಏಷಾಮನ್ಯ ತಮೋ ಯಸ್ಮ ಭುಂಜೀತ ಶ್ರಾದ್ಧ ಮರ್ಚೆತಃ | 

ವಿತ್ಳೂಹಾಂ ತಸ್ಮ ತೃಪ್ತಿಃ ಸ್ಯಾಚ್ಛಾಶ್ವತೀ ಸಾಪ್ತಪೌರುಹೀ | ೧೪೬ 


ಈಗ ಹೇಳಿದ ಸಂಪೂರ್ಣ ವೇದ ಓದಿದವನನ್ನು ಶ್ರಾದ್ಧದಲ್ಲಿ ಅರ್ಚನೆ 
ಮಾಡಿದರೆ ಏಳು ಪಿತೃಗಳಿಗೆ ತೃಪ್ತಿಯು. 


ಏಷ ವೈ ಪ್ರಥಮಃ ಕಲ್ಪಃ ಪ್ರದಾನೇ ಹನ್ಯಕವ್ಯಯೋ | 


ಅನುಕಲ್ಪಸ್ತ್ವಯಂ ಷ್ಲೇಯಃ ಸದಾ ಸದ್ದಿರನುಷ್ಠಿ ತಃ | ೧೪೩ 


ಈ ವರೆಗೆ ಹೇಳಿದುದು ಶ್ರಾದ್ಧದ ವಿಷಯದಲ್ಲಿ ಶ್ರೇಷ್ಠ ಪದ್ಧತಿಯು. 
ಅದು ಅಸಾಧ್ಯವಾದರೆ ಅನುಕಲ್ಪವು ಗೌಣಪಕ್ಷವು ಈ ರೀತಿ ಇದೆ. ಮುಂದೆ 
ಹೇಳಲ್ಪಡುವುದು ಸದಾಚಾರವು. 


ಮಾತಾಮಹಂ ಮಾತುಲಂ ಚ ಸ್ವಸ್ತೀಯಂ ಶ್ವಶುರಂ ಗಂರುಂ ! 
ಹೌಹಿತ್ರಂ ವಿಟ್ಟತಿಂ ಬಂಧುಮೃತ್ತಿಗ್ಳಾಜ್ಕೌ ಚ ಭೋಜಯೋತ್‌ 1 ೧೪೮ 


ಶಾಯಿಯ ತಂದೆ, ತಾಯಿಯ ಸೋದರ, ತನ್ನ ಸೋದರಿಯ ಮಗ, 
ಹೆಂಡತಿಯ ತಂದೆ, ಆಚಾರ್ಯ, ಮಗಳ ವಂಗ, ಮಗಳೆ ಗಂಡ, ತಾಯಿಯ 
ಸೋದರೀ ಪುತ್ರರು, ಖುತ್ವಿಗ್‌, ಯಾಜ್ಯ (ಪೌರೋಹಿತ್ಯ ಮಾಡಿಸಿಕೊಳ್ಳು 
ವವರು) ಈ ಹತ್ತು ವಿಧರನ್ನು ಶ್ರಾದ್ಧದಲ್ಲಿ ಉಣ್ಣಿಸಬೇಕು. ಇದರಿಂದ 
ಪಿತೃತೃಪ್ತಿಯು. 

ನ ಬ್ರಾಹ್ಮಣಂ ಪಲೀಕ್ಷೇತ ದೈವೇ ಕರ್ಮಣಿ ಧರ್ಮಹಿತ್‌ | 

ಪಿತ್ರೇ ಕರ್ಮಣಿ ತು ಪ್ರಾಪ್ತೇ ಪರೀಕ್ಷೇತ ಪ್ರಯತ್ನ ತಃ | ೧೪೯ 


ದಿಶಿ ಮನುಸ್ಮೃತಿ [ ಅಧ್ಯಾಯ : ತಿ 


ದೇವಕಾರ್ಯದಲ್ಲಿ ಬ್ರಾಹ್ಮಣಪರೀಕ್ಷೆಯು ಬಹಳ ಬೇಡವಾದರೂ, 
ಹಿತೃಕಾರ್ಯದಲ್ಲಿ ಮಾಡುವುದು ತುಂಬ ಒಳ್ಳೆದು. 


ಯೇ ಸ್ತೇೇನಪತಿತಕ್ಲೀಬಾ ಯೇ ಚ ನಾಸ್ತಿ ಕನೃತ್ತಯಃ | 
ತಾನ್‌'ಹವ್ಯಕವ್ಯೃಯೋನರ್ನಿ ಪ್ರೂನನೆರ್ಹಾನ್‌ ವಂನಂರಬ್ರವೀಠತ್‌ ॥ೃ ೧೫೦ 


ಕಳ್ಳ, ಪತಿತ, ನಪುಂಸಕ, ನಾಸ್ತಿಕರು ಹವ್ಕಕವ್ಕಗಳಿಗೆ ಪಾತ್ರರಲ್ಲ. 


ಜಟಲಂ ಚಾನಧೀಯಾನಂ ದುರ್ಬಲಂ *ತವಂ ತಥಾ | 
ಯಾಜಯಂಕಿ ಚ ಯೇ ಪೂಗಾಂಸ್ತಾಂತ್ಸ ಶ್ರಾದ್ಧೇ ನ ಭೋಜಯೇತ್‌ || ೧೫೧ 


ವೇದಾಧ್ಯಯನ ಮಾಡದ ಬ್ರಹ್ಮಚಾರಿ, ದುಶ್ಚರ್ಮ, ಜೂಜುಕೋರ, 
ಪೂಗಯಾಜಕ ಇವರು ಶ್ರಾದ್ಧದಲ್ಲಿ ಪ್ರಶಸ್ತರಲ್ಲ. 


ಚಿಕಿತ್ತಕಾನ್‌ದೇನಲಕಾನ್ಮಾಂಸಪಿಕ್ರಯಂಣಸಥಾ | 
ವಿಷಣೇನ ಚ ಜೀನಂತೋ ವರ್ಜ್ಯಾಃ ಸ್ಕುರ್ಹವ್ಯಕವ್ಯಯೊ || ೧೫೨ 


ಚಿಕಿತ್ಸಕ (ದೇವಪೂಜಕ), ಅರ್ಚಕ, ಮಾಂಸವಿಕ್ರಯಿ, ವಾಣಿಜ್ಯಜೀವಿ 
ಇವರು ಹವ್ಯಕವ್ಯಗಳಿಗೆ ಅರ್ಹರಲ್ಲ. 


ಪ್ರೇಸ್ಕೋ ಗ್ರಾ-ನಂಸ್ಕ ರಾಜ್ಚಶ್ಚ ಕುನಖೀ ಶ್ಯಾವದಂತಕಃ। 
ಪ್ರತಿರೋದ್ಧಾ ಗುರೋಕಶ್ಚ್ಛೈವ ತ್ಯಕ್ತಾಗ್ನಿರ್ವಾರ್ಧುಷಿಸ್ಟಥಾ ॥ ೧೫೩ 
ಯಕ್ಷ್ಮೀ ಚ ಪಶುಪಾಲಶ್ಚ ಪರಿವೇತ್ತಾ ನಿರಾಕೃತಿಃ | 

ಬ್ರಹ್ಮದ್ವಿಟ್‌ ಪರಿಪಿತ್ತಿ ಶ್ರ ಗಣಾಭ್ಯಂಕರ ಏವ ಚ! ೧೫೪ 
ಕುಶೀಲವೊನಕೀರ್ಣೇ ಚ ವೃಷಲೀಪತಿರೇವ ಚ! 

ಪೌನರ್ಭವಶ್ಚ ಕಾಣಶ್ಚ ಯಸ್ಯ ಜೋಸಪತಿರ್ಗ್ಯಹೇ | ೧೫೫ 

ಭೃ ತಕಾಧ್ಯಾಸಕೋ ಯಶ್ಚ ಭೃ ತಕಾಧ್ಯಾಪಿತೆಸ್ತಥಾ | 

ಶೂದ್ರಶ್ಲಿಷ್ಕೊ ಗುರುಶ್ಚೈವ ವಾಗ್ಗುಷ್ಟಃ ಕುಂಡಗೋಲಕೌ | ೧೫೬ 
ಅಕಾರಣಪರಿತ್ಯಕ್ತಾ ಮಾತಾಪಿತ್ರೋರ್ಗುರೋಸ್ತಥಾ ! 
ಬ್ರಾಹ್ಮ್ಮೈರ್ಯೋನೈಶ್ಚ ಸಂಬಂಧೈ8 ಸಂಯೋಗಂ ಪತಿಶೈರ್ಗತಃ | ೧೩೭ 
ಆಗಾರಹಾಹೀ ಗರದಃ ಕುಂಡಾಶೀ ಸೋಮುಪಿಕ್ರಯ | 
ಸಮನಿದ್ರಯಾಯೂ ಬಂದೀ ಚ ತೈಲಿಕಃ ಕೂಟಿಕಾರಕಃ 1! ೧೫೮ 


ಆ-ಅಧ್ಯ್ಕಾಯ: 4] ಮನಸ್ಮ್ಮೃತಿ ರಿದಿತ್ತಿ 


ಪಿತ್ರಾ ವಿವದನನಾನಶ್ಚ *ಿತವೋ ಮದ್ಕ ಪಸ್ತಥಾ | 
ಪಾಸರೋಗ್ಯಭಿಶಸ್ತಶ್ಚ ದಾಂಭಿಕೋ ರಸವಿಕ್ರಯೀ1 ೧೫೯ 
ಧನಂ8ಶರಾಹಾಂ ಕರ್ತಾ ಚ ಯೃಶ್ಚಾಗ್ರೇದಿಧಿಷೂಸತಿಃ | 
ಮಿತ್ರದ್ರುದ್ಧ್ಯೂತವೃತ್ತಿತ್ಚ ಪುತ್ರಾಚಾರ್ಯಸ್ತಥೈವ ಚ ೧೬೦ 


ಸಂಬಳ ತೆಕ್ಕೊಂಡು ರಾಜನ ಗ್ರಾಮದ ದೂತ, ಕೆಟ್ಟ ಉಗುರಿನವ, 
ಕಪ್ಪುಹಲ್ಲಿನವ, ಗುರುವಿರೋಧಿ, ಶ್ರೌತಸ್ಮಾರ್ತಾಗ್ನಿ ಪರಿತ್ಕಾಗಿ, ಬಡ್ಡಿಗೆ ಹಣ 
ಕೊಟ್ಟು ಜೀವಿಸುವವರು--ಇವರು ಅನರ್ಹರು. ಕ್ಷಯರೋಗಿ ಜೀವನ 
ಕ್ಕಾಗಿ ಜಾನುವಾರು ಸಾಕುವವನು, ಹಿರಿಯನನ್ನು ಬಿಟ್ಟು ಮದುವೆಯಾದ 
ಕಿರಿಯ--ಹಿರಿಯ, ಬ್ರಾಹ್ಮಣದ್ವೇಷ, ಅನೇಕ ಅಧಿಕಾರಿಗಳ ಹಣದಲ್ಲಿ ಜೀವಿಸುವ 
ಒಬ್ಬನು, ನಟಭಗ್ಗವ್ರತಯತಿ, ಬ್ರಹ್ಮಚಾರಿ, ಕೇವಲ ಶೂದ್ರಾಪತಿ ಎರಡನೆ 
ಮದುವೆಯಲ್ಲಿ ಹೆಂಗಸಿಗೆ ಹುಟ್ಟಿದವ, ಕುರುಡುಮಿಂಡರಿರುವ ಹೆಂಡತಿಯೆಗಂಡ, 
ವೇತನಕ್ಕೆ ಕಲಿಸುವವ-ಕಲಿಯುವವ, ಶೂದ್ರ ಶಿಷ್ಠ, ಶೂದ್ರಗುರು, ಪರುಷ 
ಭಾಷಿ, ಗಂಡನು ಇರುವಾಗಲೂ ಇಲ್ಲದಾಗಲೂ ಇತರರಿಂದ ಜನಿಸಿದವ, ತಂದೆ... 
ತಾಯಿ ಗುರುಗಳನ್ನು ಕಾರಣವಿಲ್ಲದೆ ಬಿಟ್ಟವನು, ಪತಿತ (ಸಂಸರ್ಗಿ), ವಿದ್ಮಾ 
ವಿವಾಹ ಸಂಬಂಧವುಳ್ಳವನು, ಮನೆ ಸುಡುವವ, ವಿಷಕೊಡುವವ, ಕುಂಡ 
ಗೋಲಕ, ಭೋಜನ ಕರ್ತೃ, ಸೋಮಲತಾವಿಕ್ತಯಿ, ಸಮುದ್ರಯಾನ ಮಾಡು 
ವವ, ಸ್ತುತಿಪಾರಕ, ಎಣ್ಣೆಮಾರುವವ, ಸುಳ್ಳುಸಾಕ್ಸಿಹೇಳುವವ, ತಂದೆಯೊಡನೆ 
ಜಗಳಾಡುವವ, ಜೂಜಾಡಿಸುವವ, ಮದ್ಮಪಾಯಿ, ಪಾಪರೋಗಿ, ಮಹಾ 
ಪಾತಕಿ, ಕೀರ್ತಿಗೆ ಧರ್ಮಆಚರಿಸುವವ, ರಸವಿಕ್ರಯಿ, ಧನುರ್ಬಾಣಗಳನ್ನು 
ಮಾಡುವವ, ಅಕ್ಕನನ್ನು ಬಿಟ್ಟು ತಂಗಿಯನ್ನು ಮದುವೆಯಾದವನು, ಮಿತ್ರ 
ದ್ರೋಹಿ, ಜೂಜಿನ ಸದಸ್ಯ, ಮಗನಿಂದ ಕಲಿತವ ಇವರು ವರ್ಜ್ಶರು. 


ಭ್ರಾಮರೀ ಗಂಡಮಾಲೀ ಚ ಶ್ವಿತ್ಯಥೋ ಪಿಶಂನಸ್ತಥಾ | 
ಉನ್ಮತ್ತೋಂಥಶ್ಚ ವರ್ಜ್ಮಾಃ ಸ್ಕುರ್ವೇದನಿಂದಕ ಏವ ಚ ॥ ೧೬೧ 
ಹಸ್ತಿಗೋತ್ತೋಷ್ಟ್ರದಮಕೋ ನಕ್ಸತ್ರೈರ್ಯಶ್ಚ ಜೀವತಿ | 

ಪಕ್ಷಿಣಾಂ ಪೋಷಕೋ ಯಶ್ಚ ಯಖದ್ದಾಚಾರ್ಯಸ್ತ ಧೈವ wl ೧೬೨ 
ಸೋೋತಸಾಂ ಭೇಹಕೋ ಯುಶ್ಚ ಕೇಸಾಂ ಚಾವರಣೆ ರತಃ | 
ಗೃಹಸಂನೇಶಕೋ ಹೂತೋ ನೈಕ್ಸಾರೋಪಕ ಏನ ಚ! ೧೩೬೩ 


6೧೪ ಮನುಸ್ಮೃತಿ [ ಅಧ್ಯಾಯ : ೩ 


ಶ್ವಕ್ರೀಡೀ ಶ°ೇನಜೀಪೀ ಚ ಕನ್ಯಾದೂಸಷಕ ಏವ ಚ! 
ಹಿಂಸ್ರೋವೃಷಲವೃತ್ತಿಶ್ಚ ಗಣಾನ ೦ ಚೈನ ಯಾಜಕ! ೧೬೪ 
ಆಚಾರಹೀನಃ। ಕ್ಲೀಬಶ್ಚ ನಿತ್ಯಂ ಯರಾಚನಕಸ್ತಥಾ 

ಕ್ರಷಿಜೇಪೀ ಶ್ಲೀಪದೀ ಚ ಸದ್ಭಿರ್ನಿಂದಿತ ಏವ ಚ 1 ೧೬೫ 
ಔರಭ್ರಕೋ ವತಾಹಿಷಿಕಃ ಪರಪೂರ್ವಾಪತಿಸ್ತಥಾ | 
ಪ್ರೇತನಿರ್ಯಾತಕಶ್ಚ್ರೈವ ವರ್ಜನೀಯತಾಃ ಪ್ರಯತ್ನ sil ೧೬೬ 


ಏತಾನ್ವಿಗರ್ಹಿತಾಚಾರಾನಪಾಂಕ್ತೇಯಾಸ್ಚಿ, ಜಾಧಮಾನ" | 
ದ್ವಿಜಾತಿಪ್ರವರೋ ವಿದ್ವ್ವನಂಿಭಯಂತ್ರ ವಿವರ್ಜಯೇತ್‌ | ೧೬೭ 


ಅಪಸ್ಮಾರೀ, ಗಂಡಮಾಲೆ ರೋಗದವ, ಕುಷ್ಮಿ, ತರಳೆಕೋರ, ಹುಚ್ಚ, 
ಕುರುಡ, ವೇದನಿಂದಕ ಇವರು ವರ್ಜ್ಶರು. ಎತ್ತು, ಹಸು, ಆನೆ, ಒಂಟೆಗಳನ್ನು 
ಪಳಗಿಸುವವ, ಜ್ಯೋತಿಶ್ಶಾಸ್ತ್ರದಿಂದ ಬದುಕುವವ, ಹಕ್ಕಿಸಾಕುವವ, ಯುದ್ಧ 
ವಿದ್ಯಾಶಿಕ್ಷಕ, ನೀರನ್ನು ಅಡ್ಡ ತಿರುಗಿಸುವವ, ಕಟ್ಟ ಒಡೆಯುವವ, ವಾಸ್ತು 
ವಿದ್ಮೆಯಿಂದ ಜೀವಿಸುವವ, ದೂತ, ಮರನೆಡುವವ, ನಾಯಿಯಿಂದ ಆಡುವವ, 
ಹದ್ದುಗಳಿಂದ ಬದುಕುವವ, ಹುಡುಗಿಯ ಅತ್ಕಾಚಾರ ಮಾಡುವವ, ಹಿಂಸಕ, 
ಶೂದ್ರಹಣದಿಂದ ಬದುಕುವವ, ಗಣಹೋಮ ಮಾಡಿಸುವವ, ವಿನಯಹೀನ್ಕ 
ನಪುಂಸಕ, ಬೇಡುವವ, ಕೃಷಿಜೀವಿ, ಆನೆಕಾಲುರೋಗದವ, ಸಜ್ಜನನಿಂದಿತ, 
ಕುರಿ, ಎಮ್ಮೆಗಳಿಂದ ಬದುಕುವವ, ಗಂಡಬಿಟ್ಟು ಎರಡನೆ ಮದುವೆಯಾದವಳ 
ಗಂಡ, ವೇತನದಿಂದ ಶವ ಹೊರುವವ--ಇವರು ವರ್ಜ್ಮರು. ನಿಂದಿತ 
ಕರ್ಮರಾದ ಇವರನ್ನು ದೇವ-ಪತೃಕಾರ್ಯಗಳಲ್ಲಿ ಅರ್ಜೆಸಬಾರದು. 


ಬ್ರಾಹ್ಮಣಸ್ತ್ವನಧೀಯಾನಸ್ತೃಣ:ಗ್ನಿರಿನ ಶಾಮ್ಯುತಿ | 
ತಸ್ಮೈ ಹವ್ಯಂ ನ ದಾತವ್ಯಂ ನ ಹಿ ಭಸ್ಮನಿ ಹೂಯತೇ॥ ೧೬೮ 


ಹುಲ್ಲಿನಲ್ಲಿ ಉರಿಯುವ ಬೆಂಕಿ ಹವಿಸ್ಸನ್ನು ದಹಿಸಲಾರದು. ಅಂತೆಯೇ 
ಅಧ್ಯಯನವಿಲ್ಲದ ಬ್ರಾಹ್ಮಣನಿಗೆ ದಾನ ಮಾಡಬಾರದು. 


ಅಖಾಂಕ್ತ ದಾನೇ ಯೋ ದಾತುರ್ಭವತ್ಯೂರ್ಥ್ಯಂ ಫಲೋದಯಃ | 
ದೈವೇ ಹವಿಸಿ ಸಿತ್ರ್ಯೇ ನಾ ತತ್ರ್ರನಳ್ಸ್ಯ್ಯಾಮ್ಯತಶೇಸತಃ | ೧೬೯ 


ಆಧ್ಯಾಯ : ೩] ಮನುಸ್ಮೃತಿ ದಿ೧೫ 


ಪಂಕ್ತಿಪಾವನರಲ್ಲದ ಬ್ರಾಹ್ಮಣರಿಗೆ ದಾನಮಾಡಿದರೆ ಸಿಗುವ ಫಲವನ್ನು 
ಹೇಳುತ್ತೇನೆ. 


ಅವ್ರತೈರ್ಯದ್ದ್ವ್ವಿ ಜೈರ್ಭುಕ್ತಂ ಪರಿನೇತ್ರಾದಿಭಿಸ್ತಥಾ | 
ಅಪಾಂಕ್ರೇಯ್ಳೈರ್ಯದನೈೈೃಶ್ಚ ತದ್ಮೈ ರಕ್ಷಾಂಸಿ ಭುಂಜತೇ ॥ ೧೭೦ 


ಅಯೋಗ್ಯ ಬ್ರಾಹ್ಮಣರಿಗೆ ದಾನಮಾಡಿದ ಹವ್ಕಕವ್ಕಗಳು ರಾಕ್ಷಸರಿಗೆ 
ಸೇರುವುವು. 


ದಾರಾಗ್ನಿ ಹೋತ್ರಸಂಯೋಗಂ ಕುರುತೇ ಯೋಗ್ರಜೇ ಸ್ಥಿತೇ | 
ಪರಿವೇತ್ತಾ ಸ ವಿಜ್ಞೇಯಃ ಪರಿಪಿತ್ರಿಸ್ತು ಪೂರ್ವಜಃ | ೧೩೧ 


ಅಣ್ಣನು ಮದುವೆಯಾಗದಿರುವಾಗ ಮದುವೆ ಶ್ರೌತಸ್ಮಾರ್ತ. ಅಗ್ನಿ 
ಸ್ವೀಕಾರ ಮಾಡಿದ ತಮ್ಮನು ಪರಿವೇತ್ವ್ವ. ಪರಿವಿತ್ತಿಯು ಅಣ್ಣನು. ಅಣ್ಣನಂ 
ರೋಗ ಅನಿಚ್ಛಾದಿ ಕಾರಣಗಳಿಂದ ವಿವಾಹ ಬಾಹ್ಯನಾಗಿದ್ದಾಗ ಈ ಅಪರಾಧ 
ಏಲ್ಲ. ಸಮ್ಮತಿಯಿದ್ದರೂ ಹಾಗೆ ದೋಷವಿಲ್ಲ. 


ಪರಿವಿತ್ತಿ8 ಪರಿವೇತ್ತಾ ಯಯಾ ಚ ಪರಿವಿದ್ಯತೇ | 
ಸರ್ವೇತೇ ನರಕಂ ಯಾಂತಿ ದಾಶೃಯಾಜಕಪಂಚಮಾಃ | ೧೭೨ 


ಹಿಂದೆ ಹೇಳಿದಂತೆ ಕಾರಣಗಳಿಲ್ಲದೆ ತ್ವರೆಯಿಂದ ವಿವಾಹವಾದಲ್ಲಿ, ಅ 
ತಮ್ಮ , ಕನ್ಯೆ ಅವಳ ತಂದೆ, ಪುರೋಹಿತ ಈ ಐದು ಮಂದಿಯು ಅಪರಾಧಡ 
ಭಾಗಹರರು. 


ಭ್ರಾತುಮ್ಮುತಸ್ಯ್ಕ ಭಾರ್ಯಾಯಾಂ ಯೋನುರಜ್ಯ್ಕೇತ ಕಾವಂತಃ | 
ಧರ್ಮೇಣಾಸಿ ನಿಯುಕ್ತಾಯಾಂ ಸ ಜ್ಞೇಯೋ ದಿಧಿಷೂಪತಿಃ ॥₹ ೧೭೩ 


ಸೋದರರಲ್ಲಿ ಒಬ್ಬನು ಮೃತನಾಗಿ ನಿಃಸಂತತಿಯಾಗಿದ್ದರೆ ವಿಧಿವತ್ತಾಗಿ 
ಮುಂದೆ ಹೇಳುವ ನಿಯೋಗದಿಂದ ಗರ್ಭಾಧಾನಕ್ಕೆ ಸಮ್ಮತಿಯಿದ್ದರೂ ಇತರ 
ಕಾಮವಿಕಾರಗಳನ್ನು ಅನುರಾಗ ಪೂರ್ವಕವಾಗಿ ಸೋದರನ ಪತ್ನಿಯಲ್ಲಿ ಆಚ 
ರಿಸಬಾರದು. ಇಂತಹ ಕಾಮಪ್ಪ ವೃತ್ತಿಯು ದಿಧಿಷೂಪತಿಯೆಂಬ ನಿಂದಾಕಾರಣ 


ಓಿ೧೬ ಮುನುಸ್ಮ ಇತಿ [ ಅಧ್ಯಾಯ ಷ್ಠ 


ವಾಗಿ ಅವನ ಅಪಾತ್ರತೆಯನ್ನು ಕಲ್ಪಿಸುವುದು. ಹವ್ಮಕವಗಳಿಗೆ ಅರ್ಹನಲ್ಲ. 
ಕಾಮಕ್ರೀಡೆಯಿಲ್ಲ, ಸಂತತಿ ಜನನವು ಮಾತ್ರ ಅಪೇಕ್ಷಿತವು. 


ಪರದಾರೇಸು ಜಾಯೇತೇ ಹೌ ಸುತೌ ಕುಂಡಗೋಲಕ್‌ೌ | 
ಪ್ಯಾ ಜೀವತಿ ಕುಂಡಃ ಸ್ಕಾನ್ಮೃತೇ ಭರ್ತರಿ ಗೋಲ೫ಃ |. ೧೭೪ 


ಕುಂಡ, ಗೋಲಕ ಎಂದು ಎರಡು ಪರಸತಿಯ ಸಂತತಿಯು. ಗಂಡನು 
ಬದುಕಿರುವಾಗ ವ್ಯಭಿಚಾರದಿಂದ ಹುಟ್ಟಿದವನು ಕುಂಡನು. .ಪತಿಯು ಸತ್ತ 
ಬಳಿಕ ಪರವುರುಷನಿಂದಾದವನು ಗೋಲಕನು 


ತೌ ತು ಜಾತೌ ಸರಕ್ಷೇತ್ರೇ ಪ್ರಾಣಿನೌ ಪ್ರೇತ್ಯ ಚೇಹ ಚ 

ದತ್ತಾನಿ ಹವೃಕವ್ಯಾನಿ ನಾಶಯೇಶೇ ಪ್ರದಾಯಿನಾಂ |. ೧೭೫ 

ಆ ಕುಂಡ, ಗೋಲಕರು ಪರಪುರುಷನಿಗೆ ಪರಸ್ತ್ರೀಯಲ್ಲಿ ಜನಿಸಿದವರು. 
ಆದುದರಿಂದ ಕಾಮಜ ಪ್ರಾಣಿಗಳು. ಧರ್ಮಜ ಸಂಶಶಿಯಲ್ಲ. ಅವರ 
ಸಂಬಂಧವುಳ್ಳ ಹವ್ಮಕವ್ಯಗಳು ನಿಷ್ಠಲ, ಪಾಪರೋಗ, ಬಿಳುಪುರೋಗ, 
ಅಪಘಾತಗಳಿಂದ ಕುರುಡನು, ಹುಟ್ಟುಕುರುಡನು, ಇವರು ನೋಡಿದರೆ 
ನೋಡುವಷ್ಟು ಸಮೂಪಕ್ಕೆ ಬಂದರೆ ಸಾವಿರ, ನೂರು, ಅರುವತ್ತು, ತೊಂಬತ್ತು 
ಮಂದಿ ಸಜ್ಜನರಿಗೆ ಭೋಜನ ದಾನ ಮಾಡಿದ ಫಲವು ನಷ್ಟವಾಗುವುದು. 
ಅವರು ದೂರ ಇರಬೇಕು. ಆಹ್ವಾನಿಸಬಾರದು. ಅಂಧಥತ್ಥಾ ದಿಗಳು ಪಾಪ 
ಜನ್ಮಗಳೆಂದೂ ಅಂತಹ ಪಾಪದಲ್ಲಿ ತಾರತಮ್ಯವಿರುವುದರಿಂದ ಪ್ರಾಯಶ್ಚಿ 
ಶ್ರವು ತರತಮವಾಗುವುದು. 


ಅಸಾಂಕ್ಟ್ಕ್ಯೋ ಯಾನತಃ ಪಾಂಕ್ರ್ಯಾನ್‌ ಭುಂಜಾನಾನನುಪಶ್ಯ ತ | 
ತಾವತಾಂನ ಫಲಂ ತತ್ರ ದಾತಾ ಪ್ರಾಪ್ನೋತಿ ಬಾಲಿಶ ೧೩೬ 


ಸಹಭೋಜನಕ್ಕೆ  ಅನರ್ಹರಾದ ಪಂಕ್ಷಿಬಾಹ್ಕರು ಹವೃಕವ್ಯಗಳ, 
ಭೋಜನ ಕೃತ್ಯಗಳನ್ನು ನೋಡಿದರೆ ಕರ್ಮವು ಭ್ಸಷ್ಟವಾಗಿ ಫಲದಾಯಕ 
ವಾಗಲಾರದು. 


ವೀಕ್ಟ್ಯಾಂಥಧೋ ನವಕೇಃ ಕಾಣಃ ಸಸ್ಟೇಃ ಶ್ವಿತ್ರೀ ಶತಸ್ಯ ತು 
ಪಾಸರೋಗೀ ಸಹಸ್ರೆಸ್ಯ ದಾತಂರ್ನಾಶಯತೇ ಫಲಂ 1 ೧೭೭ 


ಅಧ್ಯಾಯ ು 4] ಮನುಸ್ಮೃತಿ ೧೧೬ 


ಸಾವಿರ, ನೂರು, ಅರುವತ್ತು, ತೊಂಬತ್ತು ಮಂದಿ ಸಜ್ಜನರಿಗೆ 
ಭೋಜನದಾನ ಫಲವು ನಷ್ಟವಾಗುವುದು. ಪಾಪರೋಗ, ಬಿಳುಪುರೋಗ, 
ಅಪಘಾತಗಳಿಂದ ಕುರುಡನು, ಹುಟ್ಟುಕುರುಡನು. ಇವರು ಹವ್ಮಕವ್ಕ 
ಭೋಜನವನ್ನು ನೋಡಬಾರದು ಅಧವಾ ನೋಡುವಷ್ಟು ಸವೂಪಕ್ಕೆ ಬರ 
ಬಾರದು. ಅವರನ್ನು ದೂರ ಇರಿಸಬೇಕು, ಬರಗೊಡಬಾರದು. ಆಹ್ಕಾನಿಸ 
ಬಾರದು. ಅಂಧತ್ವಾದಿಗಳು ಪಾಪಜನ್ಮಗಳೆಂದೂ ಅಂತಹ ಪಾಪದಲ್ಲಿ ತಾರ 
ತಮ್ಮವಿರುವುದರಿಂದ ಪ್ರಾಯಶ್ಚಿತ್ತವು ಏರುಪೇರಾಗುವುದು. 


ಯಾವ ಸಂಸ್ಕೃಶೇದಂಗೈರ್ಬಾಹ್ಮಣಾರ್ಣ್‌ಶೂದ್ರಯಾಜ 68 | 
ತಾವತಾಂನ ಭವೇದ್ದಾತುಃ ಫಲಂ ದಾನಸ್ಯ ಪೌರ್ತಿಕಂ | ೧೭೮ 


ಶೂದ್ರರಿಗೆ ದೇವಕಾರ್ಯ ಮಾಡುವವನ ಸಂಬಂಧವು ಹವ್ಮಕವ್ಮಗಳಿಗೆ 
ಉಂಟಾದರೆ ಅಂತಹ ಶಾ ಶ್ರದ್ಧಾ ದಿಕರ್ಮದಿಂದ ವಿಹಿತ ಫಲವು ಸಿದ್ಧಿಸುವುದಿಲ್ಲ, 


ವೇದವಿಚ್ಛಾಸಿ ವಿಸ್ರೋಸ್ಕ ಲೋಭಾತೃತ್ವಾ ಪ್ರತಿಗ್ರಹಂ | 
ವಿನಾಶಂ ಪ್ರಜತಿ ಕ್ಷಿಪ್ರಂ ಆವಂಪಾತ್ರ ಮಿವಾಂಭಇ 8 ೧೭೯ 


ಮಣ್ಣಿನ ಮಡಿಕೆಯು ಬೆಂಕಿಯಿಂದ ಚೆನ್ನಾಗಿ ಬೇಯದಿದ್ದರೆ ಆ ಮಡಿಕೆ 
ನೀರಿನಲ್ಲಿ ಕರಗಿ ಮಣ್ಣಾಗುವುದು. ಅದರಂತೆ ಶೂದ ಶ್ರಯಾಜಕನಿಂದ ದಾನ 
ಸ್ವೀಕಾರ ಮಾಡಿದರೆ ಶ್ರೇಯಸ್ಸಿಲ್ಲ. ವೇದಜ್ಞನಾದರೂ ಈ ಪಾಪದಿಂದ 
ವಿಮುಕ್ತನಾಗುವುದಿಲ್ಲ. 


ಸೋಮವಪಿಕ್ರಯಿಣೇ ವಿಷ್ಕಾ ಭಿಷಹೇ ಪೂಯಶೋಣಿತಂ ! 
ನಷ್ಟಂದೇವಲಕೇ ದತ್ತಂ ಅಪ್ರತಿಸ್ಮಂ ತು ಪಾಧರ್ಧಿಷೌ | ೧೮೦ 


ನೋಮಲತೆಯ (ವಿಕ್ರಯ) ಮಾರಾಟ, ಭಿಷರ್ಜ, ದೇವಲ, ಬಡ್ಡಿ 
ಯಿಂದ ಬದುಕುವವ ಇವರಿಗೆ ದಾನಮಾಡಿದರೆ ಫಲವಿಲ್ಲ. 


ಯತ್ತು ವಾಣಿಜಕೇ ದತ್ತಂ ನೇಹ ನಾನುತ್ರ ತದ್ಭವೇತ್‌'! 
ಭಸ್ಮನೀವ ಹುತಂ ಹವ್ಯಂ ತಥಾ ಪೌನರ್ಭನೇ ದ್ವಿಜೇ | ೧೮೧ 


೧೧೮ ಮನುಸ್ಮೃತಿ [ ಅಧ್ಯಾಯ: ೩ 


ವಾಣಿಜ್ಯ ಜೀವಿಯಲ್ಲಿ ಮತ್ತು ಪುನರ್ಭೂಪುತ್ರನಲ್ಲಿ ದಾನ ಮಾಡಿದರೆ 
ಅದು ಭಸ್ಮಹೋಮದಂತೆ ಸಫಲವಲ್ಲ. 


ಇತರೇಷು ತ್ವಪಾಂಕ್ರೈೇಷು ಯಥೋದ್ದಿಷ್ಟೇಸ್ವಸಾಧುಸು 
ಮೇದೋಸೃಜ್ಮಾಂಸನಂಜ್ಞಾಸ್ಥಿ ವದಂತ್ಯನ್ನಂ ಮನೀಷಿಣಃ | ೧೮೨ 


ಇತರ ಇಂತಹ ಅಸಾಧುಜನರಿಗೆ ದಾನವನ್ನು ಹೋಮ-ಶ್ರಾದ್ಧಗಳಲ್ಲಿ 
ಮಾಡಿದರೆ ಅದು ಮಾಂಸಾದಿತುಲ್ಕವು ನಿಷ್ಫಲವು. 


ಅಪಾಂಕ್ಲೊ ೋಪಹತಾ ಪಂಕ್ತಿಃ ಪಾವ್ಯತೇ ಯೈರ್ದ್ವಿಜೋತ್ತಮೈಃ 
ತಾನ್ಸಿಬೋಧತ ಕಾತ್ಸ್ಸೈನ ದ್ವಿಜಾಗ್ರ್ಯಾ ನ್‌ ಪಂಕ್ರಿಪಾವನಾನ್‌ |. ೧೮೩ 


ಯಾರು ಇರುವ ಪಂಕ್ತಿಯು ಪಂಕ್ತಿದೂಷಕರಿಂದ ಕೂಡಿದ್ದಾದರೂ 
ಪವಿತ್ರವಾಗುವುದೋ.. ಅಂತಹವರನ್ನು ಇನ್ನುಮೇಲೆ ವಿವರಿಸುತ್ತೇನೆ. 


ಅಗ್ರ್ಯಾ ಸರ್ನೇಷು ವೇದೇಷಂ ಸರ್ವಪುವಚನೇಸು ಚ | 
ಶ್ರೋತ್ರಿಯಾನ್ವಯಂಜಾಶ್ಚೈವ ವಿಜ್ಞೇಯಾಃ ಪಂಕ್ತಿಪಾವನಾಃ | ೧೮೪ 


ಮನುಷ್ಯನಲ್ಲಿ ಗ್ರಹಣಧಾರಣ ಶಕ್ತಿಯು ವಿಚಿತ್ರವಾಗಿದೆ, ವಿಲಕ್ಷಣ 
ವಾಗಿದೆ. ಸಮವಲ್ಲ. ಆದುದರಿಂದ ಅರ್ಥಜ್ಞಾನವಿಲ್ಲದೆ ಚತುರ್ವೇದ ಶಾಖೆ 
ಗಳನ್ನು ಮುಖಪಾಠ ಮಾಡಿದವರು ಮತ್ತು ಅದರ ವಿವರರೂಪವಾದ 
ಬ್ರಾಹ್ಮಣ ಭಾಗವನ್ನು ಶುಕಪಾರ ಮಾಡಿದವರು, ವೇದರಕ್ಷಣೆ, ವಿದ್ಕಾ 
ಪರಂಪರೆಯ ದೃಷ್ಟಿಯಿಂದ ವೇದಪಾರವು ಮುಖ್ಯವು. ಸ್ಮರಣಶಕ್ತಿಯು 
ಉಲ್ಬಣವು. ಸಂಪ್ರದಾಯಾಭಿಮಾನವು ಪೂಜ್ಯತಾಹೇತು. ಪುತ್ರಪೌತ್ರಾದಿ 
ಕ್ರಮೇಣ ಹತ್ತು ಸಂತತಿಗೆ ಕಡಿಮೆಯಿಲ್ಲದಷ್ಟು ತಪ್ಪದೆ ಸ್ವಶಾಖೆಯನ್ನು 
ಕಂಠಪಾಠಮಾಡಿದವರು--ಇವರು ಪೂಜ್ಯರು. ಪಂಕ್ತಿಪಾವನರು. 


ತ್ರಿಹಾಚಿಕೇತಃ ಪಂಚಾಗ್ನಿ ಪ್ರಿಸುಪರ್ಣಃ ಸಡಂಗನಿತ್‌ | 

ಬ್ರಹ್ಮದೇಯಾತ್ಮಸಂತಾನೋ ಜೈೇಷ್ಮಸಾಮಗ ಏವ ಚ! ೧೮೫ 

ಯಜುರ್ವೇದದ ಕೆಲವು ಮಂತ್ರ, ಅದರ ವ್ರತ ಈ ಎರಡು ಉಳ್ಳ 
ವರು. ಅಗ್ನಿಹೋತ್ಸಿಯು, ಯಗ್ಗೇದದ ಕೆಲವು ಮಂತ್ಸಗಳು ಅದರ ವೃತ 


ಆಧ್ಯಾಯ : 4] ಮನುಸ್ಮೃತಿ ೧೧೯ 


ಉಳ್ಳವರು. ಶಿಕ್ಷಾದಿ (ಆರು) ಷಡಂಗಗಳ ಜ್ಞಾನಉಳ್ಳವರು. ಬ್ರಾಹ್ಮವಿವಾಹ 
ಸಂತತಿ, ಜೇಷ್ಠಸಾಮವೆಂಬ ಆರಣ್ಯಕ ಅಧ್ಯಾಯಿಗಳು- _ಪಂಕ್ತಿಪಾವ 
ನರು. 


ವೇದಾರ್ಥೆಪಿತ್ರವಕ್ತಾ ಚ ಬ್ರಹ್ಮಚಾರೀ ಸಹಸ್ರೆದಃ | 
ಶತಾಯುಂತ್ರೆ ಕಮ ಎಜಿ ಕ್ಲೇಯರಾ ಬ್ರಾಹ್ಮಣಾಃ ಪಂಕ್ತ್ಷಿಪಾವನಾಃ ೧೮೬ 


ಸಕಲವೇದಗಳ ಅರ್ಧಪರಿಜ್ಞಾನ ಉಳ್ಳವರು. ಮತ್ತು ವೇದಶಾಸ್ತ್ರ 
ಗಳ ಪ್ರವಚನ ಶಕ್ತಿಯುಳ್ಳವರು, ಬ ಹ ಸಾಧನೆಯಲ್ಲಿ ನಿರತರಾದವರು, ಸಾವಿರ 
ಗೋದಾನ ಮಾಡಿದವರು, ದಾನಶೂರರು, ನೂರು ವಯಸ್ಸಿನವರು ಪಂಕ್ತಿ 
ಪಾವನರು. 


ಪೂರ್ವೇದ್ಯುರ ರೇದ್ಯುರ್ವಾ ಶ್ರಾಶ್ಸಕರ್ಮ ಣುಪಸ್ಥಿತೇ | 
ನಿಮಂತ್ರಯೇತ ತ್ರ್ಯವರಾನ್‌ ಸವ್ಮೂಗ್ವಿಪ್ರಾನ್ಯಥೋದಿತಾನ್‌ ॥ ೧೮೭ 


ಶ್ರಾದ್ಧದಿನ ಅಧವಾ ಅದರ ಹಿಂದಿನ ದಿನ ಬ್ರಾಹ್ಮಣರನ್ನು ಶ್ರಾದ್ಧಕ್ಕೆ 
ಕರೆಯಬೇಕು. ಸಂಖ್ಯಾವಿಷಯವನ್ನು ಹಿಂದೆ ಹೇಳಿದೆ. 


ನಿಮಂತ್ರಿತೋ ದ್ವಿಜಃ ಪಿತ್ರೇ ನಿಯತಾತ್ಮಾ ಭನೇತ್ಸದಾ | 
ನಚ ಛಭಂದಾಂಸ್ಕಧೀಯಿನೀತ ಯಸ್ಯ ಶ್ರಾದ್ಧಂ ಚ ತದ್ಭವೇತ್‌ | ೧೮೮ 
ಶಾ ್ರಿದ್ಧ ಕೃರ್ತೃ ಮತ್ತು ಭೋಕ್ತ ಬ್ರಾ ಹ್ಮ ಣ ಇವರು ಪೂರ್ವದಿನದ 


ನಿಮಂತೃಣದ ಬಳಿಕ ಕಾಮಾಸಕ್ತರಾಗಬಾರದು. ನಿತ್ಯಕರ್ಮ ಹೊರತು 
ವೇದಾಧ್ಯಯನವನ್ನು ಮಾಡಬಾರದು. 


ನಿಮಂತ್ರಿತಾನ್‌ ಹಿಪಿತರ ಉಪತಿಸ್ಮ ಂತಿ ತಾನ್‌ ದ್ವಿಜಾನ್‌ | 
ವಾಯುವಚ್ಚಾನುಗಚ್ಛಂತಿ ತಥಾಸೀನಾನುಪಾಸತೇ | ೧೮೯ 


ಶ್ರಾದ್ಧ ನಿಮಂತ್ರಿತ ಬ್ರಾಹ್ಮಣರ ಹಿಂದಿನಿಂದ ಪಿತೃಗಳು ಹಿಂಬಾಲಿಸು 
ತ್ತಾರೆ. ಅವರಲ್ಲಿ ವಾಸಿಸುತ್ತಾರೆ. ಆದುದರಿಂದ ಬ್ರಾಹ್ಮಣರು ಲೋಭ 
ಕ್ಫೋಧ-ಕಾಮವಶರಾಗದೆ ನಿಯತೇಂದ್ದಿಯರಾಗಬೇಕು. 


೧೨೦ ಮನುಸ್ಮೃತಿ [ ಅಧ್ಯಾಯ ; ೩ 


ಕೇತಿತಸ್ತು ಯಥಾನ್ಯಾಯಂ ಹವ್ಯಕನ್ಳೇ ದ್ವಿಜೋತ್ತವಂ॥ | 
ಕಥಂಚಿದಸೃತಿಕ್ರಾಮ ನ್‌ ಪಾಪಃ ಸೂಕರತಾಂ ವ್ರಜೇತ್‌ 1 ೧೯೦ 


ಮೇಲಿನ ನಿಯಮವನ್ನು ಮೂರಿದ ಶ್ರಾದ್ಧನಿಮಂಶ್ರಿತನು, ದೇವ 
ಕಾರ್ಯಾಹೂತನು, ಕರ್ಮಕಾಲಕ್ಕೆ ಬಾರದವನು, ಸ್ವೈರವೃಶ್ತಿಯ ದೋಷ 
ದಿಂದ ಅಂತಹ ಊರಹಂದಿಯ (ಸೂಕರ) ಜನ್ಮವನ್ನು ಹೊಂದಲು ತಕ್ಕವನು. 


ಆಮಂತ್ರಿತಸ್ತು ಯಃ ಶ್ರಾಬ್ಧೇ ನೈಷಲ್ಯಾ ಸಹ ಮೋದತೇ ! 
ದಾತುರ್ಯದ್ದುಷೃತಂಿಂಚಿಕ್ಷತ್ಸರ್ವಂ ಪ್ರತಿಪದ್ಯತೇ Il ೧೯೧ 


ಶ್ರಾದ್ಧನಿಮಂತ್ರಿತನು ನೀಚಸ್ತೀಯ ಸಂತೋಷವನ್ನು ಬಯಸಿದರೆ 
ತುಂಬ ಪಾಪವುಂಟಾಗುವುದು. 


ಸಕ್ರೋಧನಾಃ ಶೌಚಪರಾಃ ಸತತಂ ಬ್ರಹ್ಮಚಾರಿಣಃ | 
ನೃಸ್ನಶೆಸ್ಟ್ರಾ ನುಹಾಭಾಗಾಃ ಪಿತರಃ ಪೂರ್ವದೇವತಾಃ ೧೯೨ 


ದೇವರೂಪ ಪಿತೃಗಳು ಕ್ರೋಧರಹಿತರು, ಶುಚಿವಂತರು, ಬ್ರಹ್ಮಚಾರಿ 
ಗಳು ಆಯುಧಹೀನರು, ದಯಾದಿಗುಣಘನರು. ಅವರ ಅರ್ಜನೆಯಲ್ಲಿ 
ಸಂಬಂಧಿಗಳಾದ ಕರ್ತೃಭೋಕ್ತೃಗಳೂ ಶುದ್ಧರಾಗಿರಬೇಕು. 


ಯಸ್ಮಾದುತ್ರ ತ್ತಿರೇತೇಷಾಂ ಸರ್ವೇಷಾಮಸ್ಕಶೇಷಕಃ 
ಯೇ ಚ ಯೈರುಪಚರ್ಯಾಃ ಸ್ಕೂರ್ನಿಯನೈೊಸ್ತಾನ್ನಿ ಬೋಥತ || ೧೯೩ 


ಎಲ್ಲ ಪಿತೃಗಳ ಉತ್ಪತ್ತಿ-ಉಪಚಾರ-ನಿಯಮ ಎಲ್ಲ ವಿವರಗಳನ್ನು 
ತಿಳಿಸುತ್ತೇನೆ. 


ಮನೋರ್ಥೆರಣ್ಕ ಗರ್ಭಸ್ಥ ಯೇ ಮರೀಚ್ಛಾದಯಃ ಸುತಾಃ | 
ತೇಸಾಮೃಹೀಣಾಂ ಸರ್ವೇಷಾಂ ಪುತ್ರಾಃ ಸಿತೃಗಣಾಃ ಸ್ಮೃತಾಃ || ox 


ಹಿರಣ್ಮಗರ್ಭ, ಮನುವಿನ ಮಕ್ಕಳು, ಮರೀಚ್ಯಾದಿಗಳು ಎಲ್ಲ ಪಿತೃಗಳು 
ಅವರ ಮಕ್ಕಳು ಅವರ ಹೆಸರು 


ಅಧ್ಯಾಯ : ಷ್ಠಿ ] ಮನುಸ್ಮೃತಿ ಎ೨೧ 


ವಿರಾಬ್ಸುತಾಃ ಸೋಮಸದಃ ಸಾಧ್ಯಾನಾಂ ಪಿತರಃ ಸ್ಮೃತಾಃ | 
ಅಗ್ನಿ ಷ್ವಾತ್ತಾಶ್ಟ ದೇವಾನಾಂ ಮಾರೀಚಾ ಲೋಕವಿಶ್ರುತಾಃ | ೧೯೫ 


ವಿರಾಟ್ಟಂಭೂತರಾದ ಸೋಮಸದರು, ಸಾಧ್ಯರ ಪಿತೃಗಳು, ಮರೀಚಿ 
ಪುತ್ತ, ಅಗ್ನಿಷ್ಟಾತ್ತರು, ದೇವಪಿತೃಗಳು, ಲೋಕಪ್ರಬದ್ಧರು; 


ಡೈ ತ್ಯ ದಾನವಯೆಕ್ಞಾಣಾಂ ಗಂಧರ್ವೊೋರಗರಕ್ಷಸಾಂ ! 
ಸುಪರ್ಣಿಕಿನ್ನ ರಾಣಾಂ ಚ ಸ್ಮೃತಾ ಬರ್ಹಿಷದೋತ್ರಿಜಾಃ | ೧೯೬ 


ಅಶ್ರಿಪುತ್ರರಾದ ಬರ್ಹಿಷದ ಪಿತೃಗಳು, ದೈತ್ಯ, ದಾನವ, ಗಂಧರ್ವ, 


ಉರಗ, ರಕ್ಷಸ್‌, ಸುವರ್ಣ, ಕಿನ್ನರರಿಗೆ ಪಿತೃಗಳು. 


ಸೋಮಪಾ ನಾಮ ವಿಪ್ರಾಣಾಂ ಕ್ಷತ್ರಿಯಾಣಾಂ ಹವಿರ್ಭ್ಛಜಃ | 
ವೈಶ್ಶಾನಾಮಾಜ್ಯಪಾ ನಾಮ ಶೂದ್ರಾಣಾಂ ತು ಸುಕಾಲಿನಃ | ೧೯೭ 
ವಿಪ್ಪರಿಗೆ ಸೋಮಪರು, ಕ್ಷತ್ರಿಯರಿಗೆ ಹವಿರ್ಭುಜರು, ವೈಶ್ಯರಿಗೆ 
ಆಜ್ಯಪರು, ಶೂದ್ರರಿಗೆ ಸುಕಾಲಿಗಳು ಪಿತೃಗಳು. 


ಸೋಮಪಾಸ್ತು ಕವೇಃ ಪುತ್ರಾ ಹನಿಸ್ಮಂತೋಂಗಿರಃಸಂತಾಃ | 
ಪ್ರಲಸ್ತ್ಯಸ್ಕಾಜ್ಯಪಾಃ ಪುತ್ರಾ ವಸಿಸ್ಮಸ್ಕ ಸಂಕಾಲಿನಃ | ೧೯೮ 


ಸೋಮವಪರು ಶುಕ್ರನ, ಹವಿಷ್ಮಂತರು ಅಂಗಿರಸ್ಸಿನ, ಆಜಪ್ಮರು ಪುಲ 
ಸ್ತನ, ಸುತಾಲಿಗಳು ವಸಿಷ್ಮನ ಮಕ್ಕಳು. 


ಅಗ್ನಿದಗ್ಗಾ ನಸ್ನಿದಗ್ಗಾ ನ್‌ ಕಾವ್ಯಾ ನ್‌ ಬರ್ಹಿಸದಸ್ತಥಾ | 

ಅಗ್ನಿಷ್ಟಾತ್ತಾಂಶ್ಚ ಸೌವತ್ಕಾಂಶ್ಚ ವಿಪ್ರಾಣಾಮೇವ ನಿರ್ದಿಶೇತ್‌ 1 ೧೯೯ 

ಅಗ್ನಿದಗ್ಹ, ಅನಗ್ನಿದಗ್ಗ, ಕಾವ್ಯ, ಬರ್ಹಿಷದ್‌, ಅಗ್ನಿಷ್ಟಾತ್ತ ಸೌಮ್ಯ 
ಎಂಬ ಹೆಸರಿನ ದೇವತೆಗಳು ವಿಪ್ರರ ಪಿತೃಗಳೇ. 


ಯ ಏತೇ ತು ಗಣಾ ಮಂಖ್ಯಾಃ ಸಿತೃಣಾಂ ಪರಿಕೀರ್ತಿತಾಃ | 
ತೇಷಾಮಪೀಹ ವಿಜ್ಞೇಯಂ ಪುತ್ರಪೌತ್ರಮನಂತಕಂ 1 ೨೦೦ 


೧೨೨ ರಿಸ್ಕ್ರೃತಿ [ ಅಧ್ಯಾಯ: ೩ 


ಹಿಂದೆ ಹೇಳಿದವು ಪ್ರಧಾನ ಪಿತೃವರ್ಗವು. ಅವರ ಪುತ್ಛಪೌತ್ರ ಸಂತ 
ತಿಯು ತುಂಬ ಇದೆ. 

`ಷಿಭ್ಯಃ ಹಿತರೋ ಜಾತಾಃ ನಿತೃಭ್ಯೋ ದಒೀನಮಾನವಾಃ | 

ದೇನೇಭ್ಯಸ್ತು ಜಗತ್ಸರ್ವಂ ಚರಂ ಸ್ಥಾಣ್ವನಂಪೂರ್ವಶಃ | ೨೦೧ 

ಯಷಿಗಳಿಂದ ಪಿತೃಗಳು, ಪಿಶೃಗಳಿಂದ ದೇವತೆಗಳು-ಮನುಷ್ಕರು, ದೇವ 
ತೆಗಳಿಂದ ಸ್ಥಾವರ ಜಂಗಮ ಸಕಲಜಗತ್‌ ಉಂಟಾಗುವುದು. 


ರಾಜತೈರ್ಭಾಜನೈರೇಸಾನುಥೋ ವ ರಾಜತಾಸ್ಟಿತೈಃ ! 
ವಾರ ಸಿ ಶ್ರದ್ಧಯಾ ದತ್ತಮಸ್ಷಯ ಯೋಪಕ ಲ್ಪತೆ | ೨0೨ 


ಈ ಪಿತೃಗಳಿಗೆ ಬೆಳ್ಳಿಯ, ಬೆಳ್ಳಿಬೆರಸಿದ ಪಾತ್ರದಲ್ಲಿ ಶ್ರದ್ಧೆಯಿಂದ ನೀರು 
ಕೊಟ್ಟರೂ ತೃಪ್ತಿಯಾಗುವುದು. ಪಾಯಸಾದಿಗಳು, ನಮ್ಮ ಪ್ರಿಯಾನ್ನಗಳು 
ನಮ್ಮ ಕೃತಜ್ಞತೆಯ ಲಕ್ಷಣಗಳು ಅದರಿಂದಲೂ ಅವರಿಗೆ ಪ್ರೀತಿಯು. 


ದೇವಕಾರ್ಯಾದ್ವ್ಮಿ ಜಾತೀನಾಂ ನತೃ ಕಾರ್ಯಂ ವಿಶಿಷ್ಯತೇ | 
ದೈವಂ ಹಿ ಪಿತೃ ಕಾರ್ಯಸ್ಯ ಪೊರ್ವಮಾಪ್ಕಾ ಯನಂ ಶ್ರುತಂ | ೨೦೩4 


ದ್ವಿಜನ್ಮರಿಗೆ ಪತೃಕಾರ್ಯವು ದೇವಕಾರ್ಯಕ್ಕಿಂತಲೂ ವಿಶೇಷವು. 
ಹಿತೃಕಾರ್ಯಕ್ಕೆ ದೇವಕಾರ್ಯವು ಪರಿಪೂರಕವಾಗಿದೆ. 


ತೇಸಾಮಾರಕ್ಷಭೂತಂ ತು ಪೂರ್ವಂ ದೈವಂ ನಿಯೋಜಯೇತ್‌ | 

ರಕ್ಷಾಂಸಿ ಹಿ ವಿಲಂಂಪಂತಿ ಶ್ರಾದ್ಧ ಮಾರಕ್ಷವರ್ಜಿತಂ ॥ ೨೦೪ 

ದೇವಕಾರ್ಯವು ಖತೃಕಾರ್ಯಕ್ಕೆ ರಕ್ಷಾಬಂಧವಾಗಿದೆ. ರಕ್ಷೆಯಿಲ್ಲದ 
ಕಾರ್ಯವು ರಾಕ್ಷಸಾಧೀನವಾಗುವುದು. 


ದೈವಾದ್ಯಂತಂ ತದೀಹೇತ ಸಿತ್ರಾದ್ಕಂತಂ ನ ತದ್ಭವೇತ್‌ | 
ಹಿತ್ರಾದ್ಯಂತಂ ತ್ವೀಹಮಾನಃ ಕ್ಷಿಪ್ರಂ ನಶ್ಯತಿ ಸಾನ್ವಯಃ | ೨೦೫ 


ಖತೃಕಾರ್ಯವು ಆದ್ಕಂತದಲ್ಲಿ ದೇವಕಾರ್ಯದಿಂದ ಅಲಂಕರಿಸಲ್ಪಡ 
ಬೇಕು. ವಿರುದ್ಧ ವಾದರೆ ಯಶಸ್ಸಿಲ್ಲ. 


ಅಧ್ಯಾಯ: ತಿ] ಮನುಸ್ಮೃತಿ ರಿ೨ಷ್ಠಿ 


ಶುಚಿಂ ದೇಶಂ ವಿವಿಕ್ತಂ ಚ ಗೋವುಯೇನೋಪಲೇಪಯೇತ್‌ | 
ದಕ್ಷಿಣಾಪ್ರವಣಂ ಚೈವ ಪ್ರಯತ್ನೇನೋಪಪಾದಯೇತ್‌ | ೨೦೬ 


(ನಿರ್ಜನವಾದ) ಜನ ಸಂಚಾರವಿಲ್ಲದ ಪರಿಶುದ್ಧ ಸ್ಥಳದಲ್ಲಿ ಸಗಣಿ ಸಾರಿಸ 
ಬೇಕು. ಆ ಸ್ಮಳವು ತೆಂಕಲು ತಗ್ಗಾಗಿ ರಚಿಸಬೇಕು. 


ಅವಕಾಶೇಷು ಚೋಸ್ತೇಷು ನದೀತೀರೇಷು ಚೈವ ಹಿ! 
ವಿವಿಕ್ಷೇಷು ಚ ತುಷ್ಯಂತಿ ಹತ್ತೇಸ ಪಿತರಃ ಸದಾಃ! ೨೦೭ 
ಶ್ರಾದ್ಧ ಪ್ರದೇಶವು ಜಲೋದ್ದ ಮ್ಮ ನದೀರಟ, ಪ್ರಶಾಂತ ಸ್ಥಳವಾಗಿರ 
ಬೇಕು. ಪಿತೃಗಳಿಗೆ ಇದು ಸಂತೋಷ ಸ್ಥಾನವು. 


ಆಸನೇಸಷೂಪಕ್ಷೃಪ್ತೇಸು ಬರ್ಹಿಷ್ಮತು ಪೃಥಕ್‌ಪೃಥಕ್‌ | 
ಉಪಸ್ಪೃಷ್ಟೋದಕಾನ್‌ ಸಮ್ಮಗ್ವಿಪ್ರಾಂಸ್ತಾನುಪವೇಶಯೇತ್‌ | ೨೦೮ 


ಅಂತಹ ಪವಿತ್ರ ಸ್ಥಳದಲ್ಲಿ ದರ್ಭೆ ಹಾಸಿ ಆಸನಗಳನ್ನು ಪರಿಷ್ಕರಿಸ 
ಬೇಕು. ಸ್ನ್ಮಾನಾಚಮನ ಮಾಡಿದ ಬ್ರಾಹ್ಮಣರನ್ನು ಅದರಲ್ಲಿ ಕುಳ್ಳಿರಿಸಬೇಕು. 


ಉಪವೇಶ್ಯ ತು ತಾನ್ವಿಪ್ರಾನಾಸನೇಷ್ವಜುಗುಪ್ಸಿತಾನ್‌ | 
ಗಂಥಮಾಲೈೈಃ ಸುರಭಿಭಿರರ್ಜಯೇದ್ದೇಪೂರ್ವಕಂ ೨೦೯ 


ಅಂತಹ ರೀತಿ ಆ ಸನೋವಿಷ್ಟರಾದ ಬ್ರಾಹ್ಮಣರನ್ನು ಸುರಭಿಗಂಧ 
ಯುಕ್ತಗಳಾದ ಮಾಲೆಗಳಿಂದ ಅಲಂಕರಿಸಬೇಕು. 


ತೇಷಾಮುಹಕಮಾಸೀಯಂ ಸಸಪಿತ್ವ್ರಾಂಸ್ತಿಲಾನಸಿ | 

ಅಗ್ನೌ ಕುರ್ಯಾದನಂಜ್ಞಾತೋ ಬ್ರಾಹ್ಮಣೋ ಬ್ರಾಹ್ಮಣೈಃ ಸಹ! ೨೧೦ 

ತಿಲಪವಿತ್ರಯುಕ್ತವಾಗಿ ಅವರಿಗೆ ಉದಕದಾನ ಮಾಡಿ ಅವರ ಅನುಜ್ಞೆ 
ಯಿಂದ ಮುಂದೇ ಹೇಳುವ ದೇವತೆಗಳಿಗೆ ಹೋಮಮಾಡಬೇಕು. ಮತ್ತು 
ಬ್ರಾಹ್ಮಣ ಭೋಜನವು. 

ಅಗ್ನೆ ಸೋಮಂಯೆಮಾಭ್ಯಾಂ ಚ ಕೃತ್ಸಾಪ್ಯಾಯನಮಾದಿತಃ | 

ಹನಿರ್ದಾನೇನ ಪಿಧಿವತ್ತಶ್ಚ್ಯಾತ್ಸಂತರ್ಪಯೇತ್ರಿತೃನ್‌ | ೨೧೧ 

ಅಗ್ಲಿ, ಸೋಮ, ಯಮ ಈ ದೇವತೆಗಳನ್ನು ವಿಧಿಪೂರ್ವಕವಾಗಿ 


ಟಃ 


ಆಹುತಿ ದಾನದಿಂದ ಸಂತುಷ ಪಡಿಸಿ, ನಂತರ ಪಿತೃತರ್ಪಣ ಮಾಡಬೇಕು, 


೧೨೪ ಮನಸ್ಮ್ಮತಿ [ ಅಧ್ಯಾಯ ೩ 


ಅಗ್ನ್ಯಭಾವೇ ತು ವಿಪ್ರಸ್ಯ ಪಾಣಾನೇವೋಸಷಪಾದಯೇತ್‌ | 

ಯೋ ಹ್ಯಗ್ನಿಃ ಸ ದ್ವಿಜೋ ವಿಪ್ರೈಸರ೯ಂತ್ರದರ್ಶಿಭಿರಂಚೃತೇ॥ ೨೧೨ 

ವಿಧುರನು, ಬ್ರಹ್ಮಚಾರಿಯು, ಅಗ್ನಿಶೂನ್ಕರು, ಅಗ್ನೌಕರಣ ಹೋಮ 
ಮಾಡುದಾಗ ಅಗ್ನಿಯು ಇಲ್ಲದಿರುವುದರಿಂದ ಬ್ರಾಹ್ಮಣನ ಕೈಯಲ್ಲಿ ಆಹುತಿ 
ಹಾಕಬೇಕು. ಅಗ್ನಿದೇವನೇ ಬ್ರಾಹ್ಮಣಾವತಾರವೆಂದು ಮಂತ್ರಜ್ಞರೆಮತ. 

ಅಕ್ರೋಧನಾನ್‌ ಸುಪ್ರಸಾದಾನ್‌ ವಹಂತ್ಕೇತಾನ್‌ ಪುರಾಶನಾನ್‌ | 

ಲೋಕಸ್ಕಾ ಪ್ಯಾಯನೇ ಯುಕ್ತಾರಾ್‌ಶ್ರಾದ್ಧ ದೇವಾನ್ಸಿಜೋತ್ತ ಮಾನ್‌! ೨ಬಿಷ್ಠಿ 

ದ್ವಿ ಜೋತ್ತಮರು ಅಕ್ರೋಧನ ಸುಪ್ರಸಾದ ಪುರಾತನ ಲೋಕದ 
ಜೀವನಕ್ಕೆ ಆಧಾರವಾದ ಶ್ರಾದ್ಧದೇವರು ಎಂದು ಮನುಮತವು. 

ಅಸಸನ್ಯಮಗ್ನ್‌ ಕೃತ್ವಾ ಸರ್ವಮಾವೃತ್ಯವಿಕ್ರಮಮರ್‌ | 

ಅಪಸನ್ಯೇನ ಹಸ್ತೇನ ನಿರ್ವಪೇದುದಕಂ ಭುವಿ! ೨೧೪ 

ಪ್ರದಕ್ಷಿಣಾವೃತ್ತವಾಗಿ ಅಗ್ನೌಕರಣ ಹೋಮವನ್ನು ಮಾಡಿ ಬಲಗೈ 
ಯಿಂದ ಪಿಂಡಭೂಮಿಯ ಮೇಲೆ ಉದಕದಾನವನ್ನು ಮಾಡಬೇಕು. 

ತ್ರೀಂಸ್ತು ತಸ್ಮಾದ್ದವಿಃಶೇಷಾತ್ಟಿಂಡಾನ್‌ ಕೃತ್ವಾ ಸಮಾಹಿತಃ | 

ಔದಕೇನೈ ವ ವಿಧಿನಾ ನಿರ್ವಪೇದ್ದ ಕ್ಲಿಹಾಮಂಖಿಃ | ೨೧೫ 

ಆ ಹೋಮಶೇಷದಿಂದ ಮೂರು ಪಿಂಡವನ್ನು ಮಾಡಿ ದಕ್ಸಿಣಾಮುಖ 
ವಾಗಿ ಕುಳಿತು ದರ್ಭೆಗಳ ಮೇಲೆ ಪಿಂಡಪ್ಪದಾನವನ್ನು ಮಾಡಬೇಕು. 

ನಷ್ಠ ಹ್ಯ ಸಿಂಡಾಂಸ್ತತಸ್ತಾಂಸ್ತ್ತಿ ಪ್ರಯಶೋ ವಿಧಿಪೂರ್ವಕಂ | 

ತೇಷು ದರ್ಭೇಷು ತ೦ ಹಸ್ತಂ ಸನಿಮೃಜ್ಮಾಲ್ಲೇಪಭಾಗಿನಾಂ | ೨೧೬ 

ಗೈಹ್ಮಸೂತ್ತದಲ್ಲಿ ಹೇಳಿದ ಪ್ರಕಾರ ಪಿಂಡಹಾಕಿದ ಮೇಲೆ ಅದೇ ದರ್ಭೆ 
ಗಳಿಂದ ಕೈಯನ್ನು ಒರೆಸಬೇಕು. ಅದು ಪಿಂಡಲೇಪಭೋಜಿಗಳಾದ ಪಿತೃ 
ಗಳಿಗೆ ಸಲ್ಲುವುದು. 

ಆಚಮ್ಯ್ಮೋದಕ್‌ಪರಾವೃತ್ಯ ಶ್ರಿರಾಯಮ್ಮ ಶನೈರಸೂನ್‌ | 

ಸಡೃತೂಂಶ್ಚ ನಮಸತ್ವಿರ್ಯಾತ್‌ ಪಿತೃನೇನ ಚ ವಂಂತ್ರನಿತ್‌ || ೨೧೭ 

ಆಚಮನ ಮಾಡಿದ ಮೇಲೆ ಉತ್ತರ ಮುಖನಾಗಿ ಮೂರು ಪ್ರಾಣಾ 


ಯಾಮಗಳನ್ನು ಮಾಡಿ-ಆರು ಯತುಗಳನ್ನು, ಪಿತೃಗಳನ್ನು ಮಂತ್ರಪೂರ್ವಕ 
ವಾಗಿ ನಮಸ್ಕರಿಸಬೇಕು. 


ಅಧಕೃ್ಯಿಯ ; ೨] ಮನುಸ್ಮೃತಿ ದಿ೨೫ 


ಉಪಹಕಂ ನಿನಯೇಚ್ಛೇ ಷಂ ಶನೈಃ ಪಿಂಡಾಂತಿಕೇ ಪುನಃ | 
ಅವಜಿಫ್ರೇಚ್ಚ ತಾನ್ಟಿಂಡಾನೃಥಾನ್ಯುಪ್ತಾನ್ಸ ರಾಹಿ || ೨೧೮ 


ಉಳಿದ ನೀರನ್ನು ಪ್ರತಿ ಪಿಂಡದ ಬಳಿಯಲ್ಲಿ ಸುರಿಸಬೇಕು. ಪುನಃ 
ಸಮಾಧಾನದಿಂದ ಕ್ರಮೇಣ ಅವುಗಳನ್ನು ಆಫ್ರಾಣಿಸಬೇಕು. 


ಪಿಂಡೇಭ್ಯಸ್ತಲ್ಪಿ ಕಾಂ ಮಾತ್ರಾಂ ಸಮಾಜಾಯಾನುಪೂರ್ಪಶಃ | 
ತೇನೈನ ವಿಪ್ರಾನಾಸೀನಾನ್‌ವಿಧಿವತ್ತೂರ್ವಮಾಶಯೇತ್‌ |! ೨೧೯ 


ಪಿಂಡಗಳ ಚೂರನ್ನು ಕ್ರಮವಾಗಿ ತೆಗೆದು ಅದನ್ನು ಬ್ರಾಹ್ಮಣರಿಗೆ 
ಭೋಜನ ಪಾತ್ರಗಳಲ್ಲಿ ಬಡಿಸಬೇಕು. ಅವರು ಉಣ್ಣಬೇಕು. 


ಧ್ರಿಯನತಾಣೇ ತು ಪಿತರಿ ಪೂರ್ವೇಷಾಮೇವ ನಿರ್ವಪೇತ್‌ | 
ವಿಪ್ರವದ್ವಾಪಿ ತಂ ಶ್ರಾದ್ಧೇ ಸ್ವಕಂ ಪಿಠರವರಾಶಯೇತ್‌ || ೨೨೦ 


ಏತೃ ಜೀವಂತನಿರುವಾಗ ಶ್ರಾದ್ಧ ಮಾಡಬೇಕಾದರೆ ಹಿಂದಿನ ಹಿತೃಗಳಿಗೆ 
ಮಾತ್ರ ಪಿಂಡದಾನವು. ಜೀವಂತನನ್ನು ಬ್ರಾಹ್ಮಣನಂತೆ ಭೋಜನ ಮಾಡಿ 
ಸಲೂಬಹುದು. 


ಪಿತಾ ಯಸ್ಯ ನಿವೃತ್ತ ಸ್ಕಾಜ್ಜೀಮವೇಚ್ಛ್ಯಾಸಿ ಹಿತಕಾಮಕ್‌ಂ | 
ಪಿತಂ ಸನ;ಮು ಸಂಕೀರ್ತ್ಯ ಕೀರ್ತಯೇತ್ರಪಿತಾಮಹರಂ || ೨೨೧ 


ತಂದೆಯು ಸತ್ತು ಅಜ್ಜನು ಬದುಕಿರುವಾಗ ಅವನನ್ನು ಬಿಟ್ಟು ನಂತರದ 
ಇಬ್ಬರು ಮತ್ತು ತಂದೆ ಹೀಗೆ ಮೂವರಿಗೆ ಪಿಂಡದಾನವು. 


ಹಿತಾಮಹೋ ವಾ ತಚ್ಛಾ ದ್ಭಂ ಭುಂಜೀತೇತ್ಯಬ್ರವಿನ್ಮನುಃ। 

ಕಾಎರಂ ವಾ ಸಮನುಜ್ಞಾ ತಃ ಸ್ವಯಮೇವ ಸಮಾಚರೇತ್‌ || ೨೨೨ 

ಬದುಕಿರುವ ಅಜ್ಜನನ್ನು ಬ್ರಾಹ್ಮಣರಂತೆ ಉಣ್ಣಿಸಲೂಬಹುದು. ಅಜ್ಜನ 
ಸಮ್ಮತಿಯಿಂದ ಉಳಿದವರಿಗೆ ಶ್ರಾದ್ಧ ಮಾಡಬಹುದು. 


ತೇಷೌಂ ದತ್ತ್ವಾ 20 ಹಸ್ತೇಷು ಸಷನಿತ್ರಂ ತಿಲೋದಕಂ | 
ತತ್ರಿಂಡಾಗ್ರಂ ಸ್ರಯೆಚ್ಛೇತ ಸೈಧ್ಛೇಷಾಮಸ್ತಿತಿ ಬ್ರುವನ್‌! ೨೨೩4 


ದಿ.೨೬ ಮನುಸ್ಮೃತಿ [ ಅಧ್ಯಾಯ : ಪಿ 


ಪವಿತ್ರಸಹಿತ ಉದಕವನ್ನು ಬ್ರಾಹ್ಮಣ ಹಸ್ತದಲ್ಲಿ ಕೊಟ್ಟು ಆಗ ಹೇಳಿ 
ದಂತೆ ಪಿಂಡಭಾಗವನ್ನು ಸ್ವಧಾಪದದೊಡನೆ ದಾನ ಮಾಡಬೇಕು. 


ಪಾಣಿಭ್ಯಾಂ ತೂಪಸಂಗೃಹ್ಯ ಸ್ವಯನಮಂುನ್ನಸ್ಕ ವರ್ಧಿಶಂ | 
ಏಪ್ರಾಂತಿಕೇ ಪಿತೃನ್ಹ್ಯಾಯನ್‌' ಶನಕೃರುಪನಿಕ್ಷಿಪೇತ್‌ | ೨೨೪ 
a 
ಪಕ್ಚಾನ್ನಗಳನ್ನು ಪಾತ್ರದಲ್ಲಿ ತುಂಬಿತಂದು ಬ್ರಾಹ್ಮಣ ಸಮಿೂಪದಲ್ಲಿ 
ಪಿತೃ ಧ್ಯಾನ ಪೂರ್ವಕವಾಗಿ ಜೋಡಿಸಬೇಕು. 


ಉಭಯೋರ್ಹಸ್ತಯೋವರಕ್ಷಂ ಯದನ್ನ ಮಂರಿಪನೀಯತೇ | 
ತದ್ವಿಪ್ರಲುಂಪಂತ್ಯಸುರಾಃ ಸಹಸಾ ದುಸ್ಪಚೇತಸಃ 1 ೨೨೫ 


ಬ್ರಾಹ್ಮಣರಿಗೆ ಬಡಿಸುವಾಗ ಒಂದು ಕೈಯಿಂದ ತರಬಾರದು. ಅದನ್ನು 
ಅಸುರರು ಅಪಹರಿಸುತ್ತಾರೆ. ಆದುದರಿಂದ ಎರಡು ಕೈಗಳಿಂದ ಹಿಡಿದು ತರ 
ಬೇಕು. 


ಗುಣಾಂಶ್ಚ ಸೂಪಶಾಕಾದ್ಯಾನ್‌ ಪಯೋ ದಧಿ ಘೃತಂ ಮಧು | 
ನಿನ್ಶಸೇತ್ರ್ರಯತಃ ಪೂರ್ವಂ ಭೂಮಾವೇವ ಸಮಾಹಿತಃ |. ೨೨೬ 


ಹಾಲು, ಮೊಸರು, ತುಪ್ಪ, ಜೇನು, ತೋವೆ, ಮೇಲೋಗರಗಳನ್ನು 
ಬಳಿಯಲ್ಲಿ ನೆಲದಮೇಲಿಡಬೇಕು. ಎತ್ತರದಲ್ಲಿ ತಗಲಿಸಬಾರದು. 


ಭಕ್ಷ್ಯಂ ಭೋಜ್ಯಂ ಚ ಪಿನಿಧಂ ಮೂಲಾನಿ ಚ ಫಲಾನಿ ಚ! 
ಹೃದ್ಯಾನಿ ಜೈನ ಮಾಂಸಾನಿ ಪಾನಾನಿ ಸುರಭೀಣಿ ಚ! ೨೨೭ 


ಉಪನೀಯ ಕು ತತ್ಸರ್ವಂ ಶನಕ್ಕೆಃ ಸಂಸಮಾಹಿತಃ | 

ಸರಿವೇಷಯೇತೆ ಪ್ರಯತೋ ಗಂಹಃನೃರ್ವಾನ್ವ ಯೋದಯನ್‌ | ೨೨೮ 

ಚಕ್ಕುಲಿ, ಪಾಯಸ, ಹಣ್ಣು-ಹಂಪಲು, ಗಡ್ಡೆ-ಗೆಣಸು, ಸುಗಂಧಿ 
ಪಾನೀಯ.- -ಎಲ್ಲ ಬಳಿಗೆ ತಂದಿಟ್ಟು ಸಮಾಧಾನದಿಂದ ವಸ್ತುಗಳ ರುಚಿ, ರಸ್ಕ 
ಗುಣವರ್ಣನೆ ಮಾಡುತ್ತ ಯಥೇಷ್ಟ ಬಡಿಸಬೇಕು. 


ನಾಸ್ತ್ರಮಾಪಾತಯೋಜ್ಞಾ ಶಂ ನ ಕುಪ್ಕೇನ್ನಾ ನೃಶಂ ವದೇತ್‌ | 
ನ ಪಾಜೇನ ಸ್ಪೈಶೇದನ್ನಂ ನ ಚೈತದವಧೂನಯೆೋತ್‌ {| ೨೨೯ 


ಅಧ್ಯಾ ಯೆ: ಷ್ಟಿ ] ಮನುಸ್ಮೃತಿ ದಿ೨ಕಿ 


ಶ್ರಾದ್ಧಕಾಲದಲ್ಲಿ ಎಂದೂ ಕಣ್ಣೀರು ಸುರಿಸಬಾರದು. ಸಿಟ್ಟು-ಸುಳ್ಳು 
ಹುಟ್ಟಬಾರದು. ಕಾಲಿನಿಂದ ಅನ್ನ ಮುಟ್ಟಬಾರದು. ಅನ್ನವನ್ನು ಎತ್ತಿ 
ಎಸೆಯಬಾರದು. ಕಾಣುವ ದೋಷವಿಲ್ಲವಾದರೂ ಕಾಣದ ಪಾಪವಿದೆ. 


ಅಸ್ರಂ ಗಮಯತಿ ಪ್ರೇತಾನ್‌ಕೋಪೋರೀನನೃ ತಂ ಶುನಃ | 
ಪಾದಸ್ಪರ್ಶಸ್ತು ರಕ್ಷಾಂಸಿ ದುಷ್ಕ್ರೃತೀನವಧೂನಯೇತ್‌ | ೨40 


ಕಣ್ಣೀರು ಪ್ರೇತಗಳಿಗೆ ಕೋಪವು, ಶತ್ರುಗಳಿಗೆ ಸುಳ್ಳು, ನಾಯಿಗೆ ಕಾಲು 
ಸೋಂಕು, ರಕ್ಷಸ್ಸಿಗೆ ಎಸೆಯುವುದು, ಪಾಪಿಗಳಿಗೆ ಶ್ರಾದ್ಧ ಫಲವನ್ನು ತಲಪಿಸು 
ವುದು. 


ಯಹ್ಯದ್ರೋಚೇತ ವಿಪ್ರೇಜ್ಯಸ್ಮತ್ತದ್ದ ದ್ಯಾದವಂತ್ಸರಃ | 
ಬ್ರಹೋದ್ಯಾಶ್ಚ ಕಥಾಃ ಕುರ್ಯಾತ್ಸಿತೃಣಾಮೇತದೀಪ್ಸಿತಂ | ೨೩೧ 


ಬ್ರಾಹ್ಮಣರು ಅಪೇಕ್ಷಿಸಿದ್ದನ್ನೆಲ್ಲ ಮತ್ಸರವಿಲ್ಲದೆ ಕೊಡಬೇಕು. ಪರ 
ಮಾತ್ಮ ಪ್ರತಿಪಾದಕಸಂಕಧೆಗಳನ್ನು ಮಾಡಬೇಕು. ಅದು ಪಿತೃಗಳಿಗೆ ಅತ್ಯಂತ 
ಪ್ರಿಯವಾದುದು. 


ಸ್ವಾಧ್ಯಾಯಂ ಶ್ರಾವಯೇತ್ಪಿತ್ರ್ಕೇ ಧರ್ಮಶಾಸ್ತ್ರಾಣಿ ಚೈವ ಹಿ | 
ಆಖ್ಯಾನಾನೀತಿಹಾಸಾಂಶ್ಚ ಪುರಾಣಾನಿ ಖಿಲಾನಿ ಚ | ೨೩೨ 


ಶ್ರಾದ್ಧಕಾಲದಲ್ಲಿ ಬ್ರಾಹ್ಮಣರು ಕೇಳಲು ವೇದ, ಧರ್ಮಶಾಸ್ತ್ರ 
ವೈದಿಕಾಖ್ಕಾನಗಳು, ಮಹಾಭಾರತ, ಪುರಾಣಗಳು, ಫ್ರೀಸೂಕ್ತೆ ಪಾರಾಯಣ 
ಮಾಡಬೇಕು. 


ಹರ್ಷಯೇದ್ಭ್ವಾಹ್ಮಣಾಂ ಸ್ತುಷ್ಟೋ ಭೋಜಯೇಚ್ಚ ಶನೈಃ ಶನೈಃ | 
ಅನ್ನಾದ್ಯೇನಾಸಕೃಚ್ಚೈೈತಾನ್ನುಣೈಶ್ವ ಪರಿಚೋದಯೇಕ್‌" | ಎತ್ತಿ 


ಭೋಜನಕ್ಕೆ ತ್ವರೆಮಾಡಬಾರದು. ಬ್ರಾಹ್ಮಣರು ಹರ್ಷಚಿತ್ತರಾಗಿರ 
ಬೇಕು. ಸಿದ್ಧಾನ್ನಗಳ ರಸಗುಣಗಳನ್ನು ವರ್ಣಿಸಿ ಆಸ್ವಾದಕ್ಕೆ ಒತ್ತಾಯಿಸ 
ಬೇಕು. 


ದಿ೨೮ ಮನುಸ್ಮೃತಿ [ ಅಧ್ಯಾಯ : ಷಿ 


ವ್ರತಸ್ಥ ಮನಿ ದೌಹಿತ್ರಂ ಶ್ರಾದ್ಧೇ ಯತ್ನೇನ ಭೋಜಯೇ ತ್‌ | 
ಕುತಪಂ ಚಾಸನೇ ದದ್ಯಾ ಶ*ತಿಲೈ ಪ ನಿಕರೇನ್ಮಹೀಂ॥ ೨೩೪ 


ದೌಹಿತ್ರನು ಬ್ರಹ್ಮಚಾರಿಯಾದರೂ ಶ್ರಾದ್ಧದ ದಿನ ಉಣ್ಣಬೇಕು. 
ಆಸನಕ್ಕೆ ಊರ್ಣಾಸ್ತರಣವನ್ನು ಹೊದೆಸಬೇಕು. ನೆಲದಲ್ಲಿ ಎಳ್ಳು ಹರಡ 
ಬೇಕು. 


ತ್ರೀಣಿ ಶ್ರಾದ್ಧ ಪವಿಕ್ರಾಣಿ ದೌಹಿತ್ರಃ ಕುತ ಸ್ತಿಲಾಃ | 
ತ್ರೀಣಿ ಚಾತ್ರ ಪ್ರಶಂಸಂತಿ ಶೌಚಮಳಕ್ರೋಧಮತ್ವರಾಂ | ೨೩೫ 


ದ" ತ್ರ ಕುತಪ, ತಿಲಗಳು ಶ್ರಾದ್ಧದಲ್ಲಿ ಪವಿತ್ರಗಳು. ಶೌಚ, 
ಅಕ್ರೋಧ, ಅತ್ವರೆಗಳು ಅವಶ್ಶವಾದವುಗಳು. 


ಅತುುಸ್ಥಂ ಸರ್ವಮನ್ನಂ ಸ್ಕಾದ್ಭುಂಜೀರಂಸ್ಥೇ ಚನಗ್ಯತಾಃ। 
ನಚ ದ್ವಿಜಾತಯೋ ಬೂ)ಯುರ್ದಾತ್ರಾ ಪೃಷ್ಟಾ ಹನಿರ್ಗುಣಾನ್‌ ॥ ೨೩೬ 


ಅನ್ನವು ಬಿಸಿಯಾಗಿರಬೇಕು. ಮೌನವಾಗಿ ಉಣ್ಣಬೇಕು. ಪಕ್ಕಾನ್ನದ 
ರುಚಿ ಪ್ರಶ್ನೆಗೆ ಉತ್ತರಕೊಡಬಾರದು. 


ಯಾವದುಷ್ಟಂಭವತ್ಯೆನ್ನಂಯಾವದಶ್ನ ತಿ ವಾಗ್ಮತಾಃ 
ಏತರಸ್ತಾವದಶ್ಚಂತಿ ಯಾವನ್ನೋಕ್ತಾ ಹನಿರ್ಗುಣಾಃ | ೨೩೭ 


ಸಿದ್ಧಾನ್ನಗಳ ಬಿಸಿ ಆರುವ ಮೊದಲು ಭೋಜನ ಕಾಲದಲ್ಲಿ ಮೌನಭೇದ 
ವಾಗುವ ಮೊದಲು ಅನ್ನರಸದ ವರ್ಣನೆಯನ್ನು ಬ್ರಾಹ್ಮಣರು ಮಾಡುವ 
ಮೊದಲು ಪಿತೃಗಳು ಸೇವಿಸುತ್ತಾರೆ. 


ಯದ್ವೇಸ್ಸಿ ತಶಿ ಭುಂಕ್ರೇ ಯದ್ಭುಂಕ್ತೇ ದಕ್ಷಿಣಾ ಮಂಖುಃ | 
ಸೋಪಾನತ್ವಶ್ಚ ಯದ್ಭುಂಕ್ಷೇ ತದ್ವೈ ರಕ್ಲಾಂಸಿ ಭುಂಜತೇ | ೨೩೮ 


ತಲೆಗೆ ಬಟ್ಟೆ ಸುತ್ತಿಕೊಂಡು ಉಂಡರೆ, ದಕ್ಷಿಣಾಭಿಮುಖನಾಗಿ ಕುಳಿತು 
ಉಂಡರೆ, ಪಾದರಕ್ಷೆಧರಿಸಿಕೊಂಡು ಉಂಡರೆ ಅದು ರಾಕ್ಷಸರಿಗೆ ಸೇರುವುದು. 


೪-ಅಥ್ಕಾಯೆ : ೩] ಮನುಸ್ಮೃತಿ ಉಳ 
ಚಂಡಾಲಶ್ಚ ವರಾಹಶ್ಚ ಕುಳ್ವುಟಿಃ ಶ್ವಾ ಕಥೈೈವ ಚ | 
ರಜಸ್ವಲಾ ಚ ಹಂಢಶ್ಚ ನೇಕ್ಷೇರನ್ನ ಶ್ನತೋ ದ್ವಿಜಾನ್‌ |. ೨೩೯ 


ಚಂಡಾಲ, ಹಂದಿ, ಕೋಳಿ, ನಾಯಿ, ರಜಸ ಲ್ಲೆ ಷಂಢ ಇವರು ಬ್ರಾಹ್ಮ 
ಜರು ಉಣ್ಣುಪಾಗ ನೋಡಬಾರದು. 


ಹೋಮೇ ಪ್ರಜಾನೇ ಭೋಜ್ಕೀ ಚ ಯಜೇಭಿರಥಿವೀಶ್ಯ್ಯತೇ.! 
ದೈವೇ ಕರ್ಮಣಿ ಪಿತ್ರೇ ಫಾ ತದ್ಗಚ್ಛತ್ಕಯಥಾತಥರಿ | ೨೪೦ 


ಹೋಮ, ದಾನ, ಭೋಜನಗಳನ್ನು ದೇವ-ಪಿತ್ಮಕಾರ್ಯಗಳಲ್ಲಿ ಹಿಂದೆ 
ಹೇಳಿದವರು ನೋಡಿದರೆ ಆಯಾ ಕರ್ಮಫಲವು ಲಭಿಸುವುದಿಲ್ಲ. 


ಘ್ರಾಣೇನ ಸೂಕರೋ ಹಂತಿ ಪಕ್ಷವಾತೇನ ಕುಕ್ಕೂಟಃ | 
ಶ್ವಾ ಕು ದೃಸ್ಟಿನಿಪಾತೇನ ಸ್ಪರ್ಶೇನಾವರವರ್ಣಜ$ ॥8 ೨೪೧ 
ಹಂದಿ ಮೂಸಿದರೆ, ಕೋಳಿ ರೆಕ್ಕೆಗಾಳಿ ಬೀಸಿದರೆ, ನಾಯಿ ನೋಡಿದರೆ, 
ಶೂದ್ರನು ಮುಟ್ಟಿದರೆ ಕರ್ಮವು ಫಲಶಕ್ತಿಯನ್ನು ಕಳೆದುಕೊಳ್ಳುವುದು. 
ಖಂಜೋ ವಾ ಯದಿವಾ ಕೌಹೋ ಹಾತಂಃ ಪ್ರೇಸ್ಕೋಸಿ ವಾ ಭವೇತ್‌ | 
ಹೀನಾತಿರಿಕ್ಷಗಾತ್ರೋ ವಾ ತಮಪ್ಯಪನಯೇತ್ಪಾನಃ / ೨೪೨ 
ಕುಂಟ, ಕುರುಡ, ಸೇವಕ ಹೀನಾಧಿಕಾವಯವವುಳ್ಳವ ಇಂಥವರ 
ದೂರ ಇರಬೇಕು: 
ಬ್ರಾಹ್ಮಣಂ ಭಿಕ್ಷುಕಂ ವಾಪಿ ನೋಜನಾರ್ಥಮುಷಸ್ನಿ ತಂ! 
ಬ್ರಾಹ್ಮಣೈೆರಭ್ಮನುಜ್ಞಾತಃ ಶಕ್ತಿತಃ ಪ್ರತಿಪೂಜಯೋತ್‌' | ೨೪೩ 
ಅತಿಧಿ, ಅಭ್ಕಾಗತ, ಭಿಕ್ಷುಕರನ್ನು ಕ್ಷಣಬ್ರಾಹ್ಮಣ ಸಮ್ಮತಿಯಿಂದ 
ಯಧಾಶಕ್ತಿ ಸತ್ಕರಿಸಬೇಕು. 
ಸಾರ್ವನವರ್ಣಿಕಮನ್ನಾದ್ಕಂ ಸನ್ನೀಯಾಪ್ಲಾವ್ಯ ವಾರಿಣಾ | 
ಸಮಂತ್ಸೃಜೇದ್ಭುಕ್ತವತಾವುಗ್ರತೋ ಏಕಿರನ್‌ ಭುವಿ ೨೪೪ 
ಸರ್ವವಿಧವಾದ ಅಂದಿನ ಆಹಾರಸಾಮಗ್ರಿಗಳನ್ನು ಒಟ್ಟು ನೀರಿನಲ್ಲಿ 
ಕದಡಿ, ಉಂಡ ಬ್ರಾಹ್ಮಣರ ಸಮ್ಮುಖದಲ್ಲಿ ಹರಡಬೇಕು. 


ದಿಕ್ಕಿಲಿ ಮನುಸ್ಮೃತಿ [ ಅಧ್ಯಾಯ: ೩ 


ಅಸಂಸ್ಕೃತ ಪ್ರವೂತಾನಾಂ ತ್ಯಾಗಿನಾಂ ಕುಲಯೋಷಿತಾಂ | 

ಉಚ್ಛಿಸ್ಟಂ ESE ಸ್ಕಾದ್ದ ರ್ಭೀಷು ಪಿಕರಶ್ಚ ಯಃ! ೨೪೫ 

ಪ್ರಣವಸಂಸ್ಕಾರ ಮಾತ್ರ ಇರುವ ಶಿಶುಬಾಲರು, ವಿವಾಹದ ಮೊದಲು 
ಸತ್ತ ಕನ್ನೆಯರು ಇಂತಹರಿಸೆ ದರ್ಭೆಯ ಮೇಲೆ ಹಾಕಿದ ಅನ್ನವು ಮತ್ತು 
ಭೋಜನ ಪಾತ್ರದೊಳಗಿನ ಶೇಷಾನ್ನವು ಸಲ್ಲುವುದು, 


ಉಟ್ಟ್ಛೇಷಣಂ ಭೂಪಿಗತವಜಿಹ್ಮಸ್ಕಾಶಠಸ್ಯ ಚ | 
ದಾಸವರ್ಗಸ್ಯ ಶತ್ಪಿತ್ರ್ಯೇ ಭಾಗಥೇಯಂ ಪ್ರಚಕ್ಷತೇ! ೨೪೬ 


ಪಿತೃಕಾರ್ಯದಲ್ಲಿ ನೆಲದ ಮೇಲೆ ಬಿದ್ದ ಭೋಜನಕಾಲದ ಅನ್ನವು 
ಸೋಮಾರಿಯು, ಕಪಟಿಯು ಅಲ್ಲದ ಸೇವಕರಿಗೆ ಸಲ್ಲುವುದು. 


ಆಸಪಿಂಡಕ್ರಿಯಾಕರ್ಮು ದ್ವಿಜಾತೇಃ ಸಂಸ್ಥಿತಸ್ಯ ತಂ | 
ಅದೈವಂ ಭೋಜಯೇಚ್ಛಾ ದ್ದ ೧ ಹಿಂಡಮೇಕಂ ಶು ನಿರ್ವಹೇತ್‌ | ೨೪೭ 


ಮೃತ ದ್ವಿಜಾತಿ ವ್ಯಕ್ತಿಗೆ ಸಪಿಂಡೀಕರಣದ ಮೊದಲು ಮಾಡುವ ಶ್ರಾದ್ಧ 
ದಲ್ಲಿ 'ದೇವಪೂಡೆ (ವಿಶ್ವೈ ದೇವ) ಗೆ ಮೂರು ಪಿಂಡವು ಬೇಡ. ಒಂದು 
ಹಿಂಡವು ಸಾಕು. 


ಸಹಪಿಂಡಕ್ರಿಯಾಯಾಂ ತು ಕೃತಾಯಾಮಸ್ಕ ಧರ್ಮ ತಃ | 


ಅನಯೈವಾವೃತಾ ಕಾರ್ಯಂ ಹಿಂಡನಿರ್ವಹಣಂ ಸುತೈಃ | ೨೪೮ 

ಸಪಿಂಡೀಕರಣ ಮಾಡಿದ ಮೇಲೆ ಹಿಂದೆ ಹೇಳಿದ ಪರ್ವಕಾಲಡ ಶ್ರಾದ್ಧ 
ವಿಧಾನದಿಂದ ಪಿಂಡಪ್ರದಾನವು ವಿಶ್ಚೇದೇವ, ಆಷಾಹಾನ, ಪುನರರ್ಥ್ಯ ಅಗ್ನೌ 
ಕರಣ ಪಿಂಡತ್ರಯವುಳ್ಳೆದ್ದು. 

ಶ್ರಾದ್ನಂ ಭುಕ್‌ತ್ವಾ ಯ ಉಚ್ಛಿಷ್ಟಂ ವೃಷಲಾಯು ಪ್ರಯಚ್ಛತಿ | 

ಸ ಮೂಢೋ ನರಕಂ ಯಾತಿ ಕಾಲಸೂತ್ರಮವಾಳ್‌ ಶಿರಾ! ೨೪೯ 

ಶಾ ಿದ್ಧದ ಬಳಿಕ ಭೋಜನ ಪಾತ್ರದಲ್ಲಿ ಉಳಿದುದನ್ನು ಯಾರಿಗೂ 
ಕೊಡಬಾರದು. ಅದು ಮಹಾಪಾಪವು. 


ಶ್ರಾಶ್ಚಭುಗ್ಹೃ ಸಲೀತಣ್ಟ್ರಂ ಶಡಹರ್ಯೋಧಿಗಚ್ಛ್ಚತಿ | 
ತಸ್ಕಾಃ ಪುರೀಸೇ ತನ್ಮಾಸಂ,ಸಿತರಸ್ತಸ್ಟ ತೇವಸೇ 1. ೨೫೦ 


ಆಧ್ಯಾಯೆ : ೩] ಮನುಸ್ಮೃತಿ ದಿಷಿಲಿ 


ಶ್ರಾದ್ಧ ಭೋಜನಮಾಡಿ ಕಾಮುಕೀ ಸಂಗವನ್ನು ಮಾಡಿದರೆ ಪಿತೃಗಳು 
ದುಃಖಿತರಾಗುವರು. 


ಪೃಷ್ಟ್ವಾ ಸ್ವದಿತಮಿತ್ಯೇವಂ ತೃಪ್ಲಾನಾಚಾಮ ಯೋತ್ತ ಕಃ | 
ಆಚಾಂತಾಂಶ್ವಾನತಿಜಾನೀಯಾದಭಿ ಭೋ ರವ್ಯುತಾಪಿಂತಿ 1. ೨೫೧ 


ಸ್ವದಿತ ಪ್ರಶ್ನೆ (ತೃಪ್ತಿ) ಯನ್ನು ಬ್ರಾಹ್ಮಣರಿಗೆ ಮಾಡಿದ ಮೇಲೆ 
ಅವರು ಆಚಮನ ಮಾಡಿ ಸುಖಾಸನಕ್ಕೆ ನಿವೇದಿಸಬೇಕು. 


ಸ್ವದಾಸ್ತ್ವಿತ್ಮೇವ ತಂ ಬ್ರೂಯುರ್ಬ್ರ್ರಾಹ್ಮಣಾಸ್ತದನಂತರಂ | 
ಸ್ವಧೂಕಾರಃ ಪರಾ ಹ್ಯಾಶೀಃ ಸರ್ವೇಷು ಪಿತೃ ಕರ್ಮಸು ೨೫೨ 


ಶ್ರಾದ್ಧಕರ್ತೃವು. ಮಾಡಿದ ಸ್ವದಿತ ಪ್ರಶ್ನೆಗೆ ಸ್ವಧಾ ಉತ್ತರವನ್ನು 
ಬ್ರಾಹ್ಮಣರು ಹೇಳಬೇಕು. ಸ್ವಧಾಕಾರವು ಪತೃಕರ್ಮದಲ್ಲಿ ಉತ್ತಮ 
ಆಶೀರ್ವಾದವು. 


ತತೋ ಭುಕ್ತವತಾಂ ತೇಷಾವಂನ್ನಶೇಷಂ ನಿವೇಜಯೇತಿ್‌ | 
ಯಥಾ ಬ್ರೂಯುಸ್ತಥಾ ಕುರ್ಯಾದನಂಜ್ಞ್ಯಾತಸ್ತತೋ ದ್ವಿಜೈಃ 1. ೨೫೩ 


ಸ್ವಧಾವಚನದ ಬಳಿಕ ಉಂಡ ಬ್ರಾಹ್ಮಣರಲ್ಲಿ ಉಳಿದ ಅನ್ನವನ್ನು ನಿವೇ 
ದಿಸಿ ಅವರ ಅನುಜ್ಞೆಯಂತೆ ಆಚರಿಸಬೇಕು. 


ಪಿತ್ರೇ ಸ್ವದಿತಮಿತ್ಮೇವ ವಾಚ್ಯಂ ಗೋಷ್ಮೇ ತಂ ಸುಶ್ರುತಂ 
ಸಂಪನ್ನ ಖಿತ್ಯಭ್ಯುದಯೇ ದೈವೇ ರೂಚಿತನಿತ್ಯಪಿ! ೨೫೪ 


ಏಕೋದ್ದಿಷ್ಟ ಶ್ರಾದ್ಧದಲ್ಲಿ ಸ್ವದಿತವೆಂದು,, ಗೋಷ್ಠೀ ಶ್ರಾದ್ಧದಲ್ಲಿ 
ಸುಶ್ರುತವೆಂದ್ಕು ಅಭ್ಯುದಯ ಶ್ರಾದ್ಧದಲ್ಲಿ ಸಂಪನ್ವವೆಂದು, ದೇವಶ್ರಾದ್ಧ 
ದಲ್ಲಿ ರುಚಿತವೆಂದು ಪ್ರಶ್ನಿಸಬೇಕು. ಹನ್ನೆರಡು ವಿಧದ ಶ್ರಾದ್ಧವೆಂದು ವಿಶ್ವಾ 
ಮಿತ್ರರ ಮತ. 


ಅಪರಾಸ್ತ್‌ ಸ್ತಥಾ ದರ್ಭಾ ವಾಸ್ತು ಸಂಪಾದನಂ ತಿಲಾಃ | 
ಸೃಸ್ಟಿವರ್‌ಸ್ಟಿರ್ದಿಜಾಶ್ವಾಗ್ರ್ಯಾಃ ಶ್ರಾದ್ಧ ಕರ್ಮಸು ಸಂಹದಃ 8 ೨೫೫ 


ದಿತಿ ಮನುಸ್ಮೃತಿ [ ಅಥ್ಕಾಯ : ೩ 


ಅಪರಾಹ್ಮಕಾಲ, ದರ್ಭೆ, ಸ್ಥಳ ರಚನೆ, ಎಳ್ಳು, ಉದಾರದಾನ, ತುಪ್ಪ, 


ಎಣ್ಣೆಗಳ ಸಮೃದ್ಧಿ, ದ್ವಿಜೋತ್ತಮರು-ಶ್ರಾದ್ಧದ ಸಂಪನ್ನ ದ್ರವ್ಯಗಳು. 


ದರ್ಭಾಃ ಪವಿತ್ರಂ ಪೂರ್ವಾಹ್ನೋ ಹವಿಷ್ಕಾಣಿ ಚ ಸರ್ವಶಃ | 
ಪವಿತ್ರಂ ಯಚ್ಚ ಪೂರ್ವೋಕ್ತಂ ವಿಜೇಯಾ ಹವ್ಮಸಂಪಡಃ 1 ೨೫೩ 


ದೇವಕಾರ್ಯದಲ್ಲಿ ದರ್ಭೆ, ಮಂತ್ರ, ಪೂರ್ವಾಹ್ಮ, ಹವಿಸ್ಸು, ಪರಿಶುದ್ಧ 
ಪ್ರಜೇಶ, ದಾನ, ಘೃತ, ಪೂಜ್ಯದ್ಧಿಜರು, ದ್ರವ್ಯಸಂಪತ್ತು, 


ಮುಂನ್ಯನ್ನಾ ಸಿ ಪಯಃ ಸೋಮೋ ಮಾಂಸಂ ಯೆಚ್ಛಾನಂಪಸ್ಯ ತಂ | 
ಅಕ್ಲಾರಲವಕಣಂ ಚ್ಛಿವ ಪ್ರಕೃತ್ಯಾ ಹವಿರಂಚ್ಕತೇ | ೨೫೬ 


ನೀವಾರಾದಿಮುನ್ಯನ್ನಗಳು, ಹಾಲು, ಸೋಮರಸ, ಶುದ್ಧಮಾಂಸ 
ಸೈಂಧವಲವಣ..... ಇವುಗಳು ಹವಿಸ್ಸುಗಳು. 


ವಿಸೃಜ್ಯ ಬ್ರಾಹ್ಮಣಾಂಸ್ತಾಂಸ್ತೂ ನಿಯಶೋ ವಾಗ್ಯತಃ ಶುಚಿಃ | 
ದಕ್ಷಿಣಾಂ ದಿಶಮಾಕಾಂಸ್ಷನ್ಯಾ ಚೇತೇಮಾಾನ್ವರಾನ್ಸಿತೃನ್‌ ೫ .೨೫೮ 


ಆ ಶ್ರಾದ್ಧ ಬ್ರಾಹ್ಮಣರನ್ನು ವಿಸರ್ಜಿಸಿ ದಕ್ಷ್ಮಿಹಾಭಿಮುಖನಾಗಿ ಪಿತೃಗಳ 
ನ್ನುದ್ಧೇಶಿಸಿ ಮಂಂದೆ ಹೇಳುವಂತೆ ಪ್ರಾರ್ಥಿಸಬೇಕು. 


ದಾತರೋ ನೋಜಟಭಿವರ್ಭ್ಧಂತಾಂ ಹೇದಾಃ ಸಂಕತಿರೇನ ಚ 
ಶ್ರದ್ಧಾ ಚ ನೋ ಮಾವ್ಯಗಮದ್ಧಹು ದೇಯಂ ಚ ನೋಸ್ತ್ವಿತಿ 1 ೨೫೯ 


ನಮ್ಮ ಕುಲದಲ್ಲಿ ದಾನಶೂರರು ವರ್ಥಿಸಲಿ. ವೇದಗಳ ಅಧ್ಮಯನಾ 
ಧ್ಯಾಪನಾರ್ಥ ವಿಜ್ಞಾನಗಳೆ, ಪುತ್ರಪೌತ್ರಸಂಪತ್ತು, ಪ್ರವರ್ಧಿಸಲಿ. ಪೇಡ 
ಶಾಸ್ತ್ರ ಶ್ರದ್ಧೆಯು ತೊಲಗದಿರಲಿ. ದಾನ-ದ್ರವೃ-ಧನಕನಕಾದಿ ಸಮೃದ್ಧಿ 
ಯಾಗಲಿ, 


ಏಷಂ ಓರ್ವಸತಾಂಿ ಕೃತ್ವಾ ಸಿಂಚಾಂಸ್ತಾಂಸ್ತ್ರ ದನಂಕರಂ | 
ಗಾಂ ಪಿಪ್ರವಂಜಮುಗ್ಗಿಂ ಷಾ ಪ್ರಾತಯೇಪೆಪ್ಪು ಪಿ ಕ್ಲಿಪೇತ್‌ 1 ೨೬೦ 


ಹಿಂದೆ ಹೇಳಿಡಂತೆ ಅಂಡಪ್ರವಾನವತ್ಟು ವತುಡಿಡೆ ಬಳಿಕ ಉತ್ಸರ್ಜನ 
ಮಾಡ್‌ವಾಗಿ ಧೋಫೆ ವನ್ಸ್‌ ಅಡು ಅಗ್ನಿ ನೀರುಗಳಲ್ಲಿ ಬಿಡಬಹುದು. 


ಅಧ್ಯಾಣಕೂ ನ ಷಿ ] ಮನುಸ್ಮ 4 ಣಿ 


ಹಿಂಡಹಿರ್ವಪಣರ ಕೇೊಚಿತ್ತುರಸ್ತಾದೇವ ಕುರ್ವತೇ | 
ವಯೋಭಿಃ .ಖಾದಯಂತ್ಕನೈೇ ಪ್ರಕ್ಷಿಪಂತೃಸಲೇಪ್ಪು ಪಾ! ೨೬೧ 


ಕೆಲವರು ಬ್ರಾಹ್ಮಣ ಭೋಜನದೆ ಬಳಿಕ ಪಿಂಡಪ್ರದಾನ ಮಾಡುವರು. 
ಕೆಲವರು ಪಿಂಡಗಳನ್ನು ಪಕ್ಷಿಗಳಿಗೆ ಕೊಡುವರು. ಬೆಂಕಿಯಲ್ಲಿ-ನೀರಿನಲ್ಲಿ ಎಸೆ 
ಯುಷರಾ. 


ಪತಿವ ತಾ ಧೆರ್ಮ೯ಪತ್ನೀ ಪಿತೃಪೂಜನತತ್ರರಾ | 
ಮಧ್ಯಮಂ ತು ತತಃ ಹಿಂಡಮದ್ಕಾತೃಪ್ಯುಕನ್ಸು ತಾರ್ಥಿನೀ i ೨೬೨ 


ಸವರ್ಣಸ್ತೀಯು ಪತಿವ್ರತೆಯೂ ಪಿತೃಭಕ್ತಳೊ ಆಗಿದ್ದರೆ ಮೂರಂ 
ಹಿಂಡಗಳಲ್ಲಿ ನಡುವಿಹ ಪಿಂಡವನ್ನು ಪುತ್ರಾಪೇಕ್ಷೆಯಿಂದ ತಿನ್ನಬೇಕು. 


ಆಯುಷ್ಮೆಂತಂ ಸುತಂ ಸೂತೇ ಯಶೋಮೇಧಾಸಮದ್ವಿತೆಂ 
ಢನವಂತಂ ಪ್ರಜಾವಂತಂ ಸಾತ್ವಿ ಕಂ ಧಾನೀಕಂ ತಥಾ 1 ೨೬೩ 


ಆ ಪಿಂಡಭಕ್ಷಣದಿಂದ ಸ್ತ್ರೀಯು-ದೀರ್ವ, ಆಯುಸ್ಸು, ಯಶಸ್‌, ಮೇಧಾ, 
ಧನ, ಪ್ರಜಾ, ಸತ್ವಗುಣ, ಧರ್ಮಗುಣಸಮೃದ್ಧನಾದ ಮಗನನ್ನು ಪ ಕೈಸವಿಸು 
ವಳು. 

ಪ್ರಕ್ಸಾಲ್ಕ ಹಸ್ತಾವಾಚಮ್ಮ ಜ್ಞಾತಿಪ್ರಾಯಂ ಪ್ರಕಲ್ಪಯೇತ್‌ | 
ಹ್ರಾತಿಭ್ಯಃ ಸತ್ಯೃತಂ ದತ್ವಾ ಬಾಂಧವಾನವಿ ಭೋಜಯೆ3೯ ೃ ೨೬೪ 
ಪಿಂಡವಿಸರ್ಜನ ಮಾಡಿ ಕೈತೊಳೆದು ಆಚಮನ ಮಾಡಿ ಉಳಿದ ಅನ್ನ 
ವನ್ನು ಹಿತೃಪಕ್ಷದ ಮತ್ತು ಮಾತೃಪಕ್ಷದ ಬಂಧುಗಳಿಗೆ ಬಡಿಸಬೇಕು. 


ಉಚ್ಛೇಷಣಂ ಠು ತತ್ರಿಷ್ಕೇ ದ್ಯಾವದ್ವಿಪ್ರಾ ವಿಸರ್ಜಿತಾಃ ! 
ತತೋ ಗೃಹಬಬಿಂ ಕುರ್ಯಾದಿತಿ ಧರ್ಮೋ ವ್ಯವಸ್ಥಿತಃ 1 ೨೬೫ 


ಬ್ರಾಹ್ಮಣ ವಿಸರ್ಜನಪರ್ಯಂತ ಬ್ರಾಹ್ಮಣರ ಭೋಜನಸ್ಥಾನದ ಪರಿ 
ಮಾರ್ಜನೆಯನ್ನು ಮಾಡುವುದು ಬೇಡ. ಆಮೇಲೆ ವೈಶ್ವದೇವ, ಗೃಹಬಲಿ, 
ನಿತ್ಕಶ್ರಾದ್ಧ, ಅತಿಥಿಭೋಜನಗಳನ್ನು ಮಾಡಬೇಕು. 


೧೩೪ ನುನುಸ್ಕ್ರ್ಯೃತಿ [ ಅಧ್ಯಾಯ : ಫಿ 


ಹನಿರ್ಯಚ್ಚಿರರಾತ್ರಾಯ ಯಚ್ಛಾನಂತ್ಯಾಯ ಕಲ್ಪತೇ | 
ಪಿತೃ ಭೊ ವಿಧಿವದ್ದತ್ತಂ ತತ್ರ ವಕ್ಟ್ರ್ಯಾನಷ್ಠಿಶೇಷತಃ ೨೬೬ 


ಬಹುಕಾಲ ಅನಂತ ಫಲವನ್ನು ಕೊಡುವ ಹಿತೃಪ್ರಿಯ ಹವಿಸ್ಸನ್ನು 
ಸಂಪೂರ್ಣ ಹೇಳುತ್ತೇನೆ. 


ತಿಲೈರ್ಪೀಹಿಯವೈರ್ಮಾಹೈರದ್ಭಿಮರ್ಮೂಲಫಲೇನ ವಾ 
ಹತ್ತೇನ ಮಾಸಂ ಕೃಪ್ಯಂತಿ ವಿಧಿವತ್ತಿ ತರೋ ನೃಣಾಂ 8 ೨೬೭ 


ಎಳ್ಳು, ಭತ್ತ, ಯವ, ಉದ್ದು, ನೀರು, ಗೆಣಸು, ಹಣ್ಣಗಳನ್ನು ಪಿತೃ 
ಗಳಿಗೆ ದಾನ ಮಾಡಿದರೆ ಮನುಷ್ಕಮಾನದ ಮಾಸಕಾಲದವರೆಗೆ ಅವರಿಗೆ ತೃಪ್ತಿ 
ಯಾಗುವುದು. 


ದ್ವೌ ಮಾಸೌ ಮತ್ಸ್ಯ ಮಾಂಸೇನ ತ್ರೀೀನ್‌ ವತಾಸಾನ್‌' ಹಾರಿಣೇನ ತಂ | 
ಔರಭ್ರೇಣಾಥ ಚತುರಃ ಶಾಕುನೇನಾಥ ಸಂಚವೈ 1 ೨೬೮ 


ಭಕ್ಷ್ಮಾಭಕ್ಷ್ಮವಿವರವು ಮುಂದೆ ಬರುವುದು, ಭಕ್ಷ್ಮಗಳಾದ ಮತ್ಸ್ಯ 
ಮಾಂಸದಿಂದ ಎರಡು ತಿಂಗಳು, ಹರಿಣಮಾಂಸದಿಂದ ಮೂರು ಮಾಸ, ಮೇಷ 
ಮಾಂಸದಿಂದ ನಾಲ್ಕು ಮಾಸ್ಕ ಪಕ್ಲಿಮಾಂಸದಿಂದ ಐದು ಮಾಸಪರ್ಯಂತ 


ಪಿತೃತೃಪ್ತಿಯು. 
ಸಣ್ಮಾಸಾಂಶ್ಟಾಗಮಾಂಸೇನ ಪಾರ್ಹತೇನ ಚ ಸಪ್ತ ವೈ! 
ಅಸ್ಟಾವೇಣಸ್ಕ ಮಾಂಸೇನ ರೌರವೇಣ ನಮವೈವ ತಂಗ ೨೬೯ 
ಆಡು, ಪೃಷತ್‌ » ಏಣ, ರುರು (ಮೃಗಭೇದ) ಮಾಂಸದಿಂದ ಕ್ರಮ 
ಪಾಗಿ ಅಧಿಕ ತೃಪ್ತಿಯು. 


ದಶ ಪತಾಸಾಂಸ್ಕು ತೃಪ್ಯಂತಿ ವೆರಾಹವಂಹಿಷಾವಿರಿಹೈಃ | 
ಶಶಕೊರ್ಮಯೋಸ್ತು ಮಾಂಸೇನ ಮಾಸಾನೇಳಾಪಶೈವ ತಂ] ೨೭೦ 


ವರಾಹ, ಮಹಿಷ, ಶಶ, ಕೂರ್ಮಗಳಿಂದ ಅನುಕ್ರಮವಾಗಿ ಬಹು 
ತೃಪ್ತಿಯು. 


ಅಧ್ಯಾಯ ೩: ] ಮುಸುಸ್ಮೃತ ತುತ 


ಸಂವತ್ಸರಂ ತು ಗಪ್ಮೇನೆ ಪಯೆಸಾ ಪಾಯೆಸೇನ ಚ 1 
ವಾರ್ಥ್ರೀಣಜಸಸ್ಕ ಮಾಂಸೇಸ ತೃಪ್ತಿರ್ದ್ಜ್ವಾದತವಾರ್ಹಿಕೀ1 ೨೭೧ 


ಗೋವಿನ ಹಾಲಾ ಅದರ ಪಾಯೆಸಗಳಿಂದೆ ಸಂವತ್ಸರೆಪರ್ಯಂತ 
ತೃಪ್ತಿಯು. ವಾರ್ಧೀಣಸ ಮಾಂಸವು ಬಹುಫಲವು. 


ಕಾಲಶಾಕಂ ಮೆಹಾಶಲ್ಯಾಃ ಖಶ್ನೆ ಲೋಹಾಮಿಷಂ ಪುಧು | 
ಆನಂತ್ಯಾಯ್ಕೆೈವ ಕಲ್ಪಂತೇ ಮಾನೈನ್ನಾನಿ ಚ ಸರ್ವಶಃ! ೨೬೨ 


(ಕೆಲವು) ಕಾಲಶಾಕ ಮುಂತಾದುದು ಅಪ್ಪಸಿದ್ಧ. ಜೇನು, ನೀವಾರಾದಿ 
ಮುನಿಗಳ ಆಹಾರಧಾನ್ಮಾನ್ನಗಳು ಪಿತೃದಾನದಿಂದ ಅನಂತ ಫಲದಾಯಕಗಳು. 


ಯೆತ್ವಿಂಚಿನ್ನ್ಮಥುನಾ ಮಿತ್ರಂ ಪ್ರದದ್ಧಾತ್ರು ಶ್ರಯೋದಶೀಂ! 

ತದಸ್ಯ ಕ್ಷಯೆಮೇವ ಸ್ಕಾತ್‌ ನರ್ಷಾಸಂ ಚ ಮಾಸು ಚ! ೨೭೩ 

ವರ್ಷ ಖಯತುವಿನ ಕೃಷ್ಣಪಕ್ಷದ ತ್ರಯೋದಶೀ ದಿನ ಮಘಾ ನಕ್ಷತ್ರ 
ಕಾಲವು ಮಧುಯುಕ್ತಾಹಾರದಾನದಿಂದ ಪಿತೃಗಳಿಗೆ ಅಕ್ಷಯ ಫಲವು. 


ಅಸಿ ನಃ ಸ ಕಾಲೇ ಜಾಯಾದ್ಕೊೋ ನೋ ದಜ್ಯ್ಕಾಶ್ರಯೋದಶೀಂ | 
ಪಾಯಸಂ ವಮುಧುಸರ್ವಿರ್ಭ್ಯಾಂ ಪ್ರಾಕ್‌ ಛಾಯೇ ಕುಂಜರಸ್ಕ ಚ 8 ೨೭೪ 


ಆನೆಯ ಎತ್ತರದಷ್ಟು ನೆರಳು ಪೂರ್ವಕ್ಕೆ ಬೀಳಲು ಆಕಾಶ ಮಧ್ಯ 
ದಿಂದ ಸ್ವಲ್ಪ ಪಶ್ಚಿಮಕ್ಕೆ ಸೂರ್ಯನು ತಿರುಗಬೇಕು. ಆ ಅಪರಾಹ್ನಕಾಲವು 
ಪಿತೃಪ್ರಿಯವೆಂದು ಹೇಳಲಾಗಿದೆ. ಆಗ ಹಿಂದೆ ಹೇಳಿದ ವರ್ಷಾತ್ರಯೋದಶೀ 
ಮಘಾಕಾಲವೂ ಇದ್ದರೆ ಜೇನುತುಪ್ಪ ಬೆರಸಿದ ಪಾಯಸವನ್ನು ನಮಗೆ 
ಕೊಡುವ ಸಂತತಿಯು ನಮ್ಮ ಕುಲದಲ್ಲಿ ಒಬ್ಬನಾದರೂ ಜನಿಸಲಿ ಎಂದು ಎಲ್ಲ 
ಪಿತೃಗಳು ಆತಿಸುವರು ಎಂದು ಧರ್ಮದರ್ಶಿಗಳ ಮತ. 


ಯದ್ಭದ್ಧದಾತಿ ಷಿಧಿವಶ್ಸಮ್ಮಳ್‌ ಶ್ರದ್ಧಾ ಸವಸ್ವಿತಃ ! 

ತತ್ತತ್ಸಿತ್ಛೂಹಾಂ ಭವತಿ ಪರತ್ರಾನಂತಮಕ್ಷಯಂ 1 ೨೭೫ 

ಶಾಸ್ತ್ರನಿಷಿದ್ಧವಲ್ಲದ, ತನಗೆ ದೊರೆತ ಏನನ್ನಾದರೂ ಶ್ರದ್ಧೆಯಿಂದ ಪಿತೃ 
ಗಳಿಗೆ ಸಮರ್ಪಿಸಿದರೆ ಅದು ಅವರಿಗೆ ಅನಂತ- ಅಕ್ಷಯ ತೃಪ್ತಿಯ ಮೂಲಕ 


ದಿಖ&ಿ ಮೆನುಸ್ಕೃತಿ [ ಅಧ್ಯಾಯ: ೩ 


ತನಗೂ ಬಹುಫಲದಾಯಕವಾಗುವುದು. ಆದುದರಿಂದ ಶ್ರಾದ್ಧಪದವು 
ಪ್ರಚಾರಕ್ಕೆ ಬಂದಿದೆ. 


ಕೃಷ್ಣ ಪಕ್ಷೇ ದಶಮ್ಯಾಜೌ ವರ್ಜಯಿತ್ವಾ ಚತುರ್ದಶೀಂ! 
ಶ್ರಾದ್ಧೇ ಪ್ರಶಸ್ತಾಸ್ತಿಫಯೋ ಯಶಕ್ಛೆತಾ ನ ತಥೇತರಾಃ 1. ೨೭೬ 


ಕೃಷ್ಣಪಕ್ಷದ ದಶಮ, ಏಕಾದಶೀ, ದ್ವಾದಶೀ, ತ್ರಯೋದಶೀ ತಿಥಿ 
ಗಳಷ್ಟು ಇತರ ತಿಥಿಗಳು ಪ್ರಶಸ್ತವಲ್ಲ. 


ಯುಕ್ತು ಕುರ್ವನ್‌ ದಿನರ್ಕೇಷು ಸರ್ವಾನ್ಯಾ ಮಾನ್ಸಮಶ್ನು ತೇ | 
ಅಯಸ್ಸು ತು ಹಿಕ್ಕೂನ್‌ ಸರ್ವಾನ್ವಜಾಂ ಪ್ರಾಪ್ನೋತಿ ಪುಸ್ವಲಾಲ! ೨೭೭ 


ತಿಧಿ-ನಕ್ಷತ್ತಗಳಲ್ಲಿ ಎರಡನೆ ನಾಲ್ಕನೆ ಮುಂತಾದ ಬಿದಿಗೆ, ಚೌತಿ, ತಿಥಿ 
ಗಳಲ್ಲಿ ಭರಣಿ ರೋಹಿಣಿಗಳಲ್ಲಿ ಶ್ರಾದ್ಧ ಮಾಡಿದರೆ ಸರ್ವಫಲವು. ಹಾಗೆಯೇ 
ವಿಷಮ ತಿಥಿ, ನಕ್ಷತ್ರಗಳಲ್ಲಿ ಪ್ರಜಾಸಂಪತ್ತಿಯಾಗುವುದು. 


ಯಹಾ ಚೈವಾಪರಃ ಪಕ್ಷಃ ಪೂರ್ವಪಕ್ಪಾದ್ವಿಶಿಷ್ಠತೇ | 
ತಥಾ ಶ್ರಾದ್ಧಸ್ಯ ಫೂರ್ವಾಹ್ಞಾ ದಸರಾಹ್ಸೋ ವಿಶಿಷ್ಯತೇ ॥ ೨೭೮ 


ಕೃಷ್ಣಪಕ್ಷದಂತೆ ಅಪರಾಹ್ನವು ಪ್ರಶಸ್ತವು. 


ಪ್ರಾಚೀನಾವೀತಿನಾ ಸವ್ಯುಗಪಸವ್ಯಮತಂದ್ರಿಣಾ | 
ನಿತ್ರ್ಯ ಮಾನಿಧನಾತ್ಮಾರ್ಯಂ ವಿಧಿವದ್ದರ್ಭಪಾಣಿನಾ | ೨೭೯ 


ಸದಾ ಶ್ರಾದ್ಧವನ್ನು ಪ್ರಾಚೇನಾವೀತಿಯಾಗಿ ಹಿತೃತೀರ್ಥದಿಂದ ದರ್ಭ 
ಪವಿತ್ರಧಾರಿಯಾಗಿ ಮಾಡಬೇಕು. ತಪ್ಪಬಾರದು. 


ರಾತ್ರೌ ಶ್ರಾದ್ಧಂ ನ ಕುರ್ವೀತ ರಾಕ್ಷಸೀ ಕೀರ್ತಿತಾಹಿಸಾ | 
ಸಂಧ್ಯಯೋರುಭಯೋಶ್ಸೈವ ಸೂಯೇಕ ಚೈವಾಚಿರೋದಿತೇ 1 ೨೮೦ 


ರಾತ್ರಿ ಎರಡು ಸಂಧ್ಯಾಕಾಲ, ಆರುಗಳಿಗೆಯ ಪ್ರಾತಃಕಾಲ ಹೊರತು 
ಇತರ ಕಾಲಗಳಲ್ಲೇ ಶ್ರಾದ್ಧವನ್ನು ಮಾಡಬೇಕು. 


ಅಧ್ಯಾಯ: ೩] ಮನಾಸ್ಮೃೃತಿ “ದಿಕ್ಲಿಕಿ 


ಅನೇನ ವಿಧಿನಾ ಶ್ರಾಥ್ಠ 9 ತ್ರಿಸಬ್ಬಸ್ಫೇಹ' ಜ೫ರ್ಪಪೇತ್‌ 1 
ಹೇಮಂತಗಿ (ಸ್ಮನರ್ಹಾಸು ಪಾಂಚಯಜ್ಞ್ಹಿ ಕಮತಸ್ವಹಂ 8 ೨೮೧ 


ಈಗ ಹೇಳಿದ ವಿಧಿಯಿಂದ ಪ್ರತಿ 'ಅಮಾವಾಸ್ಕೆಯಲ್ಲಿ ಶ್ರಾದ್ಧ ಮಾಡಲು 
ಸಾಧ್ಯವಿಲ್ಲವಾದರೆ ವರ್ಷದಲ್ಲಿ ಮೂರು ಬಾರಿ ಮಾಡಬಹುದು. ಪಂಚ 
ಯಜ್ಞದಲ್ಲಿ ಒಂದಾದ ಪಿತ ಯಜ್ಞವು ಏಕೋದ್ದಿಷ್ಟ ವಿಧಾನದಿಂದ ಪ್ರತಿದಿನ 
ಆಚರಿಸಬೇಕು. ಹೇಮಂತ, ಗ್ರೀಷ್ಮ, ವರ್ಷಾ ಖುತುಗಳ ಕುಂಭ, ವೃಷಭ, 
ಕನ್ಮಾಮಾಸದ ಅಮಾವಾಸ್ಕಾ ದಿನವು ಮೂರು ದಿನವು. ಇದು ಹಿಂದೆ ಹೇಳಿದ 
ಸಾರಾಂಶವು. 


ನ ಪೈತೃಯಜ್ಜೆಯೋ ಹೋಮೋ ಲೌಕಿಕೆಆಗ್ಟ್‌ ವಿಧೀಯತೇ | 
ನ ದರ್ಶೇನ ವಿನಾ ಶ್ರಾದ್ಧ ಮಾಹಿತಾಗ್ಗೇರ್ದ್ವಿಜನ್ಮನ8 | ೨೮೨ 


ಶ್ರಾದ್ಧದಲ್ಲಿ ಪಿತೃಯಜ್ಞಾಂಗವಾದ ಅಗ್ನೌಕರಣ ಹೋಮವನ್ನು 
ಲೌಕಿಕಾಗ್ನಿಯಲ್ಲಿ ಮಾಡಬಾರದು. ಶ್ರೌತಸ್ಮಾರ್ತ ಅಗ್ನಿಯಾಗಬೇಕು. ಅದಿಲ್ಲ 
ವಾದರೆ ಪಾಣು ಹೋಮವಾಗಬೇಕು. ಅಗ್ನ್ಯಾಧಾನಮಾಡಿದ ಶ್ರೌತಾಗ್ನಿ 
ಸಂಪನ್ನನು ದರ್ಶದಲ್ಲೇ ಪಾರ್ವಣ ಮಾಡಬೇಕು. ಇತರರು ಹಿಂದೆ ಹೇಳದ 
ಸಾಮಾನ್ಯ ತಿಥಿಗಳಲ್ಲಿ ಮಾಡಬಹುದು. 


ಯೆಡೇನ ತರ್ಪಯತ್ಯದ್ಧಿಃ ಪಿತ್ರನ್‌ ಸ್ನಾತ್ವಾ ದ್ವಿಜೋತ್ತಮಃ! 

ತೇನೈವ ಕೃತ್ಸ್ನಮಾಪ್ನೋತಿ ನಿತೃಯಜ್ಞಕ್ರಿಯಾಫಲಂ 8 ೨೮೩ 

ಏಕೋದ್ದಿಷ್ಟ ವಿಧಾನದ ನಿತ್ಕಶ್ರಾದ್ಧವನ್ನು ಪಂಚಯಜ್ಞದೊಡನೆ 
ಮಾಡಲು ಸಾಧ್ಯವಿಲ್ಲವಾದರೆ ಸ್ನಾನದಕೂಡಲೆ ಜಲತರ್ರಣವನ್ನಾದರೂ ಮಾಡಿ 
ದರೆ ಶ್ರಾ ದ್ಧ ಫಲವು ಲಭಿಸುವುದು. 


ವಸೂನಾನದಂತಿ ತು ಹಿತೃನ್‌ರುಪ್ರಾಂಶ್ಚೈವ ಸಿತಾವಂಹಾಸ್‌ | 
ಪ್ರಪಿತಾಮಹಾಂಸ್ಕಥಾದಿತ್ಕಾನ್‌ಶ್ರುತಿರೇಷಾ ಸನಾತನೀ 1 ೨೮೪ 


ವಸು, ರುದ್ರ, ಆದಿತ್ಕರೂಪದಿಂದ ಪಿತೃ-ಪಿತಾಮಹ-ಪ್ರಪಿತಾಮಹ 
ರನ್ನು ಧ್ಯಾನಿಸಿ ಶ್ರಾದ್ಧ ಮಾಡಬೇಕು. 


ಬಿತ್ಲಿಲೆ ಮನುಸ್ಮೃತಿ [ ಆಧ್ಯಾಯಂ ; ೩ 


ನಿಘೆಸಾಶೀ ಭವೇನ್ಸಿತ್ಯಂ ನಿತ್ಯಂ ಮಾಮು ತಭೋಜನಃ | 

ವಿಘಸೋ ಭುಕ್ತಶೇಷಂ ತು ಯಜ್ಞ ಶೇಷಂ ತಥಾಮೃೃತಂ | ೨೮೫ 

ಧನ, ಆರೋಗ್ಕ ಇರುವಾಗ ಅತಿಥಿಸತ್ಕಾರ ಯಾಗಗಳಿಂದ ದೇವ 
ಸಂತರ್ಪಣೆಗೆ ತಪ್ಪಬಾರದು. ಅತಿಥಿಶೇಷಭೋಜನ, ಯಜ್ಞಶೇಷ ಪುರೋ 
ತಾಶಗಳು, ಪುಣ್ಮಗಳು. 

ಏತಜ್ವೋಭಿಹಿತಂ ಸರ್ವಂ ವಿಧಾನಂ ಪಾಂಚಯಚ್ಞಿ ಕೆಂ | 

ದ್ರಿಜಾತಿಮಂಖ್ಯ ವೃತ್ತಿ ₹ನಾಂ ವಿಧಾನಂ ಶ್ರೂಯತಾಪಿಂತಿ 18 ೨ಲಾ. 

ಈವರೆಗೆ ದೇವ, ಪಿತೃ, ತಿಯಜ್‌, ಮನುಷ್ಯ ಬ್ರಹ್ಮಯಜ್ಞಗಳಂ 
ಎವರಿಸಲ್ಪಟ್ಟವು. ಇನ್ನು ಮನುಷ್ಯರ ಜೀವನೋಪಾಯಗಳನ್ನು ಹೇಳೆ 
ತ್ತೇನೆ. 


ಅಧ್ಯಾಯ ೪. 


ಚತುರ್ಥಮಾಯಂಹೋ ಭಾಗಮಂಸಿತ್ವಾದ್ಯಂ ಗುರೌ ದ್ವಿಜಃ | 
ದ್ವಿತೀಯಮಾಯಂಹೋ ಭಾಗಂ ಕೃತದಾರೋ ಗೃಹೇ ವಸೇತ್‌! ೧ 


ಆಯುಸ್ಸು ಯಾರದೂ ಮೊದಲು ತಿಳಿಯದು. ಅವರವರ ಆಯುಸ್ಸು 
ಏರುಪೇರಾದರೆ ಅದರ ಭಾಗವೂ ಸಮವಾಗದು. ಆದುದರಿಂದ ಪುರಂಷಾ 
ಯಸ್ಸು ನೂರುವರ್ಷದಿಂದ ವ್ಯವಹರಿಸಬೇಕು. ಆದರೂ ಇಚ್ಛೆ, ಅನುಕೂಲ 
ಗಳಿಂದ ಬ್ರಹ್ಮಚರ್ಯಾ- ವಿವಾಹ ಕಾಲವು ಭಿನ್ನಭಿನ್ನವಾಗುವುದು. ಪ್ರತಿ 
ವ್ಯಕ್ತಿಗೂ ಸಮಾನವಲ್ಲ. ಕುಟುಂಬದ ಹಿರಿಯರು ಅಕಾಲಮೃತ್ಯುವಶರಾಗಿ 
ಗೃಹಭಾರವು ಬ್ರಹ್ಮಚಾರಿಯನ್ನು ಅವಲಂಜಿಸುವಾಗ ಗುರುಕುಲವಾಸವನ್ನು 
ಬಿಟ್ಟು ತಾಯಿ, ಕಿರಿಯರ ಪೋಷಣೆಯ ಹೊರೆಯನ್ನು ಹೊರುವಾಗ ಅಧ್ಯಯ 
ನವು ಕುಂಠಿತವಾಗುವುದು. (ವಿವಾಹೇಚ್ಛೆಯು) ಪೂರ್ವ ಪುಣ್ಣದ ಬಲದಿಂದ 
ಪುಂಸ್ತವು ಕ್ಷೀಣರೂಪದಲ್ಲಿದ್ದಾಗ, ವೈರಾಗ್ಯವು ಪ್ರಬಲವಾಗಿ, ವಿವಾಹೇಚ್ಛೆಯು 
ದುರ್ಬಲವಾಗುವುದು. ಆದುದರಿಂದಲೂ ವಿವಾಹಕಾಲದ ನಿಯಮವು 
ವ್ಯಕ್ತಿಯ ಮನೋವೃತ್ತಿಯನ್ನು ಅವಲಂಬಿಸುವುದಲ್ಲದೆ ವಯದ ಸಂಖ್ಯೆಯ 
ನ್ನಲ್ಲ. ಸಾಮಾನ್ಯವಾಗಿ ಹೇಳುವುದಾದರೆ ಪುರುಷಾಯುಸ್ಸಿನ ನಾಲ್ಕನೆ ಭಾಗ- 
ಇಪ್ಪತ್ತೈದು ವಯಸ್ಸಿನ ಸಮಯವು ಮದುವೆಯ ಕಾಲವು. ಸಂಖ್ಯೆಯಲ್ಲಿ 
ಪ್ರಾಧಾನ್ಮವಿದ್ದರೆ ಬ್ರಹ್ಮಚರ್ಯ ಕಾಲವನ್ನು ಉಪನಯನದಿಂದ ಮೂವ 
ತ್ತಾರು ಎಂದು ಹಿಂದಿನ ಅಧ್ಯಾಯದ ಆರಂಭದಲ್ಲಿ ಮನು ವಿರುದ್ಧವಾಗಿ 
ಹೇಳೆಲಾರನು.  ಉಚಿತಾನುಕೂಲವಿದ್ದವನು ಹೀಗೂ ಮಾಡಬಹುದೆಂದು 
ಸ್ವೇಚ್ಛೆಯ ನಿಯಮವನ್ನು ಬೋಧಿಸುವುದೇ ಉದ್ದೇಶವು. ಮನುಷ್ಯನು 
ಮನಸ್ಸಿನ ಅಧೀನನು. ಮದುವೆಯಾಗಿ ಹೆಂಡತಿಯೊಡನೆ ಮನೆಯಲ್ಲಿ ಹಿಂದೆ 


೧೪೦ ಹುನಂಸ್ಕೃೃತಿ [ ಅಧ್ಯಾಯ ೪ 


ಹೇಳಿದೆ ವಿಧಿಗಳನ್ನು ಆಚರಿಸುತ್ತ ವಾಸವಾಗಿರಬೇಕು. ಧರ್ಮನಿಯಮೆವು 
ಆ ರೀತಿಯಾದರೆ ವೃತ್ತಿನಿಯಮದ ವಿವರವು ಉಪಕ್ಸಾಂತವಾಗುವುದು. 


ಅಸ್ರೋಹೇಣೈವ ಭೂತಾನಾಮಲೃದ್ರೋಹೇಣ ವಾ ಪುನಃ | 
ಯಾ ವೃತ್ತಿಸ್ತಾಂ ಸಮಾಸ್ಥಾಯ ಏವಿಪ್ರ್ರೋ ಜೀವೇದನಾಪದಿ | ೨ 


ಯುದ್ಧ, ಅರಾಜಕತ್ವೆ, ಕ್ಷಾಮಡಾಮರ, ದುಷ್ಕನಾಯಕತ್ವಗಳಿಂದೆ 
ದೇಶವು ಅರ್ಧಧರ್ಮ ವ್ಯಪಸ್ಥೆಗಳಿಂದ ಕೆಟ್ಟು ಹೋದಾಗ ಮನುವಿನ ನಿತ್ಯ 
ಧರ್ಮವು ಅಲ್ಲಿಗೆ ಸಂಬಂಧಿಸುವುದಿಲ್ಲ. ಮನುಮತದ ಧರ್ಮ, ಅರ್ಥ, ಕಾಮ 
ವ್ಯವಸ್ಥೆಯು ಸಮರ್ಧನಾಯಕತ್ವದಿಂದ ಶಾಸನವಾಗಿ ಸದಾಚಾರ ಪ್ರವೃತ್ತಿಯು 
ಪ್ರಜೆಗಳಲ್ಲಿ ನೆಲೆಯಿದ್ದಾಗ ಮನು ಧರ್ಮಗಳು ಕ್ಷೇಮದಾಯಕಗಳು. ಜಗ 
ತ್ತಿನ ಸಕಲ ಪ್ರಜೆಗಳೂ, ಶಾಸಕರೂ, ಶಾಸ್ಕರೂ ಮನುಧರ್ಮ ಪರಾಯಣರಾ 
ದರೆ ಮನುವರ್ಣನೆಯ ಸುಭಿಕ್ಷವು ನಿರಾತಂಕವಾಗಿ ನಿಃಸಂಶಯವಾಗಿ ಸಂಪೂರ್ಲ್ಗ 
ಸ್ವರೂಪದಲ್ಲಿ ಪ್ರತ್ಯಕ್ಷವಾಗಿ ಸುಖಮಯವಾಗುವುದೆಂದು ಮನುಹೃದಯವು 
ಅಪವಾದವಿಲ್ಲದುದು. ಹೆಚ್ಚಿನ ವಿಷಯವನ್ನು ರಾಜಧರ್ಮದಲ್ಲಿ ಆಯಾ 
ಕಾಲದ ಸುವ್ಯವಸ್ಥೆಯ ತುಲನಾತ್ಮೆಕ ವಿಚಾರದೊಡನೆ ನಿರೂಪಿಸಲಾಗುವುದು. 
ಅದರ ಸಂಕ್ಷೇಪ ರೂಪವು ಇಲ್ಲಿ ಮನುವಿನಿಂದ ಬೀಜಪ್ರಾಯವಾಗಿ ಉಪ್ಪ 
ವಾಗುವುದು. ಯಾವುದೇ ಪ್ರಾಣಿಗೆ ಪೀಡೆಯಿಲ್ಲದೆ ತಾನು ಜೀವಿಸಬೇಕು. 
ಅಥವಾ ಅಲ್ಪ ಪೀಡೆಯ ವಿಧಾನವನ್ನು ಆಶ್ರಯಿಸಬೇಕು. ಇದು ಉತ್ತಮ 
ಜೀವನವು. ಇಲ್ಲವಾದರೆ ವ್ಯಾಘ್ರಾದಿಗಳಂತೆ ಹಿಂಸಾ ಜೀವನವು. 


ಯಾತ್ರಾಮಾತ,ಪ್ರಸಿಧೃರ್ಥಂ ಸ್ಪೈ ಕರ್ಮಭಿರಗರ್ಹಿಶೈಃ | 
ಅಕ್ಲೇಶೇನ ಶರೀರಸ್ಯ ಕಂರ್ಸೀತ ಧನಸಂಚಯಂ॥ ೩ 


ಇದು ಜಗತ್ತಿನಲ್ಲಿ ಮಹೋನ್ನತ ಜೀವನವು. ಶರೀರವನ್ನು ಮಿತಿವಿಣರಿ 
ದಂಡಿಸಬಾರದು. ಜೀವನವು ಧರ್ಮಕಾರ್ಯವು ಮಾತ್ರ ನಿಷ್ಟನ್ನ ವಾಗಬೇಕು. 
ಕುತ್ತಿತವಲ್ಲದ ಕರ್ಮವು ಉಪಾಯವಾಗಿರಬೇಕು. ಹೀಗೆ ಧನಾರ್ಜನೆ 
ಮಾಡುವ ಉದ್ದೇಶವನ್ನು ತಾಳಬೇಕು. ಉಡದೆ, ಉಣ್ಣದೆ, ಕೊಡದೆ ಹಣ 
ಕೂಡಿಟ್ಟು ಕಣ್ಣುಮುಚ್ಚುವವರು, ಹಣದ ರಾಶಿಯ ಮೇಲೆ ಮಲಗಿ ನಿದ್ದೆ 


ಅಭ್ಯಾಯ : ೪ | ಮನುಸ್ಶ ತಿ ೧೪೧ 


ಮಾಡುವವರು, ಮರಣ, ಹಿಂಸ್ಕೆ ಮೋಸ್ಕ ಸುಳ್ಳುಗಳಿಂದಲಾದರೂ ಹಣ 
ಗಳಿಸುವವರು, ಕೂಡಿದ ಹಣದಿಂದ ಹಸಿದವರ, ರಾಜರ, ಕಳ್ಳರ, ತುಂಟರ, ಮನ 
ಕೆರಳಿಸುವವರು, ದುಡಿಯುವ ಕಾಯುವ ಸದ್ವಿನಿಯೋಗ ಮಾಡುವ ಅರಿವಿಲ್ಲದ 
ಉತ್ತರಾಧಿಕಾರಿಯ ಮದಮತ್ತತೆ-ಸ್ವೈರ ವೃತ್ತಿಗೆ ನೀರೆರೆಯುವವರು, ಈ 
ಪದ್ಮದ ವಿಷಯವನ್ನು ಮನದಣಿಯೆ ಆಲೋಚಿಸಬೇಕು. ಹೀಗೆ ಆದರೆ 
ಅವನು ಎಂದೂ ಯಾರಿಗೂ ಹೇಗೂ ಅಸಂತೋಷಪಾತ್ರನಾಗುವನೇ ? 
ಇಂತಹ ಬ್ರಾಹ್ಮಣನು ಆದರ್ಶಜೀವಿಯಲ್ಲವೊ ? ಇನ್ನಾರ ವರ್ತನೆಯು ಇದ 
ರಿಂದ ಮೇಲ್ಮಟ್ಟದ್ದಿದೆ ? ಅಂತಹರು ಉಸಿರೆತ್ತಲಿ. ಆಮೇಲೆ ಭಾರತ 
ಧರ್ಮವನ್ನು. -ಬ್ರಾಹ್ಮಣನನ್ನು ಒರೆಹಚ್ಚಲು ಒರೆಗಲ್ಲು ತರಲಿ. ಅವನಾರು 
ಈ ಎದೆಗಾರನು. ಅರಣ್ಯರೋದನದಂತೆ ಕೆಲ ದುಷ್ಟರ ಕಂಡು ಬಾಯ್ಬಿರಿಯೆ 
ಒದರಿದರೆ ಅದು ಸಾರ್ಥಕವಲ್ಲ. ಎಲ್ಲೂ ಎಂದೂ ಎಲ್ಲವೂ ಚಿನ್ನ ಅಪರಂಜಿ 
ಯಲ್ಲ. ಗೃಧೃದೃಷ್ಟಿಯ ದೋಷಪಕ್ಷಪಾತವು ಘನತೆಯಲ್ಲ. ಗುಣದೃಷ್ಟಿಯು 
ತೆರೆಯಲಿ. ಪಿತ್ತ ಇಲ್ಲವೆ ಬಣ್ಣದ ಕನ್ನಡಿ ತೆಗೆಯಲಿ. 


ಖುತಾಮೃತಾಭ್ಯಾಂ ಜೀವೇತ್ತು ಮೃತೇನ ಪ್ರಮೃತೇನ ವಾ 
ಸತ್ಯಾನ್ಯತಾಭ್ಯಾಮಪಿ ವಾನ ಶ್ವವೃ ತ್ಯಾ ಕದಾಚನ 1 ೪ 
ಹುತಮುಂಛಶಿಲಂ ಜ್ಞೇಯಮಮೃ ತಂ ಸ್ಮಾದಯಾಚಿ೩೦! 

ಮೃತಂ ತತ ಯಾಚೆತಂ ಭೈೈಕ್ಷಂ ಪ್ರಮೃತಂ ಕರ್ಷಣಂ ಸ್ಮೃತಂ! ೫ 
ಸತ್ಯಾನೃತಂ ತು ವಾಣಿಜ್ಮಂ ತೇನ ಚೈವಾಪಿ ಜೀವ್ಯತೇ | 

ಸೇವಾ ಶ್ವವೃತ್ತಿರಾಖ್ಯಾತಾ ತಸ್ಮಾತ್ತಾಂ ಪರಿವರ್ಜಯೇತ್‌ 1 ೬ 


ಗದ್ದೆ ಬೆಳೆಕ್ಕೊದು ಯಾರೂ ಹೆಕ್ಕದೆ ಬಿಟ್ಟ ಧಾನ್ಯದ ಕಾಳನ್ನು ಅಥವಾ 
ತೆನೆಯನ್ನು ಹೆಕ್ಕಿ ಅದನ್ನು ತಿಂದು ಜೀವಿಸುವುದು ಉತ್ತಮ. ಇದರ 
ಮೇಲಿನವು ಕ್ರಮವಾಗಿ ಜ್ಞಾನೋಪಾಸನೆಗೆ ವಿಘ್ನಗಳಾದ್ದರಿಂಪ ನಿಮ್ಮ ವರ್ಗ 
ದವು. ಬೇಡದೆ ಇರುತ್ತ ಮಾಡುವ ಅದುಷ್ಟೆ ಜೀವನವನ್ನು ನೋಡಿ ಅಧ್ಮ 
ಯನ, ಉಪಾಸನೆಗಳಿಂದ ವೇದ ಅದರರ್ಥ ಬ್ರಹ್ಮಗಳ ಪ್ರಚಾರ ಕ್ಷಣೆಗಳನ್ನು 
ನಿವಂತರ ಕಾಯುವ ಸದುದ್ದೇಶದಿಂದ ಡಯಾಲುಗಳು ಕೊಡುವುದನ್ನು ಸ್ಟೀಕ 
ರಿಸಿ ಜೀವನ ಮಾಡುವುದು ಒಂದು ರೀತಿ. ಭಿಕ್ಷ ಬೇಡಿ ಕೊಟ್ಟದ್ದನ್ನು ತಂದು 


೧೪.೨ ಮನುಸ್ಮೃತಿ [ ಅಧ್ಯಾಯ ; ೪ 


ತಿಂದು ಸ್ವಕರ್ತವ್ಯ ನಿರ್ವಹಿಸುತ್ತಿರುವುದು ಬೇರೆ ರೀತಿ. ತಾನು ಉತ್ತು ಬಿತ್ತಿ 
ಬೆಳೆದು ತಂದು ತುಂಬಿ ಧರ್ಮ-ಕರ್ಮ ಮಾಡುತ್ತಿರುವುದು ಒಂದು ಪದ್ಧತಿ. 
ಹಣಕೊಟ್ಟು ತಂದು ಕುಳಿತು ಲಾಭಕೂಡಿಸಿ ಮಾರಾಟ ಮಾಡಿ ಬದುಕುವ 
ವಾಣಿಜ್ಯವು ಒಂದು ಜೀವನೋಪಾಯ; ಶಾನು ಸ್ವಯಂ ಉತ್ಪಾದನೆಯ ವಿಧಿ 
ವಿಧಾನಗಳನ್ನು ತಿಳಿದು ಆಚರಿಸಿ ಉತ್ಪಾದಿಸಲು, ಹಿಂದೆ ಹೇಳಿದ ಒಂದು 
ಉಪಾಯವೂ ಮೆಚ್ಚದೆ ಮಾಡಲು ಆಗದೆ, ಪರಿಮಿತ ಲಾಭದ ಬುದ್ಧಿದಾಸ್ಕದ 
ವೇತನ ಪಡೆದು ಬಾಳುವ ಉದ್ದೇಶವು ಕೊನೆಯದು. ಬೇರೇನೂ ದಾರಿ 
ಯಿಲ್ಲದ ದುರ್ಭರ ಜೀವನದಲ್ಲಿ ಪ್ರಾಣರಕ್ಷಣೆ ಮಾಡಿ ಪುಣ್ಮಶೇಷದಿಂದ 
ಜ್ಞಾನೋದಯದ ಮಂದಪ್ಪಕಾಶವನ್ನು ನಿರೀಕ್ಷಿಸುತ್ತ ಹೀಗಾದರೂ ಬದುಕ 
ಬಹುದು. ಜೀವಂ ಭದ್ರಾಣಿ ಪಶ್ಯತಿ. ಬುದ್ಧಿ ದಾಸ್ಕತೆಯೇ ವೇತನದ 
ಪರಕಾರ್ಯ ವ್ಯಾಪೈತ ಜೀವನಕ್ಕೆ ದೋಷವು. ಅನ್ಮಥಾ ಸೇವೆಗೆ ಸ್ವಯಂ 
ಅಪಾವಿತ್ತ್ಯವಿಲ್ಲ. ಸ್ವಕಾರ್ಯದಂತೆಯೇ ಇರುವುದು ಪರಕಾರ್ಯವು. ತನ್ನ 
ಬಟ್ಟೆ ಶುಚಿಗೊಳಿಸಿದಂತೆಯೆ ಇತರರ ಬಟ್ಟೆ ಶುಚಿಗೊಳಿಸುವುದು. ಬಟ್ಟೆ 
ಸಮಾನ. ತನ್ನದು ಅವನದು ಬೇರೆ. ತನ್ನ ಜ್ಞ್ಯಾನಾಧೀನ ಸ್ವೇಚ್ಛೆಯ 
ಕರ್ಮದಿಂದ ತಾನು ಏನೂ ಮಾಡಲಾಗದ ಮಂದಮತಿಯಲ್ಲವಾದರೆ ಪರ 
ಸೇವೆಯ ವೇತನವು ಅವಶ್ಯವಿಲ್ಲ. ಬುದ್ಧಿದಾರಿದ್ದ್ಯವು ಅಲ್ಲಿ ದೊಡ್ಡ ಕೊರತೆ 
ಕರ್ಮವಲ್ಲ. 


ಹುಸೂಲಧಾನೃಕೋ ಮಾ ಸ್ಯಾತ್ವೂಂಭೀಧಾನ್ಯಕ ಏವ ವಾ | 
ಶ್ರ್ಯಹೈಹಿಕೋ ವಾಪಿ ಭವೇತ್‌ ಅಶ್ವಸ್ತನಿಕ ಏವ ವಾಗ ೬ 


ಮೂರು ವರ್ಷಪರ್ಯಂತ ಅಥಪಾ ಹೆಚ್ಚು ಸಮಯ ಕುಟುಂಬ 
ಪೋಷಣೆಗೆ ಸಾಕಾಗುವ ಧನ-ಧಾಸ್ಮ ಸಂಗ್ರಹ ಉಳ್ಳವನು, ಒಂದು ವರ್ಷ 
ಜೀವನ ಪರ್ಯಾಪ್ತ ಸಂಪನ್ನನು, ಮೂರು ದಿನಕ್ಕೆ ಉಳ್ಳವನು, ನಾಳೆಗಿಲ್ಲ 
ದವನು, ಹೀಗೆ ಸಂಪತ್ತಿ ಸಂಗ್ರಹದಲ್ಲಿ ಪ್ರಮಾಣ ಭೇದವು. ಇದರ ಗುಣವು 
ಮುಂದಿನ ಶ್ಲೋಕದಲ್ಲಿ ಹೇಳಲಾಗುವುದು. 


ಚತುರ್ಣಾಮಪಿ ಚೈತೇಷಾಂ ದ್ವಿಜಾನಾಂ ಗೃಹಮೇಧಿನಾಂ | 
ಜ್ಯಾಯಾನ್‌ ಹತಃ ಪರೋ ಜಡ್ಷೇಯೋ ಧವರ್ತತೊಕಿ ಲೋಳಕಜಿಕ ಮೇಗೆ ೮ 


ಅಧ್ಯಾಯ ು ೪ ] ಮನುಸ್ಮೃತಿ ದಿಷ್ಟಿ : 


ಅಧಿಕ ಸಂಗ್ರಹ ಬುದ್ಧಿಯು ಇತರ ಪ್ರಜೆಗೆ ಕೆಲವೊಮ್ಮೆ ಪೀಡಾಕರವು. 
ವಿತ್ತಪಾರವಶ್ಶದಿಂದ ಕರ್ತವೃಪ್ರಜ್ಞೆಯು ಮಲಿನವಾಗುವುದು. ಆದುದ 
ರಿಂದ ರಾಜಾಗೃಹಾದಿಹೇತುವಲ್ಲದ ಅಲ್ವ ಸಂಗ 'ಹವುಳ್ಳೆ ವನಾಗಿರುವುದು 


ಪ್ರಶಸ್ತ. 


ಸಟ್ಭರ್ಮೈಕೋ ಭವತ್ಕೇಷಾಂ ತ್ರಿಭಿರನ್ಯಃ ಪ್ರವರ್ತಕೆಃ | 
ಹ್ವಾಭ್ಕಾಮೇಕಶ್ಚತುರ್ಥಸ್ತು ಬ್ರಹ್ಮಸತ್ರೇಣ ಜೀವತಿ 18 ೯ 


ಮನುವು ದಾಯಭಾಗದಲ್ಲಿ ಅವಿಭಕ್ತ ಕುಟುಂಬ ಪದ್ಧತಿ-ಜ್ಕೇಷ್ಠ ಪುತ್ರನ 
ಆಧಿಪತ್ಯವನ್ನು ಉತ್ತಮ ಪಕ್ಷವೆನ್ನುತ್ತಾನೆ. ಎಂದರೆ ಒಬ್ಬ ತಂದೆಯ ಬಹು 
ಸಂತತಿಯು ವಿಕಲ, ದುರ್ಬಲ, ಮಂದ, ಅನಾಧ ಬಂಧು-ಬಾಂಧವರು ತನ್ನನ್ನು 
ಸಂತಾನ ಪಾರಂಪರ್ಯ ಆಶ್ರಯಿಸಿದ ಸೇವಕವರ್ಗ ಇವರನ್ನು ಪೋಷಿಸುವ 
ಹೊಣೆಯು ಗೃ ಹಪತಿಯಾದ ಜ್ಕೇಷ್ಠಪುತ್ರನದಾಗುವುದು. ತಂದೆಯ ಸಕಲ 
ದ್ರವ್ಮಾಧಿಕಾರಿಯು ಅವನು. ಅವನ ನಾಯಕತ್ವದಲ್ಲಿ ತಂದೆಯಲ್ಲಿ ಹೇಗೋ 
ಹಾಗೆ ಇತರರು ಬಾಳಬೇಕು. ಆಗ ಈ ಅನುಯಾಯಿ ಸೋದರ ವರ್ಗ, ಬಂಧು 
ವರ್ಗ (ಮಾತಾಪಿತೃ) ಸೇವಕವರ್ಗದ ಉತ್ಸಾಹ ಜೀವನ ಸ್ವಾಮಿನಿಷ್ಕೆ 
ಅಕಪಟ ಅರ್ಜನೆಗೆ ತಕ್ಕುದಾದ ವಿಶಾಲವಾದ ಭೂಮಿ, ಗೋ, ಪಶು, ಅಶ್ವ, 
ಧನಕನಕ, ಕೃಷಿ, ವಾಣಿಜ್ಯವನ್ನು ಅವನು ನಿರ್ವಹಿಸಬಲ್ಲನು. ಉತ್ಪಾದನೆಯು 
ಮೇಲ್ಮಟ್ಟಕ್ಕೆ ಏರುವುದು. ಈ ಸಹಚರರಿಂದ ಕುಸೀದಾದಿಯಿಂದಲೂ ದ ವಾ 
ರ್ಜನೆ ಮಾಡಿ ವಿಧಿವತ್ತಾಗಿ ಅದರ ಸದುಪಯೋಗಕ್ಕೆ ಸೋಮ, ಹವಿಸ್ಸುಗಳ 
ಯಾಗ ಬಹುವಿಧ ಶ್ರಾದ್ಧ, ಅಗ್ನಿಹೋತ್ರ, ವೈಶ್ವದೇವಾದಿ ಪಂಚಯಜ್ಞ. 
ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗೃಹಗಳನ್ನು ಸಾಧಿ 
ಸುವನು. ಅನಾಯಾಸವಾದ ಈ ಸತ್ರವು್ರ ಬಹುಫಲವಾಗಿ ವಿಶಾಲ ಕುಟುಂಬವು 
ಶಾಂತವಾಗಿ ಕರ್ತವ್ಯ ಪರಾಯಣವಾಗಿ ಸರ್ವಾಂಗಸುಂದರ ಜೀವನ ನಡೆಸಿ 
ಸಂತುಷ್ಟಿಯ ಖನಿಯಾಗುವುದು. ಇಂತಹ ಕುಟುಂಬವು ಊರೆಲ್ಲ ತುಂಬಿ 
ದಾಗ ದೇಶವೇ ಸುಭಿಕ್ಷವಾಗುವುದು. ಇಂತಹ ಲೋಕಯಾತ್ರೆಯು ಮನು 
ಸಮ್ಮತವಾದುದರಿಂದ ಮೂರು, ಒಂದು ವರ್ಷಗಳ ಕಡಿಮೆ ಸಮಯದ 
ಕುಟುಂಬ ಜೀವನ ವ್ಯಯದೆ ಸಂಪತ್ತು ಅನೇಕ ಗೈಹಸ್ಥೆರಿಗೆ ಇರಬಹುದು. 


೧೪೪ ಮನಂಸ್ಮ ಶಿ [ ಅಧ್ಯಾಯ: ೪ 


ಅದು ಅವರ ಬುದ್ಧಿ, ದಕ್ಷತೆ, ಯೋಗ್ಯತೆ, ಪುಣ್ಯಗಳನ್ನು ;ಆಧರಿಸಿರುವುದು. 
ಅಂತಹ ಗೃಹಪತಿಯು ಹಿಂದೆ ಹೇಳಿದ ಯಾವುದೇ ರೀತಿಯ ಜೀವನೋಪಾಯ 
ವನ್ನು ಬೆಂಬಲಿಗಳ ಮೂಲಕ ಸಾಧಿಸಿ ಲೋಕಯಾತ್ರೆಯನ್ನು ಪ್ರವರ್ತಿಸ 
ಬಹುದು ಎಂದು ವೈವಿಧ್ಯದ ಜೀವನ ಚಿತ್ರವನ್ನು ಕೊಡುತ್ತಾನೆ. 


ವರ್ತಯಂಶ್ಚ ಶಿರೋಂಥಾಭ್ಯಾಮಗ್ನಿ ಹೋತ್ರಪರಾಯಣಃ 
ಇಸ್ಟ್ರೀಃ ಪಾರ್ವಾಯನಾಂತೀಯಾಃ ಕೇವಲಾ ನಿರ್ವಪೇತ್ಸದಾ | ೧೦ 


ಅತ್ಯಂತ ಪ್ರಶಸ್ತವಾದ ಶಿಲೋಂಛವೃತ್ತಿಯವರು ಬಹುಧನಸಾಧ್ಯಗಳ 
ಲದ ಅಗ್ನಿಹೋತ್ರ ದರ್ಶಪೂರ್ಣಮಾಸ ಆಗ್ರಯಣ ಇತ್ಕಾದೀಷ್ಟಗಳನ್ನು 
ಮಾತ್ರ ಆಚರಿಸುತ್ತಿರಬಹುದು. 


ನ ಲೋಕನೃತ್ತಂ ವರ್ತೇತ ವೃತ್ತಿಹೇತೋಃ ಕಥಂಚನ! 
ಅಜಿಹ್ಮಾಮಶರಾಂ ಶುದ್ಧಾಂ ಜೀವೇದ್ಭಾ ಹ್ಮಣಜೀನಿಕಾಂ | ೧೧ 


ಜೀವನೋಪಯೋಗಿ ದ್ರವ್ಯಾರ್ಜನೆಗೆ ಕಪಟ ಆಕರ್ಷಕ ಉಪನ್ಯಾಸ, 
ಕಸರತ್ತು, ಕಣ್ಣುಕಟ್ಟು, ಸರ್ಕಸ್ಸು ಇವನ್ನು ಮಾಡಬಾರದು. ಪರಿಶುದ್ಧವಾದ 
ವಿಧಾನವನ್ನು ಹುಡುಕಿ ಮಾಡುತ್ತಿರಬೇಕು. 


ಸಂತೋಷಂ ಪರಮಾಸ್ಥಾ ಯ ಸುಖಾರ್ಥೀ ಸಂಯತೋ ಭವೇತ್‌ | 
ಸಂತೋಷಮೂಲಂ ಹಿ ಸುಖಂ ದುಃಖಮೂಲಂ ಫಿಪರ್ಯಯಃ॥ ೧೨ 


ಸುಖಾಪೇಕ್ಷೆಯುಳ್ಳವನು ಅದರ ಪ್ರಾಪ್ತಿಗೆ ಇದ್ದುದರಲ್ಲೆ ಸಂತೋಷ 
ತಂದುಕೊಳ್ಳಬೇಕು. ಹಲವು ಹಂಬಲಿಸಿ ಮನಸ್ಸು ಅಶಾಂತವಾಗಬಾರದು, 
ಸಂತೋಷದಿಂದ ಸುಖವು ಉಂಟಾಗುವುದು. ಆದುದರಿಂದ ಜೀವನೋ 
ಪಾಯ ದ್ರವ್ಯಾರ್ಜನೆಗಳಲ್ಲಿ ಅಧಿಕಾಸಕ್ತಿಯು ಶ್ರೇಯಸ್ಕರವಲ್ಲ. ಅಧಿಕ 
ಪೃಸಂಗದಿಂದ ಅಕಸ್ಮಾತ್‌ ನಿರೀಕ್ಲಿಸಿದ ಲಾಭವಿಲ್ಲದೆ ನಷ್ಟವಾದರೆ ಪ್ರಬಲಾ 
ಘಾತವಾಗಿ ಮನಸ್ಸು ಕರ್ತವ್ಯಗಳಿಗೆ ವಿಘ್ನವಾಗುವುದು. ಅಶಾಂತಸ್ಕ ಕುತಃ 
ಸುಖಂ..ಗೀತಾ. 


ರಿಂ-ಅಧ್ಯಾಯ: ೪] ಮನಸ್ಮ್ಮೃತಿ ದಿಳ೫ 


ಅತೋನ್ಕ ತಮಯಾ ವೃತ್ತ್ಯಾ ಜೇವಂಸ್ತು ಸ್ನಾತಕೋ ದ್ವಿಜಃ ! 
ಸ್ವರ್ಗಾಯುಷ್ಕಯಶಸ್ಥಾನಿ ವ್ರತಾನೀಮಾನಿ ಧಾರಯೇತ್‌ | ೧೩ 


ಮೇಲೆ ಹೇಳಿದ ಯಾವುದೇ ರೀತಿಯ ಜೀವನೋಪಾಯದಿಂದ ಜೀವಿ 
ಸುತ್ತ ಸ್ನಾತಕನು ಆಯಸ್ಸು, ಯಶಸ್ಸು, ಪುಣ್ಯಕರಗಳಾದ ಈ ವ್ರತಗಳನ್ನು 
ಆಚರಿಸಬೇಕು. 


ವೇದೋದಿತಂ ಸ್ವಕಂ ಕರ್ಮ ನಿತ್ಯಂ ಕುರ್ಯಾದತದ್ರಿತಃ | 
ತದ್ಧಿ ಕುರ್ವನ್‌" ಯಥಾಶಕ್ತಿ ಪ್ರಾಪ್ನೋತಿ ಪರಮಾಂ ಗತಿಂ! ೧೪ 


ವೇದೋಕ್ತವಾದ ಸ್ವಕರ್ಮಗಳನ್ನು ಬೇಸರವಿಲ್ಲದೆ ಮಾಡಬೇಕು. ಅದ 
ರಿಂದ ಅವನಿಗೆ ಶ್ರೇಯಸ್ಸು ಇದೆ. 


ನೇಹೇತಾರ್ಥಾನ್‌ ಪ್ರಸಂಗೇನ ನ ವಿರುದ್ಧೇನ ಕವರರ್ವಾಣಾ! 
ನ ವಿದ್ಯಮಾನೇಷ್ವರ್ಥೇಷು ನಾರ್ತ್ಯಾಮಹಿ ಯಶಕಸ್ತತಃ ೧೫ 


ಗಾನ, ಸಂಗೀತ, ವಾದ, ವಾದನಗಳು ಲಲಿತಕಲೆಗಳು ಇವು ಮಿಶ್ರ 
ಸಂತತಿಯವರಿಗೆ, ದುಃಖಕಾಲದಲ್ಲಿಯೂ ಅದನ್ನು ಪ್ರೀತಿಸಬಾರದು; ಅದರಿಂದ 
ಧನಾರ್ಜನೆ ಮಾಡಬಾರದು. 


ಇಂದ್ರಿಯಾರ್ಥೇಷು ಸರ್ವೇಷು ನ ಪ್ರಸಜ್ಹೇತ ಕಾಮತಃ। 
ಅತಿಪ್ರಸಕ್ತಿಂ ಜೈತೇಷಾಂ ಮನಸಾ ಸನ್ನಿ ವರ್ತಯೇತ್‌ | ou 


ಫ್ರಿ ್ರಿಯಗಂಧರಸಶಬ್ದ ಸ್ಪರ್ಶರೂಪಗಳಲ್ಲಿ ಅತಿಪ್ರಸಕ್ತಿಯನ್ನು ಮನಸ್ಸಿಗೆ 
ಉಂಟು ಮಾಡಬಾರದು. 


ಸರ್ವಾನ್‌ಸರಿತ್ಯಜೇದರ್ಥಾನ್‌ ಸ್ವಾಧ್ಯಾಯಸ್ಮ ವಿರೋಧಿನಃ ॥ 
ಯಥಾತಥಾಧ್ಯೂಸಯಂಸ್ತು ಸಾ ಹ್ಯಸ್ಯ ಕೃತಕೃತ್ಯತಾ | ೧೭ 


ವೇದಾಧ್ಯಯನ ತದರ್ಧ ವಿಚಾರಗಳಿಗೆ ವಿರೋಧಿಗಳಾದ ಸಕಲ ವ್ಯಾಪಾ 
ರಗಳನ್ನು ಬಿಡಬೇಕು. ಆಗಲೇ ಜೀವನಸಾಫಲ್ಯವು. ಇದು ಎಲ್ಲ ವಿಧಿ 
ನಿಷೇಧಗಳ ಮೂಲ ಸೂತ್ರವು. 


೧೪೬ ಮನುಸ್ಮೃತಿ [ ಅಧ್ಯಾಯ : ೪ 


ವಯಸ ಕರ್ಮಣೋರ್ಥಸ್ಯ ಶ್ರುಕಸ್ಕಾಭಿಜನಸ್ಯ ಚ | 
ವೇಷವಾಗುುದ್ಧಿ ಸಾರೂಪ್ಯ ಮಾಚರರ೯ ವಿಚರೇದಿಹ | ೧೮ 


ಬಾಲ್ಕದ ಬ್ರಹ್ಮಚರ್ಯೆ, ವಿದ್ಕಾಭ್ಮಾಸ. ಯೌವನದ ಸಹಧರ್ಮಿಣೀ 
ಸಹಜೀವನ. ಅಪರ ವಯಸ್ಸಿನ ವಿರಾಗ ಜೀವನಗಳಿಗೂ ತನ್ನ ಧನ-ಶಾಸ್ತ್ರ-- 
(ವಿದೆ) ಕುಲಗಳಿಗೂ ಉಚಿತವಾದ ವೇಷ, ವಚನ, ಬುದ್ಧಿಗಳನ್ನು ಹೊಂದಿರ 
ಬೇಕು. ಸ್ತ್ರೀಮನಮೋಹಕವಾದ ಕಾಮೋತ್ತೇಜಕವಾದ ಗಂಧಮೂಲ್ಕ 
ಅಲಂಕಾರ ಮಾಷಘೃ ತಪಯೋರೂಪ ಆಹಾರಗಳು ಯೌವನದ ಹೊರತು 
ಇತರ ವಯಸ್ಸಿನಲ್ಲಿ ಶೋಭಿಸುವುದಿಲ್ಲ. ಆಗ ವಿಲಾಸವೇಷವು ತನ್ನ ಮತ್ತು 
ಪತ್ನಿಯ ಮನಃಶಾಂತಿಗೆ ಅವಶ್ಯವಿದೆ. ವಿಷಯಗಳ ಅತ್ಯಂತ ತ್ಕಾಗವು 
ದೇಹಕ್ಕೆ ಅಪಾಯಕರವು, ಮನಸ್ಸಿನ ಕ್ಟೋಭಕಾರಣವು. ಇದು ವೇಷವಾಕ್‌ 
ಬುದ್ಧಿಗಳ ರೀತಿ-ನೀತಿಯ ಸೂತ್ರವು. 


ಬುದ್ಧಿ ವೃದ್ಧಿ ಕರಾಣ್ಯಾಶು ಭನ್ಯಾನಿ ಚ ಹಿತಾನಿ ಚ | 

ನಿತ್ಯಂ ಶಾಸ್ತ್ರಾಣ್ಯ ವೇಸ್ಷೇತ ನಿಗಮಾಂಶ್ಲೈೈವ ವೈದಿಕಾನ್‌ | ೧೯ 

ನ್ಶಾಯ, ವ್ಯಾಕರಣ, ವಮೂಮಾಂಸಾ, ಸ್ಮೃತಿಗಳು, ಅರ್ಥಶಾಸ್ತ್ರ, ನೀತಿ 
ಶಾಸ್ತ್ರಗಳು, ವೈದ್ಯ-ಜ್ಯೋತಿಷಿಗಳು, ವೈದಿಕ ವ್ಯಾಖ್ಯಾನಗಳು ಇವುಗಳನ್ನು 
ಪ್ರತಿದಿನವೂ ಅವಲೋಕಿಸುತ್ತ ನಿಶಿತಮತಿಯಾಗಬೇಕು. 


ಯಥಾ ಯಥಾ ಹಿ ಪುರುಷಃ ಶಾಸ್ತ್ರಂ ಸನಂಧಿಗಚ್ಛತಿ 
ತಥಾ ತಥಾ ನಿಜಾನಾತಿ ವಿಜ್ಞಾನಂ ಚಾಸ್ಯ ರೋಚತೇ ॥ೃ ೨೦ 


ಶಾಸ್ತ್ರವನ್ನು ಓದಿ ಮನನ ಮಾಡಿದಂತೆ ಆತ್ಮವಿಜ್ಞಾನವು ಉಂಟಾಗು 
ವುದು. ಮತ್ತು ಅದರಲ್ಲಿ ರುಚಿಯುಂಟಾಗುವುದು. 


ಖಯಸಿಯಜ್ಞಂ ದೇವಯಜ್ಞಾಂ ಭೂತಲುಂಜ್ಞಂ ಚ ಸರ್ವದಾ | 
ನೃಯಜ್ಞಂ ಪಿತೃ ಯಜ್ಞಂ ಚ ಯಥಾಶಕ್ತಿ ನ ಹಾಸಯೇತ್‌ ॥ ೨೧ 


ಹಿಂದೆ ಹೇಳಿದ ಪಂಚಯಜ್ಞವು ಸ್ನಾತಕ ವ್ರತವೂ ಹೌದು. 


ಅಧ್ಯಾಯ ೬ ೪] ಮನುಸ್ಮೃತಿ ದಿಳಿಪಿ 


ಏತಾನೇಕೇ ಮಹಾಯಜ್ಞಾನ್ಯ ಜ್ವಶಾಸ್ತ್ರನಿದೋ ಜನಾಃ | 
ಅನೀಹಮಾನಾಃ ಸತತಮಿಂಂದ್ರಿ ಯೇಷ್ವೆ (ವ ಜುಹ್ವತಿ | ೨೨ 


ಯಜ್ಞ ಶಾಸ್ತ್ರ ಬಲ್ಲವರಾದ ಪ್ಲಾ ಪ್ರಾಜ್ಞ ರು ಈ ಪಂಚಯಜ್ಞ ವನ್ನು ಇಚ್ಛೆ 
ಸದೆ ತೆ ್ಲನೇಂದ್ರಿ ಜು ಹುಂಚ ವಾಗಿ ಅವನ್ನು. ಜಾಡು 
ತ್ತಾರೆ. 

ವಾಚ್ಯೇಕೇ ಜುಹ್ವತಿ ಪ್ರಾಣಂ ಪ್ರಾಣೇ ವಾಚಂ ಚೆ ಸರ್ವದಾ | 

ವಾಚಿ ಪ್ರಾಣೇ ಚ ಪಶ್ಯಂತೋ ಯಜ್ಞ ನಿರ್ವೃತ್ತಿಮಕ್ಷಯಾಂ | ೨೩ 

ಉಪನಿಷತ್ತಿನ ಉಪಾಸನಾಕಾಂಡದಲ್ಲಿ ಹೇಳುವಂತೆ ಪಾ ಣವನ್ನು ವಾಕ್ಕಿ 


ನಲ್ಲಿ, ವಾಕ್ಕನ್ನು ಪ್ರಾಣದಲ್ಲಿ ಸಂಪಾದಿಸಿ ಯಜ್ಞ ವು ನಿಷ್ಟನ್ನವಾಗುವುದು 
ಅಕ್ಷಯ ಫಲವು ಎಂದು ಕೆಲವರು. 


ಜ್ಞಾ ನೇನೈವಾಪರೇ ವಿಪ್ರಾ ಯಜಂತ್ಕೇತೈರ್ಮಖ್ಯೆಃ ಸದಾ | 
ಜ್ಞಾನಮೂಲಾಂ ಕ್ರಿಯಾಮೇಷಾಂ ಪಶ್ಶಂತೋ ಜ್ಞಾನಡಸ್ಸುಷಾ ॥ ೨೪ 


ಪನಿಷತ್ತಿನ ಜ್ಞಾ ನಕಾಂಡದಲ್ಲಿ ಉಪದಿಷ್ಟವಾದ ಬ್ರಹ್ಮಜ್ಞಾ ನವೇ 
ರ್ಯಾ ಗಳ ಮೂಲವಾಗಿರುವುದರಿಂದ ಅವುಗಳು ಆನಗ: ಬ್ರಹ್ಮ 
ಜ್ಞಾನ ರೂಪವಾಗಿರುವುದು. ಬಾಹ್ಮರೂವವು ಪಂಚಯಜ್ಞ ಗಳಿಗೆ ಅಪ್ಪಧಾನ 
ವಾಗುವುದು. 


ಅಗ್ನಿ ಹೋತ್ರಂ ಚ ಜುಹುಯಾದಾದ್ಯಂತೇ ದ್ಯುನಿಶೋಃ ಸಜಾ | 
ದರ್ಶೇನ ಚಾರ್ಥಮಾಸಾಂತೇ ಪೌರ್ಣನರಾಸೇನ ಚೈವ ಹಿ 1 ೨೫ 


ಉಭಯ ಸಂಧ್ಯೆಗಳಲ್ಲಿ ಅಗ್ನಿಹೋತ್ರವುು, ಉಭಯಪಕ್ಷಾಂತದಲ್ಲಿ ಎರಡು 
ಯಾಗವು ಕರ್ಮಾಭಿಲಾಷಿಗಳ ಕಾರ್ಯವು. 


ಸಸ್ಮಾಂತೇ ನವಸಸ್ಯೇಸ್ಟ್ಯ್ಯಾ ತಥರ್ತ್ವಂತೇ ದ್ವಿ ಜೋಧ್ವರ್ಕೆಃ | 
ಸಶಂನಾ ತ್ವಯನಸ್ಕಾ ಬೌ ಸಮಾಂತೇ ಸೌಮಿಕೈರ್ಮಖ್ಯೆಃ | ೨೬ 


ಸಸ, ಫಲ, ಧಾನ್ಯಗಳ ನಿಷ್ಪತ್ತಿ ಸಮನಂತರಕಾಲದಲ್ಲಿ ಆ ಗ್ರಯಣ 
ಸಸ್ಕೇಷ್ಟಿಯು, ಚಾತುರ್ಮಾಸೇಷ್ಟಿಯು, ಎರಡು ಅಯನಾರಂಭಗಳಲ್ಲಿ ಪ೭ಂ 


೧೪೮ ಮನಂಸ್ಮ ತಿ [| ಅಧ್ಯಾಯ ; ೪ 


ಯಾಗವು, ವರ್ಷಾಂತದಲ್ಲಿ ಸೋಮಸಾಧ್ಯಗಳಾದ ಅಗ್ನಿಷ್ಟೋಮ, ಮುಂತಾ 
ದುವನ್ನು ಮಾಡುತ್ತಿರಬೇಕು. 


ನಾನಿಷ್ಟ್ಯಾ ನವಸಸ್ಕೇಷ್ಟ್ಯಾ ಪಳುನಾ ಚಾಗ್ನಿ ಮಾಸ್ಟ್ರ್ವಿಜಃ 

ನವಾನ್ನ ಮುದ್ಯಾನ್ಮಾಂಸಂ ವಾ ದೀರ್ಥಮಾಯಂಂರ್ಜಿ ಜೀವಿಷುಃ | ೨೭ 
ನವೇನಾನರ್ಚಿತಾ ಹೃಸ್ಯ ಪಶಂ ಹವ್ಯೇನಚಾಗ್ನ ಯಂ॥ | 
ಪ್ರಾಣಾನೇವಾತ್ತುಮಿಚ್ಛ೦ತಿ ನವಾನ್ನಾ ವಿಂಸಗರ್ಧಿನಃ ॥ ೨೮ 


ಹೊಸ ಅಕ್ಕಿ ಅನ್ನ, ಮಾಂಸ ಇವು ದೇವತೆಗಳಿಗೆ ಪ್ರಿಯ. ಅವರು ತೃಪ್ತ 
ರಾಗಲು ನವಸಸ್ಯೇಷ್ಟಿ ಪಶುಯಾಗಗಳನ್ನು ಮಾಡಬೇಕು. ಆಗ ದೀರ್ದಾ 
ಯುಸ್ಸು ಲಭಿಸುವುದು. ಗೃಹಸ್ಥನು ಸ್ನಾತಕನೇ, 


ಆಸನಾಶನಶಯ್ಯಾಭಿರದ್ರಿ ರ್ಮೂ ಲಫಲೇನ ವಾ 
ನಾಸ್ಕ ಕಶ್ಚಿದ್ವಸೇದ್ಸೇಹೇ ಶಕ್ತಿತೋ$6 ನರ್ಚಿತಕೋತಥಿಃ ೨೯ 


ಚಾಪೆ, ಪೀರ, ಅನ್ನ, ನೀರು, ಹಣ್ಣು-ಹಂಪಲು ಕೊಟ್ಟು ಸತ್ಮರಿಸದೆ 
ಮನೆಯಲ್ಲಿ ಬಂದವರನ್ನು ಸುಮ್ಮಗೆ ಬಿಡಬಾರದು. 


ಪಾಷಂಡಿನೋ ವಿಕರ್ಮಸ್ಥಾನ್‌ ಬೈಡಾಲವುತಿಕಾಂಛಟಾನ್‌ | 
ಹೈತುಕಂನ್‌ ಬಳವೃತ್ತ್ವೀಂತ್ಚ ವಾಜ್ಮಾತ್ರೆ (ಣಾಪಿ ನಾರ್ಚಯೇತ್‌ | ೩೦ 


ವೇದಮತದವರಲ್ಲದ ಇತರರೆನ್ನು ಅಭ್ಯಾಗತರಾದರೆ ಗೌರವಾದರ 
ಗಳಿಂದ ಮಾತನಾಡಿಸುವ ಅವಶ್ಯವಿಲ್ಲ. ಆದರೂ ನಿಂದಾ...ತಿರಸ್ಕಾರ, ಅವ 
ಹೇಲನ, ತರ್ಜನ, ಭರ್ತ್ಸನ ಮಾಡದೆ ಅನ್ನದಾನ ಮಾಡಬೇಕು. 


ಪೇದವಿಬ್ಯಾ ವ್ರತಸ್ನಾ ತಾನ್‌ ಶ್ರೋತ್ರಿಯಾನ್‌ ಗೃ ಹಮೇಧಿನಃ | 
ಪೂಜಯೇದ್ದ ವೃಕನೈೇನ ವಿಪರೀತಾಂಶ್ಚ ವರ್ಜಯೇತ್‌ | ೩೧ 


ಮೇಡವಿದ್ಯಾವ್ರತಸ್ಥ ರೂ ವೇದಪಾರಕರೂ ಗೃಹಸ್ಥರೂ ಆದ ಸಜ್ಜನರಿಗೆ 
ವೇವಪಿತೃಶೇಷಾನ್ನವನ್ನು ಬಡಿಸಬೇಕು. ಇತರರಿಗೆ ಬೇರೆ ಅನ್ನ ಮಾಡಿ 
ಬಡಿಸಬೇಕು. 


ಅಧ್ಯಾಯ : ೪] ಮನುಸ್ಮೃತಿ ೧೪೯ 


ಶಕ್ತಿ ತೋಸಚಮಾನೇಭ್ಮೋ ದಾತವ್ಯಂ ಗೃಹಮೇಧಿನಾ | 
ಸಂವಿಭಾಗಶ್ಚ ಭೂತೇಭ್ಯ ಃ ಕರ್ತವ್ಕೊಆನುಪರೋಥತಃ | 2೨ 


ಅಡಿಗೆ ಮಾಡಿ ಉಣ್ಣದ ವಿಮತೀಯ ವಿರಾಗಿಗಳಿಗೆ ಅನ್ನದಾನವೆ 
ಗೃಹಸ್ಥನ ಕಾರ್ಯವಾದರೂ ತನ್ನ ಪೋಷ್ಯವರ್ಗಕ್ಕೆ ಕೊರತೆ ಮಾಡಿಕೊಳ್ಳ 
ಬಾರದು. ಅಂತಹ ಸಂದರ್ಭದಲ್ಲಿ ನಿರಾಕರಣೆಯು ಅಪರಾಧವಲ್ಲ. 


ರಾಜತೋ ಧನಮನ್ವಿ ಚ್ಛೇಶ್ಸಂಸೀದನ್‌ ಸ್ನಾ ತಕಃ ಕ್ಷುಧಾ | 
ಯಾಜ್ಯಾಂತೇವಾಸಿನೋರ್ವಾಹಿ ನ ತ್ವನ್ಯತ ಇತಿ ಸ್ಥಿತಿ | 2 


ಜೀವನಕ್ಕೆ ಹಣವಿಲ್ಲವಾದರೆ ದೇಶದ ರಾಜನಿಂದ ತನ್ನಿಂದ ಯಾಗಮಾಡಿಸಿ 
ಕೊಳ್ಳುವವರಿಂದ ಶಿಷ್ಕನ ರಕ್ಷಕರರಿಂದ ಹಣ ಪಡೆಯಬಹುದು. ಅವರು 
ಕೊಡುವಂತಿರಬೇಕು. ಬೇರೆಯವರಿಂದ ಕೇಳಿ ತಕ್ಕೊಳ್ಳುವುದು ಭೂಷಣ 
ವಲ್ಲ. ಅಯಾಚಿತವಾಗಿ ಕೊಟ್ಟರೆ ತೆಕ್ಕೊಳ್ಳುವುದು ಅಪರಾಧವಲ್ಲ. ಅಂತೂ 
ಹಸಿವಿನಿಂದ ನರಳಬಾರದು. 


ನ ಸೀದೇತ್ಸಾ ತಕೋ ವಿಪ್ರಃ ಫುಧಾ ಶಕ್ತಃ ಕಥಂಚನ | 
ನ ಜೀರ್ಣಮಲವದ್ವಾಸಾ ಭವೇಚ್ಚ ವಿಭವೇ ಸತಿ 1 ೩೪ 


ಹಣವಿರುವಾಗ ಹಸಿದು ಬಳಲುತ್ತ ಹಣ ಕಟ್ಟೆಡಬಾರದು. ಹರುಕು 
ಕೊಳಕು ಬಟ್ಟೆ ಉಡಬಾರದು. ವಿರಾಗಿಗಳ ಅವಸ್ಥೆಯನ್ನು ಗೃಹಸ್ಥನು 
ಆಚರಿಸಬಾರದು. ವೈರಾಗ್ಯವಿದ್ದರೆ ಸನ್ಮಾಸಿಯಾಗುವುದಲ್ಲದೆ ಹೆಂಡತಿ 
ಮಕ್ಕಳನ್ನು ಸಾಕುವವನು ಅವರಿಗೆ ಉಚಿತವಾಗಿ ವರ್ತಿಸಲು ತಪ್ಪಬಾರದು. 
ಆರಂಭಿಸುವುದು ಒಂದು--ಮಾಡುತ್ತಿರುವುದು ಇನ್ನೊಂದು ಆಗಬಾರದು. 


ಕ್ಲಪ್ತಕೇಶನಖಶ್ಮಶ್ರುರ್ಬಾಂತಃ ಶುಕ್ಲಾಂಬರಃ ಶುಚಿಃ ! 
ಸ್ವಾಧ್ಯಾಯೇ ಚೈವ ಯುಕ್ತಃ ಸ್ಯಾನ್ನಿ ತ್ಕಮಾತ್ಮಹಿತೇಷು ಚ | «೫ 


ಆರೋಗ್ಯ ಭೇಷಜಸೇವನೆಗಳನ್ನು ಅಲಕ್ಷಿಸಬಾರದು. ವ್ರತ-ತಪಸ್ಸುಗಳು 


ದೇಹವಿರೋಧಿಯಾಗದಂತೆ ನೋಡುತ್ತಿರಬೇಕು. ಶರೀರಮಾದ್ಕಂ ಖಲು 
ಧರ್ಮಸಾಧನಂ 1 ಬಿಳಿ-ಒಳ್ಳೆ- ಶುಚಿ ಕೂದಲು, ಉಗುರು, ಗಡ್ಡೆ, ಮೂಸೆ 


೧೫೦ ಮನಸ್ಮೃೃತಿ [ ಅಧ್ಯಾಯ; ೪ 


ಗಳನ್ನು ಇಚ್ಛಾ )ನುನಾರ ಅಲಂಕರಿಸಿರಬೇಕು. ಮತ್ತು ಕೈಕಾಲುಗಳ ಚಪಲತೆ 
ಯಿಂದ ಸದಾ ಹೆಂಡತಿ-ಮಕ್ಕಳು, ಸೇವಕರು, ಆಶ್ರಿತರಿಗೆ ಹೊಡೆಯುವ ಬಡಿ 
ಯುವ ಅಭ್ಯಾಸವಿದ್ದರೆ ಪ್ರಾಣಾಪಾಯ ಪ್ರಸಂಗವೂ ಬರುವುದುಂಟು. ಈ 
ಸಂಯಮದಿಂದಲೂ, ಸುಂದರಾಂಗನಾಗಿಯೂ ಪತ್ನೀಪುತ್ರರಿಗೆ ಆಕರ್ಷಕನಾಗಿರ 
ಬೇಕು. ಇಲ್ಲವಾದರೆ ಪತ್ನಿಯು ಚಂಚಲಚಿತ್ತಳಾಗಿ ಪರಪುರುಷನ ಮೋಹಕ್ಕೆ, 
ಸ್ತೀ ತಿರಸ್ಕಾರಕ್ಕೆ ಸ್ತ್ರೀಪ್ರಾಣಾಪಾಯಕ್ಕೆ ಎಡೆಯಾಗಬಹುದು. ಕಾಮದ 
ಸೇವನೆಯನ್ನು ನಿರಾಕರಿಸುವ ಭರದಲ್ಲಿ ಇದನ್ನು ಮರೆತು ತನ್ನ ವಯೋಧರ್ಮ 
ಕರ್ತವ್ಯವೃಕ್ಷದ ಮೂಲಕ್ಕೆ ಕುಠಾರವಿಡಬಾರದು. ಈ ಕಾಲದ ಅನೇಕ 
ವೈದಿಕರು ಇದನ್ನು ಎಚ್ಚರದಿಂದ ಅವಧರಿಸಬೇಕು. 


ವೈಣನೀಂ ಧಾರಯೇದ್ಯಷ್ಟಿಂ ಸೋದಕಂ ಚ ಕಮಂಡಲಂಂ | 
ಯಜ್ಞೊೋಪನೀತಂ ವೇದಂ ಚ ಶುಭೇ ರಾಕ್ಮೇ ಚ ಕುಂಡಲೇ! ೩೬ 


ಬಿದಿರಿನ ದೊಣ್ಣೆ, ಜಲಪಾಶ್ರ, ಯಜೋಪನೀತ, ದರ್ಭಮುಖ್ಬ ಸ್ವರ್ಣ 
ಕುಂಡಲಗಳನ್ನು ಧರಿಸಬೇಕು. 


ನೇಕ್ಷೇತೋದ್ಯಂತನರಾದಿತ್ಕ್ಯಂ ನಾಸ್ತಲಯಂತಂ ಕದಾಚನ | 
ನೋಪಸೃಸ್ಟಂ ನ ವಾರಿಸ್ಥಂ ನ ಮುಧ್ಯಂ ನಭಸೋ ಗತಂ | ೩೭ 


ಸೂರ್ಯಬಿಂಬವನ್ನು ಎಂದೂ ನೋಡಿರುವುದು ಒಳ್ಳೇದು. ಪ್ರಖರ 
ಪ್ರಕಾಶವು ನೇತ್ರಹಿತವಲ್ಲ, ಆರೋಗ್ಯಕರವಲ್ಲ. 


ನ ಲಂಘಯೇ ದೃತ್ಸತಂತ್ರೀಂ ನ ಪ್ರಧಾವೇಚ್ಚ ವರ್ಷತೀ | 
ನ ಚೋಹಕೇ ನಿರೀಕ್ಷೇತ ಸ್ವಂ ರೂಪಪಿಂತಿ ಧಾರಣಾ | ೩೮ 


ಕರುಗಳನ್ನು ಕಟ್ಟಿದ ಬಳ್ಳಿಯನ್ನು ದಾಟುವುದು, ಮಳೆಯಲ್ಲಿ ಕೊಡೆಯಿ 
ಲ್ಲದೆ ಓಡುವುದು, ನೀರಿನಲ್ಲಿ ತನ್ನ ಪ್ರತಿಬಿಂಬ ನೋಡುವುದು ಕೂಡದು. 
ದೃಷ್ಟಾದ್ಯಷ್ಟಫಲಗಳನ್ನು ಊಹಿಸಬೇಕು. ಇದೆಲ್ಲ ಸದ್ಧೃತ್ತವು. 


ಮುದಂ ಗಾಂ ಜೈನತಂ ವಿಪ್ರಂ ಘೃತಂ ಮಧು ಚತುಷಪ್ಕಥಂ | 
ಪ್ರದಕ್ಷಿಣಾನಿ ಕುರ್ನೀತ ಪ್ರಜ್ಞಾ ತಾಂಶ್ಸೃ ನನಸ್ಪತೀನ್‌ | 4೯ 


ಅಧ್ಯಾಯ : ೪] ಮನುಸ್ಕ ತಿ ೧೫೧ 


ಎತ್ತಿದಮಣ್ಣು, ಗೋ, ದೇವವಿಗ್ರಹ, ವಿಪ್ರ, ತುವ, ಜೇನು, ನಾಲ್ಕು 
ದಿಕ್ಕಿಗೆ ಬಾಗಿಲಿರುವ ದೊಡ್ಡಮನೆ, ಪ್ರಸಿದ್ಧ ವನಸ್ಪತಿ ಇವುಗಳನ್ನು ಅಪ್ತ 
ದಕ್ಷಿಣವಾಗಿ ನಡೆಯಬಾರದು. 


ನೋಪಗಚ್ಛೇತ್ಛ್ರನಂತ್ರೋಸಿ ಸ್ತ್ರಿಯಮಾರ್ಕವದರ್ಶನೇ | 
ಸಮಾನಶಯನೇ ಚೈವ ನ ಶಯೂತ ತಯಾ ಸಹಗ ೪೦ 


ತನ್ನ ಸ್ತ್ರೀಯು ರಜಸ್ವಲೆಯಾದಾಗ ಅವಳ ಎಲ್ಲ ತರದ ಸಂಬಂಧವನ್ನು 
ಬಿಡಬೇಕು. 


ರಜಸಾಭಿಫಪ್ಲು ತಾಂ ನಾರೀಂ ನರಸ್ಯ ಹ್ಮುಪಗಚ್ಛ ತಃ | 
ಪ್ರಜ್ಞಾ ತೇಜೋ ಬಲಂ ಚಕ್ಷುರಾಯುಂಶ್ಚೈವ ಪ್ರಹೀಯೆತೆ ॥ ೪೧ 


ತಾಂ ನಿವರ್ಜಯತಸ್ತ ಸ್ಥ ರಜಸಾ ಸಮಭಿಪ್ಲ ತಾಂ | 
ಪ್ರಜ್ಞಾ ತೇಜೋ ಬಲಂ ಚಕ್ಷುರಾಯುಶ್ಚೈೈವ ಪ್ರವರ್ಧತೇ 1 ೪೨ 


ರಜಸ್ವಲಾಸಂಗವನ್ನು ಬಿಟ್ಟರೆ ಬುದ್ದಿ, ವರ್ಚಸ್ಸು, ಬಲನೇತ್ರಶಕ್ತಿ, 
ಆಯುಸ್ಸು ಕ್ಟೀಣವಾಗದೆ ವೃದ್ಧಿಯಾಗುವುದು. 


ನಾಶ್ಸೀಯಾದ್ಭಾರ್ಯಯಾ ಸಾರ್ಧಂ ನೈ ನಾವೂಕ್ಷೇತ ಚಾಶ್ನ ತೀಂ | 
ಕ್ಷುವತಿಂ ಜೃಂಭಮಾಣಾಂ ವಾನ ಚಾಹೀನಾಂ ಯಥಾಸುಖಂ! ೪೩ 


ಹೆಂಡತಿಯು ಉಣ್ಣುವಾಗ, ಆಕಳಿಸುವಾಗ, ಸೀನುವಾಗ, ಸುಖಾಸನ 
ದಲ್ಲಿರುವಾಗ ಗಂಡನು ನೋಡುತ್ತಿರಬಾರದು. (ಹೆಂಡತಿಯೊಡನೆ ಒಂದಂ 
ಪಾತ್ರೆಯಲ್ಲಿ ಉಣ್ಣಬಾರದು.) ಆಗ ನೋಡಿದರೆ ತನಗೆ ಜುಗುಪ್ಸೆಯೂ 
ಅವಳಿಗೆ ಲಜ್ಜೆಯೂ ವೇಗ ನಿರೋಧವೂ ಉಂಟಾಗುವುದರಿಂದ ಇಬ್ಬರಿಗೂ 
ಹಿತವಿಲ್ಲ. ಮುಂದೆಯೂ ಇಂತಹದನ್ನು ಹೇಳಲಾಗುವುದು. 


ನಾಂಜಯಂತೀಂ ಸ್ವಕೇ ನೇತ್ರೇ ನ ಚಾಭ್ಯಕ್ಲಾ ಮನಾವೃತಾಂ 
ನ ಸಶ್ಶೇಶ್ಟ್ರಸವಂತೀಂ ಹ ತೇಜಸ್ವಾ ಮೋ ದ್ವಿಜೋತ್ತಮಃ | ep 


ಹೆಂಡತಿಯು ಕಣ್ಣಿಗೆ ಕಾಡಿಗೆ ಸವರುವಾಗ ಮೈಗೆ ಎಣ್ಣೆಸವರುವಾಗ 
ಮೇಲು ಹೊದಿಕೆಯಿಲ್ಲದಿರುವಾಗ ಮಕ್ಕಳನ್ನು ಹೆರುವಾಗ ಅವಳೆನ್ನು ನೋಡ 


೧೫೨ ಮನಂಸ್ಕ್ಯೃತಿ [ ಅಧ್ಯಾಯ ; ೪ 


ಬಾರದು. ಅವಳಿಂದ ತಾನು ಆಕರ್ಷಣೆಗೊಳ್ಳುವ ತನ್ನ ಮನಸ್ತೇಜಸ್ಸು 
ಕ್ಷೀಣವಾಗುವುದು. 


ನಾನ್ನಮದ್ಯಾದೇಕವಾಸಾ ನ ನಗ್ನ ಸ್ನಾನಮಾಚರೇತ್‌ | 
ನ ಮೂತ್ರಂ ಪಥಿ ಕುರ್ವೀತ ನ ಭಸ್ಮನಿ ನ ಗೋವ್ರಜೇ॥ ೪೫ 


ಒಂದೇ ಬಟ್ಟೆ ಉಟ್ಟುಕೊಂಡು ಉಣ್ಣಬಾರದು, ಬಟ್ಟೆಯಿಲ್ಲದೆ ಬರಿ 
ಮೈಯಿಂದ ಬತ್ತಲೆಯಾಗಿ ಮೋಯಬಾರದು. ದಾರಿಯಲ್ಲಿ ಬೂದಿಯಲ್ಲಿ, 
ಹಟ್ಟಿಯಲ್ಲಿ ಮೂತ್ರ ಬಿಡಬಾರದು. 


ನ ಫಾಲಕೃಷ್ಣ್ವೇ ನ ಜಲೇ ನ ಚಿತ್ಕಾಂ ನ ಚ ಪರ್ವಶೇ। 

ನ ಜೀರ್ಣದೇವಾಯತನೇ ನ ವಲ್ಮೀಕೇ ಕದಾಚನ ॥ ೪೬ 
ನ ಸಸತ್ವೇಷು ಗತೇಷು ನ ಗಚ್ಛನ್ನಾ ಪಿ ಚ ಸ್ಥಿತಃ 

ನ ನದೀತೀರನಾಸಾದ್ಯ ನ ಚ ಪರ್ವಕವಮಂಸ್ತಕೆ | ೪೭ 


ನೇಗಿಲಿನಿಂದ ಉತ್ತಹೊಲದಲ್ಲಿ, ನೀರಿನಲ್ಲಿ ಅಗ್ನಿಕುಂಡದಲ್ಲಿ, ಹಾಳು 
ಬಿದ್ದ ದೇವಾಲಯದಲ್ಲಿ ಹುತ್ತದಲ್ಲಿ ಪ್ರಾಣಿಗಳಿರುವ ಬಿಲದಲ್ಲಿ, ನಿಲ್ಲುತ್ತ 


WH ಇಂಿಶಿ 


ನಡೆಯುತ್ತ, ನದೀದಡದಲ್ಲಿ, ಗಿರಿಶಿವಿರದಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರದು. 


ವಾಯ್ತಗ್ನಿನಿಪ್ರನಾದಿತ್ಯಮುಸಃ ಪಂಶ್ಯಂಸ್ತಥೈವ ಗಾಃ | 
ನ ಕದಾಚನ ಕಂರ್ವೀತ ನಿಜ್ಮಾತ್ರಸ್ಕ ವಿಸರ್ಜನಂ ॥|1 ೪೮ 


ವಾಯು, ಅಗ್ನಿ, ವಿವ್ರ, ಆದಿತ್ಯ, ನೀರು, ಗೋವುಗಳನ್ನು ನೋಡುತ್ತ 
ಎದುರಾಗಿ ಮಲಮೂತ್ರ ವಿಸರ್ಜನ ಮಾಡಬಾರದು. 


ತಿರಸ್ಫತ್ಕೋಚ್ಛರೇ ತ್‌ ಜಾಸ್ಮಲೋಸ್ಮ ಪತ್ರತೃಣಾದಿನಾ | 
ನಿಯಮ್ಮ ಪ್ರಯತೋ ವಾಚಂ ಸಂಪೀತಾಂಗೋನವಗುಂಧಿತಃ | 


ಮಲಮೂತ್ರ ವಿಸರ್ಜನೆ ಮಾಡುವ ಮೊದಲು ಆ ಸ್ಥಳಕ್ಕೆ ಕಡ್ಡಿ-ಕಸ, 
ತರಗೆಲೆ-ಹುಲ್ಲುಗಳಿಂದ ಹಾಸಬೇಕು. ತಲೆ-ಮೈ ಹೊದೆದು ಮುಚ್ಚಿಕೊಂಡು 
ಮೌನವಾಗಿ ವಿಸರ್ಜನೆ ಮಾಡಬೇಕು. 


ಅಧ್ಯಾಯ: ೪] ಮನುಸ್ಮೃತಿ ಏಹೂ 


ವೂತ್ರೋಚ್ಚಾರಸಮಂತ್ಸರ್ಗಂ ದಿವಾ ಕುರ್ಯಾದುದಜ್ಮುಖಃ | 
ದಕ್ತಿಣಾಭಿಮು ಖೋ ರಾತ್ರೌ ಸಂಧ್ಯ ಯೋಶ್ಚ ತಥಾ ದಿವಾ | ೫೦ 


ಹಗಲು, ಸಂಧ್ಯಾಕಾಲದಲ್ಲಿಯೂ, ಉತ್ತರಮುಖನಾಗಿಯೂ ರಾತ್ರಿ 
ದಕ್ಸಿಣಮುಖನಾಗಿಯೂ ಮಲಮೂತ್ರ ವಿಸರ್ಜನೆಯನ್ನು ಮಾಡಬೇಕು. 


ಛಾಯಾಯಾಮುಂಧಕಾರೇ ವಾ ರಾತ್ರಾವಹನಿ ವಾ ದ್ವಿಜಃ 1 
ಯಥಾಸಂಖಮಂಖಃ ಕುರ್ಯಾತ್ರಾಣಬಾಧಾಭಯೇಹು ಚ 1 ೫೧ 


ನೆರಳಲ್ಲಿ ಕತ್ತಲಲ್ಲಿ ಹಗಲು-ರಾತ್ರಿಯಾವಾಗಲೂ ಇತರ ಭಯ. ಪ್ರಾಣ 
ಭಯಗಳಿದ್ದಾಗ ದಿಜಕ್ನಿಯಮವಿಲ್ಲ. 

ಪ್ರತೃಗ್ಗಿಂ ಪ್ರತಿಸೂರ್ಯಂ ಚ ಪ್ರತಿಸೋಮೋದಕದ್ವಿಜಾನ್‌ | 

ಪ್ರತಿಗಾಂ ಪ್ರತಿವಾತಂ ಚ ಪ್ರಜ್ಞಾ ನಶ್ಯತಿ ಮೇಹತ8 1 ೫೨ 

ಕಣ್ಣಿಗೆ ಕಾಣದಿದ್ದರೂ ಅಗ್ನಿ, ಸೂರ್ಯ, ಚಂದ್ರ, ನೀರು, ದ್ವಿಜ ಗೋ, 
ವಾಯುಗಳು ಇರುವ ಕಡೆಗೆ ಎದುರಾಗಿ ಮಲಮೂತ್ರ ವಿಸರ್ಜನೆ ಮಾಡಿದರೆ 
ಪ್ರಜ್ಞಾನಾಶವಾಗುವುದು. 


ನಾನ್ನಿ ೦ ಮುಖೇನೋಪಧಮೋನ್ನಗ್ನಾಂ ನೇಕ್ಷೇತ ಚ ಸ್ರ್ರೀಯಂಂ | 
ನಾಮೋಧ್ಯ ೦ ಪ್ರಕ್ಷಿಪೇದಗ್ನೌ ನಚ ಪಾದೌ ಪ್ರತಾಪಯೇತ್‌ | ೫ 


ಬಾಯಿಂದ ಅಗ್ನಿಯನ್ನು ಊದಬಾರದು, ಬತ್ತಲೆಯಾಗಿ ಸ್ತ್ರೀ ದೇಹ 
ವನ್ನು ನೋಡಬಾರದು (ಮೈಧುನತಾಲ ಹೊರತು), ಮಲವನ್ನು ಬೆಂಕಿಯ 
ಮೇಲೆ ಎಸೆಯಬಾರದು. ಕಾಲನ್ನು ಬೆಂಕಿಯಿಂದ ಕಾಯಿಸಬಾರದು. 


ಅಧಸ್ತಾನ್ಸೋಸದಧ್ಯಾಚ್ಚ ನ ಚೈನಮಭಿಲಂಘಯೇೋತ್‌ ! 
ನ ಚೈನಂ ಪಾದತಃ ಕುರ್ಯಾನ್ನ ಪ್ರಾಣಾಬಾಧೆಮಾಚರೇತ್‌ 1 ೫೪ 


ಬೆಂಕಿಯನ್ನು ಮಂಚದಡಿಯಲ್ಲಿ ಕಾಲಕೆಳಗೆ, ಇಟ್ಟುಮಲಗಬಾರದು. 
ಅಡ್ಡಹಾರಬಾರದು. ಪ್ರಾಣಾಪಾಯದ ಕೆಲಸ ಮಾಡಬಾರದು. 


ನಾಶ್ಲೀಯಾತ್ಸಂಧಿವೇಲಾಂಯಾಂ ನ ಗಚ್ಛೇನ್ನಾಪಿ ಸಂನಿಶೇತ್‌ | 
ನ ಚೈವ ಪ್ರಲಿಖೇದ್ಭೂವಿಂಂ ನಾತ್ಮನೋಪಹರೇತ್ತ ೨೫೦ | sxe 


೧೫೪ ಮನುಸ್ಮೃತಿ [ ಅಧ್ಯಾಯ: ೪ 


ಸಂಧ್ಯಾಕಾಲದಲ್ಲಿ ಉಣ್ಣಬಾರದು, ನಡೆಯಬಾರದು, ಮಲಗಿರಬಾರದು, 
ನೆಲದಮೇಲೆ ರೇಖೆಯೆಳೆಯಬಾರದು, ತನ್ನ ಕಂರಮಾಲೆಯನ್ನು ತಾನೇ 
ತೆಗೆಯಬಾರದು. 


ನ:ಶ್ಪು ಮಾತ್ರಂ ಪುರೀಷಂ ವಾ ಸ್ಮೀವನಂ ವಾ ಸಮಂತ್ಸೃಜೇತ್‌! 
ಅಮೋಧ್ಯಲಿಪ್ರಮನ್ಯ ದ್ವಾ ಲೋಹಿತಂ ವಾ ವಿಷಾಣಿ ವಾ 1 ೫೬ 


ನೀರಿನಲ್ಲಿ (ಜಲಾಶಯದಲ್ಲಿ) ಮಲಮೂತ್ರ, ಉಗುಳು, ಮಲಸಹಿತವಾದ 
ಚಾಪೆ-ಬಟ್ಟೆ ಮುಂತಾದುದು, ರಕ್ತ, ವಿಷಗಳನ್ನು ಹಾಕಬಾರದು. 


ನೈಕಃ ಸುಸ್ಕಾಚ್ಛೂನ್ಶಗೇಹೇ ಶ್ರೇಯ-ಂಸಂ ನ ಕ್ರಬೋಧಯೇ3* | 
ನೋದಕ್ಕ ಯಾಭಿಭಾಷೇತ ಯಜ್ಞಂ ಗಚ್ಛೇನ್ನ ಚಾವೃತಃ ೫೩ 


ಜನಶೂನ್ಮಗೃಹದಲ್ಲಿ ತಾನೊಬ್ಬನು ನಿದ್ರಿಸಬಾರದು. ತನಗಿಂತ ಮಹಾ 
ತ್ಮನು ನಿದ್ರಿಸುತ್ತಿರುವಾಗ ಎಚ್ಚರಗೊಳಿಸಬಾರದು. ರಜಸ್ವಲಾಸ್ಟ್ರೀಯೊಡನೆ 
ಮಾತಾಡಬಾರದು. (ಆಮಂತ್ರಣ) ವರಣ ಮಾಡದೆ ಯಜ್ಞಕ್ಕೆ ಹೋಗ 
ಬಾರದು, 


ಅಸ್ಸ ಗಾರೇ ಗವಾಂ ಗೋಸ್ಕೇ ಬ್ರಾಹ್ಮಣಾನಾಂ ಚ ಸನ್ನಿಧೌ | 
ಸ್ವಾಭ್ಯಾಯೇ ಭೋಜನೇ ಚೈವ ದಕ್ಷಿಣಂ ಪಾಣಿಮುದ್ಧ ರೇತ್‌1 ೫೮ 


ಅಗ್ನಿಗೃಹ, ಹಟ್ಟಿ, ಬ್ರಾಹ್ಮಣಸಮ್ಮುಖ, ಅಧ್ಯಯನ, ಭೋಜನಗಳ 
ಸಂದರ್ಭದಲ್ಲಿ ಉತ್ತರೀಯವನ್ನು ಯಜ್ಞೊಪವೀತದಂತೆ ಹೊದೆದು ಬಲಗೈ 
ಮೇಲಿರುವಂತೆ ಬ್ರಹ್ಮವಸ್ತ್ರವುಳ್ಳವನಾಗಬೇಕು. 


ನವಾರಯೇದ್ದ್ನಾಂ ಧಯಂಂತೀಂ ನ ಚಾಚಕ್ಷೀತ ಕಸ್ಯಚಿತ್‌ | 
ನ ದಿನೀಂಪ್ರಾಯುಭಂ ದೃಷ್ಟ್ವಾ ಕಸ್ಕಚಿದ್ದರ್ಶಯೇದ್ಭುಭಃ 1. ೫೯ 


ಗೋವು ತಾನು ನೀರು ಕುಡಿಯುತ್ತಿದ್ದರೂ, ಕರುವಿಗೆ ಹಾಲು ಕುಡಿಸು 
ತ್ಲಿದ್ದರೂ ತಡೆಯಬಾರದು, ಹೇಳಲೂಬಾರದು. ಆಕಾಶದಲ್ಲಿ (ಕಾಮನ 
ಬಿಲ್ಲು) ಇಂದ್ರ ಧನಸ್ನನ್ನು ಕಂಡು ಯಾರಿಗೂ ತೋರಿಸಬಾರದು. 


ಅಧ್ಯಾಯ: ೪] ಮನುಸ್ಮೃತಿ ೦೫ 


ನಾಧಾರ್ಪಿಕೇ ವಸೇದ್ಲಾ ಶಮೋ ನ ವ್ಯಾಧಿಬಹುಲೇ ಭೃಶಂ! 
ನೈಕಃ ಪ್ರಸದ್ಯೇತಾಧ್ವಾನಂ ನ ಚಿರಂ ಪರ್ವತೇ ವಸೇತ್‌ | ೬೦ 


ಧರ್ಮಿಷ್ಠ ಜನರು ಇಲ್ಲದಿರುವ ಊರಲ್ಲಿ ವಾಸಿಸಬಾರದು, ರೋಗ 
ವ್ಯಾಪಿಸಿರುವ ದೇಶವನ್ನು ಬಿಡಬೇಕು. ಒಬ್ಬನೇ ದಾರಿ ನಡೆಯಬಾರದು. 
ಪರ್ವತದಲ್ಲಿ ಬಹುಸಮಯ ನಿಲ್ಲಬಾರದು. 


ನ ಶೂದ್ರರಾಜ್ಮೇ ನಿವಸೇನ್ನಾ ಧಾರ್ನಿಕಜನಾವೃತೇ | 

ನ ಪಾಷಂಡಿಗಣಾಕ್ರಾಂತೇ ನೋಪಸೃಷ್ಟೇಂತ್ಶಜೈರ್ನ್ಯಭಿಃ1 ೬೧ 

ಅಧಾರ್ಮಿಕರಾಜನ ರಾಜ್ಯದ ಊರಸುತ್ತಲೂ -ಹೊರಗೆ ಅಧರ್ಮಿಷ್ಠರು 
ಇದ್ದರೂ ಆ ಊರು ಒಳ್ಳೆದಲ್ಲ. ವೇದ-ಮತವಿರೋಧಿಗಳಿರುವ ಊರನ್ನು 
ಬಿಡಬೇಕು. 


ನ ಭುಂಜೀೇತೋದ್ದ್ಯೃತಸ್ಲೇಹಂ ನಾತಿಸಾಹಿತ್ಯಮಾಚರೇತ್‌ ! 
ನಾತಿಪ್ರಗೇ ನಾತಿ ಸಾಯಂ ನ ಸಾಯಂ ಪ್ರಾತರಾಶಿತಃ ೬೨ 


ತೈಲ ಶೂನ್ಯ ರುಕ್ಷ ಆಹಾರ ಸೇವಿಸಬಾರದು, ಅದು ತಾಮಸವು. 
ಹೊಟ್ಟೆತುಂಬ ಬೇಡ ಎನ್ನುವಷ್ಟು ಉಣ್ಣಬಾರದು. ಬಹಳ ಬೆಳಿಗ್ಗೆ ಬಹಳ 
ರಾತ್ರೆ ಉಣ್ಣಬಾರದು. ಬೆಳಿಗ್ಗೆ ಹೊಟ್ಟೆ ಬಿರಿಯುವಂತೆ ಉಂಡರೆ ರಾತ್ರೆ 
ಮತ್ತೆ ಉಣ್ಣ ಬಾರದು. 

ನ ಕ್ಚೀತ ವೃಥಾಚೇಷ್ಟಾಂ ನ ವಾರ್ಯಂಜರಿನಾ ಪಿಬೇತ್‌" | 

ನೋತ್ಸಂಗೇ ಭಕ್ಷಯೇದ್ದಕ್ಟ್ಯಾನ್ನ ಜಾತು ಸ್ಯಾತರ್ವಿ ತೂಹಲೀ | ೬೩ 

ಪ್ರಯೋಜನವಿಲ್ಲದ ಕೆಲಸ ಮಾಡಬಾರದು. ಕೈಯಲ್ಲಿ ನೀರು ಕುಡಿಯ 
ಬಾರದು. ಮಡಿಲಲ್ಲಿಟ್ಟು ತಿಂಡಿ ತಿನ್ನಬಾರದು. ಯಾವುದಕ್ಕೂ ಅತ್ಮು 
ತ್ಕಂಠೆ ತಾಳಬಾರದು. 


ನ ನೃತ್ಯೇ ದಥವಾ ಗಾಯೇನ್ನ ವಾದಿತ್ರಾಣೆ ವಾಡಯೇತ್‌ | 

ನಾಸ್ಫೋಟಿಯೇಸ್ಟ ಹ ಶ್ಷೇಡೇನ್ನ ಚ ರಕ್ತೋ ವಿರಾವಯೇತ್‌ 1 ೬೪ 

ನರ್ತನ, ಗಾನ, ಚರ್ಮತಂತ್ರೀವಾದ್ಕ, ಹಲ್ಲು ಕಡಿಯುವುದು, ಹೆಗಲು 
ತಟು ವುದು, ಮೃಗಪಕ್ಕಿ ಗಳ ಧ್ವನ್ಮನುಕರಣೆಗಳನ್ನು ಮಾಡಬಾರದು. 


೧೫೬ ಮನುಸ್ಮೃತಿ [ ಅಧಾಯ : ೪ 


ನ ಪಾದ? ಧಾನಯೇತ್ವಾಂಸ್ಕೇ ಕಜಾಚಿದಪಿ ಜಾಜನೆ | 
ನ ಭಿನ್ನಭಾಂಡೇ ಭಂಂಜೀತ ನ ಭ ವಪ್ರತಿದೂಹಿತೇ | ೬೫ 


ಎಂದೂ ಕಂಚಿನ ಪಾತ್ರೆಯಲ್ಲಿ ಕಾಲು ತೊಳೆಯಬಾರದು. ಬಿರುಕು 
ಬಿಟ್ಟ ಮರ-ಮಣ್ಣು ಪಾತ್ರದಲ್ಲಿ ಉಣ್ಣಬಾರದು. ಮನಸ್ಸಿಗೆ ಒಗ್ಗದ ಪಾತ್ರೆ 
ಯಲ್ಲಿ ಉಣ್ಣಬಾರದು. 


ಉಪಾನಹೌ ಚ ವಾಸಶ್ಚ ಧೃತಮನ್ಯೈರ್ನ ಧಾರಯೇತ್‌ | 
ಉಪನೀತಮಲಂಕಾರಂ ಸ್ಪಜಂ ಕರಕಮೇವ ಚ | ೬೬ 


ಪಾದರಕ್ಷೆ, ಬಟ್ಟೆ, ಉಪವೀತ, ಅಲಂಕಾರ, ಪುಷ್ಪಮಾಲೆ, ಜಲಪಾತ್ರ 
ಗಳು ತನ್ನದು ಬೇರೆಯೇ ಇರಬೇಕು. ಅನ್ಯರು ಉಪಯೋಗಿಸಿದ್ದನ್ನು 
ತಾನು ಸ್ಟೀಕರಿಸಬಾರದು. 


ನಾಪಿಸೀತ್ಸೆರ್ಪುಜೇದ್ದುರ್ಯೈೈರ್ನ ಚ ಕ್ಷುದ್ವ್ಯಾಧಿಪೀಡಿತ್ಳೆಃ 1 

ನ ಭಿಸ್ನಶೃಂಗಾಕ್ಷಿಖದೈರ್ನ ವಾಲಧಿವಿರೂಪಿತೈಃ | ೬೭ 

ಎತ್ತು, ಕತ್ತೆ ಕುದುರೆ, ಆನೆ ಮುಂತಾದ ವಾಹನಗಳು ಪಳಗದೆ ಇದ್ದರೆ, 
ಹಸಿದಿದ್ದರೆ, ರೋಗಿಗಳಾಗಿದ್ದರೆ, ಗೊರಸು, ಕೋಡು, ಕಣ್ಣು ನೋಯು 
ತ್ರಿದ್ಧರೆ, ಬಾಲ ಮೊಟಕಾಗಿದ್ದರೆ ಅವುಗಳಲ್ಲಿ ಸಂಚರಿಸಬಾರದು. 

ವಿನೀತೈಸ್ತು ವ್ರಜೇನ್ನಿ ೃಮಾಶುಗೈರ್ಲ೯ಕ್ಷಣಾಪ್ವತ್ಸೆಃ | 

ವರ್ಣರೂಪೋಪಸಂಪನ್ನೆಃ ಪ್ರತೋದೇನಾತಂದನ್‌ ಭೃಶಂ | ೬೮ 

ಚೆನ್ನಾಗಿದ್ದವುಗಳು, ತೀವ್ರಗಾಮಿಗಳು, ಸಲ್ಲಕ್ಷಣಯುಕ್ತಗಳು, ಒಳ್ಳೆ 
ಬಣ್ಣ--ಆಕಾರಯುಕ್ತಗಳಾದ ಪ್ರಾಣಿಗಳನ್ನು ವಾಹನವಾಗಿ ಮಾಡಬೇಕು. 
ಅವುಗಳನ್ನು ದೊಣ್ಣೆಯಿಂದ ಬಹುವಾಗಿ ನೋಯಿಸಬಾರದು. 

ಬಾಲಾತಪಃ ಪ್ರೇಕಥೂಮೋ ವರ್ಜ್ಯಂ ಭಿನ್ನಂ ತಥಾಸನಂ | 

ನ ಛಿಂಜ್ಯಾ ನ್ನ ಖಲೋಮಾನಿ ದಂತೈರ್ನೋತ್ಪಾಟಿಯೋನ್ನ ಖಾನ್‌ ॥ ೬೯ 

ಎಳೆಬಿಸಿಲು, ಹೆಣದಹೊಗೆ, ಒಡಕು ಪೀಠ ಇವನ್ನು ಉಪಯೋಗಿಸ 
ಬಾರದು, ರೋಮ, ಉಗುರುಗಳನ್ನು ಸಿಗುಳೆಬಾರದು. ಹಲ್ಲಿನಿಂದ ಉಗುರು 
ಕಚ್ಚಬಾರದು. 


ಅಧ್ಯಾಯ: ೪] ಮನಂಸ್ಮ ಶಿ ೧೫೩ 


ನ ಮೃಳ್ಲೋಷ್ಟಂ ಚ ಮೃದ್ದೀಯಾತ್‌ ನಥಿಂದ್ಯಾತ್‌ ಕರಜೈ ಸ್ತೃ ಣಂ! 
ನಕರ್ವ್ಮ ನಿಷ್ಟ ಲಂ ಕುರ್ಯಾನ್ನಾಯತ್ಯಾಪುಸುಖೋದಯಂಂ | ೭೦ 


ಮಣ್ಣಿನ (ಗಿಡ್ಡ) ಹೆಂಟೆಯನ್ನು ಒಡೆಯಬಾರದು. ಉಗುರಿನಿಂದ 
ಹುಲ್ಲು ಕುಯ್ಕಬಾರದು. ಪ್ರಯೋಜವಿಲ್ಬದ ಕೆಲಸಮಾಡಬಾರದು. ದೀರ್ಫ 
ಕಾಲದಲ್ಲಿ ದುಃಖದಾಯಕ ಕಾರ್ಯವನ್ನು ಬಿಡಬೇಕು. ಮದ್ಯದ್ಯೂತ 
ಮಾದಕ, ಧೂಮಪಾನಗಳು, ಮಾದಕ, ಕಾಪಿ, ಚಾ-ಪಾನೀಯಗಳು ಸುಖಕರ 
ವಾದರೂ ಪರಿಣಾಮ ದುಃಖಗಳಾದುದರಿಂದ ವರ್ಜ್ಮಗಳಂ. 


ಲೋಷ್ಟಮರ್ದೀ ತೃಣಚ್ಛೇದೀ ನಖಖಾದೀ ಚೆ ಯೋ ನರಂ 

ಸ ವಿನಾಶಂ ವೃಜತ್ಕಾಶು ಸೂಚಕೋಪುಚಿರೇವ ಹ! ೭೧ 

ಹಿಂದೆ ನಿಷೇಧಿಸಿದವುಗಳನಮು ಸ ಮಾಡುವುದರಿಂದ ತನ್ನ ಥನ-ದೇಹಗಳಿಗೆ 
ಕ್ಷೇಮವಿಲ್ಲ. ಪರದೋಷಗಳನ್ನು ಹೇಳುತ್ತಿರುವುದು ಶುಭವಲ್ಲ. 


ನ ವಿಗರ್ಹ್ಯ ಕಥಾಂ ಕುರ್ಯಾತ್‌ ಬಹಿರ್ಮಾಲ್ಯಂ ನ ಧಾರಯೇತ್‌ ! 
ಗವಾಂ ಚ ಯಾನಂ ಪೃಹ್ಮೇನ ಸರ್ವಧೈವ ವಿಗರ್ಹಿತಂ 8 ೭೨ 


ವಿಚಾರ, ಚರ್ಚೆಗಳು ಬೆಳೆದು ಜಗಳವಾಗಬಾರದು. ಜುಟ್ಟಿನಿಂದ 
ಹೊರಗೆ ನೇಲುವಂತೆ ಹೂಮುಡಿಯಬಾರದು. ಗೋವಿನ ಬೆನ್ನಿನ ಮೇಲೆ 
ಕುಳಿತು ಪ್ರಯಾಣಿಸಬಾರದು. 


ಅದ್ವಾರೇಣ ಚ ನಾತೀಯಾದ್ದಾ ಮಂ ಪಾ ವೇಶ್ಮ ವಾವೈತಂ | 
ರಾತ್‌ ಚ ವೃಕ್ಷಮೂಲಾನಿ ದೂರತಃ ಪರಿವರ್ಜಯೇತ್‌ ॥ ೭ಎ 


ಸರಿಯಾದ ದಾರಿಯಲ್ಲದ, ಮತ್ತೆ ಹೋಗಲು ಕಷ್ಟದಿಂದ ಸಾಧ್ಯವಿದ್ದ 
ರೀತಿಯಿಂದ ಮನೆಯ ಆವರಣವನ್ನು ಪ್ರವೇಶಿಸಬಾರದು. ರಾತ್ರಿ ಮರದಡಿ 
ವಿಶ್ರಮಿಸಬಾರದು. 


ನಾಕ್ಸೈ8 ಕ್ರೀಡೇತ್ವ ಹಾಚಿತ್ರು ಸ್ವಯಂ ನೋಹಾನಹ್‌ೌ ಹರೇತ್‌ | 
ಶಯ ನಸ್ಸೋ ನ ಭುಂಜೀತ ನ ಪಾಣಿಸ್ಸೃಂ ನ ಚಾಸನೇ 1 ೭೪ 


ಪಗಡೆ ಆಡಬಾರದು, ಪಾದರಕ್ಷೆಯನ್ನು ಕೈಯಲ್ಲಿ ತೆಗೆದುಕೊಂಡು 


ದಿಹಿಲೆ ಮನುಸ್ಮೃತಿ [ ಅಧ್ಯಾಯ ; ಟ್ಛ 
ಹೋಗಬಾರದು, ಹಾಸಿಗೆಯಲ್ಲಿ ಕುಳಿತು, ಆಸನದಲ್ಲಿ ಕುಳಿತು, ಕೈಯಲ್ಲಿ ಪಾತ್ರೆ 
ಹಿಡಿದುಕೊಂಡು ಉಣ್ಣಬಾರದು. 

ಸರ್ವಂ ಚ ತಿಲಸಂಬದ್ಧಂ ನಾದ್ಯಾದಸ್ತಮಿತೇ ರವೌ | 

ನ ಚ ನಗ್ನಃ ಶಯೂತೇಹ ನ ಚೋಚ್ಛಿಷ್ಟಃ ಕ್ಟಚಿದ್ದ )ಜೇತ್‌ | ೩೫ 


ಎಳ್ಳು ಬೆರೆಸಿದ ಯಾವ ಆಹಾರವನ್ನು ರಾತ್ರಿ ತಿನ್ನಬಾರದು. 
ಎಂಜಲು ತೊಳೆಯದೆ ಎಲ್ಲಿಯೂ ಹೋಗಬಾರದು. 


ಬತ್ತಲೆ 


ನಿದ್ರಿಸಬಾರದು. 
ಆರ್ದ್ರಸಾದಸ್ತು ಭು.ಜೀತ ನಾರ್ದ್ರಪಾದಸ್ತು ಸಂಪಿಶೇತ್‌ | 
ಆದ ೯ಪೂದಸ್ತು ಭುಂಜಾನೋ ದೀರ್ಫ್ಪವರಾಯುರ ವಾಪ್ಲುಯಾತ್‌ (1 ak 


ಕಾಲು ತೊಳೆದು ಒದ್ದೆ ಯಿರುವಾಗ ಉಣ್ಣಬೇಕು. ಅದು ಆರೋ 


ಗೃಕ್ಕೆ ಹಿತವು. ಕಾಲು ತೊಳೆದುಕೊಂಡು ಮಲಗುವುದು ಬೇಡ. 


ಆಚಕ್ಷುರ್ನಿಷಯಂ ದುರ್ಗಂ ನ ಪ್ರಪದ್ಯೇತ ಕರ್ಹಿಚಿತ್‌ | 

ನ ವಿಜ್ಮೂತ್ರಮುದೀಕ್ಷೇತೆ ನ ಬಾಹುಭ್ಯಾಂ ನದೀಂ ತರೇ೬ 1 ೭೭ 
ಕಣ್ಣಿಗೆ ಕಾಣದಂತೆ ಅಡಗಿ ಅವಿತಿರಬಹುದಾದ ಕ್ರೂರಪ್ಪಾಣಿಗಳಿರುವ 
ದುರ್ಗಮ ಪ್ರದೇಶದಲ್ಲಿ ಸಂಚರಿಸಬಾರದು. ಮಲಮೂತ್ರಗಳನ್ನು ನೋಡ 


ಬಾರದು. ಈಜಿ ನದಿಯನ್ನು ದಾಟಬಾರದು. 


ಅಧಿತಿಸ್ಮೇನ್ನ ಕೇಶಾಂಸುಿ ನ ಭಸ್ಕಾಸ್ಸಿ ಕಪಾಲಿಕಾಃ | 
ನ ಕಾರ್ಪಾಸಾಸ್ಟಿ ನ ತುಷಾಸ್ಚೀ ನಿ ಮಾಯುರ್ಜೆಜೀವಿಷು॥ | ೩೮ 
ದೀರ್ಭಾಯುಸ್ಸನ್ನು ನಿರೀಕ್ಸಿಸುವವನು ಕೂದಲು, ಬೂದಿ, ಎಲುಬು, 
ಮಡಿಕೆಚೂರು, ಹತ್ತಿಕಾಯಿಯ ತಿರುಳು, ಧಾನ್ಯದ ಹೊಟ್ಟು ಇವುಗಳ 


ಮೇಲೆ ನಿಲ್ಲಬಾರದು. 
ನ ಸಂನಸೇಚ್ಚ ಪತಿತೈರ್ನ ಚಂಡಾಲೈರ್ನ ಪುಲ್ಕಸೈಃ | 
ನ ಮೂರ್ಸೈರ್ನಾವಲಿಪ್ರೈಶ್ಯ ನಾಂತ್ಕೈರ್ನಾಂತ್ಕಾ ವಸಾಯಿಭಿ॥ ॥ ೩೯ 
ಎಲ್ಲ ವಿಧದ ಸಂಬಂಧವನ್ನು ಈಗ ಹೇಳುವವರೊಡನೆ ಕಡಿಮೆ ಮಾಡ 


ಅಧ್ಯಾಯ: ೪] ಮನುಸ್ಮೃತಿ ೧೫೯ 


ಬೇಕು. ಅಸವರ್ಣ ಸ್ತ್ರೀ-ಪುರುಷರ ವಿವಾಹದಿಂದ ಜನಿಸಿದ ಮಿಶ್ರ ಸಂತತಿ 
ಯವವರು, ಪಾಪ-ಕರ್ಮಿಗಳು, ಹೆಡ್ಡಿರು, ಧನಬಲ-ದೇಹಬಲಗರ್ಮಿತರು, 
ಅತ್ಯಂತ ಮಹತ್ವಾಕಾಂಕ್ಷೆ, ನೈಚಾಕಾಂಕ್ಷೆ ಇರುವವರು, ಇತರರ ಶುಭವನ್ನು 
ಸಹಿಸದ ಅಮರ್ಷ ಸ್ವ ಭಾದವರು, ಅಪಾಯಕಾರಿಗಳು. 


ನ ಶೂದ್ರಾಯ ಮತಿಂ ದದ್ಕಾನ್ನೋಚ್ಚಿಷ್ಟಂ ನ ಹಪಿಷ್ಟುತಂ | 
ನ ಚಾಸ್ಕ್ಯೋಸಪದಿಶೇದ್ದನರ೯೦ ನ ಚಾಸ್ಯ ವ್ರತಮಾದಿಶೇತ್‌ ॥8 ೮೦ 


ಶೂದ್ರನ ಮೇಲೆ ಮತ್ಸರವಲ್ಲ. ಅವನ ಅಭಿವೃದ್ಧಿಯ ಅಸಹನೆಯಲ್ಲ. 
ಶೂದ್ರನಿಗೆ ಬುದ್ದಿ, ಎಂಜಲು, ಹವಿಸ್ಸು, ಧರ್ಮ, ವ್ರತ ಇವುಗಳನ್ನು ಉಪ 
ದೇಶಿಸಬಾರದು. ಕೊಡಬಾರದು. ಶ್ರದ್ಧಾ-ಭಕ್ತಿ ಅಕಾಪಟ್ಕವಿದ್ದರೆ ಅವನ 
ಹಿತ ಅವನಿಗೆ ಬೋಧಿಸಬೇಕು. ಪರಪೀಡೆಯನ್ನು, ಹಿಂಸೆಯನ್ನು ವಂಚನೆ... 
ಕಪಟವನ್ನು ಈ ಮೊದಲು ಸ್ನಾತಕನಿಗೆ ನಿಷೇಧಿಸಲಾಗಿದೆ. ಆದುದರಿಂದ 
ಇದು ಸ್ವಪ್ರತಿಷ್ಠೆ ಸಾಧನೆಯ ಮಾರ್ಗವಲ್ಲ. ಕುಬುದ್ದಿ ವಾದವಲ್ಲ. ಹೆಡ್ಡ 
ಮಂದಮತಿ, ಪರಲೋಕ-ಧರ್ಮಶ್ರದ್ಧೆಗಳಿಲ್ಲದ ಅದೂರದೃಷ್ಟಿಯ ಜನ, 
ಉಪದೇಶವನ್ನು-ಉಪದೇಶಕನನ್ನು ಅಪಹಾಸಮಾಡುವ ಸಂಭವವಿದೆ. ಹೀಗೆ 
ನಗೆಗಡಲಾಗುವ ಸಂಭವವನ್ನು ಸದಾಚಾರದ ವಿನೀತನಿಗೆ ಎಚ್ಚರಿಕೆಯಾಗಿ ಹಿತ 
ವಾದವನ್ನು ಮಾಡಿ ತಪ್ಪಿಸಲು ಅಪೇಕ್ಲಿಸುವುದಾಗಿದೆ. ಈವರೆಗೆ ಬಂದ ಎಲ್ಲ 
ಬೇಕು-ಬೇಡಗಳು ಅನ್ಕರ ಹಿಂಸಾವಿಧಾನದಿಂದ ತನ್ನ ಜಯಸಾಧನೆಯ ರೂಪ 
ದಲ್ಲಿರುವುದಿಲ್ಲ. ಅದನ್ನು ಮನವಿಟ್ಟು ಗಮನಿಸಬೇಕು. ಅಪವಾದದ ಮರ್ಮ 
ವನ್ನು ವಿಚಾರಿಸಬೇಕು. ಪಾಮರನಿಗೆ ಹಿತವಾದವೂ ಸಂಶಯಾಸ್ಟದವಾಗು 
ವುದು. ಆದುದರಿಂದ ಅದನ್ನು ಬಿಡಬೇಕು. ಶುದ್ಧಹೃದಯದ ಪ್ರತಿ 
ಕರ್ಮವೂ ಎಲ್ಲರಿಗೂ ಕ್ಷೇಮಸಾಧಕವಾಗಿರುವುದರಿಂದ ಕ್ಷೇಮನಿರಾಕರಣೆಯನ್ನು 
ಈ ರೀಶಿಯಿಂದ ಮನುವು ಮಾಡಲು ಉದ್ದೇಶಿಸಿರುವನೆಂದು ನಂಬುವುದು 
ತನ್ನ ವಿಚಾರಹೀನತೆ. ಲೋಕದ ಎಲ್ಲ ಜನರ ಹಣಕಾಸು ಧರ್ಮ-ಕರ್ಮಗಳ 
ಮರ್ಮಗಳನ್ನು ತಿಳಿದವನಾದ ಮನು ಇಂತಹ ಅಲ್ಪ ಉಪಾಯದಿಂದ ಶೂದ್ರರ 
ದ್ವೇಷ ಸಾಧನೆಯ ಹೊಂಚು ಹಾಕುವನೆಂದು ಹೇಳುವುದು ಪ್ರತ್ಯಕ್ಷ ವಿರುದ್ಧ. 

ಯೋ ಹ್ಯಸ್ಯ ಧವಮಮಾಚಷ್ಟೇ ಯಂಶ್ಚೈವಾದಿಶತಿ ಮೃತಂ! 

ಸೋಸಂವೃತಂ ನಾಮ ತಮಃ ಸಹ ಶೇನೈವ ಮಜ್ಜತಿ | «೧ 


ದಿ೬೦ ಮನುಸ್ಮೃತಿ [ ಅಧ್ಯಾಯ : ೪ 


ಹೆಡ್ಡನಿಗೆ ಧರ್ಮೋಪದೇಶ ಮಾಡಿದರೆ ಹೆಡ್ಡನ ಪರಿಹಾಸದಿಂದ, ಪರಿ 
ಹಾಸ ಮಾಡಿದವನು-ಉಪದೇಶ ಮಾಡಿದವನು ಇಬ್ಬರೂ ಸ್ಪಷ್ಟವಾದ ಅಜ್ಞಾನ 
ಉಳ್ಳವರೆಂದು ಸ್ಫುಟವು. ಹೆಡ್ಡರು ಯಾವಾಗಲೂ ವಿಚಾರವಂತರ ಒಂದನ್ನು 
ಸಮ್ಮತಿಸಲು ಇಷ್ಟಪಡದಿರುವಾಗ ಹಾಸ್ಕಾಸ್ಪದವಾಗುವುದು ಕಷ್ಟವಲ್ಲ. 


ನ ಸಂಹತಾಭ್ಯಾಂ ಪಾಣಿಭ್ಯಾಂ ಕಂಡೂಯೇದಾತ್ಮನಃ ಶಿರಃ | 
ನ ಸ್ಪ) ಶೇಚ್ಛೈತದುಚ್ಛಿಷ್ಟೋ ನಚ ಸ್ನಾಯಾದ್ವಿನಾತತಃ 1 6೨ 


ಎರಡೂ ಕೈಗಳಿಂದ ತನ್ನ ಶಲೆ ತುರಿಸಿಕೊಳ್ಳಬಾರದು. ಎಂಜಲು ಕೈ 
ಯಿಂದ ತಲೆ ಮುಟ್ಟಬಾರದು. ತಲೆಯಿಂದ ಕೆಳಗೆ ಸ್ನಾನಮಾಡಬಾರದು. 
(ತಲೆಯ ಮೇಲಿಂದಲೇ ಸ್ನಾನ ಮಾಡುವುದು ಪ್ರಶಸ್ತ). 

ನೇಶಗೃಹಾನ್ಸ )ರಾರಾಂಶ್ಚ ಶಿರಸ್ಯೇ ತಾನ್ವಿವರ್ಜ ಯೇತ್‌ | 

ಶಿರಃ ಸ್ತ ತಶ್ಚ ಕೈಲೇನ ನಾಂಗಂ ಕಿಂಚಿದಪಿ ಸ್ಕೃಶೇತ್‌ ॥ ೮ 

ತಲೆಕೂದಲು ಹಿಡಿದೆಳೆಯುವುದು, ತಲೆಗೆ ಹೊಡೆಯುವುದು-ಕೂಡದು. 
ಎಣ್ಣೆ ಹಾಕಿ ಮಿಂದು ಪುನಃ ಎಣ್ಣೆ ಸವರಬಾರದು. 

ನ ರಾಜ್ಞಃ ಪ್ರತಿಗೃಹ್ಟೀಯಾಹರಾಜನ್ಯಪ್ರಸೂತಿತಃ | 

ಸೂನಾಚಕ್ರಧ್ವಜನತಾಂ ನೇಶೇನೈವ ಚ ಜೀವತಾಂ | ೮೪ 

ಅಧರ್ಮಿಷ್ಮ ರಾಜನಿಂದಲೂ, ಪಶುಮಾಂಸ ವಿಕ್ರಯ, ತೈಲವಿಕಯ, 
ಮದ್ಯವಿಕ್ರಯ ವೇಶ್ಯಾಧನಗಳಿಂದ ಜೀವಿಸುವವರಿಂದಲೂ ಧನವನ್ನು ಸ್ಟೀಕ 
ರಿಸಬಾರದು. 


ದಶಸೂನಾಸಮಂ ಚಕ್ರಂ ದಶಚಕ್ರಸಮೋ ಧೃಜಃ | 
ದಶಥ್ರಜಸವೊೋ ನೇಶೋ ದಶನೇಶಸಮೋ ನೃಪಃ! ೮೫ 


ಪ್ರಾಣಿಹತ್ಕೆ ಮಾಡಿ ಮಾಂಸ ವಿಕ್ರಯ ಮಾಡುವವನು, ತೈಲವಿಕ್ರಯ 
ಮಾಡುವವನು, ಮದ್ಯವಿಕ್ಟಯ ಮಾಡುವವನು, ವೇಶ್ಯಾಧನಜೀವಿಯು 
ಅಧರ್ಮಿಷ್ಕ ರಾಜನು ಈ ನಾಲ್ವರಲ್ಲಿ ಮೇಲುಮೇಲಿನವರು ತುಂಬ ಕೆಟ್ಟವರು. 
ಆದುದರಿಂದ ಅವರು ಕೊಡುವವರು ಆದಾಗ ತಾನು ತಕ್ಕೊಳ್ಳುವುದಾದರೆ 


ಬೇರೆ ಒಳ್ಳೆ ದಾತೃಗಳು ಇಲ್ಲದಾಗ ಮೊದಲು ಮೊದಲಿನವರಿಂದ ಸ್ವೀಕರಿಸ 
ಬಹುದು. 


ದಿ೧-ಅಧ್ಯಾಯ : ೪] ಮನುಸ್ಮೃತಿ ೧೬೧ 


ದಶ ಸೂನಾಸಹಸ್ರಾಣಿ ಯೋ ವಾಹೆಯತಿ ಸೌನಿಕಃ | 
ತೇನ ತುಲ್ಕಃ ಸ್ಮೃತೋ ರಾಜೂ ಘೋರಸ್ತಸ್ಕ ಪ್ರತಿಗ್ರಹಃ ೮ 


ಹತ್ತುಸಾವಿರ ಪ್ರಾಣಿಗಳನ್ನು ಒಂದು ದಿನದಲ್ಲಿ ಕೊಂದು ಮಾಂಸ 
ಮಾರುವ ಮನುಷ್ಯನಷ್ಟು, ರಾಜನು ಹಿಂಸಾಜೀವನ ಉಳ್ಳೆವನಾದರೆ ಕಟುಕನು. 
ಅವನು ಕೊಡುವುದನ್ನು ಸ್ವೀಕರಿಸುವಾಗ ಅವನ ಪಾಪವು ತನಗೂ ಬಾರ 
ದಿರದು. 

ಯೋ ರಾಜ್ಞಃ ಸ್ರತಿಗೃಹ್ನಾತಿ ಉುಬ್ಬಸ್ಕೋಚ್ಛಾಸ್ತ್ರವರ್ತಿನಃ। 

ಸಪರ್ಯಾಯೇಣ ಯಾತೀಮಾನ್‌ ನರಕಾನೇಕವಿಂಶತಿಂ 1 ೮೭ 

ತಾಮಿಸ್ರಮಂಥತಾಮಿಸ್ರಂ ಮಹಾರೌರವರೌರವೌ | 

ನರಕಂ ಕಾಲಸೂತ್ರಂ ಚ ಮಹಾನರಕಮೇವ ಚ ೮೮ 

ಸಂಜೀವನಂ ಮಹಾಪೀಚಿಂ ತಪನಂ ಸಂಪ್ರತಾಪನಂ | 

ಸಂಘಾತಂ ಚ ಸಕಾಕೋಲಂ ಕುಡ್ಮಲಂ ಪ್ರತಿಮೂರ್ತಿಕಂ1 ೮೯ 

ಲೋಹಶಂಿಕುವರೈ ಜೀಷಂ ಚ ಪಂಥಾನಂ ಶಾಲ್ಮಲೀಂ ನದೀಂ | 

ಅಸಿಪತ್ರವನಂ ಚೈವ ಲೋಹದಾರಕವಮೇವ ಚ! ಇಂ 

ಏತದ್ವಿಹಂತೋ ವಿದ್ವಾಂಸೋ ಬ್ರಾಹ್ಮಣಾ ಬ್ರಹ್ಮವಾದಿನಃ | 

ನ ರಾಜ್ವಃ ಪ್ರತಿಗೃಹ್ಣಂತಿ ಪ್ರೇತ್ಯ ಶ್ರೇಯೋಭಿಕಾಂಕ್ಷಿಣ8 1 ೯೧ 


ಕುಮಾರ್ಗದಿಂದ ಶಾಸ್ತ್ರವಿರುದ್ದವಾಗಿ ಪ್ರವರ್ತಿಸುವ ರಾಜಧನವನ್ನು 
ಯಾರೂ ಬುದ್ಧಿವಂತರು ತಿನ್ನಲು ಆಶೆಪಡಬಾರದು. ರಾಜನ ಹಣ, ಬಡಪುಜೆ 
ಗಳ ಹಣ, ಬಲಾತ್ಕಾರದಿಂದ ಎಳೆದ ಹಣ ಈ ಮರುಕದಹಣವನ್ನು ತಿಂದರೆ ಅವರ 
ಮರುಕವನ್ನೇ ಕೊಡುವುದು. ಕಹಿಸೋರೆ ಬಳ್ಳಿಯ ಕಾಯಿ ಕಹಿಯೆ. ಇದನ್ನು ಈ 
ಕಾಲದ ರಾಜಕಾರಣಿಗಳು ನೌಕರರು ತಿಳಿದರೆ ಈ ಭಷ್ಟಾಚಾರವೆ ಹೀಗೆ ತಾಂಡ 
ವವಾಡಲಾರದು. ಹೀಗೆ ಬಹುಮಾರ್ಗದಿಂದ ಸರಕಾರದ ಹಣವನ್ನು ಅಪಹರಿ 
ಸುವ ಇಚ್ಛೆಯು ಹುಟ್ಟಲಾರದು. ಧನಿಕರಾದ ನೌಕರರು ರಾಜನಿಯುಕ್ತರಂ. 
ಕೆಲ ಸಮಯದ ಮೇಲೆ ವಿಚಾರಣೆ, ಕಾರಾಗೃಹವಾಸ, ಮರಣ, ಕತ್ತೆಗಳಿಗೆ 
ಗುರಿಯಾಗುವುದು ಪ್ರಚುರ ವಿಷಯ. ಅಂತಹ ರಾಜಕಾರಣಿಗಳು ತಮ್ಮ 
ಕಾರ್ಯಕಾಲದಲ್ಲಿ ತಮ್ಮ ಅಭಿಪ್ರಾಯವನ್ನು ಆ ಆಚರಣೆಯ ಫಲವನ್ನು 


೧೬೨ ಮನುಸ್ಮೃತಿ [ ಅಧ್ಯಾಯ: ೪ 


ಸ್ವರ್ಗದಂತೆ ಸರ್ವಸಂಪತ್ಸಾಧನವಾಗಿ ಆಲಂಕಾರಿಕ ವಚನವಿನ್ಮಾಸಗಳಿಂದ 
ವರ್ಣಿಸುವುದು ಪರೋಕ್ಷವಲ್ಲ. ಅದರಂತೆ ಎರುದ್ಧಾಭಿಪ್ರಾಯವನ್ನು ನರಕ, 
ಪಾಪ, ಕ್ಷಾಮ, ದಾರಿದ್ರ್ಯ ಭಯಗಳಿಗೆ ಕಾರಣವೆಂದು ಪ್ರಜೆಗಳನ್ನು ಬೋಧಿ 
ಸುವುದು ಸರ್ವಕಾಲ-ದೇಶಗಳಿಗೆ ಸಾಮಾನ್ಮ ವಿಷಯ. ಯೋಗದೃಷ್ಟಿಯಲ್ಲಿ 
ಎಶ್ವಾಸವಿರುವವರಿಗೆ ಮನುವಚನದಲ್ಲಿ ಅವಿಶ್ವಾಸವು ಬರಲಾರದು. ನಾಸ್ತಿಕ 
ವಾದಿಗಳು ಸಮಕಾಲದ ಪ್ರಭಾವಿಗಳ ದೂರಕಾಲದ ಚರಿತವನ್ನು ವೀಕ್ಷಿಸಿ 
ಇದಕ್ಕೆ ಯೋಚಿಸಿಕೊಳ್ಳಲಿ. ಬ್ರಹ್ಮಜ್ಞಾನಿಗಳು ಮನಃ ಸಂಶೋಷಗೊಳ್ಳುವ 
ವೃತ್ತವು ನಮಗೆ ಆದರ್ಶವು. 

ಬ್ರಾಹ್ಮೇ ಮುಹೂರ್ತೇ ಬುಧೈೇತ ಧರ್ಮಾರ್ಥೌ ಚಾನುಚಿಂತಯೇತ್‌ ! 

ಕಾಯಕ್ಣೇಶಾಂಶ್ಚ ತನ್ಮೂಲಾನ್ಹೇದತತ್ವಾರ್ಥಮೇವ ಚ॥ ೯೨ 

ಅರುಣೋದಯದಲ್ಲಿ ಎಚ್ಚತ್ತು ತಾನು ಆಚರಿಸುತ್ತಿರುವ, ಆಚರಿಸ 
ಬೇಕಾದ ಅರ್ಥ ಧರ್ಮಗಳನ್ನು ಚಿಂತಿಸಬೇಕು. ಧರ್ಮಾರ್ಥ ಸಾಧಕವಾದ 
ಶರೀರ ಶ್ರಮಗಳ ಸಾಧ್ಯಾಸಾಧ್ಯತೆ ಅನುಕೂಲ ಉಪಾಯ ಅಲ್ಬಶ್ರಮದಿಂದ 
ಬಹುಲಾಭ ವಿಧಾನಗಳನ್ನು ವೇದ ತತ್ತಾ ಜರ್ಡವನ್ನು ಪರಿಶೀಲಿಸಬೇಕು. ಚಾಪೆ 
ಯಲ್ಲಿ ಕುಳಿತೇ ಮಾಡುವ ವಿಚಾರವಿದು. 


ಉತ್ಕಾಯಾವಶ್ಯಕಂ ಕೃತ್ವಾ ಕೃತಶೌಚಃ ಸಮಾಹಿತಃ | 
ಪೂರ್ವಾಂ ಸಂಧ್ಯಾಂ ಜಪಂಸ್ತಿಷ್ಮೇತ್‌ ಸ್ವಕಾಲೇ ಚಾಪರಾಂ ಚಿರಂ | ೪೯೩ 


ಪೂರ್ವೋಕ್ತ ಚಿಂತನದ ಬಳಿಕ ಚಾಪೆಯಿಂದೆದ್ದು ಜಲಮಲಬಾಧೆಗಳನ್ನು 
ತೀರಿಸಿ ಪ್ರಕ್ಷಲನ ಮಾಡಿ ಶುದ್ಧನಾಗಿ ಏಕಾಗ್ರಚಿತ್ತದಿಂದ ಸಂಧ್ಯಾದೇವಿಯನ್ನು 
ವಹಿತ ರೀತಿಯಿಂದ ಧ್ಯಾನಿಸುತ್ತ ಜಪಿಸುತ್ತಿರಬೇಕು. ಸಾಯಂ ಸಂಧ್ಮಯಲ್ಲ 
ಹೀಗೆಯೇ ಮಾಡಬೇಕು. 


ಖುಸಯೋ ದೀರ್ಫಸಂಧ್ಯ ತ್ವಾತ್‌ ದೀದ್ಯ ಮಾಯಖರವಾಪ್ಟುಯಂಃ | 
ಪ್ರಜ್ಞಾಂ ಯಶಶ್ಚ ಕೀರ್ತಿಂ ಚ ಬ್ರಹ್ಮನರ್ಚಸಮೇವ ಚ ೯೪ 


ದೀರ್ಫಾಯುಸ್ಸು, ಪ್ರಜ್ಞಾ, ಯಶಸ್ಸು, ಬ್ರಹ್ಮವರ್ಚಸ್ಸನ್ನು ಅಪೇಕ್ಸಿ 
ಸುವವರು ಬಹಂಕಾಲ ಗಾಯತ್ರೀ ಜಪಮಾಡುತ್ತಿರಬೇಕು. ಜೀವನಕಾಲದ 
ಪ್ರಸಿದ್ಧಿ, ಯಶಸ್ಸು, ಉತ್ತರ ಕಾಲದಲ್ಲಿ ಅದು ಕೀರ್ತಿಯು. 


ಅಥ್ಮಾಯ ; ೪] ಮನುಸ್ಮೃತಿ ೧೬ಪ್ನಿ 


ಶ್ರಾವಹ್ಮಾಂ ಪೌಷ್ಮಪದ್ಯಾಂ ವಾಪ್ಯುಪಾಕ ತ್ಯ ಯಥಾವಿಧಿ | 
ಯಂ ಕ್ರಶ್ಚಂದಾಸ್ಯಧೀಯೂತ ಮಾಸಾಸ್ವಿಪ್ರೋರ್ಧಪಂಚಮಾನ್‌ |! ೯೫ 


ಶ್ರಾವಣ ಮಾಸದ ಅಥವಾ ಭಾದ್ರಪದಮಾಸದ ಪೌರ್ಣಮಿಯಲ್ಲಿ 
ಉಪಾಕರ್ಮ ಹೋಮವನ್ನು ಮಾಡಿ ಐದುವರೆ ತಿಂಗಳು ಪ್ರಯತ್ನ ಪೂರ್ವಕ 
ವೇದಗಳನ್ನು ಪಾರಾಯಣ ಮಾಡಬೇಕು. 


ಪುಸ್ಕೇ ತು ಛಂದಸಾಂ ಶುರ್ಯಾದ್ರಹಿರುತೃರ್ಜನಂ ದ್ವಿಜಃ | 
ಮಾಘ ಶುಕ್ಚಸ್ಮ ವಾ ಪ್ರಾಪ್ತೇ ಪೂರ್ವಾಹ್ಞೇ ಪ್ರಥಮೇಹನಿ 1! ೯೬ 


ಊರಹೊರಗೆ ಹೋಗಿ ಪುಷ್ಕಮಾಸದ ಅಥವಾ ಮಾಘಮಾಸದ 
ಪ್ರಥಮಾ ತಿಥಿಯಲ್ಲಿ ಪೂರ್ವಾಹ್ನ ಉತ್ಸರ್ಜನ ಹೋಮವನ್ನು ಮಾಡಬೇಕು. 


ಯಥಾಶಾಸ್ತ್ರಂ ತು ಕೃತ್ತೈ ವಮಂತ್ಸರ್ಗಂ ಛಂದಸಾಂ ಬಹಿಃ | 


ವಿರಮೇತ್ರಶ್ಷಿಣೇಂ ರಾತಿ)ಂ ತದೇವೈ ಕಮಹರ್ನಿಶಂ |! ೯೩ 

ಹೀಗೆ ಊರಹೊರಗೆ ಗೃಹ್ಮಸೂತ್ರದಲ್ಲಿ ಹೇಳಿದ ಪ್ರಕಾರ ಉತ್ಸರ್ಜನ 
ಹೋಮವನ್ನು ಮಾಡಿದ ಮೇಲೆ ಎರಡು ಹಗಲು ಒಂದು ರಾತ್ರಿ ಅಥವಾ 
ಒಂದೊಂದು ಹಗಲು ರಾತ್ರಿ ಅನಧ್ಮಾಯವು. 


ಅತ ಊರ್ಧ್ವಂತು ಛಂದಾಂಸಿ ಶುಕ್ಲೇಸು ನಿಯತಃ ಪಠೇ3೯1 
ವೇದಾಂಗಾನಿ ಚ ಸರ್ವಾಣಿ ಕೃಷ್ಣ ಪಕ್ಷೇಷು ಸಂಪಕೇತ್‌ || ೯೮ 


ಅನಧ್ಯಾಯ ಕಾಲದ ಬಳಿಕ ಶುಕ್ಲಪಕ್ಷದಲ್ಲಿ ಛಂದೋ ರೂಪದಲ್ಲಿರುವ 
ಸಂಹಿತೆಯನ್ನು ಓದಬೇಕು. ಕೃಷ್ಣಪಕ್ಷದಲ್ಲಿ ಶಿಕ್ಷಾದಿ ವೇದಾಂಗಗಳನ್ನು ಓದ 
ಬೇಕು. 

ನಾವಿಸ್ತ್ರ ಷ್ಟ ಮಧೀಯೂತ ನ ಶೂದ್ರಜನಸನ್ನಿಥೌ | 

ನ ನಿಶಾಂತೇ ಪರಿಶ್ರಾಂತೋ ಬ್ರಹ್ಮಾಧೀತ್ಯ ಪುನಃ ಸ್ವಪೇತ್‌ 1 ೯೯ 


ಅಸ್ಪಷ್ಟವಾಗಿ ಓದಬಾರದು, ಇತರರು ಯಾರೂ ಇಲ್ಲದಲ್ಲಿ ಓದಬೇಕು. 
ಮುಂಜಾನೆ ಓದಿ ದಣಿದು ಪುನಃ ನಿದ್ರಿಸಬಾರದು. ಆರೋಗ್ಯಕ್ಕೆ ನಿದ್ರೆಯು 
ಬೇಕಾದಷ್ಟು ಆಗಿ ಸುಖಪ್ರಬೋಧವಾದ ಮೇಲೆ ಮಲಗದೆ ಎದ್ದು ಓದಿದರೆ 
ಶ್ರಮವಾಗಲಾರದು. 


೧೬೪ ಮನುಸ್ಮೃತಿ [ ಅಧ್ಯಾಯ : ೪ 


ಯಥೋದಿತೇನ ವಿಧಿನಾ ನಿತ್ಯಂ ಛಂದಸ ತಂ ಪಠೇತ್‌ | 
ಬ್ರಹ್ಮ ಛಂದಸ್ಯ್ರತಂ ಚೈವ ದ್ವಿಜೋ ಯುಕ್ತೋ ಹೃನಾಪದಿ 8 ೧೦೦ 


ವ್ಯಾಖ್ಯಾರೂಪವಾದ ಬ್ರಾಹ್ಮಣ ಭಾಗವನ್ನು ಅನುಕೂಲವಿದ್ದಾಗ 
ಓದುವುದು. 


ಇಮಾಸ್ನಿ ತೃಮನಧ್ಯಾಯಾನಧೀಯಾನೋ ವಿವರ್ಜಯೇತ್‌ | 
ಅಧ್ಯಾಪನಂ ಚ ಕುರ್ವಾಣಃ ಶಿಸ್ಕಾಣಾಂ ವಿಧಿಪೂರ್ವಕಂ |! ೧೦೧ 


ತನ್ನ ಅಧ್ಯಯನ, ಶಿಷ್ಕನ ಅಧ್ಯಾಪನ, ಅಧ್ಯಯನಗಳಿಗೂ ವಿರಾಮ 
ದಿನಗಳನ್ನು ಹೇಳುತ್ತೇನೆ. ಅದನ್ನು ತಪ್ಪದೆ ಪಾಲಿಸಬೇಕು. 


ಕ್ಷರ್ಣಿಶ್ರವೇಂನಿಲೇ ರಾತ್ರೌ) ದಿವಾ ಪಾಂಸುಸಮೂಹನೆೇ | 
ಏತೌ ನರ್ಷಾಸ್ಟನಧ್ಯಾ ಯಾ ವಧ್ಯಾಯಂಜ್ಞಾಃ ಪ್ರಚಕ್ಷತೇ ॥ ೧೦೨ 


ರಾತ್ರಿ ಮಲಗುವ ಮೊದಲು, ಗಾಳಿ ಬೀಸುವ ವೇಗದಿಂದ ಅದರ 
ಶಬ್ದವು ಕಿವಿಗೆ ಕೇಳಿಸುವಷ್ಟು ಸಮಯ, ಹಗಲು ನೆಲದ ದೂಳಿಯು ಹಾರು 
ವಷ್ಟು ವೇಗದ ಗಾಳಿಯು ಬೀಸುತ್ತಿದ್ದರೆ, ಅಷ್ಟು ಸಮಯ ಓದಬಾರದಾ, 
ಎಂದು ಓದು ಬಲ್ಲವರು ಹೇಳುತ್ತಾರೆ. 


ವಿದ್ಮುತಸ್ತನಿತವರ್ಷೇಷು ಮಹೋಲ್ವಾನಾಂ ಚ ಸಂಶ್ಚವೇ | 
ಆಕಾಲಿಕಮನಭ್ಯಾಯಮೇತೇಷು ಮನುರಬ್ರವೀತ್‌ | ೧೦ಫ್ಲ 


ಕೋಲ್ಮಿಂಚು, ಗುಡುಗು, ಮಳೆ ಒಟ್ಟಿಗೆ ಬಂದರೆ, ತುಂಬ ಉಲ್ಕೆಗಳು 
ಅಲ್ಲಲ್ಲಿ ಬೀಳುತ್ತಿದ್ದರೆ ಆ ಸಮಯದಿಂದ ಮರುದಿನ ಅದೇ ಸಮಯದ ವರೆಗೆ 
(ಅರುವತ್ತುಗಳಿಗೆ) ಮೂವತ್ತು ಮುಹೂರ್ತಕಾಲ ಅನಧ್ಯಾಯವು. ಇದು 
ಮನುಮತವು. 


ಏತಾಂಸ್ತಭ್ಯುದಿತಾಸ್ವಿಜ್ಯಾದ್ಯದಾ ಪಾದುಷ್ಯೃತಾಗ್ನಿಷು 
ತದಾ ವಿದ್ಯಾದನಧ್ಯಾಯಮನೃ 8 ಚಾಭ್ರಹರ್ಶಸೇ | ೧೦೪ 


ಗುಡುಗು, ಮಿಂಚು, ಮಳೆಗಳು, ಮಳೆಗಾಲ, ಅಗ್ನಿಹೋತ್ರಕಾಲವಾದ 


ಆಧ್ಮಾಯೆ : ೪] ಮನುಸ್ಮೃತಿ ೧೬೫ 


ಸಂಧೈಯಲ್ಲಿ ಬಂದರೆ ಆಗಲೂ ಅನಧ್ಯಾಯ. ಮಳೆಗಾಲ ಹೊರತು ಬೇರೆ 


ಯತುಗಳಲ್ಲಿ ಬಿಳಿ ಮೋಡ ಕಂಡರೆ ಓದಬಾರದು, ಮಳೆಗಾಲ ಬರಿಯ 
ಕಾರ್ಕೋಡವಿದ್ದ:ರೆ ಓದಬಹುದು. 


ನಿರತೇ ಭೂಮಿಚಲನೇ ಜ್ಯೋತಿಷಾಂ ಚೋಪಸರ್ಜನೇ ! 
ಏತಾನಾಕಾಲಿಕಾನ್‌ವಿದ್ಯಾದನಭ್ಯಾ ಯಾನೃ ತಾವಹಿ | ೧೦೫ 


ಆಕಾಶದಲ್ಲಿ ದೊಡ್ಡ ಶಬ್ದವಾದರೆ, ಭೂಕಂಪವಾದರೆ, ಗ್ರಹಣವಾದರೆ 
ಮೂವತ್ತು ಮುಹೂರ್ತಕಾಲ ಅನಧ್ಯಾಯವು. 


-ಪ್ರಾದುಷ್ಛತೇಷ್ವಗ್ನಿ ಸು ತು ವಿದ್ಯುತ್‌ಸ್ತನಿತನಿಸ್ಟನೇ | 
ಸಜ್ಕ್ಯೋತಿಃ ಸ್ಮಾದನಧ್ಯ್ಕಾಯಃ ಶೇಷೇ ರಾತ್‌ ಯಧಾ ದಿವಾ H ೧೦೬ 


ಅಗ್ನಿಹೋತ್ಪ ಹೋಮಕ್ಕೆ ಅಗ್ನಿ ಪ್ರಜ್ವಲನ ಮಾಡಿದಾಗ, ಮಿಂಜು, 
ಗುಡುಗು ಮಾತ್ರ ಬಂದರೆ ಅನಧ್ಯಾಯ. ಎಂದರೆ ಬೆಳಿಗ್ಗೆ ಈ ನಿಮಿತ್ತ 
ವಾದರೆ, ಹಗಲು ಸೂರ್ಯಾಸ್ತಪರ್ಯಂಶ, ಸಾಯಂಕಾಲವಾದರೆ ನಕ್ಷತ್ರಾಸ್ತ 
ದವರೆಗೆ ಅನಧ್ಮಾಯವು. ಮಿಂಚು, ಗುಡುಗು, ಮಳೆಗಳು ಮೂರೂ ಬಂದರೆ, 
ಮಳೆಗಾಲ ಹಗಲು-ರಾತ್ರಿ ಅನಧ್ಯಾಯವೆಂದು ಹಿಂದೆ ಹೇಳಿದೆ. 


ನಿತ್ಯಾನಧ್ಯಾಯ ಏವ ಸ್ವಾಬ್ಸ್ಟ್ರಾಮೇಷು ನಗರೇಷು ಚ | 
ಧರ್ಮನೈ ಪಪುಣ್ಯಕಾವತಾನಾಂ ಪೂತಿಗಂಥೇ ಚ ಸರ್ವದಾ ೧೦೭ 


ಕಲಿತ ವೇದವನ್ನು ಪುಣ್ಮದ ಉದ್ದೇಶದಿಂದ ಪಾರಾಯಣ ಮಾಡುವ 
ವರು ಧರ್ಮಕಾಮಶಿಷ್ಕರು. ವೇದವನ್ನು ಪ್ರಥಮತಃ ಸ್ವಾಧೀನ (ಕಂಠ 
ಪಾಠ) ಮಾಡುವವರು ನೈ ಪುಣ್ಯಕಾಮಶಿಷ್ಠರು. ಇಂತಹರಿಬ್ಬರೂ ಗ್ರಾಮ- 
ನಗರಗಳಲ್ಲಿ ಓದಬಾರದು. ಗ್ರಾಮವೆಂದರೆ ಪೂರ್ವಕಾಲದಲ್ಲಿ ಒಂದು ಜೀದಿ. 
ಅದರ ಇಕ್ಕಡೆಗಳಲ್ಲಿ ಕಿಕ್ಕಿರಿದ ಮನೆಗಳು. ಈ ಅಗ್ರಹಾರವೇ ಗ್ರಾಮ. ಫಗರಪು 
ತಿಳಿದಿರುವುದೇ. ಇಂತಹ ಜನಸಂದಣಿಯನ್ನು ಬಿಟ್ಟು ನದೀತೀರ ಅರೆಣ್ಯ 
ದೇಶಗಳ ಶಾಂತವಾತಾವರಣನ್ನು ಆಶ್ರಯಿಸಬೇಕೆಂದು ತಾತ್ಸರ್ಯ. ಯಾವುದೇ 
ದುರ್ಗಂಧ ಪ್ರಸಾರವಾದಾಗಲೂ ವೇದ ಓದಬಾರದು. 


4 


೧೬೬ ವನಾನುಸ್ಮೃೃತಿ [ ಅಧ್ಯಾಯ :೪ 


ಅಂತರ್ಗತಶವೇ ಗ್ರಾಮೇ ವೃಷಲಸ್ಯ ಚ ಸನ್ನಿಧೌ | 
ಅವಧ್ಯಾಯೋ ರಂದ್ಯಮಾನೇ ಸಮವಾಯೇ ಜನಸ್ಯ ಆ! ೧೦೮ 


ಗ್ರಾಮವೆಂದರೆ ಈಗಿನಂತೆ ಆಡಳಿತ ಸೌಕರ್ಯಕ್ಕೆ ಕಲ್ಬಿಸಿದ ಭೂಪ್ರದೇಶ 
ವಲ್ಲ. ಅಗ್ರಹಾರವೆನ್ನಲಾಗಿದೆ. ಅಲ್ಲಿ ಶವವು ಸಂಸ್ಕಾರವಿಲ್ಲದೆ ಇರುವಾಗ, 
ಅಳುತ್ತಿರುವಾಗ, ಜನಸಂದಣಿಯಲ್ಲಿ ಅನಧ್ಯಾಯವು. ಧರ್ಮಾಭಿಮಾನಿಯಲ್ಲದ 
ಜನರೆದುರು ಓದುವುದು ಬೇಡ. ಅವನಿಗದು ಪ್ರಿಯವಲ್ಲ. 


ಉದಕೇ ಮಧ್ಯರಾತ್ರೇ ಚ ವಿಜ್ಮೂತ್ರಸ್ಯ ವಿಸರ್ಜನೇ ! 
ಉಚ್ಛಿಸ್ಟಃ ಶ್ರಾಥ್ಧಭುಕ್‌ ಚೈವ ಮನಸಾಪಿ ನ ಚಿಂತಯೇತಿ್‌ | ೧೦೯ 


ನೀರಿನಲ್ಲಿ, ಮಧ್ಮರಾತ್ರದಲ್ಲಿ, ಮಲಮೂತ್ರವಿಸರ್ಜನಕಾಲದಲ್ಲಿ, ಎಂಜ 
ಲಾಗಿರುವಾಗ, ಶ್ರಾದ್ಧಾನ್ನ ಉಂಡವನು, ವೇದವನ್ನು ಮನಸ್ಸಿನಿಂದಲೂ 
ಚಿಂತಿಸಬಾರದು. ಪ್ರಾಯಶ್ಚಿತ್ತವಾಗಿ ವಿಧಿಸಿದಾಗ ಆ ಮಂತ್ರಭಾಗವನ್ನು 
ಜಪಿಸಬಹುದು. 


ಪ್ರತಿಗೃಹ್ಯ ದ್ವಿಜೋ ವಿದ್ವಾನ್‌ ಏಕೋದ್ದಿಸಷ್ಟಸ್ಕ ಕೇತನಂ | 


ತ್ರ್ಯಹಂ ನ ಕೀರ್ತಯೇದ್ದ ಹ್ಮ ರಾಜ್ಞೋ ರಾಹೋಶ್ಚ ಸೂತಕೇ 8 ೧೧೦ 


ಏಕೋದ್ದಿಷ್ಟ ಶ್ರಾದ್ಧ ಭೋಜನ ಮಾಡಿದವನು, ನಿಮಂತ್ರಣ ದಿನದಿಂದ 
ಮತ್ತು ದೇಶದ ರಾಜನ ಆ ಶೌಚದಲ್ಲಿ, ಗೃಹಣದಲ್ಲಿ ಮೂರು ದಿನ ಅನಧ್ಕಾ 
ಯವು. 

ಯಾವದೇಕಾನ. ದಿಷ್ಟ ಸ್ಯ ಗಂಧೋ ಲೇಪಶ್ಚ ತಿಷ್ಕತಿ | 

ವಿಪ್ರಸ್ಯ ನಿದುಷೋ ದೇಹೇ ತಾವದ್ಬ ಹ್ಮನ ಕೀರ್ತಯೇತ್‌ 1 ೧೧೧ 


ಏಕೋದ್ದಿಷ್ಟ ಶ್ರಾದ್ಧದ ಕ್ಷಣದವನಿಗೆ ಧನಿಕರ ಮನೆಯಲ್ಲಿ ಕಸ್ತೂರಿ 
ಕುಂಕುಮಾದಿ ಗಂಧಲೇಪನ ಮಾಡಿದ ಪಕ್ಷಕ್ಕೆ ಅಂತಹ ಸಂದರ್ಭದಲ್ಲಿ ತ್ರಿರಾ 
ತ್ರಾನಧ್ಯಾಯ ಸಾಲದು. ದೇಹಗಂಧವೂ, ಅಲಕ್ತಕಾದಿಲೇಪವೂ ಹೋಗುವ 
ವರೆಗೆ ಓದಬಾರದು. 


ಶಯಾನಃ ಪ್ರೌಢಪಾದಶ್ಚ ಕೃತ್ವಾ ಚೈವಾವಸಕ್ಸಿ ಕಾಂ | 
ನಾಧೀಯೇತಾಮಿಷಂ ಜಗ್ಗಾ  ಸೂತಕಾ ನ್ಲಾದ್ಯಮೇನವ wl ೧೧೨ 


ಆಧ್ಯಾಯೆ: ೪] ಮನುಸ್ಮೃತಿ ೧೩೭ 


ಮಲಗಿಕೊಂಡು, ಆಸನದ ಮೇಲೆ ಕಾಲಿಟ್ಟು, ತೊಡೆ ಜೋಡಿಸಿ ಕುಳಿತು, 
(ಮಲವಿಸರ್ಜನೆ ಮಾಡುವಂತೆ) ಮಾಂಸ ತಿಂದು ಸೂತಕಾನ್ನವನ್ನುಂಡು, 
ಅಧ್ಯಯನ ಮಾಡಬಾರದು. 


ನೀಹಾರೇ ಬಾಣಶಬ್ದೇ ಚೆ ಸಂಧ್ಯಯೋರೇವ ಚೋಭಯೋಃ | 
ಅಮಾವಾಸ್ಯಾ ಚತುರ್ದಶ್ಕೋಃ ಪೌರ್ಣಮಾಸ್ಯಷ್ಟ ಕಾಸು ಚ | ೧೧೩ 


ಹಿಮ, ಯುದ್ಧಗಳಲ್ಲಿ, ಬಾಣವೇಧ ಶಬ್ದ, ಸಂಧ್ಯಾದ್ದೆ ಸಯಗಳಲ್ಲಿ 
ಅಮಾವಾಸ್ಯೆ, ಚತುರ್ದಶೀ, ಅಷ್ಟವೂ, ಪೌರ್ಣಮಾಸ್ಕಗಳಲ್ಲಿ ಅನಧ್ಮಾ 
ಯವು. 


ಅಮಾವಾಸ್ಕಾ ಗಂರಂಂ ಹಂತಿ ಶಿಷ್ಯಂ ಹಂತಿ ಚತುರ್ದಶೀ | 
ಬ್ರಹ್ಮಾಸ ಕಾಪ್‌ರ್ಣಮಾಸ್ಟ್ಕ್‌ ಕಸ್ಮಾತಾ 8 ಪರಿವರ್ಜಯೇತ್‌ 1 ೧೧೪ 
ಬ $ & 


ಅಮಾವಾಸ್ಕಾದಿನ ಅಧ್ಯಯನವು ಗುರುವಿಗೆ, ಚತುರ್ದಶೀದಿನೆ ಶಿಷ್ಯ 
ನಿಗೆ, ಅಷ್ಟವ್ಮೊೂ ಪೌರ್ಣವೂ ದಿನ ವೇದಕ್ಕೆ ದೋಷವು, ಆದುದರಿಂದ ಆ 
ದಿನಗಳಲ್ಲಿ ಓದಬಾರದು. 


ಪಾಂಸುವರ್ಷೇ ದಿಶಾಂ ದಾಹೇ ಗೋಮಾಯುಪಿರುತೇ ತಥಾ | 
ಶ್ವಖರೋಸ್ತ್ರೇ ಚ ರುವತಿ ಪಂಕೌ ಚನ ಫಕೇದ್ದೀಜ॥ ೧೧೫ 


ದೂಳು ಹಾರುವಾಗ, ಸವ್ರತ್ತ ಬೆಂಕಿ ಉರಿಯುವಾಗ, ನರಿ ನಾಯಿ, 
ಕತ್ತೆ, ಒಂಟೆಗಳು ಕೂಗುತ್ತಿರುವಾಗ, ಮತ್ತು ಆ ಮೃಗಗಳ ಒಟ್ಟಿಗೆ ಕುಳಿತು 
ಅಧ್ಯಯನ ಮಾಡಬಾರದು. 


ನಾಧೀಯೂತ ಶ್ಮಶಾನಾಂತೇ ಗ್ರಾಮಾಂತೇ ಗೋವ್ರಜೇಪಿ ವಾ! 
ವಸಿತ್ವಾ ಮೈಥುನಂ ವಾಸಃ ಶ್ರಾದ್ಧಿ ಕಂ ಪ್ರತಿಗೃಹ್ಯ ಚ | ೧೧೬ 


ಶ್ಮಶಾನದ ಬಳಿಯಲ್ಲಿ, ಊರಬಳಿಯಲ್ಲಿ, ಹಟ್ಟಿಯಲ್ಲಿ, ಮೈಧುನಕಾಲದ 
ಉಪಯೋಗದ ಬಟ್ಟೆಯಲ್ಲಿ, ಶ್ರಾದ್ಧಾನ್ನವನ್ನು ಉಂಡು, ಅಧ್ಯಯನ ಮಾಡ 
ಬಾರದು. 


೧೬೮ ಮನಂಸ್ಮೃತಿ [ ಅಧ್ಯಾಯ: ೪ 


ಪ್ರಾಣಿ ವಾ ಯದಿ ಮಾಪ್ರಾಣಿ ಯತ್ವಿಂಚಿಚ್ಸ ದ್ಧಿ ಕಂ ಭನೇತ್‌ | 


ತದಾಲಭ್ಯಾಪ್ಯನಧ್ಯಾಯಃ ಪ್ರಾಣ್ಯಾಸ್ಕೋ ಹಿ ದ್ವಿಜಃ ಸ್ಟೇ || ೧೧೭ 

ಬ್ರಾಹ್ಮಣನು ತನ್ನ ಕೈಯೇ ಮುಖವಾಗಿ ಉಳ್ಳವನು. ಮುಖಕ್ಕೂ 
ಕೈಗೂ ಸ್ವೀಕಾರಕಾರ್ಯಗಳು ಸಮಾನವು. ಆದುದರಿಂದ ಶ್ರಾದ್ಧದಲ್ಲಿ ಗೋ 
ಅಶ್ವಾದಿ ಪ್ರಾಣಿಗಳನ್ನು, ವಸ್ತ್ರಮೂಲ್ಯಾದಿ ಇತರ ವಸ್ತುಗಳನ್ನು ಸ್ವೀಕರಿಸಿದರೆ 
ಅದರಿಂದಲೂ ಅನಧ್ಯಾಯವು ಆಚರಿಣೀಯವಾಗುವುದು. 


ಚೋರೈರುಸಪ್ಪುಶೇ ಗ್ರಾಮೇ ಸಂಭ್ರಮೇ ಚಾಗ್ನಿ ಕಾರಿಕೇ | ' 
ಆಕಾಲಿಕಮುನಧ್ಯಾಯಂ ವಿದ್ಯಾತ್ಸರ್ಮಾದ್ದುತೇಷು ಚ || ೧೧೮ 


ಗ್ರಾಮದಲ್ಲಿ ಕಳ್ಳರ ಹಾವಳಿಯಿರುವಾಗ, ಅಗ್ನಿಭಯದಿಂದ ಜನರಿಗೆ 
ನಂದಿಸುವ-ರಕ್ಸಿಸುವ ಸಂಭ್ರಮ ಇರುವಾಗ ಮತ್ತು ಇಂತಹ ಇನ್ನಾವುದೇ 
ಅದ್ಭುತವಿರುವಾಗ ಆ ಕಾಲದಿಂದ ಮರುದಿನ ಅದೇ ಸಮಯದವರೆಗೆ ಅನ 
ಧ್ಯಾಯವು. 


ಉಪಾಕರ್ಮಣಿ ಚೋತ್ಸರ್ಗೇ ತಿರಾತ್ರಂ ಸ್ನೇಪಣಂ ಸ್ಮೃತಂ | 
ಅಷ್ಟ ಕೂಸು ಕೃಹೋರಾತ್ರಂ ಯತ್ವಂತಾಸು ಚ ರಾತ್ರಿಷು || ೧೧೯ 


ಧರ್ಮನೈ ಪ್ರಣ್ಮಕಾಮರು, ಉಪಾಕರ್ಮೋತ್ಸರ್ಜನಗಳಲ್ಲಿ ಮೂರು 
ದಿನವೂ ಅಷ್ಟಮೂ ತಿಥಿಸ್ಪರ್ಶ ಇರುವ ಇಡೀ ದಿನವೂ ಅನಧ್ಯಾಯವು ಹಿಂದೆ 
ಅಷ್ಟಮಿ ತಿಥಿಕಾಲದಲ್ಲಿ ಮಾತ್ರ ಅನಧ್ಯಾಯವನ್ನು ಹೇಳಿರುವುದು. 


ನಾಧೀಯೀ*ಾಶ್ಚಮಾರೂಢಥೋ ನ ವೃಕ್ಷಂ ನ ಚ ಹಸ್ತಿನಂ 
ನ ನಾವಂ ನ ಖರಂ ನೋಸ್ಟ್ರಂ ನೇರಿಣಸ್ಥೋ ನ ಯಾನಗಃ || ೧೨೦ 


(ತುರಗ) ಕುದುರೆ, ಮರ, ಅನೆ, ದೋಣಿ, ಕತ್ತೆ, ಒಂಟೆ, ಮರೆಭೂಮಿ, 
ವಾಹನಗಳಲ್ಲಿ ಕುಳಿತು ಅಧ್ಯಯನ ಮಾಡಬಾರದು. 


ನ ವಿವಾದೇನ ಕಲಹೇ ನ ಸೇನಾಯಾಂ ನ ಸಂಗಶಠೇ | 
ನ ಭುಕ್ತಮಾತ್ರೇ ನಾಜೀರ್ಣೇ ನ ನಮಿತ್ಯಾ ನ ಶಂಕ್ರಕೇ॥ ೧೨೧ 


ಅಧ್ಯಾಯ : ೪ ] ವುನುಸ್ಮ, ತಿ ೧೬೯ 


ಮಾತಿನ ಆಯುಧದ ಜಗಳ, ಸೇನಾಪ್ರಯಾಣ, ಯುದ್ಧ, ಊಟ 
ಮಾಡಿ ಕೈಯೊಣಗುವ ಮೊದಲು, ಜೀರ್ಣ ಆಗುವ ಹೊತ್ತಿಗೆ ಜೀರ್ಣವಾಗದೆ 
ರೋಗದ ಹೆಸರು ಹೊಂದಿದರೆ, ಅದು ಹುಳಿಯಾಗಿ ತೇಗು ಬರುತ್ತಿದ್ದರೆ 
ಮತ್ತು ವಾಂತಿಯ ಬಳಿಕವೂ ಅಧ್ಯಯನ ಮಾಡಬಾರದು. 


ಆತಿಥಿಂ ಚಾನನುಜ್ಞಾ ಪ್ಯ ಮಾರುತೇ ವಾತಿ ವಾ ಭೃಶಂ [ 
ರುಧಿರೇ ಚ ಸ್ರುತೇ ಗಾತ್ರಾಚ್ಚಸ್ತ್ರೇಣ ಚ ಪರಿಶ್ಷತೇ 1 ೧೨೨ 


ಅತಿಥಿಯ ಸಮ್ಮತಿ ಪಡೆಯದೆ, ಚೆನ್ನಾಗಿ ಗಾಳಿ ಬೀಸುತ್ತಿದ್ದರೆ 
ಮೈಯಿಂದ ರಕ್ತ ಸೋರುತ್ತದಾದರೆ, ಮೈಗೆ ಗಾಯವಾದರೆ, ಓದಬಾರದು. 


ಸಾಮಧ್ವ ನಾವೃಗ್ಯಜುಷೀ ನಾಧೀಯೂತ ಕದಾಚನ | 
ವೇದಸ್ಕಾಧೀತ್ಯ ವಾಪ್ಯಂತಮಾರಣ್ಯ ಕವಂಧೀತ್ಯ ಚ 8 ೧೨೩ 


ಸಾಮಗಾನ ಶ್ರವಣ ಮಾಡಿದರೆ, ಆರಣ್ಮಕ ಓದಿದರೆ ಯಗ್ಮಜುರ್ವೇದ 
ಗಳನ್ನು ಓದಬಾರದು. 


ಖಯೆಗ್ಗೇದೋ ದೇವದೈ ವತ್ಯೋ ಯೆಜಾರ್ಮೇಡಸ್ತು ಮಾನುಷಃ | 
ಸಾಮವೇದಃ ಸ್ಕ್ರ್ಯೃಕಃ ನಿತ್ರ್ಯಸ್ತಸ್ಮಾತ್ತಸ್ಕಾ ಶುಚಿರ್ಥ್ವನಿಃ | ೧೨೪ 


ಯಗ್ವೇದಕ್ಕೆ ದೇವರು, ಯಜುರ್ವೇದಕ್ಕೆ ಮನುಷ್ಕ, ಸಾಮವೇದಕ್ಕೆ 
ಪಿತೃಗಳು, ದೇವತೆಗಳು. ಆದುದರಿಂದ ಸಾಮಧ್ವನಿಯು ಅಶುಚಿಯು. 


ಏತದ್ವಿದಂತೋ ವಿದ್ವಾಂಸಸ್ತ್ರಯಿಂನಿಷ್ಯರ್ಷಮನ್ವಹಂ ! 
ಕ್ರಮತಃ ಪೂರ್ವಮಭ್ಯಸ್ಕ ಪಶ್ಚಾದ್ವೇದಮಧೀಯತಶೇ | ೧೨೫ 


ಯಗ್ವೇದದ ಮೊದಲು ಪ್ರಣವವನ್ನು ಯಜುರ್ವೇದದ ಮೊದಲು 
ವ್ಯಾಹೃತಿಯನ್ನು, ಸಾಮವೇದದ ಮೊದಲು ಸಾವಿತ್ರಿಯನ್ನು ಪಠಿಸದೆ ಅಧ್ಯ 
ಯನ ಮಾಡಬಾರದು. ಶಿಷ್ಕೋಪದೇಶಕ್ಕಾಗಿ ಪುನಃ ಸ್ಮರಿಸಲಾಗಿದೆ. 


ಪೆಶುಮಂಡೂಕ ಮಾರ್ಜಾರಶ್ತಸರ್ಪನಕುಲಾ ಖುಭಿಃ | 
ಅಂತರಾಗಮನೇ ವಿದ್ಯಾಪನಧ್ಯಾ ಯಮಹರ್ಥಿಶಂ | ೧೨ 


೧೩೦ ಮನುಸ್ಮೃತಿ [ ಅಧ್ಯಾಯ: ೪ 


ಗುರು-ಶಿಷ್ಕರ ನಡುವಿನಲ್ಲಿ ಅಧ್ಯಯನ ಕಾಲದಲ್ಲಿ ಗೋ ಮುಂತಾದ 
ಪಶುಗಳು, ಕಪ್ಪೆ, ಚೆಕ್ಕು, ನಾಯಿ, ಹಾವು, ಮುಂಗುಸಿ, ಇಲಿ-ಪ್ರಾಣಿಗಳು 
ಬಂದರೆ ಆ ಹಗಲು-ರಾತ್ರಿ ಅನಧ್ಯಾಯವು. 

ದ್ವಾವೇವ ವರ್ಜಯೇೋಸ್ಸಿ ತ್ಯಮನಧ್ಯಾಯ್‌ೌ ಪ್ರಯತ್ನ ತಃ | 

ಸ್ವಾಭ್ಯಾಯಭೂವಿಂ ಚಾಶುದ್ಧಾ ಮಾತ್ಮಾನಂ ಚಾಶುಚಿಂ ದ್ವಿಜಃ | ೧೨೩ 

ಈ ವರೆಗೆ ಹೇಳಿದುದು ಮುಖ್ಯವಾಗಿ ಸ್ನಾತಕನಿಗೆ. ಪ್ರಥಮಾಭ್ಯಾಸ 
ಮಾಡುವ ಶಿಷ್ಕನು ಬಹು ಅನಧ್ಯಾಯಗಳನ್ನು ಮಾಡಿದರೆ ಕಂಠಪಾಠಕ್ಕೆ 
ಸಮಯ ಸಾಲದು. ಆದುದರಿಂದ ತಾನು ಮತ್ತು ತನ್ನ ಪಾಠಭೂಮಿಯು 
ಅಶುದ್ಧವಾದರೆ ಮಾತ್ರ ಅನಧ್ಯಾಯ ಮಾಡಬೇಕು. ಅನ್ಕದಾ ಪೂರ್ವ 
ನಿಮಿತ್ತಗಳಿದ್ದರೂ ಅಧ್ಯಯನ ಮಾಡಬಹುದು ಇಲ್ಲಿಗೆ ಅನಧ್ಯ್ಮಾಯ 
ಪ್ರಕರಣವು ಮುಗಿಯಿತು. 


ಅಮಾವಾಸ್ಯಾ ಮಷ್ಟನೂಂ ಚ ಪೌರ್ಣಮಾಸೀಂ ಚತುರ್ದಶೀಂ | 

ಬ್ರಹ್ಮಚಾರೀ ಭವೇನ್ನಿತ್ಕಮಪ್ಪೃಇೌ ಸ್ನಾತಕೋ ದ್ವಿಜಃ | ೧೨೪ 

ಅಮಾವಾಸ್ಕಾ, ಅಷ್ಟಮ, ಪೌರ್ಣಿಮಾ, ಚತುರ್ದಶೀ ದಿನಗಳಲ್ಲಿ 
ಸ್ನಾತಕನು ಸ್ವೀಸಂಗ ಮಾಡದೆ ಬ್ರಹ್ಮಚಾರಿಯಾಗಿರಬೇಕು. 

ನ ಸ್ನಾನಮಾಚರೇದ್ಭುಕ್ತ್ವಾ ನಾತುರೋ ನ ಮಹಾವಿಶಿ | 

ನ ವಾಸೋಭಿಃ ಸಹಾಜಸ್ರಂ ನಾವಿಜ್ಞಾತೇ ಜಲಾಶಯೇ ॥ೃ ೧೨೯ 

ಉಂಡಕೂಡಲೇ, ರೋಗಿಯು, ಮಧ್ಯರಾತ್ರಿ, ಬಹುಬಟ್ಟೆಸಹಿತವಾಗಿ, 
ಅಪರಿಚಿತ ಜಲಾಶಯ, ಈ ಸಂದರ್ಭಗಳಲ್ಲಿ ಸ್ನಾನಮಾಡಜಾರದು. ಕೆಲವು 
ಪುನರುಕ್ತಿಯಲ್ಲಿ ಮೊದಲು ಬ್ರಹ್ಮಚಾರಿ, ವಾನಪ್ರಸ್ಥರ ಸಾಮಾನ್ಯ ನಿಯಮ 
ಈ ಪ್ರಕರಣ. ಸ್ನಾತಕವ್ರತ ಲೋಪಕ್ಕೆ ಪ್ರಾಯಶ್ಚಿತ್ತವು. 

ದೇವತಾನಾಂ ಗುರೋ ರಾಜ್ಞಃ ಸ್ನಾತಕಾಚಾರ್ಯಯೋಸ್ತಥಾ ! 

ನಾಕಾ ಮೇತ್ಸಾಮತಶ್ಪಾ ಯಾಂ ಬಭ್ರುಹೋ ದೀಕ್ಷಿತಸ್ಕ ಚ ೧೩೦ 

ದೇವತಾ ಪ್ರತಿಮೆಗಳ, ಗುರುವಿನ, ರಾಜನ, ಸ್ಮಾತಕನ, ಆಚಾರ್ಯನ, 
ಯೆಜ್ಞದೀಕ್ಸಿತನ ನೆರಳನ್ನು ತಿಳಿದೂ ದಾಟಬಾರದು. 


ಅಧ್ಯಾಯ; ೪ |] ಮನುಸ್ಮೃತಿ ೧೬೫ 


ಮಧ್ಯ ಂದಿನೇಆರ್ಧರಾತ್ರೇ ಚ ಶ್ರಾದ್ಧಂ ಭುರ್ಕತ್ವಾ ಚ ಸಾಮಿಷಂ' | 
ಸಂಧ್ಯಯೋರುಭಯೋಶ್ಸೈವ ನ ಸೇವೇತ ಚತುಪ್ಪದಮ1 ೧೩೧ 


ನಡುಹಗಲು, ಮಧ್ಯರಾತ್ರಿ, ಶ್ರಾದ್ಧ ಭೋಜನಮಾಡಿ, ಎರಡು ಸಂಧ್ಯೆ 
ಗಳಲ್ಲಿ ನಾಲ್ಕು ದಾರಿ ಕೂಡುವ ಸ್ಥಳದಲ್ಲಿರಬಾರದು. 


ಉದ್ವರ್ತನಮಪಸ್ಸಾನಂ ಪಿಣ್ಮೂತ್ರೇ ರಕ್ತಮೇವ ಚ | 
ಶ್ಲೇಸ್ಮನಿಸ್ಕ್ಯೂತವಾಂತಾನಿ ನಾಧಿತಿಷ್ಕೇತ್ತು ಕಾಮತಃ 1 ೧೩೨ 


ಮೈತಿಕ್ಕುವ ಸೀಗೆಪುಡಿ ಮುಂತಾದುದು, ಸ್ನಾನಮಾಡಿದ ನೀರು, ಮಲ 
ಮೂತ್ರ, ರಕ್ತ, ಕಫ, ಉಗುಳು, ವಾಂತಿ-ಇವುಗಳ ಮೇಲೆ ನಿಲ್ಲಬಾರದು, 


ವೈರಿಣಂ ನೋಪಸೇವೇತ ಸಹಾಯಂ ಚೈವ ವೈರಿಣಃ | 
ಅಧಾರ್ಮಿಕಂ ತಸ್ವರಂ ಚ ಪರಸ್ಕೈನ ಚ ಯೋಸಿತಂ8 ೧೩೩ 


ವೈರಿಯನ್ನು, ವೈರಿಸಹಾಯಕನನ್ನು, ಅಧರ್ಮಿಷ್ಮನನ್ನು ಕಳ್ಳನನ್ನು 
ಪರಪ್ರೀಯನ್ನು ತನ್ನ ಸಂಬಂಧದಿಂದ ದೂರವಿಡಬೇಕು. 


ನ ಹೀದೃ ಶಮನಾಯುಷ್ಯಂ ಲೋಕೇ ಕಿಂಚನ ವಿದ್ಯತೇ ! 
ಯಾದೃಶಂ ಪುರುಷಸ್ಕೇಹ ಪರದಾರೋಪಸೇವನಂ1 ೧೩೪ 


ಪರಸ್ತ್ರೀ ಪ್ರೀತಿಯು ತನ್ನ ಆಯುಸ್ಸನ್ನು ಅಪಹರಿಸುವುದು. ಅವಳ 
ಪತಿಯು ಸಿಟ್ಟಾಗಿ ಕೊಲ್ಲುವ ಸಂಭವವಿದೆ. ಅವಳೂ ಸಿಟ್ಟಾಗಿ ಕಡಿಯ 
ಬಹುದು. ಹೀಗೆ ಪ್ರಾಣಾಪಾಯಕಾರವೂ ಆಗಿದೆ. ಪಾಪಮೂಲಕ 
ಆಯುಃಕ್ಷಯವು ಇದ್ದೇ ಇದೆ. 


ಕ್ಷತ್ರಿಯಂ ಚೈವ ಸರ್ಪಂ ಚ ಬ್ರಾಹ್ಮಣಂ ಚ ಬಹುಶ್ರುತಂ | 
ನಾವಮನ್ಯೇತ ವೈ ಭೂಷ್ಟು ಃ ಕೃಶಾನನಿ ಕದಾಚನ ೧೩೫ 


ಕ್ಷತ್ರಿಯ, ಹಾವು, ಶಾಸ್ತ್ರಸಂಪನ್ನ ಬ್ರಾಹ್ಮಣ, ಬೆಂಕಿ ಇವು ಚಿಕ್ಕದೆಂದು 
ಅವಮಾನಿಸಬಾರದು, ಪೀಡಿಸಬಾರದು. ಅದರಿಂದ ತನ್ನ ಅಭಿವೃದ್ಧಿಗೆ ಹಾನಿ 
ಯಾಗುವುದು. 


೧೬೨೧ ಹುನೆಂಸ್ಕೃತಿ [ ಅಧ್ಯಯ : ೪ 


ಏತತ್ರ್ವಯಂ ಹಿ ಪುರುಷಂ ನಿರ್ದಹೇದವಮಾನಿತಂ | 
ತಸ್ಮಾದೇತತ್ವ್ವಯಂ ನಿತ್ಯಂ ನಾವಮನ್ಯೇತ ಬುದ್ಧಿಮಾನ್‌ | ೧೩ 


ಬುದ್ದಿ ವಂತನು ಮೇಲೆ ಹೇಳಿದವರ ತಂಟೆಗೆ ಹೋಗಬಾರದು. ಅದ 
ರಿಂದ ತನಗೆ ಜಯವಿಲ್ಲ. 


ನಾತ್ಮಾನಮನಮಂನ್ಶ್ಯೇತ ಪೂರ್ನಾಭಿರಸಮೃದ್ಧಿ ಭಿಃ 
ಅನ್ಭುತ್ಯೋಃ ಶ್ರಿಯಮನ್ವಿಚ್ಛೇತ್‌ ನೈನಾಂ ಮನ್ಯೇತ ದುರ್ಲಭಾಂ ೧೩೭ 


ತನ್ನ ಬಡತನವನ್ನು ನೋಡಿ ತನ್ನನ್ನು ಅವಮಾನಿಸಿಕೊಳ್ಳುವುದು ಬೇಡ. 
ದುಃಖಪಟ್ಟು ನಿರಾಶೆಯಿಂದ ಆತ್ಮಹತ್ಮೆಗೆ ' ಪ್ರೀತಿಪಡುವ ದುರವಸ್ಥೆ ತಂದು 
ಕೊಳ್ಳಬಾರದು. ಮಠಣದ ಮೊದಲು ಎಂದಾದರೂ ಐಶ್ಚರ್ಯವು ಬರುವು 
ದೆಂದು ಆಶಾವಾದಿಯಾಗಿರಬೇಕು. ಅದು ದಂರ್ಲಭವೆಂದು ತಿಳಿಯಬಾರದು. 
“ಜೀವನ್‌ ಭದ್ರಾಣಿ ಪಶ್ಶತೀ ಪ್ರಯತ್ನಿಸಬೇಕು. 


ಸತ್ಯಂ ಬ್ರೂಯಾತ್ರ್ರಿಯಂ ಬ್ರೂಂಯಾನ್ನ, ಬ್ರೂಯಾತ್ಸತ್ಯಮಪ್ರಿಯಮ್‌ । 
ನಿಯಂ ಚ ನಾನೃತಂ ಬ್ರೂಯಾದೇಸ ಥವರ್ವಿಃ ಸತಾತನಃ ॥ ೧೩೮ 


ಸತ್ಯವನ್ನೇ ಹೇಳಬೇಕು. ಪ್ರೀಯವಾದುದನ್ನೇ (ಕೇಳುವವನಿಗೆ) ಹೇಳ 
ಬೇಕು. ಸತ್ಯವಾದರೂ ಅಪ್ರಿಯವನ್ನು ಹೇಳಲು ಮುಂದಾಗಬಾರದು. 
ಕೇಳುವವನಿಗೆ ರಮ್ಯವೆಂದು ಸುಳ್ಳು ಹೇಳಬಾರದು. ಇದು ಸನಾತನ ಧರ್ಮವು, 
ವೇದಗಮ್ಮವು. ಪರಿವರ್ತನ ಶೀಲವಲ್ಲ. 


ಭದ್ರಂ ಭದ್ರನಿಂತಿ ಬೂಯಾತ್‌ಭದ್ರಖಿಕ್ಕೇವ ಮಾ ವದೇತ್‌ ! 
ಶೂಸ್ವಮೈೆರಂ ವಿವಾದಂ ಚ ನ ಕುರ್ಯಾತ್ಮೇನಜಿತ್‌ ಸಹ ೧೩೯ 


ಅಮಂಗಲವನ್ನು ಮಂಗಲವೆಂದೇ ಹೇಳಬೇಕು. 'ವೈರಬೆಳೆಯುವಂತೆ 
ಯಾವ ವಿಷಯದಲ್ಲಿಯೂ ಯಾರೊಡನೆಯೂ ಮಾತಾಡಬಾರದು. 


ನಾತಿಕಲ್ಕಂ ನಾತಿಸಾಯೆಂ ಸಾತಿಮಧ್ಯಂದಿನೇ ಸ್ಥಿತೇ ] 
ನಾಜ್ಞಾತೇನ ಸಮಂ ಗಚ್ಛೇನ್ಸೈಕೋನೆ ವೃಷಲೈಃ ಸಹ॥ ೧೪೦. 


ಆಧ್ಯಾಯ : ೪] ಮನುಸ್ಮೃತಿ ಗಿರಣಿ 


ಬಲು ಬೆಳಗ್ಗೆ, ಸಾಯಂ, ನಡುಹಗಲು, ಪರಿಚಯವಿಲ್ಲದಷನೊಡನೆ 
ಒಂಟಿಯಾಗಿ ದಾರಿನಡೆಯಬಾರದು. 


ಹೀನಾಂಗಾತತಿರಿಕ್ತಾಂಗಾನ್‌ಪಿಹ್ಯಾಹೀನಾನ್‌ ವಯೋಧಿಕಾನ | 
ರೂಪದ್ರವ್ಯವಿಹೀನಾಂಶ್ಚ ಜಾತಿಹೀನಾಂಶ್ಚ ನಾಕ್ಷಿಸೇತ್‌ | ೧೪೧ 


ಊನಾಂಗ, ಅಧಿಕಾಂಗ್ಕ ವಿದ್ಯಾಹೀನ, ಅಧಿಕವಯಸ್ಕ, ಕುರೂಪಿ, 
ಬಡವ, ಕೇಳುಮಟ್ಟದವ ಇವರನ್ನು ನಿಂದಿಸಬಾರದು. 


ನ ಸ್ಪೃಶೇತ್ಪಾಣಿನೋಚ್ಛಿಸ್ಟೋ ವಿಪ್ರೋ ಗೋಬ್ರಾಹ್ನಣಾನಲಾನ್‌ 1- 
ನ ಚಾನಿ ಪಶ್ಶೇದಶುಚಿಃ ಸಂಸ್ಥೋ ಜ್ಯೋತಿರ್ಗಣಾನ್ಲಿ ನ { ೧೪೨ 


ತಾನು ಅಶುಚಿಯಾಗಿ ಗೋವು, ಬ್ರಾಹ್ಮಣ, ಬೆಂಕಿ ಇವುಗಳನ್ನು ಮುಚ್ಚೂ 
ಬಾರದು. ಆರೋಗ್ಯ ಇರುವಾಗ ಅಶುಚಿಯಾಗಿ ಗಗನದ ಜ್ಯೋತಿ 
ಗಳನ್ನು ನೋಡಬಾರದು. 


ಸ್ಪೃಷ್ಟೈತಾನಶುಚಿರ್ನಿತ್ಯಮದ್ಧಿಃ ಪ್ರಾಣಾನಾಪಸ್ಸೃಶೇಷ್‌ | 


ಗಾತ್ರಾಣಿ ಚೈವ ಸರ್ವಾಣಿ ನಾಭಿಂ ಪಾಣಿತಲೇನ ತಂ ॥ೃ8 ಎಳ್ಲ 


ಅಶುಚಿಯಾಗಿ ಆಕಳು ಮುಂತಾದವನ್ನು ಮುಟ್ಟಿದರೆ ಆಚಮನ ಮಾಡಿ 
ಜ್ಞಾನೇಂದ್ರಿಯಗಳೆನ್ನು ತಲೆ, ಹೆಗಲು, ಮೊಳಕಾಲು, ಹೊಕ್ಕಳುಗಳನ್ನು ಕೂಡ 
ಮುಟ್ಟಿ ಬೇಕು. 


ಅನಾಕ.ರಃ ಸ್ವಾನಿ ಖಾನಿ ನೆ ಸ್ಪೃಶೇದಸಿಮಿತ್ತತಃ ! 
ರೋಮಾಣಿ ಚ ರಹಸ್ಕಾನಿ ಸರ್ವಾಣ್ಮೇವ ವಿವರ್ಜಯೇತ್‌ | ೧೪೪ 


ರೋಗಿಯಲ್ಲದಿರುವಾಗ ತನ್ನ ಇಂದ್ರಿಯಗಳನ್ನು, ರೋಮಗಳನ್ನು 
ಮರ್ಮಾಂಗಗಳನ್ನು ಒಂದನ್ನೂ ಕಾರಣವಿಲ್ಲದೆ ಮುಟ್ಟುತ್ತಿರಬಾರದು. 


ಮಂಗಲಾಚಾರಯುಕ್ತ8ಸ್ಕ್ಯಾತ್ಟ್ರಯಂತಾತ್ಮ್ಮಾ ಜಿತೇಂದ್ರಿಯಂ! 
ಜಪೇಚ್ಚ ಜುಹುಯಾಚ್ಛೈ ವ ನಿತ್ಯಮಗ್ನಿ ಮತಂದ್ರಿತಃ 1 ೧೪೫ 
ಮಂಗಲಾಚಾರಯಂಕ್ತಾನಾಂ ನಿತ್ಯಂ ಚ ಪ್ರಯತಾತ್ಮನಾಂ | 


ಜಸತಂಂ ಜುಹ್ಹತಾಂ ಚೈವ ನಿನಿಪಾತೋ ನ ವಿದ್ಯತೇ | 


೧೩೪ ಮನುಸ್ಮೃತಿ [ ಅಧ್ಯಾಯ: ೪ 


ಮಂಗಲಕರವಾದ ಆಚರಣೆ ಉಳ್ಳವನಾಗಬೇಕು. ಶುಚಿಯೂ, ಜಿತೇಂದ್ರಿ 
ಯನೂ, ಗಾಯತ್ರೀ ಜಪಿಸುವವನೂ, ಅಗ್ನಿಕಾರ್ಯ ಮಾಡುತ್ತಿರುವವನೂ 
ಆಗಿರಬೇಕು. ಆಲಸ್ಕಪಡಬಾರದು. ಹೀಗೆ ಆದರೆ ದೈವಮಾನುಷ ಉಪ 
ದ್ರವಗಳು ಬರಲಾರವು. 


ನೇದನೇವಾಭ್ಯಸೇನ್ನಿತ್ಯಂ ಯಥಾಳಾಲಮತಂದ್ರಿತಃ । 
ತಂ ಹೈಸ್ಕಾಹುಃ ಪರಂ ಧರ್ಮಮುಪಧರ್ಮೋನ್ಯ ಉಚ್ಕತೇ ೧೪೭ 


ಬೇಸರಪಡದೆ ವಿಹಿತಕಾಲದಲ್ಲಿ ವೇದಾಭ್ಮಾಸವನ್ನು ಮಾಡುತ್ತಿರಬೇಕು. 
ಅದು ಮುಖ್ಯ ಧರ್ಮವು; ಉಳಿದುದು ಉಪಧರ್ಮವು. 


ವೇದಾಭ್ಯಾಸೇನ ಸತತಂ ಶೌಜೀನ ತಪಸೈವ ಚ! 
ಅದ್ರೋಹೇಣ ಚ ಭೂತಾನಾಂ ಜಾತಿಂ ಸ್ಮರತಿ ಪೌರ್ವಿಕೀಂ 1 ೧೪೮೪ 


ಸದಾಕಾಲ ಶುಚಿ, ತಪಸ್ಸು, ಅದ್ರೋಹಬುದ್ಧಿಯಿದ್ದು ವೇದಾಧ್ಮಯನ 
ಮಾಡುತ್ತಿದ್ದರೆ ಪೂರ್ವಜನ್ಮದ ಸರ್ವವೃತ್ತಾಂತಗಳ ಸ್ಮರಣೆಯುಂಟಾಗುವುದು. 


ಪೌರ್ವಿಕೀಂ ಸಂಸ್ಮರನ್ನಾತಿಂ ಬ ವ್ರಹ್ಮ್ಮವಾಭ್ಯ ಸತೇ ಪುನಃ ! 
ಬ್ರಹ್ಮಾಛ್ಯಾಸೇನ ಚಾಜಸ್ಪವ ಟಿ 1 ಸಂಖಮಶ್ನುತೇ॥ ೧೪೯ 


ಪೂರ್ವಜನ್ಮಗಳ ಸ್ಮರಣೆಯನ್ನು ಹೊಂದುವುದರಿಂದ ಅಲ್ಲಿನ ಸುಖ 
ದುಃಖಗಳ ಯಥಾರ್ಥ ಜ್ಞಾನದಿಂದ ಆತ್ಮಜ್ಞಾನದಲ್ಲಿ ಶ್ರದ್ಧೆಯುಂಟಾಗು 
ವುದು. ವೇದಾಂತ ವಾಕ್ಕಾರ್ಥಗಳ ಶ್ರವಣ, ಮನನ, ನಿದಿಧ್ಕಾಸನಗಳಿಂದ 
ಪರಮಾನಂದ ಸಂಪ್ರಾಪ್ತಿ ರೂಪ ಮೋಕ್ಷಲಾಭವಾಗುವುದು. 

ಸಾವಿತ್ರಾಚ್ಛಾಂತಿಹೋಮಾಂಶ್ಚ ಕುರ್ಯಾತ್ಸರ್ವಸು ನಿತ್ಯಶಃ | 

ಪಿತೃಂಶ್ಚೈವಾಸ್ಟ ಕಾಸ್ಪರ್ಜೇನ್ನಿ ನಿ ತ್ಯಮಂಸ್ವೃಷ್ಟ ಕಾಸು ಚ॥ ೧೫೦ 

ಪರ್ವಕಾಲಗಳಲ್ಲಿ ಸವಿತೃದೇವತೆಗೆ ಶಾಂತಿಹೋಮಗಳನ್ನು ಮಾಡ 
ಬೇಕು. ಅಷ್ಟವೂ, ನವವೂಗಳಲ್ಲಿ ಪಿತೃಶ್ಪಾದೃವನ್ನು ಮಾಡಬೇಕು. ಆಗ್ರ 
ಹಾಯನೀಯ ಬಳಿಕ ಮೂರು ಕೃಷ್ಣಪಕ್ಷಗಳಲ್ಲಿ ಈ ಎರಡು ವಿಧದ ಶ್ರಾದ್ಧ 
ಗಳು ಕರ್ತವ್ಯಗಳಾಗಿವೆ. 


ಅಧ್ಯಾಯ: ೪] ಮನುಸ್ಮೃತಿ ಬಿ೭೫ 


ದೊೂಡಾವಸಥಾನ್ಕೂತ್ರಂ ದೂರಾತ್ಸಾದಾವಸೇಚನಂ | 
ಉಚ್ಛಿಸ್ಟಾನ್ನಂ ನಿಷೇಕಂ ಚ ದೂರಾದೇವ ಸಮಾಚರೇತ್‌ ೧೫೧ 


ಮನೆಯಿಂದ ಬಹಳ ದೂರ ಈ ಕೆಲಸಗಳನ್ನು ಮಾಡಬೇಕು. ಕಾಲು 
ತೊಳೆಯುವುದು, ಎಂಜಲು ಎಲೆ ಎಸೆಯುವುದು, ಮಲಮೂತ್ರ-ವಿಸರ್ಜನ 
ಮಾಡುವುದು ಇವುಗಳನ್ನು ಮನೆ ಬಳಿ ಮಾಡಬಾರದು. 


ಮೈೈತ್ರಂ ಪ್ರಸಾಧನಂ ಸ್ಥಾನಂ ದೆಂತಭಾವನಮಂಜನಂ |! 
ಪೂರ್ವಾಹ್ನ ಏವ ಕುರ್ಪೀತ ದೇವತಾನಾಂ ಚ ಪೂಜನಂ 1! ೧೫೨ 


ಮಲವಿಸರ್ಜನ, ದೇಹಾಲಂಕಾರ, ಸ್ಮಾನ, ಹಲ್ಲು ತೊಳೆಯುವುದು, 
ಕಣ್ಣಿಗೆ ಅಂಜನ ಹಾಕುವುದು, ದೇವರ ಪೂಜೆ ಇವುಗಳನ್ನು ಅಪರಾಹ್ಮದಲ್ಲಿ 
ಮಾಡಬಾರದು. ಆಯಾ ಕರ್ಮಗಳ ವಿಶೇಷ ಕಾಲವು ಅಲ್ಲಲ್ಲಿ ಹೇಳಿಲ್ಬಡು 
ವುದು. 


ದೈವತಾನ್ಯಭಿಗಚ್ಛೆ*ತ್ತು ಧಾವಿರ೯ಕಾಂಶ್ಚ ದ್ವಿಜೋತ್ತಮಾನ್‌ 1 
ಈಶ್ವರಂ ಚೈವ ರಕ್ಷಾರ್ಥಂ ಗಂರೂನೇವ ಚ ಪರ್ವಸು 1 ೧೫೩ 


ಪರ್ವ (ಹಬ್ಬ) ಕಾಲಗಳಲ್ಲಿ ದೇವತಾ ಪ್ರತಿಮೆಗಳನ್ನು ಧರ್ಮಿಷ್ಠ 
ಬ್ರಾಹ್ಮಣನನ್ನು, ರಾಜನನ್ನು, ಗುರುವನ್ನು ಸಂದರ್ಶಿಸಬೇಕು. ಅದರಿಂದ 
ಸಕಲ ವಿಧದ ಅನುಭವ, (ಜೀವನಾವಶ್ಯಕ) ಭಯನಿವಾರಣೆ, ರಕ್ಷಣೆಗಳು ಒದಗು 
ವವು. 

ಅಭಿವಾದಯೇದ್ವ ದ್ಧಾ ಶ್ಚ ದದ್ಯಾಚ್ಛೈ ವಾಸನಂ ಸ್ವಕಂ | 


ಕೃತಾಂಜಲಿರುಪಾಸೀತ ಗಚ್ಛತಃ ಸೃಷ್ಠ್ಮತೋನ್ವಿಯಾ ತ ॥ ೧೫೪ 


ಹಿರಿಯರು..ಗುರುಗಳು ಮನೆಗೆ ಬಂದಾಗ ಉಚಿತಾಸನ ಕೊಟ್ಟು ವಿಧೇ 
ಯನಾಗಿ ಹಿಂಬಾಲಿಸಬೇಕು. ಅದು ಬಿಟ್ಟು ತನ್ನ ಕಾರ್ಯದಲ್ಲಿದ್ದು ಅನಾದ 
ರಿಸಬಾರದು. 


ಶತಿಕ್ಕೃತ್ಯುದಿತಂ ಸಮ್ಮಕ್‌ನ್ನಿ ಬದ್ಧಂ ಸ್ವೇಷು ಕರ್ಮಸಂ ! 
ಥರ್ಮಮೂಲಂ ನಿಷೇವೇತ ಸದಾಚಾರವನುತಂದ್ರಿತಃ 1. ೧೫೫ 


"ಬಿಟಿ ಮನುಸ್ಮೃತಿ [ ಅಧ್ಯಾಯ: ೪ 


ಶ್ರುತಿಸ್ಮೃತಿಗಳಲ್ಲಿ ಬರೆದಿರುವ ಸ್ವಕರ್ಮಬೋಧಕವಾದ ಧರ್ಮಕಾರಣ 
ವಾದ ಸದಾಚಾರವನ್ನು ಬೇಸರಿಸದೆ ಆಚರಿಸಬೇಕು. 


ಆಚಾರಾಲ್ಲಭತೇ ಹ್ಯಾಯುರಾಚಾರಾದೀಪ್ಸಿತಾಃ ಪ್ರಜಾಃ | 
ಆಚಾರಾದ್ಧ ನಮಕ್ಷಯ್ಕ ಮಾಚಾರೋ ಹಂತ್ಯ ಲಕ್ಷಣಂ ॥ ೧೫೬ 


ಆಯುಸ್ಸು, ಇಷ್ಟಸಂತತಿ, ಧನಗಳು ಸದಾಚಾರದಿಂದ ವೃದ್ಧಿಹೊಂದು 
ವುವು. ದುರ್ಲಕ್ಷಣಗಳು ನಿವಾರಣೆ ಹೊಂದುವುವು. 


ದುರಾಚಾರೋ ಹಿ ಪುರುಷೋ ಲೋಕೇ ಭವತಿ ನಿಂದಿತಃ॥ 
ದುಃಖಭಾಗೀ ಚ ಸತತಂ ವ್ಯಾಛಧಿಕೋಲ್ಸಾ ಯುರೇವ ಚ॥ ೧೫೭ 


ದುರಾಚಾರದಿಂದ ನಿಂದೆ, ದುಃಖಗಳು ಪ್ರಾಪ್ತವಾಗುವುವು. ವ್ಯಾಧಿಯು 
(ರೋಗ)ಂಟಾಗುವುದು. ಅಲ್ಟ್ಬಾಯುಸ್ಸು ಆಗುವುದು. 


ಸರ್ವಲಕ್ಷಣಹೀನೋಸಿ ಯಃ ಸದಾಚಾರವಾನ್ನ ರಃ | 
ಶ್ರದ ್ಧಥಾನೋನಸೂಯಶ್ವ ಶತಂ ವರ್ಷಾಣಿ ಜೀವತಿ |! ೧೫೮ 


ಅಸೂಯೆಪಡದೆ ಶ್ರದ್ಧೆಯಿದ್ದು ಸದಾಚಾರವುಳ್ಳವನಾದರೆ ದೀರ್ಫಾ 
ಯುಸ್ಸು ಉಂಟಾಗುವುದು. ಸೌಭಾಗ್ಯ್ಕಲಕ್ಷಣಗಳಿಲ್ಲವಾದರೂ ತೊಂದರೆಯಿಲ್ಲ. 


ಯದ್ಯತ್ಸರನಶಂ ಕರ್ಮ ತತ್ತದ್ಯತ್ನೆ (ನ ವರ್ಜಯೇ 8 | 


ಯದ್ಯದಾತ್ಮವಶಂ ತು ಸ್ಕಾತ್ತತ್ತತ್ಸೇವೇತ ಯಂತ್ಸ ತಃ | 0೫೯ 


ಪರಸಹಾಯ ಲಭ್ಯವಾದುದು (ಯಶ) ಯಾವುದೋ ಅದನ್ನು ಬಿಡ 
ಬೇಕು. ಸ್ವಪ್ರಯತ್ನ ಲಭ್ಯವಾದುದನ್ನು ಮಾತ್ರ ಬಿಡದೆಮಾಡಬೇಕು. 


ಸರ್ವಂ ಪರವಶಂ ದುಃಖಂ ಸರ್ವಮಾತ್ಮವಶಂ ಸುಖಂ | 
ಏತದ್ವಿಡ್ಯಾತ್ಸಮಾಸೇನ ಲಕ್ಷಣಂ ಸುಖದಂ8ಖಯೋಃ | ೧೬೦ 


ಪರಜನರ ಸಹಾಯದಿಂದ ಸಾಧ್ಯವಾದುದು ದುಃಖಕಾರಣವು. ತನ್ನ 
ಪ್ರಯತ್ನದಿಂದ ಲಭ್ಯವಾದುದು ಸುಖಕಾರಣವು. ಸುಖ-ದುಃಖಗಳು ಈ 
ರೀತಿ ಆತ್ಮನಲ್ಲಿ ಜಾಹ್ಯವಸ್ತುಗಳಿಂದ ಉತ್ಸನ್ನವಾಗುವುವು. ಇದು ಸಂಕ್ಷೇಪ 
ವಾಗಿ ಸುಖ-ದುಃಖಗಳ ಲಕ್ಷಣವು. 


೧೨-ಆಧ್ಯಾಯ: ೪1 ಮನಸ್ಮ್ಮ್ಯೃತಿ ೧೭೬ 


ಯೆತ್ವರೂ ಹುರ್ವತೊಟಸ್ಯ ಸ್ಕಾತ್ಸರಿತೋಷೋತಂತರಾತ್ಮನಃ | 
ತತ್ರ ಯತ್ನೇನ ಕುರ್ವೀತ ವಿಪರೀತಂ ತು ವರ್ಜಯೇತ್‌" | ೧೬೧ 


ಇಂತಹ ಶಾಸ್ತ್ರಗಳಲ್ಲಿ ಹೇಳದಿರುವ ಮತ್ತು ನಿಷೇಧ ಮಾಡದಿರುವ 
ಯಾವುದಾದರೂ ವಿಷಯಗಳು ತನಗೆ ಸಂತೋಷಕರವಾಗಿದ್ದರೆ ಅವನ್ನು 
ಮಾಡಬಹುದು. ದುಃಖಕರವಾದರೆ ಬಿಡುವುದು. 


ಆಚಾರ್ಯಂ ಚ ಪ್ರವಕ್ತಾರಂ ಹಿತರಂ ಮಾತರಂ ಗುರುಂ | 
ನ ಹಿಂಸ್ಕಾದ್ಬಾ _ಹ್ಮಣಾನ್‌ ಗಾಶ್ಚ ಸರ್ವಾಂತ್ಟ್ಮವ ತಪಸ್ವಿನಃ! ೧೬೨ 


ವೇದ ಅದರ ಅರ್ಥಗಳನ್ನು ಬೋಧಿಸುವ ಆಚಾರ್ಯ, ತಂದೆ, ತಾಯಿ, 
ಗುರು, ಬಾ ್ರಿಹ್ಮಣ, ಗೋವು, ತಪಸ್ವಿಗಳು ಇವರ ಇಚ್ಛೆ ಗೆ ವಿರುದ್ಧವಾದು 
ದನ್ನು ತಾನು ಮಾಡಿ ಅವರ ಮನಸ್ಸನ್ನು ನೋಯಿಸಬಾರದು. ಹೊಡೆಯ 
ವುದಂತು ಸರ್ವಥಾ ತ್ಕಾಜ್ಯವು. 


ನಾಸ್ತಿಕ್ಕಂ ವೇದನಿಂದಾಂ ಚ ದೇವತಾನಾಂ ಚ ಕುತ್ಸನಂ ! 
ದ್ವೇಷಂ ದಂಭಂ ಚ ಮಾನಂ ಚ ಕ್ರೋಧಂ ತೈಕ್ಷಣ್ಯ ಚ ವರ್ಜಯೇತ್‌ 1 ೧೬೩ 


ಪರಲೋಕ, ಪುಣ್ಯ, ಪಾಪ, ಪುನರ್ಜನ್ಮ, ದೇವರು ಇಲ್ಲವೆಂದು ತಿಳಿ 
ಯುವುದು, ವೇದದ ನಿಂದೆ, ದೇವರ ನಿಂದೆ, ದ್ವೇಷ್ಠ ಆಡಂಬರ, ದುರಭಿ 
ಮಾನ, ಸಿಟ್ಟು, ಕ್ರೂರತೆ... - ಇವುಗಳನ್ನು ಬಿಡಬೇಕು. 


ಪರಸ್ಕೃ ದಂಡಂ ನೋದ್ಮ ಚ್ಛೇತ್ಪು ದೋ ನೈವ ಓಪಾತಯೇತಿ್‌ | 

ಅನ್ಯತ್ರ ಪುತ್ರಾಚ್ಛಿಷ್ಯಾದ್ವಾ ಶಿಸ್ಟ್ಯರ್ಥಂ ತಾಡಯೇತ್ತು ತೌ! ೧೬೪ 

ಯಾರಿಗೂ ಹೊಡೆಯಲು ದೊಣ್ಣೆ ಎತ್ತಬಾರದು, ಹೊಡೆಯಲೂ 
ಬಾರದು, ತನ್ನ ಆಶ್ರಿತರಿಗೆ ಬುದ್ಧಿ ವಾದಕ್ಕೆ ಭಯಪ್ರದರ್ಶನ ಮಾಡಬಹುದು. 
ತಪ್ಪುಗಳನ್ನು ವಿವರಿಸಿ ಅಪಾಯ, ನಷ್ಟ, ದೋಷಗಳನ್ನು ಪ್ರೀತಿಯಿಂದ ತಿಳಿಸಿ 
ವರ್ತನೆಯ ನಿಷ್ಠಲತ್ವ-ವಿರೋಧಗಳನ್ನು ತೋರಿಸಿ ದೀರ್ಫ್ಥಕಾಲದ ತಾಳ್ಮೆ 
ಯಿಂದ ಹೆಚ್ಚಿನವರನ್ನು ಸರಿದಾರಿಗೆ ತರಬಹುದು, ತನ್ನ ಅಭಿಪ್ರಾಯವನ್ನು 
ಅವರು ಒಪ್ಪಿ ಆಚರಿಸುವಂತೆ, ಮನಸ್ಸನ್ನು ಪರಿವರ್ತಿಸಬಹುದು. ಅದರಿಂದ 
ಪೂರ್ಣ ಫಲವಿದೆ. ಭಯದಿಂದ ಮಾಡಿದರೆ ಅದು ಮನಃಪೂರ್ವಕವಲ್ಲದು- 


೧೭೮ ಮನುಸ್ಮೃತಿ [ ಅಧ್ಯಾಯ : ೪ 


ದರಿಂದ ಸಫಲಕ್ರಿಯೆಯಾಗಲಾರದು. ಅಲ್ಲದೆ ಹೊಡೆಶವು ಮಿಶಿಮೊೂರಿ, 
ಸ್ಥಾನತಪ್ಪಿ ಮರಣಾದಿಗಳನ್ನು ಉಂಟುಮಾಡಬಹುದು. ಕೋಪವನ್ನು ಕೈ 
ಯಿಂದ ತೋರಿಸದೆ, ಮೌನ-ಅಸಹಕಾರಗಳಿಂದ ಪ್ರತಿಕರಿಸುವುದು ಮೇಲು. 


ಬ್ರಾಳ್ಮ್ಮಣಾಯಾವಗುರ್ಯೆವ ದ್ವಿಜಾತಿರ್ವಭಕಾವನ್ಮಿ ಯರಾ 
ಶತಂ ವರ್ಷಾಣಿ ತಾಮಿಸ್ರೇ ನರಕೇ ಪರಿವರ್ತತೇ ೧೬೫ 


ಹೊಡೆಯಲು ದೊಣ್ಣೆ ಎತ್ತಿದರೆ ನೂರಾರು ವರ್ಷ ನರಕದಲ್ಲಿ ನರಳ 
ಬೇಕಾಗುವುದು. ದುಷ್ಟರು ಈ ದಯೆ, ಧರ್ಮ, ಸದಾಚಾರರೂಪವಾದ..... 
ಈ ಸದ್ವರ್ತನೆಯ ರೂಪವಾದ ತಮ್ಮ ರಕ್ಷಣೆಯಿಂದ ಸ _ಯಂಲಜ್ಜಾಹೀನರೂ, 
ದುರಾಚಾರಿಗಳೂ ಆಗಿ ಕಳ್ಳತನ, ನಿಂದೆ, ತರ್ಜನ, ಭರ್ತ್ಸೃನವನ್ನು ಅತ್ಯಲ್ಪ 
ಕಾರಣಕ್ಕೆ ಸಜ್ಜನರಿಗೆ ಮಾಡುವುದುಂಟು. ಮರಣ ಭಯವನ್ನು ತೋರುತ್ತಾರೆ. 
ಇದು ಅವರ ಸ್ವಾರ್ಧಸಾಧನೆಯ ಬಗೆ. ಸತ್ಪುರುಷರ ಸದ್ಗುಣಗಳನ್ನು ಬಹು 
ವಾಗಿ ದುರುಪಯೋಗಪಡಿಸಿ ನಷ್ಟ-ಕಷ್ಟ ಉಂಟುಮಾಡುವ ಉಪಾಯ. 
ಅಂತಹ ಕಡೆ ಸಾರ. ಟ್ಚೃ ತನ್ನ ರಕ್ಷಣೆಯೊಂದಿಗೆ ರಾಜಶಾಸನಗಳಿಗೆ ಸಿಗದಂತೆ ಅಪ 
ರಾಧಿಯಾಗದಂತೆ ಹೊಡೆಯಬೇಕಾಗುವುದು. ಅದಕ್ಕೆ ಭಯಪಡಬಾರದು. 
ಇಂತಹ ಸಂದರ್ಭ ಇತರ ಸಜ್ಜನರಿಂದಲೂ ರಾಜಶಾಸನದಿಂದಲೂ ಸಾಧುವಿಗೆ 
ರಕ್ಷಣೆ ಸಿಗುವುದಿಲ್ಲ. “ಶಠೇ ಶಠ್ಮ್ಕಂ ಸಮಾಚರೇತ್‌? ಎಂದಿರುವುದರಿಂದ ತಾನು 
ನಿಷ್ಕಾರಣವಾಗಿ ಶಠನಾಗದೆ ತನಗೆ ಶಠನಾದವನನ್ನು ಉಪಾಯದಿಂದ ತನ್ನ ಬಲ 
ಪ್ರದರ್ಶನ ಮಾಡಿ ಅವನಿಗೆ ದಂಡ ಭಯ ಉಂಟುಮಾಡುವುದು ಅಪರಾಧ 
ವಲ್ಲ. ಪಾಮರರು ದಂಡಕ್ಕಲ್ಲದೆ ಬೇರೆಯಾವುದಕ್ಕೂ ಬೆದರುವವರಲ್ಲ. 
ನೀತಿಯು ಸಪುಂಸಕತನವೆಂದು ಅವರ ಸಿದ್ಧಾಂತವು. ಆದರೂ ತಾನು ಪಾಪ 
ಭೀರುವಾಗಿದ್ದು ಸಾಧ್ಯವಾದರೆ ಅನವಶ್ಶವಾಗಿ ಪರಪೀಡಕನಾಗಬಾರದೆಂದು 
ಧರ್ಮಸೂಕ್ಷ್ಮವು. ಅದಕ್ಕಾಗಿ ಸಜ್ಜನನಿಗೆ ಪಾಪಭಯವನ್ನು ಉದಾಹರಿಸು 
ತ್ತಾರೆ. 


ತಾಡಯಿತ್ಸಾ ತೃಣೇನಾಪಿ ಸ೦ರಂಭಾನ್ಮತಿಸೂರ್ವಕಂ | 
ಏಕಸಿಂಶತಿಮಾಜಾತೀಃ ಪಾಸಯೋನಿಷು ಜಾಯತೇ ಗೆ. ೧೬೬೩ 


ಅಧ್ಯಾಯ: ೪] ಮನುಸ್ಮೃತಿ ದಿ೭ಳೆ 


ಅಯುಧ್ಯ ಮಾನಸ್ಕೊ ೇತ್ರಾದ್ಯ ಬ್ರಾಹ್ಮಜಸ್ಕಾ ಸ್ಫಗಂಗತಃ | 

ದುಃಖಂ ಸುಮಹದಾಪ್ನೊ ತಿ ಹ್ರೇತ್ಕಾಪ್ರಾಜ್ಞ ತಯಾ ನರಃ 1 ೧೬೭ 
ಶೋಣಿತಂ ಯಾವತಃ ಪಾಂಸೂನ್‌ ಸಂಗೃಹ್ಹಾತಿ ಮಹೀತಲಾತ್‌ | 
ತಾವತೋಬ್ಲಾ ನಮುತ್ತಾನ್ಕೈಃ ಶೋಣಿತೋತ್ಪಾದಕೋಂದ್ಯತೇ ್ಕ್ಞ ೧೬೮ 
ನ ಕದಾಚಿದ್ದಿ ಜೇ ತಸ್ಮಾದ್ದ್ವಿದ್ವಾನವೆಗುರೇವಹಿ | 

ನ ತಾಡಯೇತ್ತೃಣೇನಾಪಿ ನ ಗ್ರಾತ್ರಾತ್ಸಾ ವಯೇದಸೃಕ್‌ ॥ ೧೬೯ 


ಸಿಟ್ಟು ಬಂದು ಹುಲ್ಲಿನಿಂದ ಹೊಡೆದರೂ ಇಪ್ಪತೊಂದು ಪಾಪಜನ್ಮ 
ಗಳು ಉಂಟಾಗುವುದು. ಸಚ್ಚರಿತ್ರನಾದ ಬ್ರಾಹ್ಮಣನು ಅವರಾಧಿಯಾಗ 
ಲಾರನು. ಅವನು ಯುದ್ಧಕ್ಕೆ ಬಾರದೆ ಅವನಿಗೆ ರಕ್ತಸೋರುವಂತೆ ಹೊಡೆ 
ದರೆ ತುಂಬ ದುಃಖ ಉಂಟಾಗುವುದು. ರಕ್ತದ ಹನಿಯು ಎಷ್ಟು ), ದೂಳನ್ನು 
ತೊಯ್ಸಿತೋ ಅಷ್ಟು ವರ್ಷ, ಮಾಂಸಾಹಾರಿಗಳು ಕಚ್ಚೆ ತಿನ್ನುವ ಚಿತ್ರಹಿಂಸೆಗೆ 
ಗುರಿಯಾಗುವನು. ಆದುದರಿಂದ ಬುದ್ಧಿವಂತನು ದೊಣ್ಣೆ ಎತ್ತಬಾರದು. 
ಹುಲ್ಲಿನಿಂದಲೂ ಹೊಡೆಯಬಾರದು. ರಕ್ತ ಬೀಳಿಸಬಾರದು. 


ಅಧಾರ್ಮಿಕೋ ನರೋ ಯೋ ಹಿ ಯೆಸ್ಕ ಚಾಪ್ಯನೃತಂ ಧನಂ 1 

ಹಿಂಸಾರತಶ್ವ ಯೋ ನಿತ್ಯಂ ನೇಹಾಸೌ ಸುಖವೆೇಭತೇ॥ ೧೭೦ 

ಶಾಸ್ತ್ರ ನಿಷಿದ್ರಕರ್ಮಾಚರಣೆ, ಲಂಚ ತಕ್ಕೊಂಡು, ಸುಳ್ಳು ಹೇಳಿ 
ಧನಾರ್ಜನೆ ಮಾಡುವುದು, ಯಾವುದೇ ಉಪಾಯಗಳಿಂದ ಪರಹಿಂಸೆ ಮಾಡು 
ವುದು ಇಂತಹನು, ಈ ಲೋಕದಲ್ಲಿ ಸುಖವಾಗಿ ಬಾಳುವುದಿಲ್ಲ. 


ನ ಸೀದನ್ನ ಹಿ ಧರ್ಮೇಣ ಮನೋಧವೋ ನಿವೇಶಯೇ.೬* | 
ಅಧಾರ್ಮಿ ಕಾಣಾ೦ ಪಾಪಾನಾಮಾಶು ಪಶ್ಯೆನ್ವಿಪಯೇಣ ಯಂ! ೧೭೧ 


ಧರ್ಮವಿರುದ್ಧ ಪಾಪಕಾರ್ಯಗಳಿಂದ ಆಗುವ ಅನಿಷ್ಟವನ್ನು ಚಿಂತಿಸಿ 
ಅಧರ್ಮದಲ್ಲಿ ಪ್ರೀತಿಯನ್ನು ತಾಳಬಾರದು. ಧರ್ಮದಿಂದ ದುಃಖವಾದಂತೆ 
ತೋರಿದರೂ ಅದು ಪರಿಣಾಮದಲ್ಲಿ ದುಃಖ ಜನಕವಲ್ಲ. 


ನಾಧರ್ಮುಶ್ಚರಿತೋ ಲೋಕೇ ಸದ್ಯಃ ಫಲತಿ ಗೌಂವ | 
ಶನೈರಾವರ್ತಮಾನಸ್ತು ಕತ್ತುಮೂಲಾನಿ ಕೃಲತತಿ |. ೧೭೨ 


ಏರಿ ಮನುಸ್ಮೃತಿ [ ಅಧ್ಯಾಯ : ೪ 


ನೆಲದಲ್ಲಿ ಬೀಜ ಬಿತ್ತಿದರೆ ನಾಳೆಗೆ ಯಾವ ಸಸ್ಮವೂ ಹುಲುಸಾಗಿ ಬೆಳೆದು 
ಫಲಭಾರಪೂರ್ಣವಾಗುವುದಿಲ್ಲ. ಕೆಲದಿನ ಬೇಕು. ದನ-ಕರು ಬಲುಬೇಗನೆ 
ಉಳಲು, ಕರೆಯಲು ಬರುವಂತೆ ಎಲ್ಲ ಕರ್ಮಗಳಿಗೂ ಫಲವು ಶೀಘ್ರಕಾಲದಲ್ಲಿ 
ದೊರೆಯುವುದಿಲ್ಲ. ಅದರಂತೆ ಅಧರ್ಮ ಕರ್ಮವು ಆಚರಣೆ ಕಾಲದಲ್ಲಿ 
ದುಃಖದಾಯಕವಲ್ಲದಿದ್ದರೂ ಕಾಲಾಂತರದಲ್ಲಿ ಅವನ ಮೂಲವನ್ನು ಅದು 
ಕತ್ತರಿಸದಿರುವುದಿಲ್ಲ. ಅದನ್ನೆ ಇನ್ನು ವಿವರಿಸುತ್ತಾರೆ. 


ಯದಿ ನಾಕ್ಮನಿ ಪುತ್ರೇಷು ನ ಚೇತ್ರುತ್ರೇಷು ನಪ್ತೃಷು | 
ನ ತ್ವೇವ ಕು ಕೃತೋಥರ್ಮುಃ ಕತರ್ಭವತಿ ನಿಷೃಲಃ 1 ೧೭೩ 


ತಾನು ಈಗ ಮಾಡಿದ ಅಧರ್ಮಕರ್ಮದ ಫಲವು ಕೂಡಲೆ ಕಂಡು 
ಬಾರದಿದ್ದರೂ, ತನ್ನ ಮಕ್ಕಳು-ಮರಿಮಕ್ಕಳು ಯಾರಲ್ಲಾದರೂ ಗೋಚರಿಸ 
ದಿರುವುದಿಲ್ಲ. ಕರ್ತೃವಿನ ಕರ್ಮವು ನಿಷ್ಟಲವಾಗುವುದಿಲ್ಲ. 

ಅಧರೇಹೈ ಧತೇ ತಾವತ್ತತೋ ಭದ್ರಾಣಿ ಪಶ್ಯತಿ! 

ತತಃ ಸಪ-”ನ್ನಂಜಯತಿ ಸಮೂಲಸುು ವಿನಶೃತಿ | ೧೭೪ 

ಅಧರ್ಮದಿಂದ ಮೊದಲು ವೃದ್ಧಿ ಹೊಂದಬಹುದು. ಭೂಮಿ, ಧನ, 
ಧಾನ್ಮ, ದನಕರು, ಆಳುಕಾಳು ಆಗಬಹುದು. ತನಗಿಂತ ಕೆಳಮಟ್ಟದವರಿಗಿಂತ 
ತಾಸು ರಾಜನಂತೆ ಮೆರೆದರೂ ಕೆಲಸಮಯದಲ್ಲಿ ಸಪರಿವಾರವಾಗಿ ಅಧೋ 
ಗತಿಯು ತಪ್ಪದು. 


ಸತ್ಕಧರ್ಮಾರ್ಯ ವೃತ್ತೇಷು ಶೌಚೇ ಚೈಮಾರಮೇತ್ಸದಾ | 

ಶಿಷ್ಕ್ಯಾಂಶ್ಚ ಶಿಷ್ಯಾದ್ಧ ರ್ಮೇಣ ವಾಗ್ಬುಹೂದರಸಂಯತಃ ॥ ೧೩೫ 

ಸಶ್ಶವಚನ, ಪರನಿಂದಾವರ್ಜನ ರೂಪದಿಂದ ವಾಗಿಂದ್ರಿಯ ಸಂಯಮ, 
ಪರರಿಗೆ ಹೊಡೆಯುವುದು, ಬಡಿಯುವುದು ಮಾಡದೆ ಇರುವದರಿಂದ ಬಾಹು 
ಸಂಯಮ, ಮಿತಭೋಜನ ಮಾಡುತ್ತಿರುವುದು, ಪರಾನ್ನಲೋಭವಿಲ್ಲದಿರು 
ವುದು, ಉದರ ಸಂಯಮ ಇವೆಲ್ಲ ಇರಬೇಕು. ಸತ್ಯ, ಧರ್ಮ, ಆರ್ಯ 
ವರ್ತನೆಗಳಲ್ಲಿ ಸದಾ ಆಸಕ್ತಿಯುಳ್ಳವನಾಗಬೇಕು. ಹೀಗೆ ತಾನು ಆಚರಿಸಿ 
ಶಿಷ್ಕರಿಗೂ ತಿಳಿಸಬೇಕು. 


ಅಧ್ಯಾಯ : ೪ |] ಮನುಸ್ಮೃತಿ ೧೮೧ 


ಪರಿತ್ಕ ಜೇದರ್ಥಕಾಮೌ ಯೌ ಸ್ಕಾತಾಂ ಥಧರ್ಮುವರ್ಜಿತೌ | 

ಧರ್ಮ ಚಾಪ್ಕಸುಖೋದರ್ಕಂ ಲೋಕವಪಿಕ್ರುಷ್ಟ ಮೇವ ಚ ॥|1 ೧೭೬ 

ಧರ್ಮ ವಿರೋಧ ರೀತಿಯಿಂದ ಹಣವನ್ನು, ಕಾಮವನ್ನು ಹೊಂದ 
ಬಾರದು. ಸ್ನ್ಮಾನಾದಿಗಳು ಧರ್ಮವಾದರೂ ರೋಗವೃದ್ಧಿಯಾಗಿ ದುಃಖ 
ಕರವಾದರೆ, ದಾನವು ಪ್ರಶಸ್ತವಾದರೂ ಕುಟುಂಬ ವೋಷಣೆಗೆ ಕೊರತೆಯಾಗಿ 
ದುಃಖವಾಗುವುದಾದರೆ ಅಂತಹದೆಲ್ಲ ವೃರ್ಜ್ಯವು. ಶಾಸ್ತ್ರಗಳಲ್ಲಿ ವಿಧಿನಿಷೇಧ 
ಗಳು ಕಾಣದ ಒಂದು ವಿಷಯವನ್ನು ಲೋಕದಲ್ಲಿ ಬಹುಜನರು ವಿರೋಧಿಸಂ 
ವ್ರದಾದರೆ ಅದನ್ನು ಮಾಡಬಾರದು. ಲಾಭಕರವಲ್ಲದುದನ್ನು ಮಾಡುವ 
ಅವಶ್ಯ್ಮವೇನು ? 


ನ ಪಾಜಿಪಾದಚಪಲೋ ನ ನೇತ್ರಚಪಲೋನೃಜುಃ | 
ನ ಸ್ಯಾದ್ವಾಕ್ಚಪಲಶ್ಚೈೈವ ನ ಪರದ್ರೋಹಕರ್ಮುಧೀಃ ೧೭೭ 


ಕೈ, ಕಾಲು, ಕಣ್ಣು, ನಾಲಿಗೆಗಳನ್ನು ಕುಣಿಸುತ್ತ ಡುಕುಪಯೋಗಪಡಿಸ 
ಬಾರದು. ಕಪಟಿ, ದ್ರೋಹಿ ಆಗಬಾರದು. ಅಂತಹ ಉದ್ದೇಶ ಉಳ್ಳವನೂ 
ಆಗಬಾರದು. 

ಯೇನಾಸ್ಕ ಪಿತರೋ ಯಾತಾ ಯೇನ ಯಾತಾಃ ಸಿತಾಮಹಾಃ | 

ತೇನ ಯಾಯಾತ್ಸತಾಂ ನರಾರ್ಗಂ ತೇನ ಗಚ್ಛನ್ನ ರಿಷ್ಕತೇ | ೧೭೮ 

ಸಾಮಾನ್ಯವಾಗಿ ತನ್ನ ಹಿರಿಯರು ಮಾಡುತ್ತಿದ್ದಂತೆ ಮಾಡಿದರೆ ಅದು 
ಅಪರಾಧವಾಗಲಾರದು. ಅವರು ಕಾರಣಾಂತರದಿಂದ ಶಾಸ್ವಾಧ್ಮಯನ 
ವಿಲ್ಲದೆ ಪ್ರದ್ಧಾಲುಗಳಾಗಿದ್ದರೆ, ತಾನು ಶಾಸ್ತ್ರಬಲ್ಲವನಾಗಿ ಅವರ ಅಂಧಾ 
ಚಾರಗಳನ್ನು ಪಾಲಿಸುವುದು ಬೇಡ. ಶಾಸ್ತ್ರದೃಷ್ಟಿಯಿಂದ ಕಾರ್ಯಾಕಾರ್ಯ 
ವನ್ನು ನಿಶ್ಚಯಿಸಬೇಕು. 

ಯತ್ತಿಕ್‌ಪುರೋಹಿತಾಚಾರ್ಯೈರ್ಮಾತುಲಾತಿಥಿಸಂತ್ರಿಶೈಃ | 

ಬಾಲವೃದ್ದಾ ಕುರೈರ್ವೈದ್ಯೈಜ್ಜಾತಿಸಂಬಂಧಿಜಾಂಧವೈಃ | ೧೭೯ 

ಮಾತಾಪಿಕೃಭ್ಯಾಂ ಜಾಮಿಭಿರ್ಭ್ರಾತ್ರಾ ಪುತ್ರೇಣ ಭಾರ್ಯಯಾ | 

ದುಹಿತ್ರಾ ದಾಸವರ್ಗೇಣ ವಿವಾದಂ ನ ಸಮಾಚರೇತ್‌ | ೧೮೦ 


ಯಾಗವೃತನು, ಪುರೋಹಿತನ, ಆಚಾರ್ಯನು, ತಾಯಿನೋದರನು, 


೧೮೨ ಮನುಸ್ಮೃತಿ [ ಅಧ್ಯಾಯ ; ೪ 


ಅತಿಥಿ, ಆಶ್ರಿತ] ಅನಾಧರು, ಹುಡುಗರು, ಮುದುಕರು, ರೋಗಿಗಳು, 
ವೈದ್ಯನು. ತನ್ನ ತಂದೆಯ ಕುಲದವರು, ತಾಯಿಯ ಕುಮ, ಹೆಂಡತಿಯ 
ಕುಲದವರು, ತಾಯ್ತಂದೆ, ಸೊಸ್ಕೆ ಅಕ್ಕತಂಗಿಯರು, ಸೋದರರು, ತನ್ನ 
ಮಕ್ಕಳು, ಕೊಟ್ಟಿಮಗಳು, ಸೇವಕರು ಇವರೊಡನೆ ಕಾರ್ಯವಿಘ್ನವಾಗುವಂತೆ 
ಜಗಳಾಡಬಾರದು. ವಿರುದ್ಧಾಭಿಪ್ರಾಯವನ್ನು ಅವಶೃವಿಲ್ಲದಿದ್ದರೆ ಅಡಗಿಸಿಡ 
ಬೇಕು. 

ಏತೈರ್ನಿವಾದಾನ್‌ಸಂತ್ಯಜ್ಯ ಸರ್ವಪಾಪೈಃ ಪ್ರಮಂಚ್ಯತೆೇ | 

ಏಭಿರ್ಜಿತೈ ಶ್ಚ ಜಯತಿ ಸರ್ವಾಂಲ್ಲೋ*ಾನಿಮಾನ್‌ಗೃಹೀ |. ೧೮೧ 

ಗೃಹಪತಿಯು ಹಿಂದೆ ಹೇಳಿದವರೊಡನೆ ಜಗಳಾಡದೆ ಅವರನ್ನು ತನ್ನ 
ಕಾರ್ಯಕ್ಕೆ ಅನುಕೂಲರನ್ನಾಗಿ ಮಾಡಿಕೊಂಡರೆ ಅವನಿಗೆ ಈ ಲೋಕವೂ ಪರ 
ಲೋಕವೂ ಸ್ವಾಧೀನವಾಗುವುದು. ಅವನ ಎಲ್ಲ ಕಾರ್ಯವು ಸಾಂಗವಾಗಿ 
ನೆರವೇರಿ ಅವನ ಇಷ್ಟದ ಲಾಭವಾಗುವುದು. 


ಆಚಾರ್ಯೋ ಬ್ರಹ್ಮಲೋಕೇಶಃ ಪ್ರಾಜಾಪತ್ಕೇ ಪಿತಾ ಪ್ರಭುಃ | 
ಅತಿಥಿಸ್ತಿಂದ್ರಲೋಕೇಶೋ ದೇವಲೋಕಸ್ಕ ಚರ್ತ್ಸಿಜಃ ೧೮೨ 


ಆಚಾರ್ಯಸಂತೋಷದಿಂದ ಬ್ರಹ್ಮ, ತಂದೆಯಸಂತೋಷದಿಂದ 
ಪ್ರಜಾಪತಿ, ಅತಿಥಿಸಂತೋಷದಿಂದ ಇಂದ್ರ, ಯಾಜಕನ ಸಂತೋಷದಿಂದ 
ದೇವತೆಗಳು... ಇವರು ಸಂತುಷ್ಟರಾದರೆ ತನಗೆ ಶುಭವಾಗುವುದು. 


ಜಾನುಯೋಪ್ಪರಸಾಂ ಲೋಕೇ ವೈಶ್ವದೇವಸ್ಯ ಬಾಂಧವಾ॥ | 
ಸಂಬ:ಧಿನೋ ಹೃಪಾಂ ಲೋಕೇ ಖೃಥಿವ್ಯಾಂ ಮಾತೃಮಾತುಲೌ | ೧೮೬ 


ಸೊಸೆ- ಅಕ್ಕತಂಗಿಯರು ಅಪ್ಪರಸೆಯರಿಗ್ಗೆ ತಾಯಿಯ ಕುಲದವರು 
ವಿಶ್ವೇದೇವರಿಗೆ, ಹೆಂಡತಿಯ ಕುಲದವರು ನೀರಿಗೆ, ತಾಯಿ-ಸೋದರ ಮಾವಂ 
ದಿರು ಭೂಮಿಗೆ ಸಮಾನರು. 


ಆಕಾಶೇಶಾಸ್ತು ವಿಜ್ಞೇಯಾ ಬಾಲನೃದ್ಧ ಕೃಶಾತುರ | 
ಭ್ರಾತಾ ಜ್ಮೇಷ್ಮಃ ಸಮಃ ಪಿತ್ರಾ ಭಾರ್ಯಾ ಪುತ್ರಃ ಸ್ವಳಾ ತನುಃ | ೧೮೪ 
ಛಾಯಾ ಸ್ತೋ ದಾಸವರ್ಗಶ್ಚ ದಂಹಿತಾ ಕೃಪಣಂ ಪರಂ | 


ತಸ್ಮಾದೇಶೈರಧಿಕ್ಷಿಸ್ತ ಸಹೇತಾಸಂಜ್ಯರಃ ಸದಾ 1 ೧೮೫ 


ಆಧಾ ಯೊ: ೪ ] ಮನಂಸ್ಮ ಎಕೆ ೧೮೩ 


ಬಾಲವೃದ್ಧಾಕೃಶರೋಗಿಗಳು ಆಕಾಶಕ್ಕೆ ಹಿರಿಯಣ್ಣನು ತಂದೆಗೆ, ಹೆಂಡತಿ 
ಮಕ್ಕಳು ತನ್ನ ದೇಹಕ್ಕೆ, ಸೇವಕರು ತನ್ನ ನೆರಳಿಗೆ, ಮಗಳು ದಯಾಭಾವಕ್ಕೆ 
ಸಮಾನರು. ಆದುದರಿಂದ ಇವರು ತನ್ನ ವಿಷಯದಲ್ಲಿ ಅಸಮಾಧಾನಪಟ್ಟರೆ 
ಸಹಿಸಬೇಕು. ಪ್ರತಿಕ್ರಿಯೆ ಮಾಡಬಾರದು. 


ಪ್ರತಿಗ್ರಹಸಮರ್ಥೋನಪಿ ಪ್ರಸಂಗಂ ತತ್ರ ವರ್ಜಯೇತ್‌ | 
ಪ್ರತಿಗ್ರಹೇಣ ಹೃಸ್ಯಾಶು ಬ್ರಾಹ್ಮಂ ತೇಜಃ ಪ್ರಶಾವ್ಯತಿ 1 ೧೮೬ 
ದಾನಸ್ವೀಕಾರಕ್ಕೆ ತಾನು ತಕ್ಕವನಾದರೂ ಆಶೆಯಿಂದ ಅದಕ್ಕೆ 
ಮುಂದೋಡಬಾರದು. ಹಾಗೆ ತುಂಬ ಸ್ವೀಕರಿಸಿದರೆ ವೇದಾಧ್ಯಯನದ 
ಮುಖ್ಯಫಲವಾದ ಬ್ರಹ್ಮಪ್ರಾಪ್ತಿಯು ದೂರವಾಗುವುದು. ದಾತೃಗಳ ಪಾಪವು 
ಇವನನ್ನು ಸೇರುವುದು. ಬ್ರಹ್ಮಾಭಿಲಾಷೆಗಿಂತ ಧನಾಶೆಯು ಪ್ರಬಲವಾದು 
ದರ ಸೂಚನೆಯು. 
ನ ದ್ರವ್ಮಾಹಾವಂವಿಜ್ಞ್ವಾಯ ವಿಧಿಂ ಧರ್ಮಂ ಪ್ರತಿಗ್ರಹೇ ! 
ಪ್ರಾಜ್ಞಃ ಪ್ರತಿಗ್ರಹಂ ಕೊರ್ಯಾದವಸೀದನ್ನ ನಿ ಕ್ಷುಧಾ | ೧೮೭ 
ಹಸಿವಿನಿಂದ ತಿನ್ನಲಿಲ್ಲದೆ ನರಳುತ್ತಿದ್ದರೂ ವಿಚಾರವಂತನು ದಾನ 
ಸ್ವೀಕಾರ ಮಾಡಬಾರದು. ದಾನದ ಪರಿಹಾರ ವಿಧಿಯನ್ನು ಮೊದ€ಂ 
ತಿಳಿಯಬೇಕು. ಆಚರಿಸಬೇಕು. ಹಾಗಿದ್ದರೆ ದಾನಪ್ರತಿಗ್ರಹ ಮಾಡ 
ಬಹುದು. 
ಹಿರಣ್ಯಂ ಭೂವಿಂನುಶ್ವಂ ಗಾಮನ್ನಂ ವಾಸ್ತಿಲಾನ್‌ ಘೃತಂ | 
ಪ್ರತಿಗೃಹ್ಣನ್ನವಿದ್ವಾಂಸ್ತು ಭಸ್ಮೀಭವತಿ ಹಾರುವತ್‌ | ೧೮೮ 
ಚಿನ್ನ, ಭೂಮಿ, ಕುದುರೆ, ಗೋ, ಅನ್ನ, ಬಟ್ಟೆ, ಎಳ್ಳು, ತುಪ್ಪ 
ಇವುಗಳ ದಾನ ಸ್ವೀಕಾರ ಮಾಡಿದರೆ ಮರವು ಬೆಂಕಿಯಲ್ಲಿ ಉರಿದಂತೆ ತಾನು 
ಕ್ಷೀಣಿಸುವನು. 


ಹಿರಣ್ಯ ಮಾಯೆರನ್ನ ೦ ಚ ಭೂರ್ಗ್‌ಶ್ಚಾಪ್ಯೋಷತಸ್ತೆನುಂ | 
ಅಶ್ವಶ್ವಶ್ಚುಸ್ತ್ವಚಂ ವಾಸೋ ಫೃತಂ ತೇಜಸ್ತಿಲಾಃ ಪ್ರಜಾಃ! ೧೮೯ 


ಅನ್ನಾಹಿರಣ್ಕಗಳು ಆಯುಸ್ಸನ್ನು, ಭೂಮಿ-ಗೋವು ದೇಹವನ್ನು, 


೧೮೪ ಮನುಸ್ಕೃೃೃತಿ [ ಅಧ್ಯಾಯ ; ೪ 


ಕುದುರೆ ಕಣ್ಣನ್ನು, ಬಟ್ಟೆ ಚರ್ಮವನ್ನು, ತುಪ್ಪ ತೇಜಸ್ಸನ್ನು, ಎಳ್ಳು ಪ್ರಜೆ 
ಯನ್ನುಕೆಡಿಸುತ್ತದೆ. ಇದು ಹಿಂದಿನ ಶ್ಲೋಕದ ವಿವ, ದಾನ ಸಿ ಕೃತ 
ಈಯೂ ಸಾಮಗ್ರಿಗಳು ಒಂದೊಂದು ಅಂಗವನ್ನು ಕೆಡಿಸುವ ಮೂಲಕ ತನ್ನ 
ಸಮಗ್ರ ಅವನತಿಯನ್ನು ಸಾಧಿಸುವುವು. 

ಅತಸಾಸ್ತ್ವನಧೀಯಾನಃ ಪ್ರತಿಗ್ರಹರ. ಚಿರ್ದ್ವಿಜಃ | 

ಅಂಭಸ್ಯಶ್ಮಪ್ಲ ನೇನೇವ ಸಹ ತೇನೈವ ವಂಜ್ಜ್ಚತಿ | ೧೯೦ 

ತಪಸ್ಸು, ಅಧ್ಯಯನ ಒಂದೂ ಇಲ್ಲದೆ ದಾನಾಶೆಯುಳ್ಳವನಾದರೆ ಕೆಡು 
ವನು. ಕಲ್ಲಿನ ದೋಣಿಯಲ್ಲಿ ನೀರಲ್ಲಿ ತೇಲಲು ಪ್ರಯತ್ನಿಸಿ ಮುಳುಗುವಂತೆ 
ಜಯವಿಲ್ಲ. 

ತಖ್ಮಾದನಿದ್ದಾನ್‌ ಬಿಭಿಯಾತ್‌ಯಸ್ಮಾ ತ್ತ ಸ್ಮಾತ್ರತಿಗ್ರಹಾತ್‌ | 

ಸ್ವಲ್ಪಕೇನಾಷ್ಯನಿದ್ವಾನ್‌ ಹಿ ಪಂಕೇ ಗೌರಿವ ಸೀದತಿ | ೧೯೧ 

ಆದುದರಿಂದ ಬುದ್ಧಿ ವಂತನು ದಾನಕ್ಕೂ, ಪರದ್ರವೈಕ್ಕೂ ಹೆದರಬೇಕು. 
ಸೀಸ ಮುಂತಾದ ಕಡಿಮೆ ಬೆಲೆಯ ದ್ರವ್ಯದಾನವು ಕೆಸರು ಗೋವನ್ನು ಮುಳು 
ಗಿಸುವಂತೆ ಮುಳುಗಿಸುವುದು. 

ನ ವಾರ್ಯಪಿ ಪ್ರಯಚ್ಛೇಕ್ತು ಬೈಡಾಲವ್ರತಿಕೇ ದ್ವಿಜೇ | 

ನ ಬಕವ್ರುತಿಕೇ ವಿಪ್ರೇ ನಾನೇದನಿದಿ ಧರ್ಮವಿತ್‌ 1 ೧೯೨ 

ಬೈಡಾಲವ್ರತಿಕ,  ಬಕವ್ರತಿಕರನ್ನು ಮುಂದೆ ವಿವರಿಸಲಾಗುವುದು, 
ವೇದಜ್ಞರಲ್ಲದ ಡಾಂಭಿಕರಿಗೆ ದಾನಮಾಡಬಾರದು. 

ತ್ರಿಸ್ಟಸ್ಕೇತೇಷು ದತ್ತಂ ಹಿ ನಿಧಿನಾಶ್ಯರ್ಜಿತಂ ಧನಂ | 

ದಾತಂರ್ಭವತ್ಯನರ್ಥಾಯ ಪರತ್ರಾದಾತುರೇವ ಚ! ೧೯೩ 

ನ್ಯಾಯವಾಗಿ ಸಂಪಾದಿಸಿದ ಹಣವನ್ನಾದರೂ ಇಂತಹ ಕೆಟ್ಟವರಿಗೆ 
ದಾನಮಾಡಬಾರದು. ಅದರಿಂದ ಫಲವಿಲ್ಲ. 

ಯಥಾ ಪ್ಲವೇನೌಸಲೇನ ನಿಮಜ್ಜತ್ಕು ದಕೇ ಶನ್‌ | 

ತಥಾ ಸಿಮಜ್ಞತೋತಧಸ್ತಾದಜ್ನೌ ದಾತೃಪ್ರತೀಚ್ಛಳೌ| ೧೯೪ 

ನೀರಕಲ್ಲನ್ನು ಅವಲಂಬಿಸಿದರೆ ಮುಳುಗುವಂತೆ ವಿದ್ಕಾಹೀನರು ತಕ್ಕೊಂ 
ಡರೂ, ಕೊಟ್ಟರೂ ಕೆಡುತ್ತಾರೆ. 


ಅಧ್ಯಾಯ : ೪ ಮನುಸ್ಮ ತಿ ೧೮೫ 


ಧರ್ಮಧ್ವಜೇ ಸದಾ ಲುಬ್ಧಶ್ಛ್ರಾದ್ಕಿಕೋ ಲೋಕದಂಭಕಃ | 

ಬೈಡಾಲವುತಿಕೋ ಜ್ಹೇಯೋ ಹಿಂಸ್ರಃ ಸರ್ವಾಭಿಸಂಧಕಃ ಗೆ ೧೯೫ 

ಬೆಕ್ಕು, ಇಲಿ ಮುಂತಾದುದರ ಬೇಟೆಗೆ ಸದ್ದಿ ಲ್ಲದೆ ಮುದುಡಿ ಕಾದು 
ಕುಳಿತು ಹಿಡಿದು ಕೊಲ್ಲುವಂತೆ ಆಸೆಯಿಂದ ಧರ್ಮದ ಆಚರಣೆಯನ್ನು ಹೊರಗೆ 
ತೋರಿಸಿಕೊಂಡು ಇತರರನ್ನು ಸಾಧ್ಯವಾದಂತೆ ಮೋಸಗೊಳಿಸಿ ಕಪಟವೇಶದ 
ಆಡಂಬರಪ್ರಿಯನು ಬೈಡಾಲವ್ವತಿಕನು. 

ಅಥೋದೃಷ್ಟಿ ನೆ್ಣುಸ್ಕುತಿಕಃ ಸ್ವಾರ್ಥ ಸಾಧನತತ್ಸರಕ 1 

ಶರೋ ಮಿಥ್ಯಾ ವಿನೀತಶ್ವ ಬಕವ್ರತಚರೋ ದ್ವಿಜಃ! ೧೯೬ 

ವಮೂನ್ಮು ಕಪ್ಪೆತಿನ್ನಲು ಕಾದಿರುವ ಕೊಕ್ಕರೆಯಂತೆ ಕೆಳಗೆ 
ನೋಡುತ್ತ ವಿನಯವಂತನಂತೆ ನಟಿಸಿ ಮೋಸಗಾರನಾದವನು ಬಕವೃತಿಕನು. 


ಯೇ ಬಕವನ್ರತಿನೋ ವಿಪ್ರಾ ಯೇ ಚ ಮಾರ್ಜಾರಲಿಂಗಿನಃ 1 
ತೆ ಪತಂತ್ಕಂಧತಾಮಿಸ್ರೇ ತೇನ ಪಾಪೇನ ಕರ್ಮಣಾ | ೧೯೭ 
ಬಕದಂತೆ, ಮಾರ್ಜಾರದಂತೆ ಕಪಟಿಗಳು ಅವರ ಕುಕರ್ಮದಿಂದ ಅವರು 
ಒಳ್ಳೆದನ್ನು ಪಡೆಯುವುದಿಲ್ಲ. 
ನ ಧೆರ್ಮಸ್ಕಾ ಪದೇಶೇನ ಪಾಪಂ ಕೃತ್ವಾ ವೃತಂ ಚರೇತ್‌ | 
ವ್ರತೇನ ಪಾಪಂ ಪ್ರಚ್ಛಾದ್ಮ ಕುರ್ವನ್‌ ಸಪ್ರೀಶೂದ್ರದಂಭನಂ 1 ೧೯೮ 
ಹೆಡ್ಡರನ್ನು ಮೋಸಗೊಳಿಸುವಂತೆ ಪಾಪಕರ್ಮವನ್ನು ಉದ್ದೇಶ 
ಪೂರ್ವಕ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳು ವುದು ಸರಿಯಲ್ಲ. ಅಧರ್ಮ 
ವನ್ನು ಆಚರಿಸಲೇ ಬಾರದು. 
ಪ್ರೇತ್ಮೇಹ ಚೇದೃಶಾ ವಿಪ್ರೂ ಗರ್ಹ್ಯಂತೇ ಬ್ರಹ್ಮವಾದಿಭಿಃ | 
ಛದ್ಮನಾಜಚರಿತಂ ಯಚ್ಚ ವ್ರತಂ ರಕ್ಷಾಂಸಿ ಗಚ್ಛತಿ 1 ೧೯೯ 
ಅಲಿಂಗೀ ಲಿಂಗಿವೇಷೇಣ ಯೋ ವೃತ್ತಿಮುಪಜೀವತಿ I 
ಸ ಲಿಂಗಿನಾಂ ಹರತ್ಕೇನಸ್ತಿರ್ಬ್ಯುಗ್ಯೋ ನೌ ಚ ಜಾಯತೇ 1 ೨೦೦ 
ಇಂತಹ ಕಪಟಿಗಳನ್ನು ಬ್ರಹ್ಮಜ್ಞಾನಿಗಳು ಹೊಗಳುವುದಿಲ್ಲ. ಹೊಟ್ಟೆ 
ಪಾಡಿಗಾಗಿ ಭಿಕ್ಷುಕರ ವೇಶ ಹಾಕಿ ಸನ್ಯಾಸಿ, ಬ್ರಹ್ಮಚಾರಿಗಳೆಂತೆ ಬೇಡಿ ತಿಂದು 
ಬದುಕುವುದು ಅನ್ಕಾಯವು. ಅದು ಕಳ್ಳತನಕ್ಕೆ ಬೇರೆಯಲ್ಲ. 


೧೮೬ ಮನುಸ್ಮೃತಿ [ ಅಧ್ಯಾಯ: ೪ 


ಪರಕೀಯನಿಪಾನೇಷು ನ ಸ್ನಾಯಾಚ್ಚ ಕದಾಚನ! 
ನಿಷಾನಕರ್ತುಃ ಸ್ನಾತ್ವಾ ತು ದುಕ್ಟತಾಂಶೇನ ಲಿ್ಕತೇ 1 ೨೦೧ 


ಬೇರೆಯವರು ಮಾಡಿಸಿದ ಜಲಾಶಯದಲ್ಲಿ ತಾನು ಸ್ನಾನ ಮಾಡ 
ಬಾರದು. ಪ್ರಾಕೃತಿಕವಾದ ನದಿಯಲ್ಲಿ ಮೋಯಬಹುದು. ಜಲಾಶಯ 
ವನ್ನು ಅವರು ಸ್ವಂತ ಉಪಯೋಗಕ್ಕೆ ಮಾಡಿರಬಹುದು. ಅಥವಾ ಪಾಪ 
(ಪರಿಹಾರ) ವಿಮೋಚನೆಗೆ ಮಾಡಿಸಿರಬಹುದು. ಈ ಎರಡು ಸಂದರ್ಭ 
ದಲ್ಲಿಯೂ ದೋಷವು. ನಿರುಪಾಯನಾಗಿ ಆ ಜಲಾಶಯದಲ್ಲಿ ಮಿಯ 
ಬೇಕಾಗಿ ಬಂದರೆ ಕೂಡಲೇ ಅದೇ ನೀರಿನಿಂದ ದೇವ, ಯುಷಿ, ಪಿತೃಗಳಿಗೆ 
ತರ್ಪಣ ಬಿಡಬೇಕು. 


ಯಾನಶಯ್ಯಾಸನಾನ್ಶಸ್ಯ ಕೂಪೋದ್ಯಾನಗೃಹಾಣಿ ಚ | 
ಅದಠಶ್ತಾನ್ಮು ಪಭುಂಜಾನ ಏನಸಃ ಸ್ಕಾತ್ತುರೀಯಂಭಾಕ್‌ | ೨೦೨ 


ವಾಹನ, ಮಂಚ, ಪೀಠ, ಬಾವಿ, ಉದ್ಯಾನ, ಮನೆಗಳನ್ನು ಸ್ವಾಮಿಯ 
ಅನುಮತಿಯಿಲ್ಲದೆ ತಾನು ಉಪಯೋಗಿಸಿದರೆ ಆ ಸ್ವಾಮಿಯ ಪಾಪದ 
ನಾಲ್ಕನೆ ಒಂದು ಪಾಲನ್ನು ತಾನು ಕಟ್ಟಿಕೊಳ್ಳು ವನು. 


ನದೀಷು ದೇವಖಾತೇಷಂ ತಡಾಗೇಷು ಸರಃಸು ಚ | 
ಸ್ನಾನಂ ಸಮಾಚರೇಸ್ದಿ ತ್ಕಂ ಗರ್ತಪ್ರಸ್ರವಣೇಷು ಚ | ೨೦೩ 


ಆತನು, ಹೊಳೆ, ಹೊಂಡ, ದೇವಖಾತ (ಸ್ವಾಭಾವಿಕವಾಗಿ ನಿರ್ಮಿತ 
ವಾದ ಕೆರೆ), ಸರೋವರ, ಹಳ್ಳ, ಕೊಳ್ಳಗಳಲ್ಲಿ ಸ್ನಾನ ಮಾಡಬೇಕು. 


ಯಮಾನ್‌ಸೇವೇತ ಸತತಂ ನ ನಿತ್ಯಂ ನಿಯಮಾನ್‌ ಬುಧಃ | 
ಯ ಮಾನ್ಸ ತಫ್ಕ ಕಂರ್ವಾಣೋ ನಿಯನರಾನ್‌ಕೇನಲಾನ್‌ ಭಜನ್‌ ॥ ೨೦೪ 


ಸ್ಥಾನ, ಮೌನ, ಉಪವಾಸ, ಅಧ್ಮಯನ, ಜನನೇಂದ್ರಿಯ ವಶತೆ, ಗುರು 
ಶುಪ್ರೂಷಾಗಳು ನಿಯಮ. ದಯೆ, ಸಹನೆ, ಸತ್ಯ, ಅಹಿಂಸೆ, ಅಸ್ತೇಯ, 
ಮೃದುತ್ವ, ದೇವತಾಧ್ಯಾನಗಳು ಯಮ. ಬಾಹ್ಮಗಳಾದ ಸ್ನಾನಾದಿನಿಯಮ 
ಗಳನ್ನು ಆಚರಿಸಿ ದಯೆ ಮೊದಲಾದ ಜ್ಞಾನೇಂದ್ಲಿಯವಶತೆಯು ಇಲ್ಲದಿರ 


ಅಧ್ಯಾ ಯೆ: ಲ 1 ಮನುಸ್ಮೃತಿ ೧೮೭ 


ಬಾರದು. ಇದು ಮುಖ್ಯವು. ಮನಃಶುದ್ಧಿಯಿಲ್ಲದೆ ಬರಿಯ ಅಭಿನಯವು 
ಫಲದಾಯಕವಲ್ಲ. ಆಂತರಜ್ಞಾನೇಂದ್ರಿಯಗಳು ಪರಿಣಾಮದಲ್ಲಿ ಪ್ರಬಲಗಳು. 
ನಿಯಮದ ವೇಶವು ಹಣ್ಣಿನ » ಪ್ಪೆಯಂತೆ. ತಿರಳು ಯಮವು- ಎಂದು ಸಾರವು. 
ನಾಶ್ರೋತ್ರಿಯತತೇ ಯಜ್ಞೇ ಗ್ರಾಮಯಾಜಿಕೃತೇ ತಥಾ ! 
ಸ್ತ್ರಿಯಾ ಕ್ಲೀಬೇನ ಚ ಹುತೇ ಭಂಂಜೀತ ಬಾ)ಕ್ಮ್ಮಣಃ ಕ್ವಚಿತ್‌ ॥ ೨೦೫ 
ವೇದಹೀನ, ಧನಲೋಭಿಯಾಜಕ, ಸ್ತ್ರೀ, ನಪುಂಸಕ ಕರ್ತೃವಾದ ಯಾಗ 
ದಲ್ಲಿ ಬ್ರಾಹ್ಮಣನು ಉಣ್ಣ ಬಾರದು ಕಾರಣ 
ಆಶ್ಲೀಕನೆೀತತ್ಸಧೂನಾಂ ಯತ್ರ ಜುಹ್ವತ್ಕಮೂ ಹವಿಃ | 
ಪ್ರತೀಪಮೇತದ್ದೇವಾನಾಂ ತಸ್ಮಾತ್ತತ್ಪರಿವರ್ಜಯೇತ್‌ | sok 
ಹಿಂದೆ ಹೇಳಿದ ವಿಧಿಹೀನ ಹವಿಸ್ಸು ದೇವರಿಗೆ ಪ್ರಿಯವಲ್ಲ. ಶ್ರೇಯಃ 
ಕರವಲ್ಲ. ಆದುದರಿಂದ ಅದು ತ್ಯಾಜ್ಯವು. 
ಮತ್ತಕ್ರುದ್ಧಾ ತುರಾಣಾಂ ಚನ ಭುಂಜೀತ ಕದಾಚನ | 
ಕೇಶಕೀಟಾವಪನ್ನಂ ಚ ಪದಾ ಸ್ಪೃಷ್ಟಂ ಚ ಕಾಮತಃ ೨೦೭ 
ಮದಿಸಿದವರ, ಸಿಟ್ಟುಗೊಂಡವರ, ರೋಗಿಗಳ, ಅನ್ನ ಮತ್ತು 
ಕೂದಲು, ಕೃಮಿಸೇರಿದ ಅನ್ನ, ಕಾಲಿನಿಂದ ಒದೆದ ಅನ್ನ ಸೇವಿಸಬಾರದು. 
ಭ್ರೂಣಘ್ನಾವೇಕ್ಷಿತಂ ಚೈವ ಸಂಸ್ಸೃಸ್ಟಂ ಚಾಪ್ರ್ಯದಕ್ಕಯಾ | 
ಪತತ್ರಿಣಾನಲೀಢಂ ಚ ಶುನಾ ಸಂಸ್ಕೃಷ್ಟಮೇವ ಚ! ೨೦೮ 
ಗರ್ಭಹತ್ಯೆ ಮಾಡಿದವನು ನೋಡಿದ, ರಜಸ್ವಲೆಯು ಮುಟ್ಟಿದ, ಪಕ್ಷಿ 
ತಿಂದ, ನಾಯಿ ಮುಟ್ಟಿದ ಅನ್ನ ಸ್ಟೀಕಾರಾರ್ಹವಲ್ಲ. 
ಗವಾ ಚಾನ್ಸ ಮುಪಾಘ್ರಾಕಂ ಘುಷ್ಟ್ಯಾನ್ನ ೦ ಚ ವಿಶೇಷತಃ | 
ಗಣಾನ್ನಂ ಗಣಿಕಾನ್ನಂ ಚ ವಿದಂಷಾಂ ಚ ಜುಗುಪ್ಸಿತಂ1 ೨೦೯ 


ಗೋವು ಮೂಸಿದ, ಕರೆದುಕೊಡುವ, ಸಾವಿರಾರು ಜನರಿಗೆ ತಯಾರಿ 
ಸಿದ, ಸೂಳೆಯ, ವಿದ್ವಜ್ಜನರು ಮೆಚ್ಚದ ಅನ್ನವನ್ನು ಬಿಡಬೇಕು. 


೧೯೭೮ ಮನಸ್ಮ್ಮೃತಿ [ ಅಧ್ಯಾಯಃ ೪ 


ಸ್ವೇನಗಾಯನಯೋಶ್ಚಾನ್ನಂ ತಕ್ಕೋ ವಾರ್ಧುಷಿಕಸ್ಕ ಚ | 
ದೀಕ್ಷಿತಸ್ಮ ಕದರ್ಯಸ್ಯ ಬದ್ಧಸ್ಕ ನಿಗಡಸ್ಕ ಚೃ ೨೧೦ 


ಕಳ್ಳನ, ಸಂಗೀತಗಾರನ, ಬಡಗಿಯ ಕೆಲಸದವನ, ಬಡ್ಡಿಯಿಂದಲೇ 
ಬದುಕುವವನ, ಅಗ್ನೀಷೋವಮೂಯಯಾಗ ಮಾಡದವನ, ದೀಕ್ಸಿತನ, ಬಂದಿಯ 
ಅನ್ನವೂ ಪ್ರಶಸ್ತವಲ್ಲ. 

ಅಭಿಶಸ್ತಸ್ಮ ಸಂಢಸ್ಕ್ಯ ಪುಂಶ್ಚಲ್ಯಾ ದಾಂಭಿಕಸ್ಕ ಚ 

ಶುಕ್ಷಂ ಪರ್ಯುಷಿತಂ ಚೈವ ಶೂದ್ರಸ್ಮೊ €ಚ್ಛೈಸ್ಟ ಮೇವ wl ೨೧೧ 

ಮಹಾಪಾತಕಿಯ, ನಪುಂಸಕನ, ಜಾರೆಯ, ದಾಂಭಿಕನ ಹುಳಿಯಾದ, 
ತಂಗುಳಾದ, ಶೂದ್ರಾನ್ನ, ಯಾರದೇ ಎಂಜಲುಅನ್ನ ಇವು ಪರಿತ್ಯಾಜ 
ಗಳು. 


ಚಿಕಿತ್ಸಕಸ್ಯ ವರಿ ಗಯೋಃ ಕ್ರೂರಸ್ಕೋಚ್ಛಿ ಹೃಭೋಜಿನ॥ 
ಉಗ್ರಾನ್ನಂ ಸೂತಿಕಾನ್ನಂ೦ ಚ ಸರ್ಯಾಚಾಂತಮನಿರ್ದಶಂ 1 ೨೧೨ 


ವೈದ್ಯನ, ಬೇಟೆಗಾರನ, ಕ್ರೂರಿಯ, ಎಂಜಲು ತಿನ್ನುಪವನ, ಪ್ರತಿ 
ಲೋಮ ಮಿಶ್ರಸಂತತಿಯ, ಬಾಣಂತಿಗೆ ತಯಾರು ಮಾಡಿದ, ಒಂದು ಪಂಕ್ತಿ 
ಯಲ್ಲಿ ಒಬ್ಬನು ಊಟಖಬಿಟ್ಟರೆ, ಹೆತ್ತು ದಿನಕಳೆಯದ ಮನೆಯ ಅನ್ನ ನಿಂದ್ಯವು. 


ಆನರ್ಚಿತಂ ವೃಥಾಮಾಂಸಂ ಅವೀರಾಯಾಶ್ಚ ಯೋಸಿತಃ | 
ದ್ವಿಷಡನ್ನಂ ನಗರ್ಯನ್ನಂ ಪತಿತಾನ್ನ ಮುವಳ್ಷುತಂ॥ ೨೧೩ 


ಅಗೌರವದಿಂದ ಕೊಟ್ಟ ಅನ್ನ, ದೇವರಿಗಾಗಿ ಅಲ್ಲದೆ ತನಗೆ ತಯಾರಿಸಿದ 
ಮಾಂಸ, ಪತಿಪುತ್ರರಿಲ್ಲದ ಸೀಯ ಅನ್ನ, ಶತ್ರಾ, ಪಟ್ಟಣ, ಪತಿತರು-ಇವರ 
ಅನ್ನ, ಕಂಠನಾಳದಿಂದ ಮೇಲೆ ಬಂದ ಅನ್ನ ವರ್ಜ್ಶವು. 


ನಿಶುನಾಸೃತಿನೋಶ್ಶಾನ್ನಂ ಕ್ರಶುವಿಕ್ರಯಿಣಸ್ತಥಾ | 
ಶೈಲೂಸತುನ್ನ ವಾಯಾನ್ನ ೦ ಕೃತಫ್ಲುಸ್ಮಾನ್ನ ಮೇವ ಚ॥ೃ ೨೧೪ 


ತರಳೆಕೋರ, ಸುಳ್ಳ, ಯಜ್ಞ ಫಲವಿಕ್ಟಯಿ, ನಟನರ್ತಕ, ಹೊಲಿಗೆ 
ಯವ, ಕೃತಘ್ನ ಇವರ ಅನ್ನವು ನಿಂದಿತವು. 


ಅಭ್ಯಾಯ : ೪] ವಾನುಸ್ಮೃತಿ ದಿಲ್ಲೆ 


ಕರ್ಮಾರಸ್ಯ ನಿಷಾದಸ್ಕ್ಯ ರಂಗಾವತಾರಕಸ್ಕ ಚ | 
ಸುವರ್ಣಕರ್ತುರ್ವೇಣಸ್ಕ ಶಸ್ತ್ರವಿಕ್ರಯಿಣಸ್ತಥಾ 1 ೨೧೫ 


ಕಮ್ಮಾರ, ಸೊನೆಗಾರ, ಬಿದಿರು ಕಸುಬುಗಾರ, ಲೋಹವಿಕ್ರಯಿ ಇವರ 
ಅನ್ನವು ಪ್ರಶಸ್ತವಲ್ಲ. 


ಶ್ವಪತಾಂ ಶೌಂಡಿಕಾನಾಂ ಚ ಜೈಲನಿರ್ಹೇಜಕಸ್ಯ ಚ | 
ರೆಂಜಕಸ್ಕ ಸೃಶಂಸಸ್ಯ ಯಸ್ಯ ಚಜೋಪಪತಿರ್ಗ್ಯಹೇ | ೨೧೬ 


ಬೇಟೆಗಾಗಿ ನಾಯಿ ಸಾಕುವವರ, ಕಳ್ಳು ¥ ಮಾರುವವರ, ಅಗಸರ, ಬಟ್ಟೆಗೆ 
ಬಣ್ಣ ಹಾಕುವವರ, ಕಟುಕನ, ಮಿಂಡರಿರುವ ಹೆಂಡತೀ ಗಂಡನ- ಅನ್ನವು 
ವರ್ಜ್ಮವು. 

ಮೃಷ್ಯಂತಿ ಯೇ ಜೋಪಪತಿಂ ಸ್ನೀಜಿತಾನೌಂ ಚ ಸರ್ವಶಃ! 

ಅನಿರ್ದಶಂ ಚ ಪ್ರೇತಾನ್ನಮತುಸ್ಟಿ ಕರಮೇವ ಚ॥ ೨೧೭ 


ಹೆಂಡತಿಯ ಮಿಂಡನನ್ನು ತಿಳಿದು ಇರುವವರು, ಹೆಂಡತಿಯ ಅಧೀನರು, 
ಸತ್ತು ಹತ್ತುದಿನ ಕಳೆಯದ ಮನೆಯ, ಅಸಂಶೋಷಕರವಾದ ಅನ್ನವು ನಿಂದಿ 
ತವು. 


ರಾಜಾನ್ನಂ ತೇಜ ಆದತ್ತೇ ಶೂದ್ರಾನ್ನಂ ಬ್ರಹ್ಮವರ್ಚಸಂ | 

ಆಯಖಃ ಸಂವರ್ಣಕಾರಾನ್ನಂ ಯಶಶ್ಛ್ಯಇರ್ಕಾವಕರ್ತಿ ನಃ 1 ೨೧೮ 

ರಾಜಾನ್ನವು ತೇಜಸ್ಸನ್ನು, ಶೂದ್ರಾನ್ನವು ಬ್ರಹ್ಮವರ್ಚಸ್ಸನ್ನು, ಸೊನೆ 
ಗಾಶನ ಅನ್ನವು ಆಯುಸ್ಸನ್ನು, ಚರ್ಮಕಾರನ ಅನ್ನ ಕೀರ್ತಿಯನ್ನು ಕೆಡಿಸು 
ತ್ತದೆ. 


ಹಾರುಕಾನ್ನಂ ಪ್ರಜಾಂ ಹಂತಿ ಬಲಂ ನಿಷೇಜಕಸ್ಯ ಚ | 
ಗಹಾನ್ನಂ ಗಣಿಕಾನ್ನಂ ಚ ಲೋಕೇಭ್ಯಃ ಪರಿಕೃಂತತಿ | ೨೧೯ 


ಅಡಿಗೆಯವನ ಅನ್ನ ಸಂತತಿಯನ್ನು, ಅಗಸನ ಅನ್ನ ಬಲವನ್ನು, 
ಸೂಳೆಯ ಅನ್ನ-ಭೂರಿಭೋಜನಗಳು ಇತರ ಪುಣ್ಮಗಳನ್ನು ಕೆಡಿಸುತ್ತವೆ. 


ಪೂಯಂ ಚಿಕಿತೃಕಸ್ಕಾನ್ನಂ ಪುಂಶ್ಚಲ್ಯ್ಯಸ್ಪ್ವನ್ನವಿಂಂದ್ರಿಯಂ 1 


ಪಿಷ್ಮಾ ವಾರ್ಧುಷಿಕಸ್ಕಾನ್ನಂ ಶಸ್ತ್ರವಿಕ್ರಯಿಣೋ ಮಲಂ 1 ೨೨೦ 


೧೯೮ ಮನುಸ್ಮೃತಿ [| ಅಧ್ಯಾಯ : ೪ 


ವೈದ್ಯನ ಅನ್ನವು ಕಿವಿಗೆ, ಜಾರಿಣಿಯ ಅನ್ನವು ವೀರ್ಯಕ್ಕೂ, ಬಡ್ಡಿ 
ಯಿಂದ ಬದುಕುವವನ ಅನ್ನ ಹಕ್ಕಿಮಲಕ್ಕೂ, ಶಸ್ತ್ರವಿಕ್ರಯಿಯ ಅನ್ನ 
ಮನುಷ್ಯ ಮಲಕ್ಕೂ ಸಮಾನವಾದುದರಿಂದ ಅವುಗಳಂತೆ ತ್ಕಾಜ್ಯವು. 


ಯ ಏತೇನ ತ್ವಭೋಜ್ಯಾ ಸ್ನಾಃ ಕ್ರಮಶಃ ಪರಿಕೀರ್ತಿತಾಃ | 


ತೇಷಾಂ ತ್ವ ಗಸ್ಥಿ ರೋಮಾಣಿ ವದಂತ್ಯನ್ನಂ ಮನೀಷಿಣಃ | ೨೨೧ 
ಹಿಂದೆ ತಿನ್ನಬಾರದೆಂದು ಹೇಳಿದ ಇತರಾನ್ನಗಳು ಚರ್ಮ, ಎಲುಬು, 
ರೋಮಗಳಿಗೆ ಸಮಾನಗಳೆಂದು ತಿಳಿಯಬಹುದು. 


ಭುಕ್ತ್ವ್ವಾತೋನ್ಯಕಮಸ್ಕಾನ್ನ ಐರಿನಂತ್ಯಾ ಕ್ಷಪಣಂ ತ್ರ್ಯಹಂ | 
ಮತ್ಯ್ಕಾ ಭುಕ್ತ್ಯಾಚರೇತ್‌ಕೃಚ್ಛ ೦ ರೇತೋವಿಜ್ಮೂತ್ತಮೇವ wll ೨೨೨ 


ಹಿಂದೆ ತಿನ್ನಬಾರದೆಂದು ಹೇಳಿದ ಅನ್ನಗಳನ್ನು ತಿಳಿಯದೆ ತಿಂದ ಮೇಲೆ 
ತಿಳಿದರೆ ಮೂರು ದಿನ ಉಪವಾಸ ಮಾಡಬೇಕು. ತಿಳಿದು ತಿಂದರೆ ಕೃಚ್ಛ್ಟ್ರ 
ಪ್ರಾಯತಶ್ಚಿತ್ತವು. ಕೀಟಾದಿ ಸಂಸರ್ಗದುಷ್ಕಾನ್ನ ಉಂಡರೆ ಪ್ರಾಯಶ್ಚಿತ್ತ 
ವಿಲ್ಲ. 

ನಾಹ್ಯಾಚ್ಛೂದ್ರಸ್ಯ ಪಕ್ವಾನ್ನಂ ವಿದ್ವಾನಶ್ರಾದ್ದಿ ನೋ ದ್ವಿಜಃ | 

ಆದದೀತಾಮಮೇವಾಸ್ಮಾದವೃತ್ತಾವೇಕರಾತ್ರಿಕಂ1 ೨೨೩ 

ಶ್ರಾದ್ಧವನ್ನು ಮಾಡದಿರುವವನಾದುದರಿಂದ ಶೂದ್ಭಾನ್ನವು ವಿದ್ವಾಂಸ 
ನಿಗೆ ತ್ಯಾಜ್ಯವೆನ್ನಲಾಗಿದೆ. ಜೀವನಕ್ಕೆ ಅವಶ್ಯವಾಗಿ ಸ್ವೀಕರಿಸಬೇಕಾದಾಗ 
ಒಂದು ದಿನಕ್ಕೆ ಸಾಕಾಗುವಷ್ಟು ಬೇಯದ ಪದಾರ್ಥವನ್ನು ಶೂದ್ರನಿಂದ 
ತಕ್ಕೊಳ್ಳಬಹುದು. 

ಶ್ರೋತ್ರ ಯಸ್ಯ ಕದರ್ಯಸ್ಯ ವದಾನ್ಯ್ಕಸ್ಮೆ ಚ ವಾಧ್ಭುಷೇಃ | 

ವೂಮಾಂಸಿತ್ಟೋಭಯಂ ದೇವಾಃ ಸಮ ನನ್ನ ಮುಕಲ್ಪ ಯನ್‌ | ೨೨೪ 


ಶ್ರೋತ್ಲಿಯನಾದ ಲೋಭಿಯು ಒಬ್ಬ, ದಾನಪ್ರಿಯನಾದ ಬಡ್ಡಿಗೆ 
ಹಣ ಕೊಡುವವನು ಇನ್ನೊಬ್ಬ, ಇವರಿಬ್ಬರಲ್ಲಿ ಗುಣಾವಗುಣ ವಿಚಾರಿಸಿದರೆ 


ಇಬ್ಬರೂ ಸಮರೆಂದು ದೇವತೆಗಳ ಅಂಬೋಣ. 


ಅಧ್ಯಾಯ; ೪] ಮನುಸ್ಮೃತಿ ೧೯೧ಿ 


ತಾನ್ವ್ರಜಾಪತಿರಾಹೈ ಕ್ಯ ಮಾ ಕೃಥ್ವಂ ವಿಷಮಂ ಸಮಂ! 
ಶ್ರದ್ಧಾ ಪೂತಂ ವದಾನ್ಯಸ್ಯ ಹತಮಶ್ರದ್ಧ ಯೇತರತ್‌ ॥ ೨೨೫ 


ಆಗ ಬ್ರಹ್ಮನು ಬಂದು ದೇವತೆಗಳಿಗೆ ಹೇಳುತ್ತಾನೆ: ಅವರಿಬ್ಬರಲ್ಲಿ 
ವಾರ್ಧುಷಿಯ ಅನ್ನವು ಶ್ರದ್ಧಾಸಹಿತವಾದುದರಿಂದ ಶ್ರೇಷ್ಠವು. ಕೃಷ್ಣನು 
ವೇದಜ್ಞನಾದರೂ ಅಶೃದ್ಧೆಯುಳ್ಳವನಾದುದರಿಂದ ನಿಕೃಷ್ಟವು ಎಂದು ಸಾರಾ 
ಸಾರ ವಿವೇಕವು. 


ಶ್ರದ್ಧಯೇಷ್ಟಂ ಚ ಪೂರ್ತಂ ಚ ನಿತ್ಯಂ ಕುರ್ಯಾದತಂದ್ರಿಕಃ | 
ಶ್ರದ್ಧಾ ಕೃತೇ ಹ್ಯಕ್ಷಯೇ ತೇ ಭವತಃ ಸ್ವಾಗತೈರ್ಥನೈಃ |! ೨೨೬ 


ಯಾಗ, ಕೆರೆ ಬಾವಿ, ತೋಟ, ಅರವಟ್ಟಿಗೆ ಇವುಗಳನ್ನು ನ್ಯಾಯ 
(ಮೂಲಕ) ಮಾರ್ಗದಿಂದ ಹಣ ಸಂಪಾದಿಸಿ ಶ್ರದ್ಧೆಯಿಂದ ಮಾಡಿದರೆ ಅದು 
ಅಕ್ಷಯ ಫಲವುಳ್ಳದ್ದು. ನಿಷ್ಕಾಮನಾಗಿ ಕರ್ಮಮಾಡಬೇಕು. 


ದಾನಧನಂ೯ಂ೦ ನಿಷೇವೇತ ನಿತ್ಕಮೈಸ್ಟಿ ಕಪೌರ್ತಿಕಂ | 

ಪರಿತುಷ್ಟೇನ ಭಾವೇನ ಪಾತ್ರಮಾಸಾದ್ಯ ಶಕ್ತಿತಃ ॥ ೨೨೭ 

ಹಿಂದೆ ಹೇಳಿದ ಎಲ್ಲ ಧರ್ಮಕಾರ್ಯಗಳನ್ನು ಸಂತುಷ್ಟ ಭಾವದಿಂದ 
ಮಾಡಿದರೆ ತುಂಬ ಫಲವಿದೆ. 


ಯತ್ವಿಂಚಿದಪಿ ದಾತವ್ಯಂ ಯಾಚಿತೇನಾನಸೂಯ ಯಾ | 
ಉತ್ಪ ತ್ರ್ಯತೇ ಹಿ ತತ್ಸಾತ್ರಂ ಯಂತ್ಮಾರಯಂತಿ ಸರ್ವತಃ 1 ೨೨೮ 


ಬೇಡಿದವನಿಗೆ ಮತ್ಸರವಿಲ್ಲದೆ ಇದ್ದದ್ದು ಕೊಡಬೇಕು. ಅದರಿಂದ 
ಎಂದಾದರೂ ಸತ್ಟಾತ್ರದಾನವಾಗಿ ತನ್ನ ದುರಿತ ನಿವೃತ್ತಿಯಾಗುವುದು. 


ವಾರಿದಸ್ತೃ ಪ್ತಿ ಮಾಪ್ಟ್ನೋತಿ ಸುಖಮಕ್ಷಯ್ಯಮಂನ್ನ ದಃ | 

ತಿಲ ಸೃದಃ ಸ್ರಜಾಮಿಷ್ಟಾಂ ದೀಪದಶ್ಚಕ್ಷುರುತ್ತವಂ೦ | ೨೨೯ 

ಜಲದಾನದಿಂದ ತೃಪ್ತಿಯ ಅನ್ನದಾನದಿಂದ ಅಕ್ಷಯ ಸುಖವು; ತಿಲ 
ದಾನದಿಂದ ಸಳ ಕೈ ಜೆಯು, ದೀಪದಾನದಿಂದ ಉತ್ತಮ ದೃಷ್ಟಿಯು ದಾತೃವಿಗೆ 
ಲಭಿಸುವುದು. 


೧೯3 ಮನುಸ್ಮೃತಿ [ ಅಧ್ಯಾಯ: ೪ 


ಭೂಮಿಡೋ ಭೂಮಿಮಾಪ್ನೋತಿ ದೀರ್ಥಮಾಯುರ್ಹಿಂಣ್ಯದಃ 
ಗೃಹದೋಗ್ರ್ರ್ಯೂಣಿ ನೇಶ್ಮಾನಿ ರೂಪ್ಯದೋ ರೂಪಮುತ್ತಮಂ |. ೨೩೦ 


ಭೂದಾನದಿಂದ ಭೂಮಿಯು, ಹಿರಣ್ಮದಾನದಿಂದ ದೀರ್ಫಾಯುಸ್ಸು, 
ಗೃಹದಾನದಿಂದ ಒಳ್ಳೆಮನೆಯು, ಬೆಳ್ಳಿದಾನದಿಂದ ಸೌಂದರ್ಯವು, ಕಾಲಾಂತರ 
ದಲ್ಲಿ ಪ್ರಾಪ್ತವಾಗುವುದು. 

ವಾಸೋದಶ್ಚಂದ್ರಸಾಲೋಕ್ಕಮಶ್ಚಿಸಾಲೋಕ್ಯಮಶ್ವನಃ | 

ಅನಡುದ್ದ॥ ಶ್ರಿಯಂ ಪುಸ್ಟುಂ ಗೋದೋ ಬ್ರಥ್ಮಸ್ಯ ವಿಷ್ಟಪಂ | ೨೩೧ 


ವಸ್ತ್ರದಾನದಿಂದ ಚಂದ್ರನ, ಅಶ್ವದಾನದಿಂದ ಅಶ್ವಿನೀದೇವತೆಗಳ, 
ವೃಷಭದಾನದಿಂದ ಐಶ್ವರ್ಯವನ್ನು ಕರೆಯುವ, ಗೋದಾನದಿಂದ ಸೂರ್ಯನ, 
ತೃಪ್ತಿಯನ್ನು ಹೊಂದುತ್ತಾನೆ. 


ಯಾನಶಯ್ಕಾ ಪ್ರದೋ ಭಾರ್ಯಾನಮೈೆ ಶ್ವರ್ಯವುಭಯಪ್ರದಃ | 
ಧಾನ್ಮದಃ ಶಾಶ್ವತಂ ಸೌಖ್ಯಂ ಬ್ರಹ್ಮದೋ ಬ್ರಹ್ಮಸಾಸ್ಟಿ ತಾಂ ೨೩೨ 


ವಾಹನ, ಮಂಚಗಳ ದಾನದಿಂದ ಒಳೆ ಹೆಂಡತಿ, ಅಭಯ ದಾನದಿಂದ 
ಐಶ್ವರ್ಯ, ಥಧಾನ್ಯದಾನದಿಂದ ಸುಖ, ವೇದಾರ್ಥ ದಾನದಿಂದ ಬ್ರಹ್ಮಪಖ್ರೀತಿ, 
ಇವುಗಳನ್ನು ಸಂಪಾದಿಸುವನು. 


ಸರ್ವೇಷಾಮೇವ ಹಾನಾನಾಂ ಬ್ರಹ್ಮದಾನಂ ವಿಶಿಷ್ಯತೇ | 
ವಾರ್ಯನ್ನ ಗೋಮಹೀವಾಸಸ್ತಿಲಕಾಂಚನಸರ್ಪಿಷಾಂ | ೨೩4 


ನೀರು, ಅನ್ನ, ಗೋವು, ಎಮ್ಮೆ, ಬಟ್ಟೆ, ಎಳ್ಳು, ಚಿನ್ನ, ತುಪ್ಪಗಳ 
ದಾನಕ್ಕಿಂತ ಬ್ರ ್ರಿಹ್ಮಜ್ಞಾನ ದಾನವು ಪ್ರಧಾನವು, ಬಹುಫಲವು. 

ಯೇನ ಯೇನ ತು ಭಾವೇನ ಯದ್ಯದ್ದಾ ನಂ ಪ್ರಯಚ್ಛತಿ | 

ತತ್ತತ್ತೇನೈವ ಭಾವೇನ ಪ್ರಾಪ್ನೋತಿ ಪ್ರತಿಪೂಜಿತ 1 ೨೩೪ 

ಯಾವ ಉದ್ದೇಶದಿಂದ ದಾನಮಾಡುತ್ತಾನೊ ಅದು ಅವನಿಗೆ ಕಾಲಾಂ 


ತೆರದಲ್ಲಿ ದೊರೆಯುವುದು. ಅಸತ್ಕಫಲವಾದರೆ ಅದು, ನಿತ್ಮಸುಖವಾದರೆ 
ಅದು ಸಿಗುವುದು, 


ದಿಿ-ಆಅಧ್ಯಾಯ : ೪] ಮನುಸ್ಮ್ಮೃತಿ ದತ್ತಿ 


ಯೊಟರ್ಚಿತಂ ಪ್ರತಿಗೃಹ್ನಾತಿ ದದಾತ್ಕರ್ಚಿತಮೇವ ಚ | 
ತಾವುಭೌ ಗಚ್ಛ ತಃ ಸ್ವರ್ಗಂ ನರಕಂ ತು ವಿಷರ್ಯುಯೋ! ೨೩೫ 


ಕೊಡುವಾಗ ಆದರವಿದ್ದರೆ ಅದರಿಂದ ಇಬ್ಬರಿಗೂ ಒಳ್ಳೇದು. ಅನಾ 
ದರದಿಂದ ವಿಪರೀತವು. 


ನ ವಿಸ್ಮಯೇತ ತಪಸಾ ವದೇದಿಷ್ಟ್ಯಾ ಚ ನಾನೃತಂ | 
ನಾರ್ಕೋಸ್ಕಪವದೇದ್ದಿಪ್ರಾನ್ನ ದತ್ವಾ ಪರಿಕೀರ್ತಯೇರ್ತ 1 ೨೩೬ 


ಚಾಂದ್ರಾಯಣಾದಿ ಕಷ್ಟ ತಪಸ್ಸನ್ನು ಆಚರಿಸಿ ಹೇಗೆ ಮಾಡಿದೆನೆಂದು 
ಆಶ್ಚರ್ಯಪಡಬಾರದು. ಯಾಗ ಮಾಡಿ ಸುಳ್ಳಾಡಬಾರದು. ಬ್ರಾಹ್ಮಣ 
ರಿಂದ ಪೀಡಿತನಾದರೂ ಅವರನ್ನು ನಿಂದಿಸಬಾರದು. ದಾನಮಾಡಿ ಅದನ್ನು 
ಹೇಳುತ್ತ ಪ್ರಶಂಸಿಸಬಾರದು. 


ಯಜ್ನ್ಞೋನೃತೇನ ಕ್ಷರತಿ ತಪಃ ಕ್ಷರತಿ ಪಿಸ್ಮಯಾತ್‌ | 
ಆಯುರ್ಪಿಪ್ರಾಪವಾದೇನ ದಾನಂ ಚ ಪರಿಕೀರ್ತನಾತ್‌ 1 ೨೩೭ 


ಯಜ್ಞವು ಸುಳ್ಳಾಡುವುದರಿಂದ, ತಪಸ್ಸು ಆಶ್ಚರ್ಯದಿಂದ, ವಿಪ್ರ 
ನಿಂದೆಯಿಂದ ಆಯಸ್ಸು, ದಾನವು ಆಡುವುದರಿಂದ, ನಿಷ್ಟಲವಾಗುವುದು. 


ಧರ್ಮಂ ಶನೈಃ ಸಂಚಿನುಯಾತ್‌ ನಲ್ಮೀಕವಿಂವ ಪುತ್ತಿಕಾಃ | 

ಪರಲೋಕಸಿಹಾಯಾರ್ಥಂ ಸರ್ವಭೂತಾನ್ಯಸೀಡಯನ್‌ 1 ೨ಷ್ಠಿಲ 

ಗೆದಲೆಹುಳ, ಮಣ್ಣಿನಿಂದ ಸ್ವಲ್ಪ ಸ್ವಲ್ಪವೇ ಹುತ್ತ ಕಟ್ಟುವಂತೆ 
ಮರಣದ ನಂತರ ಸದ್ದತಿಗಾಗಿ ಪರಪೀಡೆಯಾಗದೆ ಧರ್ಮವನ್ನು ಆಚರಿಸ 
ಬೇಕು. 


ಸಾಮುತ್ರ ಹಿ ಸಹಾಯಾರ್ಥಂ ಪಿತಾ ಮಾತಾ ಚ ತಿಸ್ಮತಃ | 
ನ ಪುತ್ರದಾರಾ ನ ಜ್ಞಾತಿರ್ಧರ್ಮುಸ್ತಿಷ್ಮತಿ ಕೇವಲಃ! ೨೩೯ 


ಮರಣದ ನಂತರ ಸಹಾಯಕ್ಕೆ ತಂದೆ-ತಾಯಿ ಹೆಂಡತಿ-ಮಕ್ಕಳಂ ಯಾರೂ 
ಇಲ್ಲ. ಧರ್ಮವೇ ಆಗಿನ ಆಧಾರವು. 


ರ್ಥ ಮನುಸ್ಮೃತಿ [ ಅಧ್ಯಾಯ ; ೪ 


ಏಕಃ ಪ್ರಜಾಯತೇ ಜಂತಂರೇಕ ಏವ ಪ್ರಲೀಯತೇ | 
ಏಕೋನಂಭಂಂಕ್ಷೆ € ಸಂಕೃತಮೇಕ ಏವ ಚ ದುಷ್ಕೃತಂ | ೨೪೦ 


ಒಬ್ಬನೆ ಹುಟ್ಟುವುದು, ಸಾಯುವುದು ಒಬ್ಬನೆ, ಪುಣ್ಯವನ್ನು ಪಾಪ 
ವನ್ನು ತಿನ್ನುವಾಗಲೂ ತಾನೊಬ್ಬನೇ. 


ಮೃತಂ ಶರೀರಮುತ್ಸೃಜ್ಯ ಕಾಸ್ಕಲೋಷ್ಟ ಸಮಂ ಕ್ಷಿತೌ | 
ವಿಮಂಖಾ ಬಾಂಧವಾ ಯಾಂತಿ ಧರ್ಮಸ್ತ ಮನುಗಚ್ಛತಿ | ೨೪೧ 
ಜೀವಿಯು ಸತ್ತು ಶವವಾದೊಡನೆ ಕಲ್ಲು-ಮಣ್ಣುಗಳಂತೆ ಬಿಟ್ಟು 
ಹೋಗುತ್ತಾರೆ. ಧರ್ಮವೊಂದೇ ಮೃತನನ್ನು ಹಿಂಬಾಲಿಸುತ್ತದೆ. 
ತಸ್ಮಾದ್ಧರ್ಮಂ ಸಹಾಯಾರ್ಥಂ ನಿತ್ಕಂ ಸಂಚಿನುಯಾಚ್ಛನೈಃ | 
ಧರ್ಮೇಣ ಹಿ ಸಹಾಯೇನ ತವಂಸ್ತರತಿ ದುಸ್ತರಂ॥ ೨೪೨ 
ಧರ್ಮ ಸಂಪಾದನೆ ಮಾಡಿದರೆ ಅದು ಕತ್ತಲೆಯಲ್ಲಿ ದೀಪದಂತೆ ಸಹಾಯ 
ವಾಗುವುದು. 
ಧರ್ಮುಪುಧಾನಂ ಪುರುಷಂ ತಸಸಾ ಹಠಳಿಲ್ಪಿಸಂ | 
ಪರಲೋಕಂ ನಯತ್ಕಾಶು ಭಾಸ್ವಂತಂ ಖಶರೀರಿಣಂ | ೨೪೩ 
ಧರ್ಮ ಆಚರಿಸಿ ತಪಸ್ಸಿನಿಂದ ಶುದ್ಧನಾದರೆ ಪ್ರಕಾಶಮಾನ ಬ್ರಹ್ಮ 
ಸ್ವರೂಪನಾಗಿ ಸುಖಮಯನಾಗುವನು. 
ಉತ್ತವೆನ್ಬಿರಂತ್ತಮೈರ್ನಿತ್ಯಂ ಸಂಬಂಧಾನಾಚರೇತ್ಸ | 
ನಿನೀಷುಃ ಕುಲಮೂಂತ್ಯರ್ಷಮಧಮಾನಥಮಾಂಸ್ಕ್ಯಜೇತ" 1 ೨೪೪ 
ತನಗಿಂತ ಉತ್ತಮರ ಸಹವಾಸದಲ್ಲಿದ್ದರೆ ತನ್ನ ಕುಲವು ಉತ್ತಮವಾಗು 
ವುದು. ಅಧಮರನ್ನು ದೂರದಲ್ಲಿಡಬೇಕು. 
ಉತ್ತಮಾನಂತ್ತಮಾನ್ಗಚ್ಛನ್‌ ಹೀನಾನ್‌ಹೀನಾಂಶ್ಚ ಎರ್ಜಯನ್‌ | 
ಬ್ರಾಹ್ಮಣಃ ಶ್ರೇಷ್ಠ ತಾಮೇತಿ ಪ್ರತ್ಯವಾಯೇನ ಶೂದ್ರತಾಂ |. ೨೪೫ 
ಹೀನರನ್ನು ಬಿಟ್ಟು ಉತ್ತಮರ ಸಂಗದಿಂದ ಎಲ್ಲರೂ ಶ್ರೇಷ್ಮರಾಗು 
ವರು. 


ಅಧ್ಯಾಯ : ೪] ಮನುಸ್ಮೃತಿ ೧೯೫ 


ದೃಢಕಾರೀ ಮೃದುರ್ಹಾಂತಃ ಕ್ರೂ ರಾಚಾರೈರಸಂವಸನ್‌ | 
ಅಹಿಂಸ್ರೋ ದಮದಾನಾಭ್ಯಾಂ ಜಯೇತ್ಸ್ವರ್ಗಂ ಕಥಾವ್ರತಃ 1 ೨೪೬ 


ಹಿಡಿದ ಕೆಲಸವನ್ನು ಅರ್ಧದಲ್ಲಿ ಬಿಡದೆ ಫಲಸಾಧಿಸಿದರೆ, ಕ್ರೂರನಲ್ಲದೆ 
ಮೃದುವಾಗಿದ್ದರೆ, ಸುಖವು ಅವನ ವಶವಾದಂತೆ. 


ಏಧೋದಕಂ ಮೂಲಫಲವನನ್ನ ಮಭ್ಯುದೈ ತಂ ಚಯ | 
ಸರ್ವತಃ ಪ್ರತಿಗೃಹ್ಚೀಯಾನ್ಮಭ್ವಥಾಭಯದಕ್ಷಿಣಾಂ | ೨೪೭ 


ಕಟ್ಟೆಗೆ, ನೀರು, ಗೆಣಸು, ಹಣ್ಣು, ಆಹಾರ, ಅಭಯ, ಜೇನು ಇವು 
ಗಳನ್ನು ಎಲ್ಲರಿಂದಲೂ ಸ್ವೀಕರಿಸಬಹುದು. 


ಆಹೈತಾಭ್ಯುದ್ಯ ತಾಂ ಭಿಕ್ಷಾಂ ಪುರಸ್ತಾದಪ್ರಚಜೋದಿತಾಂ | 
ಮೇನೇ ಪ್ರಜಾಪತಿರ್ಗ್ರಾಹ್ಯಾಮಹಿ ದುಷ್ಕತಕರ್ಮುಣಃ |! ೨೪೮ 


ಕೊಡಲೆಂದು ತಂದಿರಿಸಿದ, ಸಂಕಲ್ಪಿಸಿದ, ಕೇಳದೆ ಕೊಡುವ ಎಲ್ಲ ದಾನ 
ಗಳನ್ನು ಸ್ವೀಕರಿಸಬಹುದೆಂದು ಬ್ರಹ್ಮನು ತಿಳಿಯುತ್ತಾನೆ. 


ನಾಶ್ಚಂತಿ ಹಿಕರಸ್ತಸ್ಥ ದಶ ವರ್ಷಾಣಿ ಪಂಚ ಚ | 
ನ ಚ ಹವ್ಮಂ ವಹತ್ಯಗ್ಗಿರ್ಯಸ್ತಾಮಭ್ಯವಮನ್ಯತೇ | ೨೪೯ 


ಹಿಂದೆ ಹೇಳಿದಂತೆ ಕೊಡುವುದನ್ನು ನಿರಾಕರಿಸಿದರೆ ದೇವತೆಗಳು ಪಿತೃ 
ಗಳು ಅವನು ಕೊಡುವ ಹವ್ಮಕವ್ಯಗಳನ್ನು ಹದಿನೈದು ವರ್ಷಗಳಲ್ಲಿ ಸ್ವೀಕರಿಸು 
ವುದಿಲ್ಲ. 

ಶ್ಯಾಂ ಗೃಹಾನ್‌ ಕುಶಾನ್‌ ಗಂಭಾನಪಃ ಪುಷ್ಪಂ ಮಜೇನ್ಹಧಿ 

ಧಾನಾ ಮತ್ಸ್ಯಾನ್ಸಯೋ ಮಾಂಸಂ ಶಾಕಂ ಚೈವ ನ ನಿರ್ನುದೇತ್‌ 1. ೨೫೦ 

ಚಾಪೆ ವಗೈರೆ ಮನೆ, ದರ್ಭೆ, ಗಂಧದ್ರವ್ಯ, ನೀರು, ಹೂ, ಮಣಿ, 
ಮೊಸರು, ಹುರಿದ ಧಾನ್ಮ, ಮೂನು, ಹಾಲು, ಮಾಂಸ್ಕ ತರಕಾರಿಗಳನ್ನು 
ಬೇಡದೆ ಕೊಟ್ಟರೆ ತಕ್ಕೊಳ್ಳಲೇ ಬೇಕು. 


ಗುರೂನ್‌ಭೃತ್ಯಾಂಶ್ಟೋಜ್ಜಿಹೀರ್ಷನೃರ್ಚಿಷ್ಠನ್ಹೇವತಾತಿಧೀನ್‌ | 
ಸರ್ವತಃ ಪ್ರತಿಗೃಹ್ಚೀಯಾನ್ಸ ತಂ ತೃಷ್ಮೇತ್ಸಯಂಂ ತತಃ ೨೫೧ 


೧೯೬ ಮನಂಸ್ಮೃ ತಿ [ ಅಧ್ಯಾಯೆ : ೪ 


ಗುರು-ಹಿರಿಯರು, ಸೇವಕರು ಇವರ ಹೊಟ್ಟೆ ತುಂಬಲು, ದೇವರು 
ಅತಿಥಿಗಳ ಪೂಜೆಗೆ, ಎಲ್ಲರಿಂದಲೂ ತಕ್ಕೊಳ್ಳಬಹುದು. ಆದರೆ ತಾನುಂಡು 
ಸುಖಪಡಬಾರದಂ. 


ಗುರುಷು ತ್ವಭ್ಯತಿ(ತೇಷು ವಿನಾ ವಾ ಶೈರ್ಗ್ರಹೇ ವಸನ್‌ | 
ಆತ್ಮನೋ ವೃತ್ತಿಮನ್ವಿಚ್ಛನ್‌ ಗೃಹ್ಚೀಯಾತ್ಸಾಧಥುತಃ ಸದಾ ೨೫೨ 


ಮಾತಾಪಿತೃ ತೀರಿಹೋಗಿದ್ದರೆ, ಅಥವಾ ಅವರಿಂದ ಬೇರೆಯಾಗಿ 
ಪ್ರತ್ಯೇಕವಾಗಿ, ವಾಸಿಸುತ್ತಿದ್ದರೆ, ಉದರಂಭರಣಕ್ಕಾಗಿ, ಸಾಧು ಜನರಿಂದಲೇ 
ಯಾಚನೆ ಮಾಡಬೇಕು. 


ಆರ್ಥಿಕಃ ಕತಿ ಲಮಿತ್ರಂ ಚ ಗೋಪಾಲೋ ದಾಸನಾಪಿತೌ | 
ಏತೇ ಶೂದ್ರೇಸು ಭೋಜಷ್ಯಾನ್ನಾ ಯಶ್ಕಾತ್ತಾನಂ ನಿವೇಪಯೋತ್‌ | ಅ೨ವ್ತಿಷ್ಟಿ 


ಉಳುವವ, ಕುಲಮಿತ್ತ, ದನಕಾಯುವವ, ಪರಿಚಾರಕ, ಕ್ಷೌರಿಕ, 
ಶರಣಾಗತ ಇವರು ಸ್ವಾಮಿಯ ಅನ್ನ ಉಣ್ಣುವವರು. 


ಯಾದೃಶೋಸ್ಯ ಭವೇದಾತ್ಮೂ ಯಾದೃಶಂ ಚ ಚಿಕೀರ್ಷಿತಂ | 
ಯಥಾ ಜೋಪಚರೇದೇನಂ ತಥಾತ್ಮಾನಂ ನಿವೇದಯೇತ | ೨೫೪ 


ತನಗೆ ಮಾಡಲು ಸಾಧ್ಯವಾದ, ಇಷ್ಟವಾದ, ತಯಾರಿರುವ ಆಯಾ 
ಕೆಲಸಗಳನ್ನು ತಾನು ಮಾಡುವೆನೆಂದು ಸೇವಕನು ಮೊದಲು ಹೇಳಿ ಕಪಟವಿಲ್ಲದೆ 
ಆಚರಿಸಬೇಕು. ನಿಯಮಬದ್ಧನಾಗಬೇಕು. 


ಯೋನ್ಯ್ಕಥಾ ಸಂತಮಾತ್ಮ್ಮಾನಮಸ್ಕಥಾ ಸತ್ಸು ಭಾಷತೇ | 
ಸ ಪಾಪಕೃತ್ತಮೋ ಲೋಕೇ ಸ್ತೇನ ಆತ್ಮಾಪಹಾರಕಃ 1. ೨೫೫ 


ಅಂತವ ಇಂತವ ಎಂದು ತನ್ನ ಬಗೆಗೆ ಸುಳ್ಳಾಡಿ ಅವನಿಂದ ಲಾಭ 
ಹೊಂದುತ್ತಾನೋ ಅವನು ಆತ್ಮಾಪಹಾರಿಯು, ಕಳ್ಳನು. 


ವಾಜ್ಕರ್ಥ೯ ನಿಯತಾಃ ಸರ್ವೇ ವಾಜ್ಮೂಲಾ ವಾಗ್ತಿನಿಸ್ಫ ತಾಃ | 
ತಾಂ ತು ಯಃ ಸ್ತೇನಯೇಜ್ವಾಚಂ ಸ ಸರ್ವಸ್ಟೇಯಂಕೃನ್ನರಃ ॥ ೨೫೩ 


ಅಧ್ಯಾಯ: ೪ ] ಮನುಸ್ಮ ತೆ ೧೯೭ 


ವಾಕ್ಕಕ್ಕೆ ಇಂತಹ ಅರ್ಥವೆಂದು ನಿಯಮವಿದೆ. ಅರ್ಥವು ಶಬ್ದಶ್ರವಣ 
ದಿಂದ ಸ್ಮರಿಸಲ್ಪಡುವುದು. ಈ ರೀತಿ ಶಬ್ದಾರ್ಥ ಸಂಬಂಧವು ಸಿದ್ಧವಿರುವಾಗ 
ಅದನ್ನು ತಪ್ಪಿ ವ್ಯವಹರಿಸಿದರೆ ಮಾತಿನ ಕಳ್ಳನಾಗುವನು. ಒಂದು ಹೇಳಿ 
ಒಂದು ಮಾಡಬಾರದು. 


ಮಹರ್ಷಿಸಿತೃದೇವಾನಾಂ ಗತ್ವಾನೃಣ್ಯಂ ಯಥಾವಿಧಿ ! 
ಪುತ್ರೇ ಸರ್ವಂ ಸಮಾಸಜ್ಯ ವಸೇನ್ಮಾಧ್ಯಸ್ಥ್ಯಮಾಶ್ರಿತಃ | ೨೫೭ 


ಅಧ್ಯಯನ, ಸಂತತಿ, ಯಜ್ಞಗಳಿಂದ ಯಷಿ-ಪಿತೃಗಳ ದೇವತೆಗಳ ಯಣ 
ವನ್ನು ತೀರಿಸಿ ತನ್ನ ಪುತ್ರನಿಗೆ ಗೃಹಭಾರವನ್ನು ವಹಿಸಿ ಅಸಂಗನಾಗಿ ಬ್ರಹ್ಮ 
ದರ್ಶನವುಳ್ಳೆವನಾಗಬಹುದು. 


ಏಕಾಕೀ ಚಿಂತಯೇನ್ನಿ ತೃಂ ವಿನಿಕ್ಷೇ ಹಿತಮಾತ್ಮನಃ | 
ಏಕಾಕೀ ಚೆಂತಯಾನೋ ಹಿ ಪರಂ ಶ್ರೇಯೋಧಿಗಚ್ಛತಿ | ೨೫೮ 


ಒಂಟಿಯಾಗಿ ಪರಿಶುದ್ಧ ಸ್ಥಳದಲ್ಲಿ ಆತ್ಮಹಿತವನ್ನು ಚಿಂತಿಸುತ್ತಿದ್ದರೆ 
ಮೋಕ್ಷಲಾಭವಾಗುವುದು. 

ಏಷೋದಿತಾ ಗೃಹಸ್ಥಸ್ಯ ವೃತ್ತಿರ್ವಿಪ್ರಸ್ಯ ಶಾಶ್ವತೀ | 

ಸ್ನಾತಕವ್ರತಕಲ್ಪಶ್ಚ ಸತ್ರವೃದ್ಧಿ ಕರಃ ಶುಭ? ೨೫೯ 

ಸ್ನಾತಕಗೃಹಸ್ಥನ ಜೀವನ ವಿಧಾನವನ್ನು ವ್ರತಗಳನ್ನು ಈ ವರೆಗೆ 
ಹೇಳಿಯಾಯಿತು. ಇದರಿಂದ ಸತ್ವಗುಣ ವೃದ್ಧಿಯಾಗಿ ಮನೋನೈರ್ಮಲ್ಕ 
ಜಯಗಳು ಉಂಟಾಗುವುವು. ಅದು ಈ ಜನ್ಮದ ಮತ್ತು ಅನಂತರದ ಶ್ರೇಯ 
ಸ್ಲ್ಸಿಗೂ ಮೂಲಾಧಾರವು. 


ಅನೇನ ವಿಪ್ರೋ ವೃತ್ತೇನ ವರ್ಕಯನ್‌ವೇದಶಾಸ್ತ್ರವಿತ್‌ | 
ವ್ಯಪೇತಕಲ್ಮಸೋ ನಿತ್ಯಂ ಬ್ರಹ್ಮಲೋಕೇ ಮಹೀಯತೇ | ೨೬೦ 


ಈ ಅಧ್ಯಾಯದಲ್ಲಿ ಹೇಳಿದಂತೆ ಜೀವಿಸುತ್ತ ಇರುವ ವೇದ ಶಾಸ್ತ್ರ 
ಜ್ಞನು ವಿಘ್ನನಿವೃತ್ತಿಯಾಗಿ ಬ್ರಹ್ಮಪ್ಪಾಪ್ತಿಯು ಸುಗಮವಾಗುವುದು. 


ಅಧ ಯ ೫. 


ಅಹಂಕಾರ ಮದಮತ್ಸರ ಶ ನರು ಆತ್ಮತತ್ವ ಬಲ್ಲವರಾದರೆ ತನ್ನ ಈ 
ಜನ್ಮದ ಶರೀರ ನಿಮಿತ್ತದಿಂದ ಇತರರಂತೆ ತಾವೂ ವ್ಯವಹರಿಸುತ್ತಾರೆ. ಅಂತಹ 
ವಿವೇಕಕ್ಕೆ ತನ್ನ ದೇಹವು ಎಲ್ಲದರಂತೆ ಒಂದು ವ್ಯವಹಾರ ವಸ್ತುವಾಗುವುದು. 
ತನ್ನ ಸ್ವಯಂ ಪ್ರೇರಣೆಗೆ 'ತಾನೂ PRESS ತನ್ನ 
ಸ್ಟೂ ಬ ವಿಚಾರವನ್ನು ತಾನು ನಿಷ್ಪಕ್ಷಪಾತವಾಗಿ ವಿವರಿಸಬಹುದು. ಈ 
ಸಂಪ ಕ್ರೈದಾಯದಿಂದ ಮುಂದಿನ ಪದದಲ್ಲಿ ಭೃಗು ತನ್ನನ್ನೇ ಕೇಳಿದರು. ತಾನು 
ಆದಿತ್ಯಸೋದರರೇತೋಜಾತನೆಂದು ಹೇಳುತ್ತಾರೆ. 


ಶ್ರುತ್ತ್ವೈತಾನೃಷಯೋ ಧರ್ಮಾನ್‌ ಸ್ನಾತಕಸ್ಯ ಯಥೋದಿತಾನ್‌ | 
ಇದಮೂಚುರ್ವಹಾತ್ಮಾನವಂನಲಪ್ರಭವಂ ಭೃಗುಂ॥ ೧ 


ಈ ಮೊದಲು ಹೇಳಿದ ಸ್ನಾತಕ ಧರ್ಮವನ್ನು ಮಹರ್ಷಿಗಳು ಕೇಳಿ 
ಈಗ ಇನ್ನೊಂದು ಪ್ರಶ್ನೆಯನ್ನು ಮಾಡುತ್ತಾರೆ. ಮನುವಿನ ರೇತಸ್ಸಿನಿಂದ 
ಆದಿತ್ಕನು ಭೃಗುವು ಹುಟ್ಟಿದರೆಂದು ವೇದವಾಕ್ಕವಿದೆ. ಅನೇಕ ಕಲ್ಪಗಳು 
ಅದರದರಲ್ಲಿ ವಿವಿಧ ಸೃಷ್ಟಿಯಂ. ಆದುದರಿಂದ ಸೃಷ್ಟಿಕ್ರಮದಲ್ಲಿ ವ್ಯತ್ಕಾಸ 
ಕಂಡರೆ ಸಂಶಯ ಅಪ್ರಾಮಾಣ್ಯಗಳು ಸುಳಿಯುವುದಿಲ್ಲ. 


ಏವಂ ಯಥೋಕ್ರಂ ವಿಪ್ರಾಣಾಂ ಸ್ಪಧಃ ರ೯ಮನಂತಿಸ್ಮ ತಾಂ | 
ಕಥಂ ಮೃತ್ಯುಃ ಪ್ರಭವತಿ ವೇದಶಾಸ್ತ್ರವಿದಾಂ ಪ್ರಭೋ! ೨ 
ಈ ವರೆಗೆ ವಿವರಿಸಿದ ಧರ್ಮವನ್ನು ಶ್ರದ್ಧಾಲುಗಳು ಆಚರಿಸುತ್ತಾರೆ. 
ವೇದಶಾಸ್ತ್ರಗಳ ಮರ್ಮವನ್ನು ತಿಳಿದು ಸದಾಚಾರನಿರತರಾದರೂ ಅವರಿಗೆ 
ಮರಣ ಬರುವುದು ಹೇಗೆ ಎಂಬ ಪ್ರಶ್ನೆ. ನೀನು ಪ್ರಭುವಾದುದರಿಂದ ಈ 
ಸಂಶಯ ನಿವಾರಿಸಬಲ್ಲವನು. ಆದುದರಿಂದ ದಯಮಾಡಿ ತಿಳಿಸಬೇಕು. 


ಅಧ್ಯಾಯ: ೫] ಮನುಸ್ಮೃತಿ ೧೯೯ 


ಸ ತಾನುವಾಚ ಧರ್ಮಾತ್ಮಾ ಮಹರ್ಹೀನ್‌ಮಾನವೋ ಭೃಗುಃ! 
ಶ್ರೂಯತಾಂ ಯೇನ ಡೋಷೇಣ ಮೃತ್ಕುರ್ಪಿಪ್ರಾನ್‌ಜಿಘಾಂಸತಿ1 ೩ 


ಆ ಪ್ರಶ್ನೆಗೆ ಮನುಸಂಭೂತನಾದ ಭೃಗುವು ಉತ್ತರಿಸುತ್ತಾನೆ. ಮರ 
ಣವು ಉಂಟಾಗುವ ಕಾರಣಗಳನ್ನು ಕೊಡುತ್ತೇನೆ. 


ಅನಭ್ಯಾಸೇನ ವೇದಾನಾಂ ಆಚಾರಸ್ಯಚ ವರ್ಜನಾತ್‌ | 
ಆಲಸ್ಕಾದನ್ನ ದೋಸಾಚ್ಚ ಮೃತ್ಯುರ್ವಿಪ್ರಾಂಜಿಘಾಂಸತಿ 1 ೪ 


ವೇದದ ಅನಧ್ಯಯನ, ಅನಾಚಾರ, ಆಲಸ್ಕ, ಅನ್ನದೋಷ ಈ ನಾಲ್ಕು 
ಮರಣ ಕಾರಣಗಳು. ದೇಹ ಬೇರೆ, ಆತ್ಮ ಬೇರೆ, ಆತ್ಮನು ನಿತ್ಯ, ದೇಹವು 
ಅನಿತ್ಯ. ಅನಿತ್ಯ ದೇಹಕ್ಕೆ ಆತ್ಮನ ಸಂಬಂಧವು ಆಯುಸ್ಸು, ಜೀವನ. ದೇಹವು 
ಅನಿತ್ಯವಾದರೂ ಅದರ ಸ್ಥಿತಿಯು ಆತ್ಮನ ಕಾರಣವಾಗಿಯೇ ಇರುವುದು 
ಆತ್ಮನಿಗೆ ಪೂರ್ವಪ್ರಣ್ಮದ ಸುಖ-ದುಃಖ ಅನುಭವಗಳಿಗಾಗಿ ಅವನು ದೇಹೆ 
ಸಂಬಂಧವನ್ನು ಪಡೆಯುವುದು. ಪುಣ್ಯವು ಕರ್ಮಗಳಿಂದ ಜನಿಸುವುದು, 
ಆದುದರಿಂದ ಇಂತಹ ಕರ್ಮಕ್ಕೆ ಈ ಫಲವೆಂದು ನಿಯಮವು ಇತರ ಸೃಷ್ಟಿ 
ಯಂತೆ ಅದೂ ದೇವಕಲ್ಪಿತವು. ಅಧವಾ ಕರ್ಮದ ಸ್ವರೂಪವು. ಆದು 
ದರಿಂದ ಪೂರ್ವಪುಣ್ಯವಿದ್ದಂತೆ ಪ್ರಕೃತ ಕರ್ಮದಿಂದ ಪುಣ್ಕ-ಪಾಪಗಳ್ಳು ಧರ್ಮ- 
ಅಧರ್ಮಗಳು, ಸುಕೃತ-ದುಷ್ಕತಗಳು ಹುಟ್ಟುವುವು. ಆದುದರಿಂದ ಆತ್ಮನ 
ಮತ್ತು ಶರೀರದ ಚಿರಕಾಲ ಸಂಬಂಧಕ್ಕೆ ಹೇತುವಾಗುವ ಕರ್ಮಗಳನ್ನು ತಿಳಿ 
ಯುವ ಅವಶ್ಯವಿದೆ. ದೇಹವು ಬಹುಫಲವುಳೆ ದ್ದು. ಈ ದೇಹದಲ್ಲಿ ಆತ್ಮನು 
ಕರ್ಮಮಾಡಿದರೆ ಮಾತ್ರ ಸುಖ, ಜ್ಞಾನ, ಮೋಕ್ಷ, ದೈವಾನುಗ್ರಹ, ಗುರು 
ದಯೆ ಎಲ್ಲ ಕ್ಷೇಮಸಾಧನಗಳು ಒಂದೊಂದು ಉಂಟಾಗಬಲ್ಲುವು. ದೇಹ. 
ವಿಲ್ಲದೆ ಏನೂ ಇಲ್ಲ. ಆದುದರಿಂದ ಆಯುರ್ವೇದವು ದೇಹ-ಮನಸ್ಸುಗಳ 
ಆರೋಗ್ಯಸಾಧನೆಯ ಉಪಾಯ ಬೋಧನೆಗೆ ಮಹರ್ಷಿಗಳಿಂದ ಆವಿರ್ಭವಿ 
ಸಿದೆ. ಶ್ರೀಶಂಕರ ಭಗವತ್ಪ್ಸಾದರೂ ಈ ಕಾಯವು ಬಹು ಪುಣ್ಯದ ಬೆಲೆಯ 
ದೋಣಿ. ಅದರಿಂದ ಸಂಸಾರ ಸಾಗರವನ್ನು ಬೇಗನೆ ದಾಟಿಕೊ ಎನ್ನುತ್ತಾರೆ. 
ಪ್ರಬಲದುರಿತವಿಲ್ಲದಾಗ ಪ್ರಯತ್ನದಿಂದ ಮುಂದೆ ಹೇಳುವ ಸತ್ಕರ್ಮಗಳನ್ನು 
ಆಚರಿಸಿದರೆ ಆಯುಸ್ಸು ಅಧಿಕವಾಗುವುದು. ಇಲ್ಲವಾದರೆ ಕ್ಲೀಣವಾಗುವುದು, 


೨೦೦ ಮನುಸ್ಮೃತಿ [ ಅಧ್ಯಾಯ: ೫ 


ಉಪಾಸನೆ, ಧ್ಯಾನ, ಜಪ, ಚಿಂತನ, ವೇದಾಧ್ಯಯನ, ಜ್ಞಾನ, ಕರ್ತವೃಪ್ಪಜ್ಞೆ 
ಈ ದೇಹ ಆರೋಗ್ಯವಂತವಾದಾಗ ಮಾತ್ರ ಇರುವುವು. ಆದುದರಿಂದ 
ವೇದಾಧ್ಯಯನ, ಸದಾಚಾರಗಳನ್ನು ಬೋಧಿಸಿದ ಮೇಲೆ ಅನ್ನದೋಷದ 
ವ್ಯಾಖ್ಯಾನದ ಆರಂಭವಾಗುವುದು. 


ಲಶುನಂ ಗೃಂಜನಂ ಚೈವ ಪಲಾಂಡುಂ ಕವಕಾನಿ ಚ | 
ಅಭಕ್ರ್ಯಾಣಿ ದ್ವಿಜಾತೀನಾಂಅಮೇಧ್ಯಪ್ರಭವಾಣಿ ಚ! ೫ 


ಮೇಧಾನಾಶಕವನ್ನು ನಿತ್ಯ ಸೇವಿಸಬಾರದು. ರೋಗಕ್ಕೆ ಮದ್ದಿನಂತೆ 
ಕೆಲಸಮಯ ಉಪಯೋಗಿಸಬಹುದು. ಮನುಷ್ಯನ ಮಲಮೂತ್ತೆಗಳಿಂದ 
ಬೆಳೆದ ಆಹಾರ ಸಾಮಗ್ರಿಗಳು ತಿನ್ನಬಾರದವುಗಳು. ಬೆಳ್ಳುಳ್ಳಿ, ಕೆಂಪುನೀರುಳ್ಳಿ, 
ಬಿಳಿ ನೀರುಳ್ಳಿ ಇಂತಹವುಗಳು ಉತ್ತಮ ಆಹಾರಗಳಲ್ಲ. ಮನಸ್ಸಿಗೆ ತಮೋ 
ಗುಣವನ್ನು ಬೆಳೆಸಿ ಆ ಮೂಲಕ ಅಜ್ಞಾನ, ವಿಸ್ಮರಣೆ, ಚಾಂಚಲ್ಮ, ಅವಿಶ್ವಾಸ, 
ಆಲಸ್ಕಗಳನ್ನು ಉಂಟು ಮಾಡುವುವೆಂದು ಊಹಿಸಬೇಕು. ಕೇವಲ ದೇಹಕ್ಕೆ 
ದೋಷಕರವಲ್ಲವೆಂದು ತಿಳಿಯಬಹುದು. 


ಲೋಹಿತಾನ್‌ ವೃಕ್ಷನಿರ್ಯಾಸಾನ್‌ ವೃಶ್ಚನಪ್ರಭವಾಂಸ್ತಥಾ | 

ಶೇಲುಂ ಗನ್ಯಂ ಚ ಪೇಯೂಷಂ ಪ್ರ ಯತ್ನೇನ ವಿವರ್ಜಯೇತ್‌ 1 ೬ 

ಮರದ ತೊಗಟೆ, ಕೆಂಪುರಸಗಳು, ತೊಗಟೆ ಕೆತ್ತಿಹರಿಯುವ ಇತರ 
ರಸಗಳು, ಅಭಕ್ಷ್ಯಗಳು. ಇಂಗು ಮರದ ರಸವೆನ್ನುತ್ತಾರೆ. ಇಂತಹ ಆಹಾರ 
ಈ ದೇಶ ಈ ಕಾಲಗಳಲ್ಲಿ ಅಪ ಸಿದ್ಧವು. ಅಂದು ಪು ಕೈಚಾರದಲ್ಲಿರಬಹುದು. 


ಕರುವಿಳಿಸಿ ಹೆಚು } ಸಮಯ ಕಳೆಯದ ಆಕಳ ಹಾಲು, ಶೇಲು, ಇವು ಪ್ರಶಸ್ತ 
ವಲ್ಲ. 


ವೃಥಾ ಕೈಸರಸಂಯಾವಂ ಪಾಯೆಸಾಪೂಪಮೇವ ಚ | 
ಅನುವಾಕೃತನಸಾಂಸಾನಿ ದೇವಾನ್ನಾ ನಿ ಹಪೀಂಷಿಚ॥ ೬ 


ಎಳ್ಳು, ಅಕ್ಕಿ ಒಟ್ಟಿಗೆ ಬೇಯಿಸಿ ಮಾಡಿದ ಅನ್ನ, ಅದಕ್ಕೆ ಹಾಲು, 
ತುಪ್ಪ, ಬೆಲ್ಲ, ಸಕ್ಕರೆ, ಗೋಧಿಹುಡಿ ಬೆರೆಸಿದ ಪಕ್ವಾನ್ನ, ಅಕ್ಕಿ ಹಾಲು, ಸಿಹಿ 
ಹಾಕಿ ಮಾಡಿದ ಪಾಯಸ, ಹಿಟ್ಟು ತಟ್ಟಿಮಾಡಿದ ಅಪ್ಪ, ಇವುಗಳು ದೇವ 


ಆಧ್ಯಾಯ : ೫ | ಮನುಸ್ಮೃತಿ ೨೦೧ 


ನಿವೇದಕ್ಕಲ್ಲದೆ ತಮಗಾಗಿ ತಯಾರುಮಾಡಿದ್ದು, ಯಜ್ಞದಲ್ಲಿ ಮಂತ್ರಪೂರ್ವಕ 
ಸ್ವೀಕರಿಸದ ಪಶುವಿನ ಮಾಂಸ, ದೇವರಿಗಾಗಿ ತಯಾರು ಮಾಡಿ ನಿವೇದಿಸುವ 
ಮೊದಲು ಅಂತಹ ಹವಿಷ್ಕಾನ್ನಗಳು ಭಕ್ಷಣೀಯಗಳಲ್ಲ. ಇವುಗಳ ಭಕ್ಷಣ 
ದಿಂದ ಧರ್ಮವಿಲ್ಲ. 


ಅನಿರ್ದಶಾಯಾ ಗೋಃ ಕ್ಷೀರಮೌಷ್ಯಮೈಕಶಫಂ ತಥಾ ! 
ಆವಿಕಂ ಸಂಧಿನೀಕ್ಷೀರಂ ವಿನತ್ಸಾಯಾಶ್ಚ ಗೋಃ ಪಯಃ ೮ 


ಗೋವು, ಒಂಟೆ, ಒಂದುಗೊರಸಿನ ಕುದುರೆ ಮುಂತಾದುದರ, ಕರುವನ್ನು 
ಈಯ್ದು ಹತ್ತುದಿನ ಕಳೆಯುವ ಮೊದಲಿನ ಹಾಲು, ಕುರಿಹಾಲು, ಗಂಡುಮೃಗ 
ವನ್ನು ಬಯಸುವ ( ಯತುಕಾಲದ ) ಎಲ್ಲ ಹೆಣ್ಣುಪ್ಪಾಣಿಗಳ ಹಾಲು, ಕರು 
ವಿಲ್ಲದ ಗೋವಿನ ಹಾಲು ಇವು ಅಭಕ್ಷ್ಯ. 


ಆರಣ್ಯಾ ನಾಂ ಚ ಸರ್ವೇಷಾಂ ಮೃಗಾಣಾಂ ಮಾಹಿಷಂ ವಿನಾ! 
ಪ್ರೀಕ್ಷೇರಂ ಚೈವ ವರ್ಜ್ಮ್ಯಾನಿ ಸರ್ವಶುಕ್ತಾನಿ ಚೈವಹಿ॥ ೯ 


ಎಮ್ಮೆಯ ಹೊರತಾಗಿ ಆನೆ ಮುಂತಾದ ಕಾಡುಪ್ರಾಣಿಗಳ ಹಾಲು, 
ಮನುಷ್ಯ-ಸ್ತ್ರೀಹಾಲು, ಮೊಸರೊಂದನ್ನು ಬಿಟ್ಟು ಹುಳ್ಳೆಗಾದ ವಸ್ತುಗಳು 
ಸೇವ್ಕಗಳಲ್ಲ. 

ದಧಿ ಭಕ್ಷ್ಯಂ ಚ ಶುಕ್ತೇಷು ಸರ್ವಂ ಚ ದಧಿಸಂಭವಂ | 

ಯಾನಿ ಜೈವಾಭಿಷೂಯಂಂಶೇಃ ಪುಷ ಮೂಲಫಲೈಃ ಶುಭೈಃ 1 ೧೦ 

ಹುಳಿಯಾದುದರಲ್ಲಿ ಮೊಸರು, ಮಜ್ಜಿಗೆ ಮತ್ತು ಅವು ಬೆರೆದವು, 
ಮತ್ತು ಹೂ, ಹಣ್ಣು, ಗೆಣಸುಗಳ ಸಾರಗಳು ಭಕ್ಷ್ಯಗಳು. ಅವು ಮದದಿಂದ 


ಚಿತ್ತವಿಕಾರ ಮಾಡುತ್ತಿದ್ದರೆ ಅಭಕ್ಷ್ಯಗಳು. 
ಕ್ರವ್ಯಾದಾನ್‌ ಶಕುನಾನ್‌ ಸರ್ವಾನ್‌ ತಥಾ ಗ್ರಾಮನಿವಾಸಿನಃ | 
ಅನಿರ್ದಿಷ್ಟಾಂಶ್ಚೈ ಕ ಶಪಾನ್‌ ಟಟ್ಟಭಂ ಚ ವಿವರ್ಜಯೇತ್‌ ॥ ೧೧ 


ಹಸಿಮಾಂಸ ತಿನ್ನುವ ಪಕ್ಸಿಗಳು, ಹದ್ದು ಮುಂತಾದವು, ಗ್ರಾಮವಾಸಿ 
ಳಾದ ಪಾರಿವಾಳ ಮುಂತಾದುವು, ಮತ್ತು ಕತ್ತೆ ಮುಂತಾದ ಒಂದು ಗೊರಸಿನ 
ಮೃಗ-ಟಿಟ್ಟಿಭವೂ ಕೂಡ ವ್ಯರ್ಜಗಳು. 


೨೦.೨ ಮ, ಎಸ್ಕೃೃತಿ [ ಅಧ್ಯಾಯ: ೫ 


ಕಲಪಿಂಕಂ ಪ್ಲವಂ ಹಂ ೦ ಚಕ್ರಾಕ್ವ್‌ಂ ಗ್ರಾಮಕುಕ್ಕುಟಂ | 
ಸಾರಸಂ ರಜ್ಜುವಾಲಂ ಚ ದಾತ್ಕೂಹಂ ಶುಕಸಾರಿಕೇೃ್ಶ ೧೨ 


ಗುಬ್ಬಚ್ಚಿ, ಪ್ಲವ, ಹೆಂಸ ಚಕ್ರವಾಕ, ಮನೆಕೋಳಿ, ಬಾತುಕೋಳಿ, 
ದಾತ್ಕೂಹ, ಗಿಳಿಗಳು ವರ್ಜ್ಮಗಳು. 


ಪ್ರತುದಾನ್‌ ಜಾಲಪಾದಾಂಶ್ಚ ಕೋಯಸ್ಟಿ ನಖಪಿಷ್ಕಿರಾನ್‌ | 
ನಿಮಜ್ಜತಶ್ಚ ಮತ್ಸ್ಯ ದಾನ್‌ ಶೌನಂ ವಲ್ಲಂರಮೇವ ಚ! ೧೩ 


ಕಾಲು ಕೆದರಿ ತಿನ್ನುವವು, ಕಪ್ಪೆಯಂತೆ ಜಾಲಪಾದ ಇರುವ ಪಕ್ಷಿಗಳು, 
ನೀರಲ್ಲಿ ಮುಳುಗಿ ಮೂನು ತಿನ್ನುವವು, ಮಾರಾಟದ ಅಂಗಡಿ ಮಾಂಸ್ಕ ಒಣಗಿದ 
ಮಾಂಸ ಇವು ವರ್ಜ್ಮಗಳು. 


ಬಕಂ ಚೈನ ಬಲಾಕಾಂ ಚ ಕಾಕೋಲಂ ಖಂಜರೀಟಕಂ | 
ವಂತ್ಸ್ಯಾವಾನ್‌ ವಿಡ್ವರಾಹಾಂಶ್ಚ ಮತ್ಸ್ಯಾನೇವ ಚ ಸರ್ವಶಃ ೧೪ 


ಕೊಕ್ಕರೆ, ಬಕಪಕ್ಷಿ, ಕಾಗೆ, ಕುಪ್ಪುಳು, ಮೊಸಳೆ, ಹೇಲುಹಂದಿ, 
ಎಲ್ಲ ಮೊನು ವರ್ಜ್ಶಗಳು. 


ಯೋ ಯುಸ್ಕ ಮಾಂಸಮಶ್ನಾ ತಿ ಸ ತನ್ಮಾಗಸಾದ ಉಚ್ಯತೇ | 
ಮತ್ಸ್ಯಾದ8 ಸರ್ವನತಾಂಸಾದಸ್ತಸ್ಮಾನ್ಮತ್ಸ್ಯಾನ್ಸಿವರ್ಜ ಯೇತಿ | ೧೫ 


ಮೂನು ಮೂನನ್ನು ನುಂಗುವುದರಿಂದ ಅತ್ಯಂತ ತುಚ್ಛವು. ಈ ಕಾರಣ 
ದಿಂದ ಮತ್ಸ್ಯ ಭಕ್ಷ್ಯವಲ್ಲ. 


ಪಾಠಿ.ನರೋಹಿತಾವದ್ಕೌ ನಿಯುಕ್ತ ಹನ್ಯಕನ್ಶ್ಮಯೋ॥| 
ರಾಜೀವಾನ್‌ ಸಿಂಹತುಂಡಾಂಶ್ಚ ಸಶಲ್ಫಾಂಶ್ಚೈವ ಸರ್ವಶಃ! ೧೬ 


ರಾಜೀವ, ರೋಹಿತ, ಪಾಠೀನಗಳೆಂಬ ಮತ್ಸ್ಯಗಳು ದೇವಪಿತೃಕಾರ್ಯ 
ವಿಹಿತಗಳು. ಭಕ್ಷ್ಯಗಳು. 


ನ ಭಕ್ಷಯೆ- ದೇಕಚರಾನನುಜ್ಹಾ ತಾಂಶ್ಚ ಮೃಗದ್ವಿಜಾನ್‌ | 
ಭಕ್ಷ್ಮೀಷ್ಟಹಿ ಸಮಂದ್ದಿಷ್ಟಾ ನ್‌ ಸರ್ವಾನ್‌ ಪಂಚನಖಾಂಸ್ತಥಾ | ೧ 


ಅಧ್ಯಾಯ; ೫ | ಮನುಸ್ಮೃತಿ ೨೦ತ್ಲಿ 


ಒಂಟಿಯಾಗಿ ಸಂಚರಿಸುವವು, ಗುಣಧರ್ಮ ತಿಳಿಯದ ಇತರಪ್ಪಾಣಿಗಳು, 
ಐದು ಉಗುರಿನ ಮಂಗ ಮುಂತಾದುವು ಭಕ್ಷ್ಯಗಳಲ್ಲ. 


ಶ್ವಾವಿಧಂ ಶಲ್ಕಕೆಂ ಗೋಧಾಂ ಖಡ್ಗ ಕೂರ್ಮಶಶಾಂಸ್ತಥಾ | 
ಭಕ್ಷ್ಮಾನ್‌ ಪಂಚನಖೇಷ್ವಾಹುರನುಷ್ಟಾಂಶ್ಚೈ ಕತೋದತಃ 1 ೧೮ 


ಐದು ಉಗುರಿರಂವವುಗಳಲ್ಲಿ ಶ್ವಾವಿಧ ಮುಂತಾದ ಐದು ಪ್ರಾಣಿ ಮತ್ತು 
ಬಾಯಲ್ಲಿ ಕೆಳಗೆ ಮಾತ್ರ ಹಲ್ಲು ಇರುವ ಎಮ್ಮೆ ಮುಂತಾದುವು-ಒಂಟೆಯ 
ಹೊರತು ಭಕ್ಷ್ಯಗಳು. 


ಛತ್ರಾಕಂ ವಿಡ್ವರಃಹಂ ಚ ಲಶುನಂ ಗ್ರಾಮಕುಕ್ಯುಟಿಂ | 
ಪಲಾಂಡುಂ ಗೃಂಜನಂ ಜೈವ ಮತ್ಕಾ ಜಗ್ಗಾ ಪತೇದ್ವಿಜಃ ॥ ೧೯ 


ಛತ್ರಾಕ ಎಂಬ ತರಕಾರಿ, ಹೇಲುಹಂದಿ, (ಊರು) ಊರುಕೋಳಿ, 


ನೀರುಳ್ಳಿ, ಬೆಳ್ಳುಳ್ಳಿ ಇವುಗಳನ್ನು ಹೆಚ್ಚು ಸಮಯ ತಿಂದರೆ ತುಂಬ ಪಾಪವು. 


ಅಮತ್ಮೈ ತಾನಿ ಷಟ್‌ ಜಗ್ಗ ಕೃಚ್ಛ ೦ ಸಾಂತಪನಂ ಚರೇತ್‌ | 
ಯತಿಚಾಂದ್ರಾಯಣಂ ವಾನಿ ಶೇಷೇಷೂಪವಸೇದಹಃ | ೨೦ 


ಹಿಂದೆ ಹೇಳಿದವುಗಳನ್ನು ತಿಂದರೆ ಸಾಂತಪನ ಕೃಚ ಎ ಆಚರಿಸಬೇಕು. 
ಯತಿಚಾಂದ್ರಾಯಣವು ಆಗಬಹುದು. ಉಳಿದ ಹಿಂದಿನ ಅಭಕ್ಷ್ಯಭಕ್ಷಣ 
ಮಾಡಿದರೆ ಒಂದು ದಿನ ನಿರಾಹಾರವಿರಬೇಕು. ಇಲ್ಲಿ ಸಾಂತಪನ ಕೃಷ್ಛ್ಟ್ರ 
ವೆಂದು ಹೇಳಿದೆ. ಅದರ ವಿವರ: ಅಕಳ ಮೂತ್ರ, ಸಗಣೆ, ಹಾಲು, ಮೊಸರು, 
ದರ್ಭೆನೀರುಗಳನ್ನು ಬೆರಸಿ ಆರುದಿನ ಸೇವಿಸುತ್ತ ಇತರ ಅನ್ನಾಹಾರ ಬಿಡು 
ವುದು. ಏಳನೆ ದಿನ ಇದನ್ನು ಸೇವಿಸದೆ ಇರುವುದು ಇದು ಸಾಂತವನಕ್ಕೃ ಚ್ಚ ವು. 
ಮೂವತ್ತು ದಿನ ಮಧ್ಯಾಹ್ನ ಒಮ್ಮೆ ಮಾತ್ರ ಎಂಟು ತುತ್ತು ಅನ್ನ ಸೇವಿ 
ಸುತ್ತ ಇರುವುದು ಯತಿಚಾಂದ್ರಾಯಣವು. 


ಸಂವತ್ಸರಸ್ಯೈಕಮನಿ ಚರೇತೃಚ್ಛ ೦ ದ್ವಿಜೋತ್ತಮಃ | 
ಅಜ್ಞಾ ತಭುಕ್ತಶುಧ್ಯರ್ಥಂ ಜ್ಞಾತಸ್ಯ ತು ವಿಶೇಷತಃ ೨೧ 


೨೦೪ ಮನುಸ್ಮೃತಿ [ ಅಧ್ಯಾಯ : ೫ 


ತಿಳಿಯದೆ ಮಾಡಿದ ಅಭಕ್ಷ್ಯ?ನಕ್ಷಣ ದೋಷನಿವೃತ್ತಿಗೆ ವರ್ಷಕ್ಕೊಮ್ಮೆ 
ಕೃಚ್ಛ್ರ ಆಚರಿಸುವುದು ಒಳ್ಳೆದು. ಉತ್ತಮನು ಆಚರಿಸಲೇಬೇಕು. ತಿಳಿದ 
ಅಪರಾಧಕ್ಕೆ ಪ್ಲಾ ಶ್ರಿಯಶ್ಚಿತ್ತವು ಬೇಕೇಬೇಕು. ಪ್ರಜಾಪತ್ಯ ಕೃಚ್ಛ್ರವು ಇದು 
ಮೂರು ದಿನ ಬೆಳಿಗ್ಗೆ, ಮೂರು ದಿನ ಸಾಯಂ ಮಾತ್ರ ಆಹಾರ ಸೇವಿಸುವುದು. 
ಮತ್ತೆ ಮೂರು ದಿನ ಬೇಡದೆ ಸಿಕ್ಕಿದ್ದನ್ನು ತಿನ್ನುವುದು. ಮತ್ತೆ ಮೂರುದಿನ 
ಉಪವಾಸ. ಇದು ಸಾಮಾನ್ಯ ಪ್ರಾಯಶ್ಚಿತ್ತವು. 


ಯೆಜಾರ್ಥಂ ಬ್ರಾಹ್ಮಣೈರ್ವಧ್ಯಾಃ ಪ್ರಶಸ್ತಾ ಮೃಗಪಕ್ಷಿಣಃ ! 
ಭೃತ್ಕಾನಾಂ ಚೈನ ವೃತ್ಯರ್ಥಮಗಸ್ಟ್ಯೋ ಹಾ ಚರತ್ತುರಾ | ೨೨ 
ಬಭೂವುರ್ಹಿ ಪುರೋಡಾಶಾ ಭಕ್ಸ್ಯ್ಯಾಣಾಂ ಮೃಗನಕ್ಷಿಣಾಂ 
ಪುರಾಣೇಸ್ವಫಿ ಯಜ್ಞೇಷು ಬ್ರಸ್ಮ್‌ಕ್ಷತ್ರಸನೇಷು wl 94 


ಯಜ್ಞಕ್ಕೆ ಪಶುಪಕ್ಸಿ ಹಿಂಸೆಯು ಅಧರ್ಮವಲ್ಲ. ತನ್ನ ಪೋಷ್ಕರ 
ಪೋಷಣೆಗೂ ಮಾಂಸವನ್ನು ಆಪತ್ತಿನಲ್ಲಿ ಉಪಯೋಗಿಸಬಹುದು. ಹಿಂದೆ 
ಅಗಸ್ತ್ಯನು ಹೀಗೆ ಮಾಡಿದ್ದಾನೆ. ಪೂರ್ವಕಾಲದಲ್ಲಿ ಬ್ರಾಹ್ಮಣ ಕ್ಷತ್ರಿಯರು 
ಯಜ್ಞಗಳಲ್ಲಿ ಪುರೋಡಾಶವನ್ನು ಮಾಡಿದ್ದಾರೆ. 


ಯೃತ್ಯಿಂಚಿತ್ಸ್ಸೇಹಸಂಯುಕ್ತಂ ಭೋಜ್ಯಮಗರ್ಹಿತಂ। 
ತತ್ಸರ್ಯುಸಿತನಂಷ್ಯಾದ್ಯಂ ಹವಿಃಶೇಸಷಂ ಚ ಯಂಪ್ಸವೇ 39 ೨೪ 
ಎಣ್ಣೆ, ತುಪ್ಪದಲ್ಲಿ ಹುರಿದ ಬೆರಸಿದ ತಿಂಡಿ-ತಿನಸುಗಳು ದಿನಕಳೆದರೂ 
ತಿನ್ನಬಹುದು. ಚರುಪುರೋಡಾಶಾದಿಯೂ ಪರ್ಯುಷಿತವಾದರೆ ಅಭಕ್ಷ್ಯವಲ್ಲ. 


ಚಿರಸ್ಥಿ ತಮಿ ತ್ವಾದ್ಯಮಸ್ಸೇಹಾಕ್ತಂ ದ್ವಿಜಾತಿಭಿಃ | 
ಯವಗೋಧೂಮಜಂ ಸರ್ವಂ ಪಯಸಶ್ಚೈವ ಪಿಶ್ರಿಯಾ 1 ೨೫ 


ಯವ, ಗೋಧೂಮಧಾನ್ಮಗಳ ತಿಂಡಿಯು ಬಹುದಿನ ಕಳೆದೂ ವರ್ಜ್ಮ 
ವಲ್ಲ. ಹಾಲಿನ ಬೆಣ್ಣೆ-ತುಪ್ಪಗಳು ಹಳತಾದರೂ ದೋಷವಲ್ಲ. 


ಏತದುಕ್ತಂ ದ್ವಿಜಾತೀನಾಂ ಭಕ್ಸ್ಯಾಭಶ್ಷ್ಯ ಮಶೇಷತಃ | 
ಮಾಂಸಸ್ಕಾತಃ ಪ್ರವಕ್ಸಾವಿು ವಿಧಿಂ ಭಕ್ಷಣನರ್ಜನೇ 1 ೨% 


ಆಭ್ಯಾಯ : ೫] ಮನುಸ್ಮೃತಿ ೨೦೫ 


ಪ್ರೋಕ್ಷಿತಂ ಭಕ್ಷಯೇನ್ಮಾಂಸಂ ಬ್ರಾಹ್ಮಣಾನಾಂ ಚ ಕಾಮ್ಯಯಾ | 
ಯಥಾವಿಧಿ ನಿಯುಕ್ತ ಸ್ತಿ ಪ್ರಾಹಾನಾಮೇವ ಚಾತ್ಮಯೆ | ೨೭ 


ಮಾಂಸವನ್ನು ಹಿಂದೆ ಹೇಳಿದಂತೆ ಪ್ರೋಕ್ಲಿಸಿ ಸೇವಿಸಬೇಕು. ಬ್ರಾಹ್ಮಣ 
ವಚನದಿಂದ, ಶಾಸ್ತ್ರವಿಧಿಯಿಂದ, ಶ್ರಾದ್ಧಮಧುಪರ್ಕಾದಿಗಳಿಗೆ, ಆಹಾರವಿಲ್ಲದೆ 
ಇರುವಾಗ, ರೋಗದಿಂದ ಮರಣವಾಗುವುದಾದರೆ, ಮಾಂಸವು ವರ್ಜನೀಯ 
ವಲ್ಲ. 
ಪ್ರಾಣಸ್ಕಾನ್ನ ಮಿಪಂ ಸರ್ವಂ ಪ್ರ ಜಾಪತಿರಕಲ್ಪಯತ್‌ | 
ಸ್ಥಾವರಂ ಜಂಗಮಂ ಚೈವ ಸರ್ವಂ ಪ್ರಾಣಸ್ಕ ಭೋಜನಂ 1 ೨೮ 


ಬ್ರಹ್ಮನು ಜೀವಾತ್ಮನ ಹಸಿವೆಗೆ ಅನ್ನ-- ಆಹಾರವಾಗಿ ಪಶುಪಕ್ಷಿ ಧಾನ್ಯ 
ಗಳನ್ನು ಸೃಜಿಸಿದನು. ಸಫಲವಾದ ಜೀವದ ರಕ್ಷಣೆಗೆ ಮಾಂಸಾದಿ ಆಹಾರವು 
ನಿಂದ್ಕವಲ್ಲ. ಚಲಿಸುವ ಮೃಗಪಕ್ಷಿಗಳಿಗೆ ಹುಲ್ಲು, ಸಪ್ಪು, ಹಣ್ಣು ಆಹಾರ. 
ಹಲ್ಲು ಇರುವವುಗಳಾದ ಹುಲಿ ಮುಂತಾದವುಗಳಿಗೆ ಕೋರೆಹಲ್ಲಿಲ್ಲದ ಜಿಂಕೆ 
ಮುಂತಾದುವು ಆಹಾರವು. ಕೈಯಿಲ್ಲದವುಗಳಾದ ವೂನು ವಗೈೆರೆಯು. 
ಕೈಯಿರುವ ಮನುಷ್ಯನ ಆಹಾರವು. ಶೂರಸಿಂಹಕ್ಕೆ ಹೆದರುವ ಆನೆ ಆಹಾರ. 
ಆತ್ಮನು ಅವಿನಾಶಿಯು ಪಂಚಭೂತ ರೂಪವಾದ ದೇಹವು ಮರ, ಹುಲ್ಲು, 
ಹಣ್ಣು, ಹಂಪಲು, ಗಡ್ಡೆಗೆಣಸು ಇತ್ಯಾದಿ ಪಂಚಭೂತಗಳ ರಾಶಿಯಾಗಿ 
ಬೆಳೆಯಬಹುದು. ಯಾರಿಗೆ ಯಾವುದು ಲಭ್ಯವಾಯಿತೊ ಆಗ ಅದಕ್ಕೆ 
ಆಯುಸ್ಸು ತೀರಿರುವುದು. ಈ ದೃಷ್ಟಿಯಿಂದ ಮರಣ, ಹಿಂಸೆಗಳು ದೋಷ 
ಕರವಲ್ಲ. ಇದನ್ನೆ ರೂಪಾಂತರದಿಂದ 


ಚರಾಣಾಮನ್ನ ಮಚರಾ ದಂಸ್ರಿಣಾಮಪಸ್ಯ್ಕದಂಸ್ಥಿ ಲ | 


ಅಹಸ್ಮಾಶ್ಚ ಸಹಸ್ತಾನಾಂ ಶೂರಾಣಾಂ ಚೈವ ಭೀರವಃ | ೨೯ 

ತಿನ್ನುವವರನ್ನು, ತಿನ್ನಬಹುದಾದವರನ್ನು ಒಬ್ಬನೆ ಒಂದೇ ರೀತಿಯಿಂದ 
ಮಾಡಿರುವನು. ಆದುದರಿಂದ ತಿನ್ನುವುದು ಅಪರಾಧವಲ್ಲ. ನಿಯಮವು 
ಧಾನ್ಯಕ್ಕೂ ಕೆಲವಿದೆ. ಮಾಂಸಕ್ಕೂ ಇದೆ. ಜಲಸೇವನೆಗೂ ಇದೆ. ಆದುದ 
ರಿಂದ ನಿಯಮಕ್ಕೆ ಒಳಪಟ್ಟು ಮಾಂಸ, ಪ್ರಾಣಿಹಿಂಸೆಗಳು ಅಧರ್ಮವಲ್ಲ. 


೨೦೬ ಮನುಸ್ಮೃತಿ [ ಆಧ್ಯಾಯಂ : ೫ 


ನಾತ್ತಾ ಮುಷ್ಯ ತೃದನ್ನಾದ್ಯಾ ನ್ರಾಚಿನೋಹನ್ಯ ಹನ್ಮಹಿ | 
ಧಾತ್ರೈ ನ ಸೃಷ್ಟಾ ಹ್ಯಾದ್ಯಾಶ್ವ ಪ್ರಾಣಿನೋತ್ತಾರ ಏವ ಚ ೩೦ 


ವೇದದಲ್ಲಿ ಹೇಳಿದಂತೆ ವಶುಹಿಂಸೆ ದೇವ ನಿವೇದನೆ ಭಕ್ಷಣಾದಿಗಳು 
ರಾಕ್ಷಸ ಕಾರ್ಯಗಳಾಗಲಾರವು. ಆದುದರಿಂದ, 


ಯಜ್ಞಾಯ ಜಗ್ಗಿ ಮಾಂಸಸ್ಯೆ € ತ್ಕೇಷ ದೈವೋ ವಿಧಿಃ ಸ್ಮೃತಃ | 
ಆತೋನೈಥಾ ಪ್ರವೃತ್ತಿಸ್ತು ರಾಕ್ಷಸೋ ವಿಧಿರುಚ್ಛತೇ ॥ ೩೧ 


ತಾನು ಸಂಪಾದಿಸಿ, ಕ್ರಯಕ್ಕೆ ಪಡೆದು, ಇತರರು ದಾನಮಾಡಿದ ಮಾಂಸ 
ದಿಂದ ದೇವಪಿತೃಗಳನ್ನು ಪೂಜಿಸಿ ಮಾಂಸ ಭಕ್ಷಣ ಮಾಡಬೇಕು. 


ಕ್ರೀತ್ವಾ ಸ್ವಯಂವಾ ಪ್ಯೈತ್ತಾದ್ಯ ಪರೋಪಕೃತಮೇವವಾ | 
ದೇವಾನ್‌ ಸಿಶೃಂಶ್ಚಾರ್ಚಯಿತ್ವಾ ಖಾದನ್‌ ಮಾಂಸಂ ನ ದಂಷ್ಕೃತಿ | ೩೨ 
ನಾದ್ಯಾದನಿಧಿನಾ ಮಾಂಸಂ ವಿಧಿಜ್ಞ್ಲೋನಾಪದಿ ದ್ವಿಜಃ | 

ಜಗ್ಗಾ ಹೃವಿಧಿನಾ ಮಾಂಸಂ ಪ್ರೇತ್ಯ ತೈರದ್ಯತೇಃವಶಃ | ೩೩ 

ನ ತಾದೃಶಂ ಭವತ್ಕ್ಯೇನೋ ಮೃಗಹಂತುರ್ಥನಾರ್ಥಿನಃ | 
ಯಾದೃಶಂ ಭವತಿ ಪ್ರೇತ್ಯ ವೃಥಾಮಾಂಸಾನಿ ಖಾದತಃ!ೆ ೩೪ 
ನಿಯುಕ್ತಸ್ತು ಯಥಾನ್ಯಾಯಂ ಯೋ ಮಾಂಸಂ ನಾತ್ತಿ ನನಾನವಃ | 
ಸಪ್ರೇತ್ಕ ಪಶುತಾಂ ಯಾತಿ ಸಂಭವಾನೇಶಕವಿಂಶತಿಂ || ೩೫ 
ಅಸಂಸ್ಕ್ರತಾನ್ಸಶೂನ್ಮಂತ್ರೈರ್ನಾಜ್ಯಾದ್ವಿಪ್ರಃ ಕದಾಚನ | 
ಮಂತ್ರೈೈಸ್ತು ಸಂಸ್ಕ್ರತಾನಜ್ಯಾಜ್ಛಾಸ್ಟ30 ವಿಧಿಮಾಸ್ಥಿ ತಃ || ಹಹ 
ಕುರ್ಯಾದ್ದೃೃತಪಶುಂ ಸಂಗೇ ಕುರ್ಯಾತ್ಸಿಸ್ಟಪತಂಂ ತಥಾ | 

ನ ತ್ತೇನ ತು ವೃಥಾ ಹಂತುಂ ಪಶುಮಿಚ್ಛೇತ್ವದಾಚನ | ೩೭ 
ಯಾವಂತಿ ಪಶುರೋಮಾಣಿ ತಾನಕ್ಕುತ್ವೋ ಹ ಮಾರಣಂ | 
ವೃಥಾಪಶುಘ್ನಃ ಪ್ರಾಪ್ನೋತಿ ಪ್ರೇತ್ಯ ಜನ್ಮನಿ ಜನ್ಮನಿ ೩೮ 


ಮೈಗಳ್ಳನಾಗಿ ದುಡಿಯಲಾರದೆ (ಧಾನ್ಯ) ಹೊಟ್ಟೆ ಹೊರೆಯಲು ಪಶು 
ಹಿಂಸ್ಕೆ ರುಚಿಗಾಗಿ ಮಾಂಸತಿನ್ನಲು ಉಂಟಾಗುವ ದುರ್ಬುದ್ಧಿಯ ಕೋಪದಿಂದ 
ತುಂಬ ರೀತಿಯಿಂದ ಒಂದೇ ಪಶುಹಿಂಸೆಯನ್ನು ನಿಂದಿಸುವರು. ಈಗ ಮಾಂಸ 


ಅಧ್ಯಾಯ: ೫ i ಮನುಸ್ಮೃತಿ ೨೦೮ & 


ತಿಂದರೆ ಅದೇ ಪ್ರಾಣಿ ಇನ್ನೊಮ್ಮೆ ತನ್ನನ್ನು ತಿನ್ನುವುದು. ಪ್ರಾಣಿಯ 
ರೋಮದ ಸಂಖ್ಯೆಯ ಜನ್ಮಗಳಲ್ಲಿ ದುರ್ಮರಣವನ್ನು ಅನುಭವಿಸುವುದು 
ಅಂತಹ ದುರಾಶೆಯ ಮಾಂಸಾಹಾರಿಗೆ ನ್ಯಾಯವು. 


ಯಜ್ವ್ಞಾರ್ಥಂ ಪಶವಃ ಸೃಷ್ಟಾಃ ಸ್ವಯಮೇವ ಸ್ವಯಂಭುವಾ | 
ಯಜ್ಞಸ್ಯ ಭೂತ್ಯೈ ಸರ್ವಸ್ಯ ತಸ್ಮಾದೃ್ಯಜ್ಞೀ ವಧೋಂವಧಃ 8 ೩೯ 


ಜಗತ್ತಿನ ಪ್ರಾಣಿಕೋಟಿಯ ಜೀವನಯಾತ್ರೆಯು ಆಹಾರದಿಂದ ಬೀಜ 
ವೃಕ್ಷಗಳಂತೆ ಪ್ರಾಣಿಆಹಾರಗಳನ್ನು ಅನ್ಕೋನ್ಶ್ಯವೆಂದು ತಿಳಿಯಬೇಕು. ರಾಸಾ 
ಯವನಿಕವಾಗಿ ಯಜ್ಞದಹನದಿಂದ ಪರಿಣಾಮವಾಗುವುದು. ಅಂತಹ ಯಜ್ಞಕ್ಕೆ 
ಪ್ರಾಣಿವಧವು ಹಿಂಸೆಯಲ್ಲ. 


ಓಷಧ್ಯಃ ಪಶವೊ ವೃಕ್ಸಾಸ್ತಿರ್ಯಂಚಃ ಪಕ್ಷಿಣಸ್ತಥಾ | 
ಯಜ್ಞಾ ರ್ಥಂ ನಿಧನಂ ಪ್ರಾಪ್ತಾಃ ಪ್ರಾಫ್ಲುವಂತ್ಕು ತ್ಸು _ಅತೀಪ್ರನಃ | ೪೦ 


ಯಜ್ಞಕ್ಕಾಗಿ ಉಪಯೋಗಿಸಲ್ಪಟ್ಟಂಥ ಮೂಲಿಕೆಗಳು, ಗಿಡಗಳು, 
ದನಗಳು, ಪಕ್ಷಿಗಳು ಮತ್ತು ವ್ರಾಣಿಗಳು ಹೆಚ್ಚಿನ ದರ್ಜೆಯಲ್ಲಿ ಪುನರ್ಜನ್ಮ 
ವನ್ನು ತಾಳುತ್ತವೆ. 


ಮಧುಪರ್ಕೇಚ ಯಜ್ಞೀ ಚ ಸಿತೃದೈನತಕರ್ಮಣೆ | 

ಅತ್ರೈವ ಪಶವೋ ಹಿಂಸ್ಕಾ ನಾನ್ಯತ್ರೇತ್ಯ ಬ್ರವೀನ್ಮನಂಃ H ೪೧ 

ಅತಿಥಿಸತ್ಕಾರ, ಯಜ್ಞ, ದೇವಪಿತೃಕಾರ್ಯ ಈ ನಾಲ್ಕು ಸಂದರ್ಭದಲ್ಲಿ 
ಮಾತ್ರ ಪಶುಹಿಂಸೆಯು ಧರ್ಮವೆಂದು ಮನುಮತವು. 


ಏಸ್ವರ್ಥೇಷು ಪಶೂನ್‌ ಹಿಂಸನ್‌ವೇದತತ್ತಾ ರ್ಥವಿದ್ದ್ದಿ ಜಃ | 
ಆತ್ಮಾನಂ ಚ ಪಶುಂ ಚೈವ ಗಮಯತವ್ಯತ್ತವಾಂ ಗತಿಂ॥ ೪೨ 


ಹಿಂದೆ ಹೇಳಿದ ನಾಲ್ಕು ಪ್ರಕರಣಗಳಲ್ಲಿ ಮಾತ್ರ ಪ್ರಾಣಿವಧೆಯಿಂದ 
ತಾನೂ ಪ್ರಾಣಿಯೂ ಸದ್ಗತಿಯನ್ನು ಹೊಂದುವರು. ಸೇನಾಜಯವು 
ರಾಜನ ಜಯವಾಗುವುದು. ಪಕ್ಷದ ಜಯವು ನಾಯನಿಗೆ ಸಲ್ಲುವುದು. 
ಉದ್ದೇಶದ ಪಾವಿತ್ರ್ಯದಿಂದ ಹಿಂಸೆಯು ಅಹಿಂಸೆಯು ಕ್ಷೇಮಕರವು. 


೨೦೮ ಮನುಸ್ಮೃತಿ [ ಅಧ್ಯಾಯ ; ೫ 


ಗೃಹೇ ಗುರಾವರಣ್ಯೇ ವಾ ನಿವಸನ್ನಾ ತ್ಮವಾನ್‌ ದ್ವಿಜಃ 
ನಾವೇದನಿಹಿತಾಂ ಹಿಂಸಾಮಾಪದ್ಯಪಿ ಸಮಾಚರೇತ್‌ ॥ ೪೩ 


ಮನೆಯಲ್ಲಿ, ಗುರುಕುಲದಲ್ಲಿ, ವನದಲ್ಲಿ ಎಲ್ಲಿರಲಿ ಆತ್ಮಬಲ ಇರುವ 
ವನು ವೇದನಿಷಿದ್ದ ಹಿಂಸಾಪರನಾಗಬಾಫದು. 


ಯಾ ನೇದನಿಹಿತಾ ಹಿಂಸಾ ನಿಯತಾಸ್ಮಿಂಶ್ವರಾಚರೆ | 
ಅಹಿಂಸಾಮೇನ ತಾಂ ವಿದ್ಯಾ ಜ್ವೀದಾದ್ದರ್ಮೋ ಹಿ ನಿರ್ಬಭೌ್‌ | ೪೪ 


ವೇದವು ಧರ್ಮಬೋಧೆಗಾಗಿ ಪ್ರಕಟವಾಗಿದೆ. ಅದು ಅಧರ್ಮವನ್ನು 
ಹೇಳುವುದಿಲ್ಲ. ಆದುದರಿಂದ ವೈದಿಕ ಹಿಂಸೆಯಲ್ಲಿ ಸಂಶಯವು ಬೇಡ. ವೇದದ 
ಧರ್ಮಕ್ಕಿಂತಲೂ ಮೇಲುಮಟ್ಟದ ಧರ್ಮನಿಷ್ಮರು (ಜೈನಬೌದ್ಧರು) ಸದೇಹ 
ಸ್ವರ್ಗಕ್ಕೆವಲ್ಕ ಪಡೆದದ್ದಿಲ್ಲ. ಈ ಲೋಕವನ್ನು ತನ್ನ ಅಧೀನವಾಗಿ ಮಾಡಿಲ್ಲ. 
ವೇದ ಧರ್ಮದ ಅಣುಗಳೇ ಜಗತ್ತಿನ ಸರ್ವತ್ರ ಆಚರಣೆಯಲ್ಲಿವೆ. 


ಯೋಃಹಿಂಸಕಾನಿ ಭೂತಾನಿ ಹಿನಸ್ಥ್ಯಾತ್ಮಸುಖೇಚ್ಛ ಯಾ | 
ಸ ಜೀನಂಶ್ಚ ಮೃತಶ್ಚೈವ ನ ಕ್ವಚಿತ್ಸುಖಮೇಧತೇ | ೪೫ 


ಮೃದುಗಳಾದ ಜಿಂಕೆ ಮೊದಲಾದ ಸಾಧುಗಳನ್ನು ಹಿಂಸಿಸಿದರೆ ಇಂದು 
ಮುಂದು ಸುಖ ದೊರೆಯುವುದು ಹೇಗೆ. 


ಯೋ ಬಂಧನವಧಕ್ಣೇಶಾನ್‌ ಪ್ರಾಣಿನಾಂ ನ ಚಿಕೀರ್ಹತಿ | 
ಸ ಸರ್ವಸ್ಯ ಹಿತಪ್ರೇಸ್ಬುಃ ಸುಖಮತ್ಯಂತಮಲ್ನು ತೆ || ೪೬ 


ತನಗೆ ಪೀಡೆಕೊಡದ ಸಾಧುಗಳನ್ನು ಕಟ್ಟಿ ಕೊಂದು ಪೀಡಿಸದಿದ್ದರೆ 
ಇತರರ ಹಿತೇಚ್ಛೆಯ ಪುಣ್ಯದಿಂದ ತನಗೆ ಸುಖಪ್ಲಾ ಪ್ರಿಯಾಗದಿರದು. 


ಯದ್ಭ್ಯಾಯತಿ ಯತ್ವರುತೇ ಧೃತಿಂ ಬಧ್ದಾ ತಿ ಯತ್ರ ಚ| 
ತದವಾಷ್ಟೊೋತ್ಯಯತ್ಲೇನ ಯೋ ಹಿನಸ್ತಿ ನ ಕೆಂಚನ || ೪೭ 


ಧರ್ಮದ ಸತತನಿರಂತರ ಧ್ಯಾನ ಅಭಿಸಂಧಾನ ಧೃತಿಗಳಿಂದ ಅನಾಯಾಸ 
ವಾಗಿ ಪರಮಾರ್ಥ ಫಲವು ಲಭಿಸುವುದು. 


ದಿಳ-ಅಧ್ಯಾಯ: ೫] ಮನುಸ್ಮೃತಿ ತಿರಿ 


ನಾಕೃತ್ವಾ ಪ್ರಾಣಿನಾಂ ಹಿಂಸಾಂ ಮಾಂಸವಂಂತ್ರದ್ಯಶೇ ಕ್ವಚಿತ್‌] 
ನ ಚ ಪ್ರಾಣಿವಧಃ ಸ್ವರ್ಗ್ಯಸ್ತಸ್ಮಾನ್ಮಾಂಸಂ ವಿವರ್ಜಯೇತ್‌ ॥8 ೪೮ 


ಪ್ರಾಣಿಹಿಂಸೆಯಿಲ್ಲದೆ ಮಾಂಸವಿಲ್ಲ. ಹೊಟ್ಟೆಬಾಕನ ಪ್ರಾಣಿವಧವು 
ಸ್ವರ್ಗದಾಯಕವಲ್ಲ. ಮಾಂಸಾಶೆಯನ್ನು ಬಿಡಬೇಕು. 


ಸಮತ್ವತ್ತಿಂ ಚ ಮಾಂಸಸ್ಯ ವಧಬಂಧೌ ಚ ದೇಹಿನಾಂ | 
ಪ್ರಸಮೂಕ್ಷ್ಯ ನಿವರ್ತೇತ ಸರ್ವಮಾಂಸಸ್ಯ್ಕ ಭಕ್ಷಹಾತ್‌ | ೪೯ 


ಕಟ್ಟೆ, ಕೊಂದು ಮಾಂಸದೊರೆಯುವುದರಿಂದ ಶುಚಿಮನಸ್ಸಿಗೆ ಮಾಂಸಾಶ 
ಹುಟ್ಟಲಾರದು. 


ನ ಭಕ್ಷಯಂತಿ ಯೋ ಮೂಂಸಂ ವಿಧಿಂ ಹಿತ್ವಾ ಸಿಶ.ಚವತ್‌ | 
ಸ ಲೋಕೇ ಪ್ರಿಯತಾಂ ಯಾತಿ ವ್ಯಾಧಿಭಿಶ್ಚ ನ ಪೀಡ್ಕತೇ 1 ೫೦ 


ಮಾಂಸವರ್ಜನದಿಂದ ಜನಪ್ರಿಯನಾಗುವನು. ರೋಗಪೀಡೆಯೂ 
ಸಂಭವಿಸದು. 


ಅನುವುಂತಾ ವಿಶಸಿತೂ ನಿಹಂತಾ ಕ್ರಯನಿಕ್ರಯೂ | 
ಸಂಸ್ಕೃರ್ತಾ ಜೋಪಹರ್ತಾ ಚ ಖಾದಕಶ್ಚೇತಿ ಘಾತಕಾಃ 1 ೫೧ 


ಪ್ರಾಣಿವಧೆಗೆ ಯಾರ ಸಮ್ಮತಿಯು ಇದ್ದೇ ನೆರವೇರುವುದೋ: ಅವನು, 
ಕೊರೆಯುವವನು, ಕೊಲ್ಲುವವನು, ಕ್ರಯಕ್ಕೆ ಕೊಡುವವನು, ಕೊಳ್ಳುವವನರ, 
ಅಡಿಗೆ ಮಾಡುವವನು, ಬಡಿಸುವವನು, ತಿನ್ನುವವನು ಎಲ್ಲರೂ ಪಾಪದೃಷ್ಟಿ 
ಯಿಂದ ಪಶುಘಾತಕರು. 


ಸ್ವಮಾಂಸ ಪರಮಾಂಸೇಸಯೋವರ್ಧಯಿತುಪಿಂಚ್ಛ ತಿ I 

ಅನಭ್ಯರ್ಚ್ಯ ಪಿತೃನ್ನೇವಾಂಸ್ತತ್ರೋನ್ಯ್ಕೋ ನಾಸ್ತ್ಯಪುಣ್ಯಕೃತ್‌ 1 8೨ 

ತನ್ನ ದೇಹಮಾಂಸವನ್ನು ಇತರ ಪಶುಮಾಂಸದಿಂದ ಬೆಳೆಸುವ ಉದ್ದೇ 
ಶವು ಬಹುಪಾಪಿಷ್ಯವು. 


ವರ್ಷೇ ವರ್ಷೇಂಶ್ರಮೇಧೇನ ಯೋ ಯಜೇತ ಶತಂ ಸಮಾಃ | 
ಮಾಂಸಾನಿ ಚನ ಖಾದೇದ್ಯ ಸ್ಮಯೋಃ ಪುಣ್ಯ ಫಲಂ ಸಮಂ ¥ ಹ 


ತಿಂ ಮನುಸ್ಮೃತಿ [ ಅಧ್ಯಾಯ : ೫ 


ಮಾಂಸವರ್ಜನವನ್ನು ಮರಣಪರ್ಯಂತ ಸಾಧಿಸುವುದು, ನೂರು 
ಅಶ ೈಮೇಧವು, ಇವೆರಡೂ ಫಲದಲ್ಲಿ ಸಮಾನವು. 


ಫಲಮೂಲಾಶನೈಮೇಧೈ್ಯೈ ಮಂ೯ನ್ಯನ್ನಾ ನಾಂ ಚ ಭೋಜನೈಃ। 
ನ ತಕ್ಳಲಮಪಾಪ್ಟೊ ತಿ ಯನ್ಮಾಂಸಪರಿವರ್ಜನಾತ್‌! ೫೪ 


ಹಣ್ಣು, ಹಂಪಲು, ಗಡ್ಡೆ, ಗೆಣಸು, ಮುನಿಗಳ ತೃಣಧಾನ್ಮಗಳು ಮೇಧಾ 
ಜನಕಗಳಾಗಿ ಕೊಡುವ ಸತ್ಸಲಕ್ಕೆ ಮಾಂಸವರ್ಜನ ಫಲವು ಕಡಿಮೆಯದಲ್ಲ. 


ಮಾಂ ಸ ಭಕ್ಷಯಿತಾಮುತ್ರ ಯಸ್ಯ ಮಾಂಸಮಿಕಾಹ್ಮ್ಯಹಂ | 
ಏಕನ್ಮಾಂಸಸ್ಕ ಮಾಂಸತ್ವಂ ಪ್ರನದಂತಿ ಮನೀಹಿಣಃ ೫೫ 


ಮಾಂಸ ಪದದ ಎರಡು ವರ್ಣಗಳು ಬೇರೆಯಾದಾಗ ಈ ಪದಗಳಾಗಿ 
ಅರ್ಥವನ್ನು ಕೊಡುವುವು. ಈಗ ನನ್ನನ್ನು ತಿಂದವನನ್ನು ಮತ್ತೆ ನಾನು 
ಶಿನ್ನುವೆನು. ಈಗ ನಾನು ಯಾರ ಮಾಂಸವನ್ನು ತಿನ್ನುವೆನೋ ನನ್ನನ್ನು 
ಅವನು ತಿನ್ನುವನು. ( ಮಾಂಜ ನನ್ನನ್ನು; ಸಃ- ಅವನು ತಿನ್ನುವನು. ) 
ಮಾಂಸವು ಈ ರೀತಿ ಸೇಡು ತೀರಿಸುವುದರಿಂದ ಅದರ ವರ್ಜನವು ಶ್ಲ್ಯಾಘ್ಮ. 


ನ ಮಾಂಸಭಕ್ಷಣೇ ದೋಷೋ ನ ಮಡ್ಕೇ ನ ಚ ಮೈಥಂನೇ | 
ಪ್ರವೃತ್ತಿರೇಷಾ ಭೂತಾನಾಂ ನಿವೃತ್ತಿ ಸು ಮಹಾಫಲಾ 1 ೫೬ 


ಮದ್ಮಮಾಂಸ ಮೈಥುನಗಳಲ್ಲಿ ಪ್ರವೃತ್ತಿಯು ಪ್ರಾಣಿಗೆ ಸ್ವಾಭಾವಿಕ 
ವಾದರೂ ಅದರ ನಿವೃತ್ತಿಯಿಂದ ಅಧಿಕ ಫಲವು. ನಿಹಿದ್ಧವನ್ನು ವರ್ಜಿಸ 
ಬೇಕು. ಸಾಧುವಿಧಾನವನ್ನು ಬೋಧಿಸಿದಂತೆ ಆಚರಿಸಬೇಕು. ಇಲ್ಲಿಯವರೆಗೆ 
ಆಹಾರಶುದ್ಧಿಯನ್ನು ಹೇಳಿ ಇನ್ನು ಪ್ರೇತಶುದ್ಧಿಯನ್ನು ಹೇಳುತ್ತಾರೆ. 


ಪ್ರೇತಶುದ್ಧಿಂ ಪ್ರವಳ್ಟ್ಯಾವಿಂ ದ್ರವೃಶುದ್ಧಿಂ ಶಥ್ಸೈವ ಚ! 
ಚತುರ್ಜಾಮಹಿ ವರ್ಣಾನಾಂ ಯಂಥಾವದನಾಪೂರ್ವಶಃ 1 ೫೭ 


ಮರಣದಿಂದ ಬರುವ ಅಶುದ್ಧಿ ದ್ರವ್ಯಗಳ ಮಲನಿವೃತ್ತಿ ಇವುಗಳನ್ನು 
ಎಲ್ಲರಿಗೂ ಸಂಬಂಧಿಸಿದಂತೆ ಹೇಳಲಾಗುವುದು. 


ಅಧ್ಯಾಯ : ೫] ಮನುಸ್ಮೃತಿ ಪಿಶಿಸಿ 


ದಂಶಜಾತೇಃನುಜಾತೇ ಚ ಕೃತಚೂಡೇ ಚ ಸಂಸ್ಥಿ ಕೇ! 
ಅಶುದ್ದಾ ಬಾಂಧವಾಃ ಸರ್ವೇ ಸೂತಳೇ ಚ ತಥೋಚಜ್ಯತೇ | ೫೮ 


ಹಲ್ಲು ಹುಟ್ಟಿದ ಮಗ್ಗು ಆಮೇಲಿನ ಮಗು, ಚೂಡಾಕರಣ ಆದಮಗ್ಗು, 
ಉಪನಯನ ಆದ ಬಾಲ ಇಂತಹರ ಮರಣ ನಿಮಿತ್ತದಿಂದ ರಕ್ತಬಂಧುಗಳು 
ಆಕುಲದವರಾದ ಕವಲಿನವರೆಲ್ಲರೂ ಅಶುಚಿಗಳಾಗುವರು. ಜನನದಲ್ಲು 
ಹೀಗೆಯೇ ಅಶುದ್ಧಿಯು. 


ದಶಾಹಂ ಶಾವಮಾಶೌಚಂ ಸಪಿಂಡೇಷು ಪಿಧೀಯಂತೇ | 
ಅರ್ವಾಕ್‌ಸಂಚಯನಾದಸ್ಥಾಾಂ ತ್ರ್ಯಹಮೇಕಾಹಮೇವ ವಾ! ೫೯ 


ಯಾರಿಗೆ ಪಿಂಡವನ್ನು ಇಬ್ಬರು ಹಾಕುವರೋ ಇಬ್ಬರು ಪರಸ್ವರ 
ಸಪಿಂಡರು. ಅಂತಹವರಲ್ಲಿ ಒಬ್ಬನು ಮೃತನಾದರೆ ದಶರಾತ್ರಾ ಶೌಚವು 
ಜೀವಿಸಿರುವವರಿಗೆ ಧರ್ಮವು. ಅಧಿಕ ವಿದ್ಯಾವ್ರತಗಳಿದ್ದವರಿಗೆ ಆಶೌಚ 
ಸಂಕೋಚವಿಡೆ. ಈಗ ಅದು ಆಚರಣೆಯಲ್ಲಿಲ್ಲ. 


ಸಹಪಿಂಡತಾ ತು ಪುರುಷೇ ಸವ್ತಮೇ ವಿನಿವರ್ತತೇ | 
ಸಮಾನೋದಳಕಭಾವಸ್ತು ಜನ್ಮನಾಮ್ನೊ €ರವೇದನೇ | ೬೦ 


ತನ್ನಿಂದ ಹಿಂದೆ ತಂದೆ ಅವನ ತಂದೆ ಹೀಗೆಯೇ ಆರು ಮಂದಿ 
ಮೃತರಾದಾಗ ಪಿಂಡಪ್ರದಾನ ಮಾಡಬೇಕು. ಕಿರಿ ಸಂತತಿಯವರು ಆ ಆರು 
ಮಂದಿಯಲ್ಲಿ ಒಬ್ಬನಿಗಾದರೂ ಹಿಂಡಹಾಕಬೇಕಾಗಿದ್ದರೆ ಆ ಕಿರಿಯರೆಲ್ಲ 
ಸಪಿಂಡರೆಂದು ಕರೆಯಲಾಗುವುದು. ಹೀಗೆ ಬಹಳ ಹಿಂದಿನ ತಠೆಮಾರಿಸವರು 
ಈಗ ಇರುವ ಇಬ್ಬರು ಗೋತ್ರಜರಿಗೆ ಮೂಲಪುರುಷರಾಗುವರಾದರೆ ಸಂತತಿ 
ನಕ್ಷಿಯಲ್ಲಿ ತೋರುವಂತೆ ತಂದೆ ಮಗ ಎಂಬ ಸ್ಪಷ್ಟ ಸಂಬಂಧ ಹೆಸರು ತಿಳಿಯದೆ 
ಇರುವಾಗ ಅವರು ಸೋದಕರು. ಜಲತರ್ಪಣವನ್ನು ಒಬ್ಬನೆ ಪತೃವಿಗೆ 
ಕೊಡುವ ಇಬ್ಬರು, ಹಾಗೆ ಇತರರು, ಸೋದಕರು ಸಮಾನೋದಕರು ಎನಿಸು 
ವರು. 


ಯಥೇದಂ ಶಾವಮಾಶೌಚಂ ಸಹಿಂಡೇಷು ವಿಧೀಯತೇ | 
ಜನನೇಸ್ಯೇವಮೇವ ಸ್ಕಾತ್‌ ನಿಪುಣಂ ರಂದ್ದಿ ವಿಂಚ್ಛ ತಾಂ 1 ೬೧ 


ಪಿದಿಶಿ ಮುನುಸ್ಕೃತಿ [ ಅಧ್ಯಾಯ : ೫ 


ಮರಣಾ ಶೌಚವು ಹತ್ತು ರಾಷ್ಟಿ ಇರುವಂತೆ ಜನನವು ಸಪಿಂಡರೊಳಗೆ 
ಆದಾಗಲೂ ಹತ್ತು ರಾತ್ರಿ ಅಶೌಚವಿದೆ. 


ಸರ್ವೇಷಾಂ ಶಾನಮಾಶೌಚಂ ನರಾತಾಪಿತ್ರೋಸು, ಸೂತಕಂ | 
ಸೂತಕಂ ಮಾತುರೇವ ಸ್ಕಾದುಪಸ್ಪೃಶ್ಯ ಪಿತಾ ಶುಚಿಃ ೬೨ 


ಶವಾಶೌಚವು ಇರುವಾಗ ಎಲ್ಲರೂ ಅಸ್ಪೃಶ್ಯರು. ಜನನದ ಅಶೌಚವು 
ಇರುವಾಗ ಸಪಿಂಡರಿಗೆ ಅಸ್ಪೃಶ್ಯತ್ವವಿಲ್ಲ. ತಾಯಿಗೆ ದಶರಾತ್ರವಿದೆ. ತಂದೆಗೆ 
ಸ್ನಾನಪರ್ಯಂತ, ಕರ್ಮ ಅನರ್ಹತ್ವವಿದೆ. 


ನಿರಸ್ಕ ತಂ ಪುಮಾಸ್‌ಶುಕ್ರಮುಿಪಸ್ಸೃಶ್ಯೈವ ಶುಧ್ಯತೆ 
ಬೈಜಿಕಾದಭಿಸಂಬಂಧಾದನುರುಂಧ್ಕಾದಘಂ ತ್ರ್ಯಹಂ 1 ೩ತ್ಲ 


ವೀರ್ಯಪಾತವಾದರೆ ಅದನ್ನು ತೊಳೆದರೆ ಶುದ್ಧಿಯು ನಿಯೋಗ 
ವಿಧಿಯಿಂದ ಪರಸ್ತ್ರೀಯಲ್ಲಿ ಸಂತತಿಯಾದಾಗ ಜನಕನಿಗೆ ಮೂರು ದಿನಗಳ 
ಅಶೌಚವಿದೆ. 


ಅಪ್ನಾ ಚೈಕೇನ ರಾತ್ರ್ಯಾ ಚ ತ್ರಿರಾತ್ರೈರೇವ ಚ ತ್ರಿಭಿಃ ! 
ಶವಸ್ತೃೃಶೋ ಪಿಶುಥ್ಮಂತಿ ತ್ಯ್ಯಹಾದುದಕದಾಯಿಂನಃ | av 


ಸಪಿಂಡರು ವಿಶೇಷದಲ್ಲಿ ಅಲ್ಪಾಶೌಚ ಉಳ್ಳವರೆಂದು ಹೇಳಿದೆ, ಅವರೂ 
ಯಾವುದೇ ಕಾರಣದಿಂದ ಶವಸ್ಪರ್ಶಮಾಡಿದಾಗ ಅವರಿಗೆ ಹತ್ತು ರಾತ್ರಿಗಳ 
ಆಶಶಿಚವಿದೆ. ಸೋದಕರಿಗೆ ಆಗಲೂ ಮೂರು ದಿನ. 


ಗೂರೋಃ ಪ್ರೇತಸ್ಮ ಶಿಸ್ಕೃಸ್ತು ಪಿತೃಮೇಧಂ ಸವತಾಚರನ" | 

ಪ್ರೇತಹಾರೈಃ ಸಮಂ ತ್ರ ದಶರಾತ್ರೇಣ ಕಂಧ್ಯತಿ | ೬೫ 

ಶಿಷ್ಕನು ಗುರುವಿನ ಶವಸಂಸ್ಕಾರ (ಶ್ರಾದ್ಧಾದಿ) ಉತ್ತರ ಕ್ರಿಯೆಗಳನ್ನು 
ಮಾಡಿದರೆ ಸಪಿಂಡರಂತೆ ಅವನಿಗೆ ಆಗ ದಶರಾತ್ರ ಅಶೌಚ, 


ರಾತ್ರಿಭಿರ್ಮಾಸತುಲ್ಯಾಭಿರ್ಗರ್ಭಸ್ರಾವೇ ವಿಶುಧ್ಯತಿ | 
ರಜಸ್ಕಾಪರತೇ ಸಾಧ್ವೀ ಸ್ನಾನೇನ ಸ್ತ್ರೀ ರಜಸ್ವಲಾ | ೬೬ 


ಆಧ್ಯಾ ಯೆ : ೫] ಮನುಸ್ಮೃತಿ ೨ಣಿ ಷ್ಠ 


ಗರ್ಭಿಣಿಗೆ ಗರ್ಭಸ್ತಾವವಾದರೆ ಗರ್ಭಕ್ಕೆ ಎಷ್ಟು ತಿಂಗಳು ಆಗಿತ್ತೋ 
ಅಷ್ಟು ದಿನ ಸಪಿಂಡರಿಗೆ ಅಶೌಚವು. ರಜಸ್ವಲೆಯಾದಾಗೆ ಸ್ತ್ರೀಯು ರಜೋ 
ನಿವೃತ್ತಿಯಾದ ಮೇಲೆ ಸ್ನಾನ ಮಾಡಿದರೆ ಶುಚಿಯು. 


ನೃಣಾವಂಕೃ ತಹೂಡಾನಾಂ ವಿಶುದ್ದಿರ್ನಶಿಕೀ ಸ್ಮೃತಾ | 
ನಿರ್ವ್ವಶ್ರಚೂಡಕಾನಾಂ ತಂ ತ್ರಿರಾತ್ರಾಚ್ಛುದ್ದಿ ರಿಷ್ಕತೇ 1 4&೭ 


ಚೂಡಾಕರಣ ಆಗದ ಮಗು ಸತ್ತರೆ ಒಂದು ರಾತ್ರಿ ಅಶೌಚ, ಆದ 
ಮಗು ಸತ್ತರೆ ಮೂರು ದಿನ. 


ಊನದ್ವಿವಾರ್ಹಿಕಂ ಪ್ರೇತಂ ನಿಪಧ್ಯುರ್ಬಾಂಧವಾ ಬಹಿಃ | 
ಆಲಂಕೃತ್ಯ ಶುಚೌ ಭೂಮಾವಸ್ಥಿಸಂಚಯನಾದೃತೇ ₹೬೮ 


ಎರಡು ವರ್ಷ ತುಂಬದ ಮಗು ಸತ್ತರೆ ದಹನವಿಲ್ಲ. ಖನನಸಂಸ್ಕಾರ. 
ಶವವನ್ನು ಅಲಂಕರಿಸಿ ಊರ ಹೊರಗೆ ಒಳ್ಳೆ ನೆಲದಲ್ಲಿ ಆಳತೋಡಿ ಹೂಳು 
ವುದು. ದಹನವು ಬೇಡ. ಅಸ್ಥಿಸಂಚನಯ ಅವಶ್ಯವಿಲ್ಲ. 


ನಾಸ್ಕ ಕಾರ್ಯೋಗ್ನಿ ಸಂಸ್ಕಾರೋ ನ ಚ ಕಾರ್ಯೋದಕಕ್ರಿಯತಾ | 
ಅರಣ್ಯೇ ಕಾಷ್ಮವತ್‌ ತ್ಯಕ್‌ತ್ವಾ ಕ್ಷಪೇಯುಸ್ತ್ಯಕುಮೇವ ಚೃ ೬೯ 


ಎರಡಂ ವರ್ಷವಾಗದ ಮಗುವಿಗೆ ಅಗ್ನಿಸಂಸ್ಕಾರವು ಬೇಡ. ಜಲ 
ತರ್ಪಣಬೇಡ. ಕಾಡಿನ ಕಟ್ಟೆಗೆಯಂತೆ ವರಿಗಣಿಸಬಹುದು. 


ನಾತ್ರಿವರ್ಷಸ್ಯ ಕರ್ತವ್ಯಾ ಬ.ಂಧವೈರುದಕಕ್ರಿಯಾ | 
ಜಾತದಂತಸ್ಯ ಮಾ ಕುರ್ಯ೯ರ್ನಾವ್ನಿ ಮಾಪಿ ಕೃತೇ ಸೂಕ ೩೦ 


ಮೂರುವರ್ಷವಾಗದ ಮಗುವಿಗೆ ಉದಕದಾನವನ್ನು ಮಾಡುವುದು. 
ಬೇಡ, ಆದರೆ ಹಲ್ಲು ಹುಟ್ಟಿದ ಮೇಲೆ ಪ್ರೀತಿಯಿಂದ ಪಿಂಡದಾನ ಶ್ರಾದ್ಧ 
ಗಳನ್ನು ಮಾಡಬಹುದು. ಮಾಡದಿದ್ದರೆ ಪಾವವಿಲ್ಲ. 


ಸಬ್ರಹ್ಮಚಾ ರಿಷ್ಕೇಕಾಹೆಮತೀತೇ ಕ್ಷಸಣಂ ಸ್ಮೈತಂ! 
ಜನ್ಮನ್ಯೇಕೊ ೀದಕಾನಾಂ ತು ತ್ರಿರಾತ್ರಾಚ್ಛು ದ್ಧಿ ರಿಷ್ಕತೇ ೬೧ 


೨ಡ೪ ಮನುಸ್ಮೃತಿ [ ಅಥ್ಕಾಯೆ: ೫ 


ಒರದೇ ಗುರುವಿನಿಂದ ಒಡನೆ ವೇದಾಧ್ಯಯನ ಮಾಡಿದ ಸಹೋದ್ಕೋ 
ಗಿಯು ಮೃತನಾದರೆ ಒಂದು ದಿನ ಅಶೌಚವು. ಏಕೋದಕರಲ್ಲಿ ಜನನವಾದಾ 
ಗಲೂ ಶ್ರಿರಾತ್ರಾಶೌಚವು. 


ಸ್ತ್ರೀಕಾಮಸಂಸ್ಕೃತಾನಾಂ ತು ತ್ರ್ಯಹಾಚ್ಛುಧ್ಯ೦ತಿ ಬಾಂಧವಾಃ | 
ಯಥೋಕ್ತೇನೈವ ಕಲ್ಬೇನ ಶುಧ್ಯಂತಿ ತು ಸನಾಭಯಃ | ೭೨ 


ವಿವಾಹವಾಗದ ಹುಡುಗಿಯರು ಸತ್ತರೆ ತಂದೆಯ ಕುಲದವರಿಗೆ 
ತ್ರಿರಾತ್ರಾಶೌಚವು. 


ಅಕ್ಷಾರಲನಣಾನ್ನಾ ಕ ಸ್ಫುರ್ನಿಮಜ್ಜೇಂಯಂಶ್ಚ ತೇ ಶ್ರ್ಯಹಂ! 
ಮಾಂಸಾಶನಂ ಚ ನಾಶ್ಲೀಯಂಃ ಶಯೂರಂಶ್ಚ ಪೃಥಕ್‌ ಕ್ಷಿತೌ | ೭೩4 


ಮರಣದ ಅಶೌಚ ಇರುವಾಗ ಸಾತ್ವಿಕಾಹಾರ ಸೇವಿಸಬೇಕು. ಪುಣ್ಯ 
ಜಲದಲ್ಲಿ ಮುಳುಗಿ ಸ್ನಾನಮಾಡಬೇಕು. ಮಾಂಸ ಆಗದು. ಒಂಟಿಯಾಗಿ 
ಮಲಗಬೇಕು. ಮೆಣಸು, ಹುಳಿ, ಉಪ್ಪು ತಾಮಸ ಆಹಾರವಾಗದು. 


ಸನ್ನಿ ಧಾವೇಸ ವೈ ಕಲ್ಪ ಶಾವಾಶೌಚಸ್ಕ್ಯ ಕೀರ್ತಿತ8! 
ಆಸನ್ನಿಧಾವಯಂ ಜ್ಹೇಯೋ ವಿಧಿಃ ಸಂಬಂಧಿಜಾಂಧವೈಃ 1 ೭೪ 


ಮರಣಕಾಲದಲ್ಲಿ ಬಳಿಯಲ್ಲಿದ್ದವರಾದ ಸಪಿಂಡರ ಆಚಾರ, ವಿಚಾರ 


ವೆನ್ನು ಈಗ ಮಾಡಿರುವುದು. ದೂರದಲ್ಲಿದ್ದ ಸಪಿಂಡ ಸೋದಕರು ಮುಂದೆ 
ಹೇಳುವಂತೆ ನಡೆಯುವುದು. 


ಏಗತಂ ತು ವಿದೇಶಸ್ಥಂ ಶೃಣೆಯಾದ್ಕೋ ಹ್ಯಾಸಿರ್ದಶಂ | 
ಯಜ್ಛೆ "ಹಂ ದಶರಾತ್ರಸ್ಯ ತಾವಜೀವಾಶುಚಿರ್ಭನೇತ್‌ ॥ ೭೫ 


ಮೃತನ ಸಪಿಂಡರು ಸೋದಕರು ದೂರದಲ್ಲಿದ್ದು ಮರಣ ಸಮಾಚಾರವು 


ದತೆರಾತ್ರದ ಮೊದಲು ತಿಳಿದರೆ ಉಳಿದ ದಿನ ಮಾತ್ರ ಅಶೌಚವು. ವಾರ್ತಾ 
ಶ್ರವಣ ದಿನದಿಂದ ದಶರಾತ್ರೆವಿಲ್ಲ. 


ಅತಿಕ್ರಾಂಶೇ ದಶಾಹೇ ಚ ತ್ರಿರಾತ್ರಮಶುಚಿರ್ಭವೇತ್‌ | 
ಸಂವತ್ಸರೇ ನ್ಯಾತೀತೇ ತು ಸ್ಪ್ವಷ್ಟೆ, ಫಿ ನಾಪೋ ವಿಶುಧ್ಯತಿ 8 ಆ 


ಅಥ್ಯಾಯ: ೫] ಮನುಸ್ಮೃತಿ ೨೧೫ 


ದಶಾಹದ ನಂತರ ಮರಣ ವಾರ್ತಾ ಕೇಳಿಬಂದರೆ ಮೂರು ದಿನ 


ಪುನರಾಶೌಚವು. ಒಂದು ವರ್ಷ ಕಳೆದು ಹೋದರೆ ಮಿಂದರೆ ಆಶೌಚ 
ನಿವೃತ್ತಿಯು. 


ಫಿರ್ದಶಂ ಜ್ಞಾತಿಮರಣಂ ಶ್ರುತ್ವಾ ಪುತ್ರಸ್ಕ ಜನ್ಮ ಚ! 
ಸವಾಸಾ ಜಲಮಾಪ್ತ್ಯ ತ್ಯ ಶಂದ್ಲೊ € ಭವತಿ ಮಾನವಃ! ೩೩ 


ಹತ್ತುದಿನ ಕಳೆದು ಕುಲದವರ ಮರಣವೃತ್ತಾಂತವನ್ನು ಕೇಳಿದರೆ, 
ಪುತ್ರಜನ್ಮವನ್ನು ಕೇಳಿದರೆ, ಉಟ್ಟ ಬಟ್ಟೆ ಸಹ ಸ್ನಾನಮಾಡಿದ ಬಳಿಕ ಮುಟ್ಟಿ 
ಬಾರದಿರುವ ಅಶೌಚ ನಿವೃತ್ತಿಯಾಗುವುದು. ಶ್ರೌತಸ್ಮಾರ್ತಕರ್ಮಾನಧಿಕಾದೆ 
ರೂಪ ಅಶೌಚ ಉಳಿಯುವುದು. 


ಬಾಲೇ ದೇಶಾಂತರಸ್ಸೆ ೇ ಚ ಸೃಥಕ್‌ಪಿಂಜೇ ಚ ಸಂಸ್ಥಿತೇ | 
ಸವಾಸಾ ಜಲಮಾಪ್ತೃತ್ಯ ಸದ್ಯ ಏಪ ವಿಶುಧ್ಯತಿ 1 ೭೮ 


ಹಲ್ಲು ಹುಟ್ಟಿದ ಮಗು ಸೋದಕನು ದೇಶಾಂತರದಲ್ಲಿ ಮೃತನಾದರೆ 
ಸ್ನಾನದಿಂದ ಶುದ್ಧಿಯು. ದೀರ್ಫಾಶ್‌ಚವಿಲ್ಲ. 


ಅಂತರ್ದಶಾಹೇ ಸ್ಕಾತಾಂ ಚೇತ್ಪುನವರ್ವಿರಣಜನ್ಮನೀ | 
ತಾವತ್ಸ್ಯಾದಶುಚಿರ್ಪಿಪ್ರೋ ಯಾವತ್ತತ್ಸ್ಯಾದನಿರ್ದಶಂ 18 ೭೯ 


ಒಂದು ಜಾತಾಶೌಚ ಮೃತಾಶೌಚ ಮಧ್ಯದಲ್ಲಿ (ದಶಾಹದ ಮೊದಲು) 
ಮತ್ತೊಂದು ಜನನ-ಮರಣ ಸಂಭವಿಸಿದರೆ ಮೊದಲನೆ ಅಶೌಚದ ದಶರಾತ್ರ 
ದಲ್ಲಿ ಉತ್ತರಾಶೌಚದ ನಿವೃತ್ತಿಯಾಗುವುದು. 


ಶ್ರಿರಾತ್ರಮಾಹುರಾಶೌಚಂಆಚಾರ್ಯೇ ಸಂಸ್ಥಿತೇ ಸತಿ | 
ತಸ್ಕ ಪುತ್ರೇ ಚ ಪತ್ನಾ ೦ ಚ ದಿವಾರಾತ್ರಮಿತಿ ಸ್ಥಿತಿಃ | ಆಂ 


ತನ್ನ ಆಚಾರ್ಯನು ಮೃತನಾದರೆ ಶಿಷ್ಕನಿಗೆ ಮೂರುದಿನ ಅಶೌಚ, 
ಆಚಾರ್ಯನ ಹೆಂಡತಿ-ಮಕ್ಕೆಳು ಸತ್ತಾಗ ಒಂದು ಹಗಲು, ರಾತ್ರಿ ಮಾತ್ರ 
ಅಶೌಚ, 


೨೧೬, ಮನುಸ್ಮೃತಿ [ ಅಧ್ಕಾಯ ; ೫ 


ಶ್ರೋತ್ರಿಯೇ ತೂಸಸಂಸನ್ನೇ ತ್ರಿರಾತ್ರುವಂಶಂಚಿರ್ಭವೇತ್‌ | 
ಮಾತುಲೇ ಪಕ್ಷಿಣೀಂ ರಾತ್ರಿಂ ಶಿಷ್ಕರ್ತ್ವಿಗ್ಬಾಂಥವೇಷು ಚl ೮೧ 


ವೇದಸಂಹಿತಾಯನ ಮಾಡಿದವನು ಮೃತನಾದರೆ ಅವನ ಮನೆಯಲ್ಲಿ 
ಗೆಳೆತನದಿಂದ ವಾಸಿಸುವಾಗ ಶ್ರಿರಾತ್ರಾಶೌಚವು. ತಾಯಿಯ ಅಣ್ಣ, ತಮ್ಮ, 
ಶಿಷ್ಕ, ಯತ್ಚಿಕ್‌ ಬಾಂಧವರು ಮೃತರಾದರೆ ಒಂದು ರಾತ್ರಿ ಎರಡು ಹಗಲು 
ಅಶೌಚವು, 


ಪ್ರೇತೇ ರಾಜನಿ ಸಜ್ಯೋತಿರ್ಯಸ್ಯ ಸ್ಥಾದ್ವಿಷಯೇ ಸ್ಥಿತಃ! 


ಆಶ್ರೋತ್ರಿಯೇ ತ್ವಹಃ ಕೃತ್ಸ (ಮುನೂಚಾನೇ ತಥಾ ಗುರೌ ॥ ೮೨ 


ಊರಿನ ಕ್ಷತ್ರಿಯ ರಾಜನು, ಗುರು, ಅಶ್ರೋತಿಯನು ಮೃತರಾದರೆ 
ಆ ಕಾಲದ ಹಗಲು ಅಥವಾ ರಾತ್ಲಿ ಮಾತ್ರ ಅಶೌಚವು. 


ಶುಧ್ಯೇದ್ವಿಪ್ರೋ ದಶಾಹೇನ ಜ್ವಾದಶಾಹೇನ ಭೂಮಿಪಃ ! 
ವೈಶ್ಯಃ ಪಂಚದಶಾಹೇನ ಶೂದೊ)« ಮಾಸೇನ ಶುಧ್ಯತಿ | ಆಫ 


ವಿಪ್ಪನು ದಶಾಹದಲ್ಲಿ ಕ್ಷತ್ರಿಯನು ಹನ್ನೆರಡು ದಿನದಲ್ಲಿ ವೈಶ್ಯನು 


ಹದಿನೈದು ದಿನದಲ್ಲಿ, ಶೂದ್ರನು ಒಂದು ತಿಂಗಳಿನಲ್ಲಿ ಅವರವರ ಸಪಿಂಡರ 
ಮರಣ-ಜನನಗಳಲ್ಲಿ ಅಶೌಚ ಉಳ್ಳವರು. 


ನ ವರ್ಭಯೇದಘಾಹಾನಿ ಪ್ರತ್ಕೂಹೇನ್ನಾಗ್ನಿಷು ಕ್ರಿಯಾಃ | 
ನಚ ತತ್ಕರ್ಮ ಕುರ್ನಾಣಃ ಸನಾಭ್ಯೊ ಪ್ಯೃಶುಚಿರ್ಭನೇತ್‌॥ ೮೪ 


ಆಲಸ್ಯ, ರಾಗ, ಮತ್ಸರ ಮೊದಲಾದ ಕಾರಣಗಳಿಂದ ಅಶೌಚ ಕಾಲ 
ವನ್ನು ವಿಧಿಮೂರಿ ಹೆಚ್ಚಿಸಲೂ ಕಡಿಮೆ ಮಾಡಲೂ ಬಾರದು. 


ದಿವಾಕೀರ್ತಿಮುದಕ್ಕ್ಕಾಂ ಚ ಪತಿತಂ ಸೂತಿಕಾಂ ತಥಾ | 

ಶವಂ ಕತ್ತ್ವೈಷ್ಟಿಸಂ ಚೈವ ಸ್ಪೃಷ್ಟಾ, ಸ್ಥಾನೇನ ಶಂಧ್ಯತಿ 1. ೮೫ 

ಕ್ಸೌರಿಕ, ರಜಸ್ತ್ವಲೆ, ಪಾಪಿ, ಪ್ರಸೂತೆ, ಶವವನ್ನು ಮುಟ್ಟಿ ದವರು, 
ಇವರನ್ನು ಮುಟ್ಟಿದ ಮೇಲೆ ಸ್ನಾನ ಮಾಡಿದರೆ ಶುದ್ಧಿಯು. 


ಅಧ್ಯಾಯ: ೫ ' ಮನುಸ್ಮೃತಿ ೨೦೭ 


ಆಚಮ್ಯ ಪ್ರಯೆತೋ ನಿತ್ಯಂ ಜಪೇದಶುಚಿದರ್ಶನೇ ! 
ಸೌರಾನ್‌ ಮೆಂತ್ರಾನ್‌ ಯಥಧೋತ್ಪ್ಸಾಹಂ ಪಾವಮಾನೀಶ್ವ್ಚ ಶಕ್ತಿತಃ | ಊ 


ಅಶುಚಿ ವಸ್ತುವನ್ನು ಕಂಡೊಡನೆ ಆಚಮನ ಮಾಡಿ ಸೂರ್ಯ 
ದೇವತೆಯ ಮಂತ್ರಗಳನ್ನು ಪವಮಾನಗಳನ್ನು ಸಾಧ್ಯವಾದಷ್ಟು ಜಪಿಸಬೇಕು. 


ನಾರೆಂ ಸ್ಪೃಷ್ಟ್ವಾಸ್ತಿ ಸಸ್ನೇಹಂ ಸ್ನಾತ್ವಾ ವಿಪ್ರೋ ವಿಶುಧ್ಮ ತಿ 1 


ಆಚಮ್ಮೈವ ತು ನಿೀಸ್ಲೇಹಂ ಗಾಮೂಲಭ್ಯಾರ್ಕಪೂಕ್ಷ್ಯ ವಾಗ ೮೭ 

ಒಣಗಿರದೆ ನೆನೆದಿರುವ ಮನುಷ್ಯನ ಎಲುಬನ್ನು ಮುಟ್ಟಿದರೆ ಸ್ಥಾನ 
ಮಾಡಿ ಶುದ್ಧನಾಗುವನು. ಆ ಎಲುಬು ಒಣಗಿದ್ದರೆ ಕೂಡಲೆ ಗೋಸ್ಪರ್ಶ 
ಮಾಡಬೇಕು, ಇಲ್ಲವೆ ಸೂರ್ಯದರ್ಶನ ಮಾಡಬೇಕು. 


ಅದಿಷ್ಟೀ ನೋದಕಂ ಕುರ್ಯಾದಾವ್ರತಸ್ಯ ಸಮಾಪನಾತ್‌ | 
ಸಮಾಪ್ನ್ಕೇ ತೂದಕಂ ಕೃತ್ವಾ ತ್ರಿರಾತ್ರೇಣೈವ ಶಂಭ್ಯತಿ 1 ೮೮ 


ಬ್ರಹ್ಮಚರ್ಯವ್ರತವುಳ್ಳವನು ತಂದೆ-ತಾಯಿಯ ಹೊರತು ಇತರ 
ಮೃತ ಪಿತೃಗಳಿಗೆ ಜಲತರ್ಪಣ, ಪಿಂಡದಾನ, ಶ್ರಾದ್ಧಾದಿಗಳನ್ನು ಮಾಡ 
ಬಾರದು. ವ್ರತಸಮಾಪ್ತಿಯ ನಂತರ ತರ್ಪಣ ಮಾಡಿ ಮೂರು ದಿನ 
ಅಶೌಚ ಆಚರಿಸಬೇಕು. 


ವೃಥಾಸಂಕರಜಾತಾನಾಂ ಪ್ರವ್ರಜ್ಯಾಸು ಚ ತಿಷ್ಕತಾಂ! 


ಆತ್ಮನಸ್ಹ್ಯಾಗಿನಾಂ ಚೈವ ನಿವರ್ತೇತೋದಕಕ್ರಿಯರಾ | 6೯ 


ಮಿಶ್ರಸಂತತಿಯವರಿಗೆ, ವಿಧಿಮೂರಿದ, ವಿರಾಗಿಗಳಿಗೆ, ಆತ್ಮಹತ್ಯೆ ಮಾಡಿ 
ದವರಿಗೆ ಜಲತರ್ಪಣ-ಪಿಂಡದಾನಾದಿಯನ್ನು ಮಾಡುವುದು ಬೇಡ. 


ಪಾಷಂಡಮಾಶ್ರಿ ತಾನಾಂ ಚ ಚರಂತೀನಾಂ ಚ ಕಾವಂಕಃ | 
ಗರ್ಭಭರ್ತ್ಯದ್ರುಹಾಂ ಚೈವ ಸಂರಾಹೀನಾಂ ಚ ಯೋಹಿತಾಂ 1 ೯೦ 


ವೇದ ನಿಂದೆ, ವೇದ ವಿರುದ್ಧ ವಕ್ರವೇಶವುಳ್ಳವರು, ಹಿರಿಯರನ್ನು 
ಮೂರಿ ವರ್ತಿಸುವವರು, ಗರ್ಭದ್ವೇಷ- ಗಂಡನ ದ್ವೇಷ ಉಳ್ಳವರು-ಮದ್ಮ 


೨೧೮. ಮನುಸ್ಮೃತಿ [ ಅಧ್ಯಾಯ : ೫ 


ಪಾಯಿಗಳು, ಆದ ಸ್ತ್ರೀಯಗಿಗೆ ಇತರರಂತೆ ಮರಣೋತ್ತರ ಕ್ರಿಯೆಗಳನ್ನು 
ಮಾಡಬಾರದು. 


ಆಚಾರ್ಯಂ ಸ್ವಮೂಾಪಾಧ್ಯಾಯಂ ಹಿತರಂ ಮಾತರಂ ಗುರುಂ! 
ನಿಪೃತ್ಯ ತು ವ್ರತೀ ಪ್ರೇ ಇನ್ನ ವ್ರತೇನ ವಿಯುಜ್ಯತೇ ॥ೃ ೯೧ 


ಉಸನಯನ(ಮಾಡಿ ವೇದಾಧ್ಯಾಪಕನು, ವೇದಭಾಗವನ್ನೋ-ವೇದಾಂಗ 
ವನ್ನೋ ಕಲಿಸಿದವನು, ಹೆತ್ತ ತಂದೆ-ತಾಯಿ, ವೇದದ ಅರ್ಥ ಪ್ರವಚನಕರ್ತ 
ಇವರನ್ನು ಬ್ರಹ್ಮಚಾರಿಯು ಶವಸಂಸ್ಕಾರ ಉತ್ತರ ಸಂಸ್ಕಾರಗಳಿಂದ ಸಂಸ್ಕ 
ರಿಸಿದರೆ ವ್ರತಲೋಪವನ್ನು ಹೊಂದುವುದಿಲ್ಲ. 


ದಕ್ಷಿಣೇನ ಮೃತಂ ಶೂದ್ರಂ ಪುರಜ್ವಾರೇಣ ನಿರ್ಹರೇ3 | 
ಪಶ್ಚಿಮೋತ್ತರಪೂರ್ವೈಸ್ತಾ ಯಥಾಯೋಗಂ ದ್ವಿಜನ್ಮನ8॥ ೯೨ 


ಪೂರ್ವಕಾಲದ ಪಟ್ಟಣಗಳು ಮಹಾಪ್ರಾಕಾರ-ಆವರಣವುಳ್ಳವುಗಳು. 
ನಾಲ್ಕು ದಿಕ್ಕಿಗೆ ನಾಲ್ಕು ಮಹಾದ್ವಾರಗಳು. ಅಂತಹ ನಗರನಿವಾಸದ ವ್ಯವಸ್ಥೆ 
ಇರುವಲ್ಲಿ ಹೊರಗಿನ ಸ್ಮಶಾನಕ್ಕೆ ಶವವನ್ನು ಕೊಂಡೊಯ್ಯುವಾಗ ಬ್ರಾಹ್ಮಣ, 
ಕ್ಷತ್ರಿಯ, ವೈಶ್ಯ, ಶೂದ್ರರನ್ನು ಪೂರ್ವ, ಉತ್ತರ, ಪಶ್ಚಿಮ, ದಕ್ಷಿಣದ್ಧಾರ 
ಗಳನ್ನು ಕ್ರಮವಾಗಿ ಆಶ್ರಯಿಸಬಹುದು. ಈ ವ್ಯವಸ್ಥೆಯಿಂದ ಮಾರ್ಗ 
ನೋಡಿಯೇ ಶವವನ್ನು ಗುರುತಿಸಬಹುದು. ಇಂತಹ ರೀತಿಯು ಸವ್ರರ್ತ 
ಇದೆ. ಕಾಲುಂಗುರ, ಉದ್ದಜೊಟ್ಟು, ಬೈತಲೆ, ಅಂಗಾರ, ಭಸ್ಮ... ಇತ್ಯಾದಿ 
ಗಳಿಂದ ಒಂದೊಂದು ವಿಷಯದ ಸೂಚನೆಯನ್ನು ಕೊಡುವುದಕ್ಕಾಗಿ ಮಾಡು 
ವುದುಂಟು. ರಾಷ್ಟ್ರದ ಎಲ್ಲ ಮಟ್ಟದ ಅಧಿಕಾರಿಗಳಿಗೆ ಮರಣಪೂರ್ವದಲ್ಲಿ 
ಮತ್ತು ಮರಣೋತ್ತರ ವಿವಿಧ ಚಿಹ್ಮ, ತುಪಾಕಿನ ಗುಂಡಿನ ಸಂಖ್ಯೆ, ಸೈನಿಕ 
ಸಂಖ್ಯೆ ಇವುಗಳಿಂದ ವರ್ಗಭೇದ, ಗೌರವ, ತಾರತಮ್ಮ, ಕಲ್ಪನೆಯು ಎಂದೂ 
ಇಲ್ಪದಿರುವುದಿಲ್ಲ. ಒಮ್ಮೆ ಒಂದು ಬದಲಾಯಿಸಿರಬಹುದು. ಕಲ್ಪನೆಯು 
ಎಂದೂ ಇಲ್ಲದಾಗುವುದಿಲ್ಲ. ಜೀವನಾವಶ್ಯಕ ಸಾಮಗ್ರಿ ವ್ಯವಸ್ಥೆಗಳಲ್ಲಿ 
ಸಮಾನತೆಯಲ್ಲದೆ ಅನ್ಮತ್ರ ಅಸಮಾನತೆಯು ನಿಂದೆಗಾಗಿ ವಿರಚಿತವಾಗುವು 
ದಲ್ಲ, 


ಅಧ್ಯಾಯ: ೫] ಮನುಸ್ಮೃತಿ ೨೧೯ 


ನ ರಾಜ್ಞಾಮುಘದೋಷೋಸ್ತಿ ಪ್ರತಿನಾಂ ನ ಚ ಸತ್ರಿಣಾಂ | 
ಇಂದ್ರಂ ಸ್ಥಾ ನಮುಪಾಸೀನಾ ಬ್ರಹ್ಮಭೂತಾಹಿ ಶೇ ಸದಾ! ೯2 


ಕೆಲವರಿಗೆ ಕೆಲವು ಶಬ್ದಗಳ ಮೇಲೆ ದ್ವೇಷವಿದೆ. ಅದರಂತೆ ರಾಜಪದ 
ದ್ವೇಷಿಗಳಿಗೂ ರಾಷ್ಟ್ರಶಾಸನದಲ್ಲಿ ಪರಮೋಚ್ಚಾಧಿಕಾರಿಯೊಬ್ಬನಿಲ್ಲದುದು 
ಎಂದು ? ಎಂದು ನಾನು ಅಂತಹ ಮಹಾತ್ಮರಿಗೆ ವಿನಮ್ರ ಪ್ರಶ್ನೆಯನ್ನು 
ಕೇಳುತ್ತೇನೆ. ಇತರರ ನೌಕರರನ್ನು ಹಣ (ವೇತನ), ರೀತಿ, ನೀತಿಗಳ ಬಗ್ಗೆ 
ವರ್ಗೀಕರಿಸದಿರಲಾಗುವುದಿಲ್ಲ. ಆದುದರಿಂದ ರಾಜನಿಗೆ ಉಪನಯನ 
ಚಾಂದ್ರಾಯಣಾದಿ ವ್ರತಿಗಳಿಗೆ, ಯಾಗದೀಕ್ಕಿತರಿಗೆ, ಅವರವರ ಕರ್ಮದ 
ಮಟ್ಟಿಗೆ ಆಶೌಚವಿಲ್ಲ. ನೂತನ ಕರ್ಮಕ್ಕೆ ಆಶೌಚದೋಷವಿದೆ. ಅವರೆಲ್ಲ 
ಗುರುತರವಾದ ಕರ್ಮನಿರತರು. ಅದರ ಪ್ರಾಬಲ್ಯಕ್ಕೆ ಆಶೌಚವು ದುರ್ಬಲ. 


ರಾಜ್ಞೋ ಮಾಸಾತ್ಮಿಕೇ ಸ್ಥಾನೇ ಸದ್ಯಕಶೌಚಂ ವಿಧೀಯತೇ | 
ಪ್ರಜಾನಾಂ ಪರಿರಕ್ಷಾರ್ಥ ಮಾಸನಂ ಚಾತ್ರ ಕಾರಣಂ! ೯೪ 


ಅಧಿಕಾರ ಸ್ಮಾನವು ಮಹತ್ವಪೂರ್ಣವಾದುದು. ಆದುದರಿಂದ ಸದ್ಮಃ 
ಶೌಚವೆಂದು ಹೇಳಿರುವುದು. ಆಶೌಚನಿಮತ್ತವುಂಟಾದೊಡನೆ ಸ್ನಾನದಿಂದ 
ಶುದ್ಧಿಯೇ ಸದ್ಯಃಶೌಚವು. ಕರ್ತವ್ಯ ನಿರ್ವಹಣೆಯಲ್ಲಿ ಲೋಪನಿವಾರಣೆಯೇ 
ಈ ಸದ್ಯಃಶೌಚದ ಗುರಿಯು. ಇದು ಜಾತಿಯನ್ನು ಸಂಬಂಧಿಸುವುದಿಲ್ಲ. 
ಈ ವಿಷಯವಮಿೂಮಾಂಸಾಶಾಸ್ತ್ರ ಪ್ರಸಿದ್ಧವು. 


ಡಿಂಭಾಕವಹಕಾನಾಂ ಚ ವಿದ್ಯುತಾ ಪಾರ್ಥಿವೇನ ಚ! 
ಗೋಬ್ರಾಹ್ಮಣಸ್ಕ ಚೈವಾರ್ಥೇ ಯಸ್ಯ ಚೇಚ್ಛತಿ ಪಾರ್ಥಿವಃ! ೯೫ 


ದಂಗೆ, ಡೊಂಬ, ವರ್ಗಕಲಹ, ಹತ್ಮಾಕಾಂಡ ಎಂದು ಈಗ ಕರೆಯ 
ಲಾಗುವ ಕಲಹವು ಡಿಂಭಾಹವ. ಯುದ್ಧವೆಂಬ ಹೆಸರಿನ ವಿಚಾರಪೂರ್ಣ 
ಸುವ್ಯವಸ್ಥೆಯ ನಿಯತ ಜನರಿಂದ ನಡೆಯುವ ದಮನವಲ್ಲ. ಹಾಗೆ ಸತ್ತ 
ಸಿಡಿಲು ಬಡಿದ, ಈಗಿನ ವಿದ್ಯುತ್‌ ಅಲ್ಲ. ದಂಡಾಧಿಕಾರಿಯ ವಧದಂಡನೆಯಲ್ಲಿ 
ಸತ್ತ ಗೋರಕ್ಷಣೆ. ಬ್ರಾಹ್ಮಣ ರಕ್ಷಣೆಗಳಲ್ಲಿ ನಿರತನಾಗಿ ಅಪಘಾತ ಮೃತ 
ನಾದರೆ ಇತರ ಸಂಬಂಧಿಗಳಿಗೆ ಸದ್ಮಃಶೌಚವು. 


೨೨೦ ಮನುಸ್ಮೃತಿ [ ಅಧ್ಯಾಯ : ೫ 


ಸೋಮಾಗ್ದ್ಯರ್ಕಾನಿಲೇಂದ್ರಾಣಾಂ ವಿನ್ತಾಪ್ಟ್ಪತ್ಕೋರ್ಯಮಸ್ಯ ಚ! 
ಅಪ್ಟಾನಾಂ ಲೋಕಪಾಲ: ನಾಂ ನಫುರ್ಧಾರಯತೇ ನೃಪಃ | ೯೬ 


ಇಂದ್ರ, ಅಗ್ನಿ, ಯಮ, ರವಿ, ವರುಣ, ವಾಯು, ಕುಬೇರ, ಶಿವ 
ಎಂದು ಎಂಟು ಲೋಕಪಾಲರು, ಅವರ ಅಂಶಜಾತನು ರಾಷ್ಟ್ರದ ಉಚ್ಚಾಧಿ 
ಕಾರಿ ರಾಜನು. ಎಂದು ಪೂಜ್ಯ ಬುದ್ಧಿಯು. ದೇವರು ಒಬ್ಬನೆ ಆದರೂ 
ಜನರ ಅಭಿರುಚಿ ಅದರ ಪೂರಣೆಗಳಿಗೆ ಒಂದೊಂದು ಕಲ್ಪ್ಬಿತರೂಪದ ದೇವತಾ 
ಭಾವವು ಪ್ರಾಪಂಚಿಕ--ಸಾಮಾನ್ಕ ಬುದ್ಧಿಯು. ತತ್ತ್ವದಗೊಡವೆ ಬಿಟ್ಟು 
ಪ್ರತ್ಯಕ್ಷ ವ್ಯವಹಾರದಲ್ಲಿ ರಾಜನು ನರಪತಿ-ಜನಮನಃ ಕೇಂದ್ರವು. ಅವನಿಂದ 
ಲೋಕವ್ಯವಸ್ಥೆಯು. ಅವನು ದೇವಸೃಷ್ಟನು. 


ಲೋಕೇಶಾಧಿಸ್ಮಿ ತೋ ರಾಜಾ ನಾಸ್ಕಾಶೌಚಂ ವಿಧೀಯತೇ! 
ಶೌಟಾಶೌಚಂ ಹಿ ಮರ್ತ್ಯಾನಾಂ ಲೋಕೇಶಪ್ರಭವಾಪ್ಯ ಯಂ | ೯೩ 


ಮನುಷ್ಯರಿಗೆ ಶೌಚ ಅಶೌಚಗಳು ದಿಕ್ಬಾಲಕರಿಂದ ಉಂಟಾಗುವುದು. 
ಆದುದರಿಂದ ದಿಕ್ಬಾಲರೂಪನಾದ ರಾಜನಿಗೆ ಅಶೌಚವು ಇಚ್ಛಾವಶವಾಗಿದೆ. 


ಉದ್ಯತೈರಾಹವೇ ಶಸ್ತ್ರೈಃ ಕ್ರತ್ರಥರ್ಮಹತಸ್ಯಿ ಚ | 
ಸದ್ಯಃ ಸಂತಿಷ್ಮತೇೇ ಯಜ್ಞ ಸ್ತಥಾಶೌಚಮಿತಿ ಸ್ಥಿತಿ8॥1 ೯೮ 


ಯುದ್ಧದಲ್ಲಿ ಶಸ್ತ್ರಹತನಾದರೆ ಸಕಲಯಜ್ಞಗಳೂ ಪೂರ್ಣವಾದಷ್ಟು 
ಫಲ ಉತ್ಸನ್ನವಾಗುವುದು. ಅಶೌಚವೂ ಅದರಂತೆ ಸಮಾಪ್ತವಾಗುವುದು. 


ವಿಪ್ರಃ ಶುಧ್ಯ ತ್ಯ ಪಃ ಸ್ಪೃಷ್ಟಾ ಕ್ಷತ್ರಿಯೋ ಮಾಹನಾಯಂಧರಂ ! 
ವೈಶ್ಯಃ ಪ್ರತೋದಂ ರಶ್ಮೀನ್ವಾ ಯಸ್ಟಿಂ ಶೂದ 8 ಕೃತಶ್ರಿಯಃ | ೯೯ 


ಚತುರ್ವರ್ಣದವರು ಅವರವರ ವಿಧಿಯಂತೆ ಮೃತನ ಉತ್ತರಕ್ರಿಯೆ 
ಯನ್ನು ಮಾಡಿದ ಮೇಲೆ ಅವರು ಕ್ರಮವಾಗಿ ನೀರನ್ನು ರಥಶಸ್ತ್ರಗಳನ್ನು, 
ದನ ಹೊಡೆಯುವ ಕೋಲನ್ನು, ಬಿದಿರಿನ ದೊಣ್ಣೆಯನ್ನು ಮುಟ್ಟಿದರೆ ಶುದ್ಧಿ 
ಯೊಂಟಾಗುವುದು, ವಮೂಯುವುದು ಕೂಡದು. 


ಅಧ್ಯಾಯ: ೫] ಮನುಸ್ಮೃತಿ ಪಿಪಿಟಿ 


ಏತದ್ಮೋಭಿಹಿತಂ ಶೌಚಂ ಸಸಿಂಡೇಷು ದ್ವಿಜೋತ್ತವರಾ॥ | 
ಅಸಂಪಿಡೇಷು ಸರ್ವೇಷು ಪ್ರೇಕಶುದ್ಧಿಂ ನಿಬೋಧತ! ೧೦೦ 


ಇಲ್ಲಿಯವರೆಗೆ ಸಪಿಂಡರು ಶುದ್ಧರಾಗುವ ಬಗೆಯನ್ನುವಿವರಿಸಿದ್ದಾಯಿತು. 
ಇನ್ನು ಮೇಲೆ ಸೋದಕರು ಶುದ್ಧರಾಗಲಿರುವ ವಿಧಿಯನ್ನು ಕೇಳಿರಿ. 


ಅಸಪಿಂಡಂ ದ್ವಿಜಂ ಪ್ರೇತಂ ವಿಪ್ರೋ ನಿರ್ಣ್ಯತ್ಯ ಬಂಧುವತ್‌ | 
ವಿಶುಧ್ಯತಿ ತ್ರಿರಾತ್ರೇಣ ಮಾತುರಾಪ್ತಾಂಶ್ಚ ಬಾಂಧವಾನ್‌ 1 ೧೦೧ 


ಸೋದಕರು ಮೃತನನ್ನು ಪ್ರೀತಿಪೂರ್ವಕವಾಗಿ ನೆಂಟನಂತೆ ಔರ್ಧ್ವ 
ದೇಹಿಕ ಕ್ರಿಯೆಗಳಿಂದ ಸಂಸ್ಕರಿಸಬಹುದು. ಪುಣ್ಮವಿಲ್ಲ ಕರ್ತವ್ಯ ಮಾತ್ರ. 
ಆಗ ಶ್ರಿರಾತ್ರಾಶೌಚ. ತಾಯಿಯ ನಿಕಟ ಬಂಧುಗಳನ್ನು ಇದೇ ರೀತಿ ಸಂಸ್ಕರಿಸ 
ಬಹುದು. 

ಯದ್ಯನ್ನ ಮತ್ತಿ ತೇಷಾಂ ತು ದಶಾಹೇನೈವ ಶುಧ್ಯತಿ | 

ಅನದನ್ನನ್ನ ಎಂಹ್ಲೆ ನ ನ ಚೇತ್ತಸ್ಮಿನ್‌ ಗೃಹೇ ವಸೇತ್‌ | ೧೦೨ 


ಮೃತಗೃಹದ ಅನ್ನ ಭೋಜನ ಮಾಡಿದರೆ ದಶಾಹಾಶೌಚವು. 
ಆಶೌಚಾನ್ನ ಸ್ವೀಕರಿಸದೆ ಗೃಹವಾಸ ಮಾಡದೆ ಶವಸಂಸ್ಕಾರ ಮಾಡಿದರೆ 
ಕೂಡಲೇ ಅಶೌಚ ನಿವೃತ್ತಿಯು. 

ಅನುಗಮ್ಮೇಚ್ಛಯಾ ಪ್ರೇಶಂ ಜ್ಞಾತಿಮಜಚ್ಚ್ವಾತಿಮೇವ ಚ | 

ಸ್ಲಾತ ಸಚೈಲಃ ಸ್ಪಷ್ಟ್ಟಾಗ್ನಿಂ ಘೃತಂ ಪ್ರಾಶ್ಶ ವಿಶುಧ್ಮತಿ ॥ ೧೦೩ 

ಪ್ರೀತಿಯಿಂದ ಪ್ರೇತಪ್ರಯಾಣದಲ್ಲಿ ಸಹಪ್ಪಯಾಣ ಮಾಡಿದರೆ ಉಟ್ಟ 
ಬಟ್ಟೆ ಸಹಿತ ಮಿಂದು ಅಗ್ನಿಸ್ಪರ್ಶ ಮಾಡಿ ತುಪ್ಪತಿನ್ನಬೇಕು. ಆಗ ಶುದ್ಧಿಯು. 
ಮೃತನು ತನ್ನ ಸಪಿಂಡನಾಗಲಿ, ಬೇರೆಯವನಾಗಲಿ ಇದೇ ನಿಯಮವು. 


ನ ವಿಪ್ರಂ ಸ್ಪೇಷು ತಿಸ್ಮ ಕ ಮ್ಯುತಂ ಶೂದ್ರೇಣ ನಾಯಯೇೋತ್‌ ! 
ಅಸ್ವರ್ಗ್ಯ್ಯಾ ಹ್ಯಾಹಂತಿಃ ಸಾ ಸ್ಕಾಚ್ಛೂಪ್ರಸಂಸ್ಪರ್ಶದೂಹಿತಾ॥ ೧೦೪ 


ಮೃತನ ಸಮಾನರೇ ಶವಸಂಸ್ಕಾರ ಮಾಡಬೇಕು. ಬೇರೆಯವರು 
ಮಾಡಿದರೆ ವಿಷ್ಟಲ. 


೨೨೨ ಮನಸ್ಮ್ಮತಿ [ ಅಧ್ಯಾಯ; 8 


ಜ್ಞಾನಂ ತಪೋಗ್ನಿರಾಹಾರೋ ವುನ್ಮನೋ ವಾರ್ಯುಪಾಂಜನಂ | 
ವಾಯಂಂ8 ಕರ್ಮಾರ್ಕಕಾಲೌ ಚ ಶುಜ್ಧೇಃ ಕತೃಣಿ ದೇಹಿನಾಂ! ೧೦೫ 


ಜ್ಞ್ಯಾನ, ತಪಸ್‌, ಆಹಾರ, ಮಣ್ಣು, ಮನಸ್ಸು, ಅಗ್ನಿ, ನೀರು ಸವರು 
ವುದು, ವಾಯು, ಕರ್ಮ, ಸೂರ್ಯ, ಕಾಲ ಈ ವಸ್ತುಗಳು ಬೇರೆ ಬೇರೆ 
ಸಂದರ್ಭದಲ್ಲಿ ಶುದ್ಧಿಕಾರಕಗಳು. ಜ್ಞಾನವು ಮನಸ್ಸಿಗೆ, ತಪಸ್ಸು ದೇಹ- 
ಮನಸ್ಸುಗಳಿಗೆ, ಉಚಿತಾಹಾಕವು ಕರುಗಳಿಗೆ, ಲೋಹಪಾತ್ರೆಗಳಿಗೆ ಮಣ್ಣು, 
ನೀರು ಮಣ್ಣಿನ ಪಾತ್ರೆಗೆ, ಬೆಂಕಿ ಗೋಡೆ-ನೆಲಗಳಿಗೆ ಸುಣ್ಣ ಸಗಣಿ 
ಬಳಿಯುವುದು, ದಾರಿ ಆಕಾಶಗಳಿಗೆ ವಾಯು, ಪುಣ್ಯಲೋಕಗಳಿಗೆ ಯಜ್ಞವು 
ಅಶುಚಿದರ್ಶನಕ್ಕೆ ಸೂರ್ಯನು, ಶುದ್ಧೀಕರಗಳು. 


ಸರ್ವೇಷಾಮೇವ ಶೌಚಾನಾವಂರ್ಥಶೌಚಂ ಪರಂ ಸ್ಮೃತಂ ! 
ಯೋರ್ಥೇ ಶುಚಿರ್ಹಿ ಸ ಶುಚಿರ್ನ ಮೃಜ್ವಾರಿಶಂಚಿಃ ಶುಚಿಃ |. ೧೦೬ 


ಶುದ್ಧಿಗಳಲ್ಲಿ ಹಣದ ಶುದ್ಧಿಯು ಮುಖ್ಯವು. ಸಾಬೂನು, ಸುಗಂಧ, 
ನೀರು, ಮಣ್ಣುಗಳಿಂದ ಮೈ-ಮಂಡೆ ಬಟ್ಟೆ-ಬರೆ ಶುಚಿಯಾದರೆ ಅವನು ಶುದ್ಧ 
ನಲ್ಲ. ಪರಪೀಡೆಯಿಲ್ಲದೆ ನ್ಯಾಯವಾಗಿ ಧನಾರ್ಜನೆ ಮಾಡುವುದು ಜೀವನದ 
ಶುಚಿಯಿ. ಬಹುಜನರು ಧನಶುಚಿಯನ್ನು ಸುಲಭವಾಗಿ ಕಳೆದುಕೊಂಡು 
ಇತರ ಜನರ ಸಂಬಂಧಕ್ಕೆ ಅಸಹ್ಮರಾಗುತ್ತಾರೆ. ಇದು ಈ ಕಾಲದ ಸಾಮಾನ್ಯ 
ಪ್ರತ್ಮುದಾಹರಣೆ. 


ಕ್ಸಾಂತ್ಕಾ ಶುಧ್ಯಂತಿ ವಿದ್ವಾಂಸೋ ದಾನೇನಾಕಾರ್ಯಕಾರಿಣಃ | 
ಪ್ರಚ್ಛನ್ನಪಾಪಾ ಜಪ್ಕೇನ ತಪಸಾ ದೇವವಿಶ್ತಮಾ8॥ ೧೦೭ 


ವಿದ್ವಾಂಸರು ತಾಳ್ಮೆಯಿಂದ, ಅಕಾರ್ಯ ಮಾಡಿದವರು ದಾನದಿಂದ, 
ಗುಟ್ಟಾಗಿ ಪಾಪಮಾಡಿದವರು ಜಪದಿಂದ, ದೇವಜ್ಞರು ಚಾಂದ್ರಾಯಣಾದಿ 
ತಪಸ್ಸುಗಳಿಂದ ಶುದ್ಧರಾಗುತ್ತಾರೆ. 


ಮೃತ್ತೋಯ್ಯೈಃ ಶುಧ್ಯತೇ ಶೋಧ್ಯಂ ನದೀ ವೇಗೇನ ಶುಧ್ಯತಿ ! 
ರಜಸಾ ಸ್ತ್ರೀ ಮನೋದುಷ್ಟಾ ಸನ್ಮಾ ಸೇನ ದ್ವಿಜೋತ್ತಮ 1. ೧೦೮ 


ಅಧ್ಯಯ ; ೫] ಮನುಸ್ಮೃತಿ ಪಿತ 


ಬಟ್ಟೆ ಪಾತ್ರೆಗಳು ನೀರು ಮಣ್ಣುಗಳಿಂದ ತೊಳೆದು, ನದಿಯು ನೀರಿನ 
ಓಟದಿಂದ, ಮಾನಸ ವೃಭಿಚಾರವು ರಜಸ್ಸಿನಿಂದ, ದಿ ಿಜೋತ್ತಮನು ಸನ್ಯಾಸ 
ದಿಂದ, ಶುದ್ಧರಾಗುವರು. 


ಅದ್ಭಿರ್ಗಾತ್ರಾಣಿ ಶುಧ್ಯಂತಿ ಮನಃ ಸತ್ಯೇನ ಶುಧ್ಯತಿ | 
ನಿದ್ಯಾತಪೋಭ್ಯಾಂ ಭೂತಾತ್ಮಾ ಬುದ್ಧಿ ಜ್ಞಾನೇನ ಶುಧ್ಯತಿ ! ೧೦೪೯ 
ದೇಹವು ನೀರಿನಿಂದ, ಮನಸ್ಸು ಸತ್ಯದಿಂದ, ಜೀವಾತ್ಮನು ಆತ್ಮಜ್ಞಾನ 
ತಪಸ್ಸುಗಳಿಂದ, ವಿರುದ್ಧಜ್ಞಾನವು ಯಥಾರ್ಧ ಜ್ಞಾನದಿಂದ, ಶುದ್ಧವಾಗು 
ವುದು. 
ಏಷ ಶೌಚಸ್ಯ ವಃ ಪ್ರೋಕ್ತಃ ಶಾರೀರಸ್ಯ ವಿನಿರ್ಣಯಃ | 
ನಾನಾವಿಧಾನಾಂ ದ್ರವ್ಯಾಣಾಂ ಶುದ್ಧೇಃ ಶೃಣಾತ ನಿರ್ಣಯಂ! ೧೧೦ 
ದೇಹ ಅದರೊಳಗಿನ ಮನಸ್ಸು__ಆತ್ಮಗಳ ಶುದ್ಧಿ ಪ್ರಕಾರವು ಜ್ಞಾತ 
ವಾಯಿತು. ಇತರ ನಾನಾ ದ್ರವ್ಯಗಳ ಶುದ್ಧಿಯು ಹೇಳಲ್ಪಡುವುದು. 
ತೈಜಸಾನಾ: ವುಣೀನಾಂ ಚ ಸರ್ವಸ್ಕಾ ಶ್ಶನಂಯಸ್ಕ ಚ | 
ಭಸ್ಕನಾದ್ದಿರ್ಮ೯ದಾ ಚೈವ ಶಂದ್ದಿರುಕ್ತಾ ಮನೀಷಿಭಿಃ | ೧೧೧ 
ಲೋಹಗಳು, ಮಣಿಗಳು, ಕಲ್ಲಿನವುಗಳು-ಬೂದಿ, ನೀರು, ಮಣ್ಣುಗ 
ಳಿಂದ ಉಜ್ಜಿ ತೊಳೆದರೆ ಶುದ್ಧವಾಗುವುವು. 
ನಿರ್ಲೇಸಂ ಕಾಂಚನಂ ಭಾಂಡಮದ್ಭಿರೇವ ವಿಶುಧ್ಯತಿ | 
ಅಬ್ಬ ಮಶ್ಮಮುಯಂ ಚೈವ ರಾಜತಂ ಚಾನುಪಸ್ಯತಂ 1 ೧೧೨ 
ಕೊಳೆ ಮೆತ್ತದ ಚಿನ ಸ, ಶಂಖ, ಕವಡೆ, ಕಲ್ಲಿನದು, ಬೆಳಿ ಯದು ಎಲ್ಲ ರೇಖೆ 
ಎಳೆದು ಕೊಳೆ ನಿಲ್ಲುವಂತೆ ಮಾಡದಿದ್ದರೆ ಬರಿ ನೀರಿನಿಂದ ಶುದ್ಧವಾಗುವುವು. 
ಅಪಾಮಗ್ದೇಶ್ಸ ಸಂಯೋಗಾದ್ಧೈ ವಂ ರೌಸ್ಯಂ ಚ ನಿರ್ಬಭಾ | 
ತಸ್ಮಾತ್ತಯೋಃ ಸ್ವಯೋನ್ಯ್ಯೈವ ನಿರ್ಣೇಕೋ ಗುಣವತ್ತರಃ | ೧೧ 


ಚಿನ್ನ-ಬೆಳ್ಳಿಯು ನೀರು-ಬೆಂಕಿಯಿಂದ ಜನಿಸಿದೆ. ಆದುದರಿಂದ ಅವುಗಳ 
ಮೂಲದ್ರವ್ಯದಿಂದ ಶುದ್ಧಿಯು ಉತ್ತಮ. 


೨೨೪ ಮನುಸ್ಮೃತಿ [ ಅಧ್ಯಾಯ : ೫ 


ತಾಮ್ರಾಯಃಕಾಂಸ್ಯರೈತ್ಯಾನಾಂ ತ್ರಪುಣಃ ಸೀಸಕಸ್ಕ ಚೆ | 
ಶೌಚಂ ಯಥಾರ್ಹಂ ಕರ್ತವ್ಯಂ ಕ್ಸಾರಾಮ್ಸ್ಹೋದಕವಾಲಭಿಃ | ೧೧೪ 


ತಾಮ್ರ, ಕಬ್ಬಿಣ, ಕಂಚು, ಹಿತ್ತಾಳಿ, ಸೀಸ, ತವರಗಳ ಪಾತ್ರೆ ಮುಂತಾ 
ದುದು ಬೂದಿ, ಹುಳಿ, ನೀರುಗಳಿಂದ ಶೋಧ್ಯವಾಗಿದೆ. 


ದ್ರವಾಣಾಂ ಚೈವ ಸರ್ವೇಷಾಂ ಶುದ್ಧಿರುತ್ಸ ವನಂ ಸ್ಮೃತಂ ! 
ಪ್ರೋಕ್ಷಣಂ ಸಂಹತಾನಾಂ ಚ ದಾರವಾಣಾಂ ಚ ತಕ್ಷಣಂ |. ೧೧೫ 


“J? 


ಬಟ್ಟೆ-ದರ್ಭೆ ಸರಿಗೆ ಜಾಲರಿಗಳಿಂದ, ಹಾಸುಗೆಗೆ ಪ್ಲೊ ಶ್ರೀಕ್ಷಣ, ಮರದ ಸಾಮಾ 
ನನ್ನು ಗೀಸುಳಿ ಹೊಯ್ಸೆ ಕಾಗದಗಳಿಂದ ಕಿತ್ತಿತೆಗೆದು ಶೋಧಿಸಬಹುದು. 


ತುಪ್ಪ, ಎಣ್ಣೆ, ನೀರು ಶುದ್ಧವಾಗಲು ಸೋಸುವುದು, ಆರಿಸುವುದು, 


ಮಾರ್ಜನಂ ಯಜ್ಞ ಪಾತಾಣಾಂ ಪಾಣಿನಾ ಯಜ್ಞ ಕರ್ಮಣಿ 
ಚವಮಂಸಾನಾಂ ಗೃಹಾಣಾಂ ಚ ಶುದ್ಧಿ 8 ಪ್ರಕ್ಲಾಲನೇನ ಕ01 ೧೧೬ 


ಯಜ್ಞಪಾತ್ರಗಳಾದ ಚಮಸ, ಗ್ರಹಗಳನ್ನು ನೀರಿನಿಂದ ತೊಳೆದು 
ದರ್ಭೆಯಿಂದ ಮಾರ್ಜನ ಮಾಡಿದರೆ ಶುದ್ಧಿಯಾಗುವುದು. 


ಚರೂಹಾಂ ಸ್ರು೯5* ಸ್ರುವಾಣಾಂ ಚ ಶುದ್ದಿರುಷ್ಲೇನ ವಾರಿಣಾ | 
ಸ್ಫ್ಯಶೂರ್ಪಕಕಟಾನಾಂ ಜೆ ಮುಸಲೋಲೂಖಲಸ್ಯ wl 00೩ 


ಸ್ತುಕ್‌, ಸುವ, ಸ್ಯ, ಶೂರ್ಪ, ಶಕಟಿ, ಒನಕೆ ಒರಳು ಇವುಗಳನ್ನು 


ಬಿಸಿನೀರಿನಿಂದ ತೊಳೆದು ಶುಚಿಗೊಳಿಸುವುದು. 

ಅದ್ಭಿ ಸ್ತು ಪ್ರೋಸ್ಷಣಂ ಶೌಚಂ ಬಹೂನಾಂ ಧಾನ್ಯವಾಸಸಾಂ | 

ಪ್ರಕ್ಷಾಲನೇನ ತ್ವಲ್ಪಾನೂವಮಂದ್ಧಿಃ ಶೌಚಂ ವಿಧೀ(ಯಂತೇ 1. ೧೧೮ 

ತುಂಬ ಕಾಳು, (ಧಾನ್ಯರಾಶಿ) ಬಟ್ಟೆ ಇವುಗಳನ್ನು ಪ್ರೋಕ್ಸಿಸಿದರೆ 
ಶುದ್ಧಿಯು. ಕಾಳು (ಧಾನ್ಯ) ಬಟ್ಟೆ ಕಡಿಮೆಯಿದ್ದರೆ ಕೊಳೆಯು 
ವುದು. 


ಜೇಲವಚ್ಚರ್ಮಣಾಂ ಶುದ್ದಿರ್ವೈದಲಾನಾಂ ತಥೈವ ಚ! 
ಶಾಕೆಮೂಲಫಲಾನಾಂ ಚ ಧಾನ್ಮಸ್‌ಚ್ಛುದ್ದಿ ರಿಷ್ಕತೇಗ ೧೧೯ 


೧ಿಜ-ಅಧ್ಯಾಯ : ೫] ಮನಂಸ್ಮೃೃತಿ ೨೨೫ 


ಚರ್ಮ, ಸಿಗುಳು ಹೆಣೆದು ಮಾಡಿದ ಎಲ್ಲ ವಾತ್ರೆ ಇವುಗಳನ್ನು ಬಟ್ಟೆ 
ಯಂತೆ ಶುಚಿಗೊಳಿಸುವುದು. ತರಕಾರಿ, ಗೆಣಸು, ಹಣ್ಣುಗಳನ್ನು ಧಾನ್ಮದಂತೆ 
ಶುಚಿಗೊಳಿಸುವುದು. ಬಟ್ಟೆ ಮತ್ತು ಧಾನ್ಯಗಳ ಶುದ್ದಿ ವಿಧಾನವು ಹಿಂದೆ 
ಇದೆ, 


ಕೌಶೇಯಾಪಿಕಯೋರೂಪೈಃ ಕಂತಪಾನಾವಂರಿಷ್ಟಕೈಃ 1 
ಶ್ರೀಫಲೈ ರಂಶುಸಟ್ಟೂನಾಂ ಕ್ರೌಮಾಣಾಂ ಗೌರಸರ್ಹಪೈಃ 1 ೧೨೦ 


ಮೊಟ್ಟೆಯ ಉಣ್ಣೆಯ ಬಟ್ಟೆಗಳನ್ನು ಕ್ಷಾರವಾದ ಮಣ್ಣಿನಿಂದ, ನೇಪಾಳೆ 
ಕಂಬಳಿಯನ್ನು ಅರಿಷ್ಟ ಚೂರ್ಣಗಳಿಂದ, ಅಂಶುಪಟ್ಟಿಗಳನ್ನು ಬೆಲ್ಲಪತ್ರೆ 
ಬಿಲ್ವಪತ್ರ ಹಣ್ಣಿನ ನೀರಿನಿಂದ, ನಾರಿನ ತೊಗಟೆಯ ಬಟ್ಟೆಗಳನ್ನು ಬಿಳಿಸಾಸುವೆ 
ಹಿಟ್ಟಿನ ನೀರಿನಿಂದ ತೊಳೆದು ಶೋಧಿಸುವುದು. 


ಕ್ಷೌಮವಚ್ಛಂಖಶೃಂಗಾಣಾನಸ್ಥಿದಂತವಂಯಸ್ಯ ಚ! 
ಶುದ್ಧಿರ್ಪಿಜಾನತಾ ಕಾರ್ಯಾ ಗೋನಮೂತ್ರೆೇೇಹೋದಕೇನ ಪಾ ೧೨೧ 


ಶಂಖ, ಕೊಂಬು, ಆನೆ ದಂತ ಇವುಗಳ ಸಾಮಗ್ರಿಯನ್ನು ಬಿಳಿಸಾಸುವೆ 
ಹಿಟ್ಟನ್ನು ಗೋಮೂತ್ರ, ತಿಳಿನೀರು ಯಾವುದರಲ್ಲಾದರೂ ಕದಡಿ ತೊಳೆಯ 
ಬೇಕು. 


ಪ್ರೋಕ್ಷಣಾತ್ರೃ ಣಕಾಸ್ಕಂ ಚ ಪಲಾಲಂ ಚೈವ ಶುಧ್ಯತಿ | 
ಮಾರ್ಜನೋಪಾಂಜನೈವೈೇಶ್ಶ ಪುನಃಪಾಕೇನ ಐವಿ ನ್ಮಯಂ ॥ ೧೨೨ 


ಹುಲ್ಲು, ಕಟ್ಟಿಗೆ ಮುಂತಾದುದು ಜಲವ್ರೋಕ್ಷಣದಿಂದ ಶುದ್ಧವಾಗು 
ವುದು, ಮನೆಯನ್ನು ಗುಡಿಸಿ, ಸಾರಿಸ್ಕಿ ಬಳಿದು ಶುದ್ಧ ಮಾಡುವುದು, 
ಮಣ್ಣಿನ ಪಾತ್ರೆಯನ್ನು ಸುಡುವುದು. ಇದರಿಂದ ಶುದ್ಧಿಯು. 


ಮದ್ಯೈರ್ಮೂತೆ ಃ ಪುರೀಷೈರ್ವಾ ಹ್ಮೀವನೈಃ ಪೂಯಶೋಣಿಕೈಃ | 
ಸಂಸ್ಸೃಷ್ಟಂ ನೈನ ಶುಧ್ಯೇತ ಪುನೇಪಾಕೇನ ಮೃನ್ಮಯ:ಂ | ೧೨೩ 


ಮಣ್ಣಿನ ಪಾತ್ರೆಯು ಕಳ್ಳು, ಮಲ-ಮೂತ್ರ, ಉಗುಳು, ಕೀವು-ರಕ್ತ 


೨.೨೬ ಮನುಸ್ಮೃತಿ [ ಅಧ್ಯಾಯ: ೫ 


ಗಳಿಂದ ಲಿಪ್ತವಾಗಿ ಮಲಿನವಾದರೆ ಅಗ್ನಿದಾಹದಿಂದಲೂ ಶುದ್ಧಿಯಾಗದು. 
ನಾಶಪರಿತ್ಕಾಗಗಳು ಕರ್ತವ್ಯ. 


ಸವ್ಮ್ಮಾರ್ಜನೋಪಾಂಜನೇನ ಸೇಕೇನೋಲ್ಲೇಖನೇನ ಚ | 
ಗವಾಂ ಚ ಪರಿವಾಸೇನ ಭೂಮಿಃ ಶುಧ್ಯತಿ ಪಂಚಭಿಃ! ೧೨೪ 


ನೆಲವನ್ನು ಐದು ರೀತಿಯಿಂದ ಶುಚಿಗೊಳಿಸಬಹುದು. ಗುಡಿಸುವುದು, 
ಸಾರಿಸುವುದು-ಲೇಪಿಸುವುದು, ನೀರು-ಗೋಮೂತಶ್ರಗಳಿಂದ ತೊಳೆಯುವುದು, 
ಕಿತ್ತು ತೆಗೆಯುವುದು, ಗೋವಾಸ ಇವುಗಳು, ವೃತ್ಶೇಕ ಶುದ್ಧಿ ಸಾಧನಗಳು. 
ಸಂದರ್ಭಾನುಸಾರ ಉಪಯೋಗ. 


ಪಕ್ಷಿಜಗ್ಗಂ ಗವಾಘತತಮವಧೂತಮಂನಶ್ಷುತಂ | 
ದೂಷಿತಂ ಶೇಶಕೀಟೈಶ್ಚ ಮೃತ್ರಕ್ಷೇಪೇಣ ಶುಧ್ಯತಿ 1 ೧೨೫ 


ಹಕ್ಕಿತಿಂದದ್ದು, ಆಕಳು ಮೂಸಿದ್ದು, ಕಾಲಿನಿಂದ ಒದೆದದ್ದು, ಉಗು 
ಳಿದ್ದು, ಕೂದಲು ಕೀಟಗಳುಳ್ಳದ್ದು ಅಂತಹ ಆಹಾರವನ್ನು ಅಷ್ಟು ಭಾಗ 
ಎಸೆದು ಬಿಡುವುದು. 


ಯಾವನ್ನಾ ಪೈತ್ಯಮೇಧ್ಭಾಕ್ತಾದ್ದಂಧೋ ಲೇಪಶ್ಚ ತತ್ಸುತಃ | 
ತಾವನ್ಮೈದ್ವಾರಿ ಚ.ದೇಯಂಂ ಸರ್ವಾಸು ದ್ರವ್ಯಶುದ್ಧಿಷು lI ೧೨೩೬ 


ಕೊಳಕಾದುದು ಪೂರ್ಣಹೋಗಿ ದುರ್ಗಂಧ ತೊಲಗುವ ತನಕ ನೀರು 
ಮಣ್ಣಿನಿಂದ ಉಜ್ಜಿ ತೊಳೆಯಬೇಕು. ಮುಟ್ಟಿದರೆ ಸಾಲದು. ಎಲ್ಲ ದ್ರವ್ಯ 
ಶುದ್ಧಿ ಮಾನವು ಈ ಪ್ರಕಾರ. 


ತ್ರೀಣಿ ದೇವಾಃ ಪವಿತ್ರಾಣಿ ಬ್ರಹ್ಮಣಾನಾಮಕಲ್ಪಯನ್‌ | 
ಅದೃಷ್ಟಮದ್ಭಿರ್ನಿರ್ಣಿಕ್ತಂ ಯಚ್ಚ ವಾಚಾ ಪ್ರಶಸ್ಯತೇ 1 ೧೨೭ 


ಮೂರು ಶುದ್ಧಿ ವಿಧಾನವು ದೇವಕೃತವು. ಕೊಳಕಾದುದು ತಿಳಿಯ 
ದಂತಿರುವುದು, ನೀರಿನಿಂದ ತೊಳೆಯುವುದು, ಅದು ಶುದ್ಧವೆಂದು ಅನ್ಕಜನರ 
ವಚನ. ಹೀಗೆ ಶುದ್ಧಿ ನಿಶ್ಚಯವಾಗುವುದು. 


ಅಧ್ಯಾಯ : ೫] ಮನುಸ್ಮೃತಿ ೨೨೭ 


ಅ ಶುದ್ಧಾ ಭೂಮಿಗತಾ ವೈತೃಪಷ್ಟ್ಯಂ ಯಾಸು ಗೋರ್ಭವೇರ್ತ | 
ಅವ್ಕಾಸಪ್ತಾ ಶ್ಲೇದಮೇಥ್ಯೇನ ಗಂಥವರ್ಣರಸಾಸ್ವಿ ತಾಃ 1! ೧೨೮ 


ಯಾವುದೇ ಒಂದು ಕಡೆ ಇದ್ದ ನೀರು ವರಿಗ್ರಾಹ್ಮವೆಂದು ಹೀಗೆ 
ನಿರ್ಣೈಸಬೇಕು. ಆ ನೀರು ಒಂದು ಹಸು ಬಾಯಾರಿದಾಗ ಕುಡಿದುಬಿಡುವಷ್ಟು 
ನಂಗ ಒಂದು ಕೊಡ (ಮಣ) ಕೈ ಕಡಿಮೆಯಿಲ್ಲದಷ್ಟು ಇರಬೇಕು. ಮತ್ತು. 
ಆ ನೀರು ಬಣ್ಣ, ಪರಿಮಳ, ರುಚಿ, ಮಲಗಳಿಂದ ಕಿಟ್ಟಿ ರಬಾರದು. ಅಂತಹ 
ನೀರನ್ನು ಎಲ್ಲಿದ್ದ ರೂ ವರಿಶುದ್ಧ ವೆಂದು ಸಿ ್ಯೀಕರಿಸಬಹು 11 


ನಿತ್ಯಂ ಶುದ್ಧ 8 ಕಾರುಹಸ್ತಃ ಪ್ರಣ್ಯೇ ಯಚ್ಚ ಪ್ರಸಾ:ತಂ! 
ಬ್ರಹ್ಮ ಚಾರಿಗತಂ ಭೈೈಸ್ಷಂ. ನಿತ್ಯಂ ಮೇಧ್ಯಮಿತಿ ಸ ಸತಿ | ೧೨೯ 


ಕಸುಬುದಾರರು ಅಂಗಡಿಯಲ್ಲಿ ಮಾರಾಟಕೆ ಸ ಹರವಿದುದು, ಬ್ರಹ್ಮಚಾರಿ 
ಕೈಯ ಭಿಕ್ಷಾನ್ನ ಇದೆಲ್ಲ ವವಿತ್ತವು. "ಮೂಲಾಕಾ ಮಾಡಿದ ಮೇಲೆ ಅನೇಕರು 
ಮುಟ್ಟಿ ನೋಡಿದ ಅಂಗಡಿ ಸಾಮಾನು ಚನ ಕೈಯ ಭಿಕ್ಷಾನ್ನಗಳು 
ಅಶುದ್ಧ ಗಳಲ್ಲ. 


ನಿತ್ಯಮಾಸ್ಕಂ ಶುಚಿ ಸ್ತ್ರೀಣಾಂ ಶಕುನಿಃ ಫಲಪಾತನೇ | 
ಪ್ರಸ್ತ್ರವೇ ಚ ಶುಚಿರ್ವತ್ಸಃ ಶ್ವಾ ನ್ಯುಗಗ್ರಹಣೇ ಶುಚಿಃ |. ೧೩೦ 


ಬೇಟೆಯನಾಯಿ, ಹಣ್ಣು ಬೀಳಿಸುವ ಹಕ್ಕಿ ಮೊಲೆ ತಿಂದು ಹಾಲು 


ಇಳಿಸುವ ಕರು, ಸ್ತ್ರೀಮುಖ ಇವು ಯಾವಾಗಲೂ ಶುಚಿ ಎಂದು ಶಾಸ್ತ್ರ 
ಮರ್ಯ್ಯದೆಯು. 


ಶ್ವಭಿರ್ಸತಸ್ಯ ಯನ್ಮಾಂಸ೦ ಶುಚಿ ತನ್ಮನಂರಬ್ರಷೀತ್‌ | 
ಕ್ರವ್ಯಾ ದ್ಧಿಶ್ಚ ಹೆತಸಾ ನೈ)ಶ್ರ ಂಡಾಲಾದ್ಮೈ ಶ್ಚ ದಸ್ಯೂಭಿ ೧೩೧ 


ನಾಯಿಕೊಂದ ಮೃಗದ ಮಾಂಸ, ಮಾಂಸಾಹಾರಿಗಳು ತಿಂದುಳಿದ 
ಮಾಂಸ, ಮಾಂಸಾಹಾರಿ ಮನುಷ್ಯರು ಸಂಗ್ರಹಿಸಿದ ಮಾಂಸ ಎಲ್ಲ ಶುಚಿಯು. 


ಊರ್ಧ್ವಂ ನಾಭೇರ್ಯಾನಿ ಖಾನಿ ತಾನಿ ಮೇಧ್ಯಾನಿ ಸವ; ಶಃ ॥ 
ಯಾನ್ಕಧಸ್ತಾನ್ಯಮೇಧ್ಯಾನಿ ದೇಕಾಚ್ಟೈ ವ ಮಲಾಶ್ಚ್ರ್ಯು3ಾ8 1 ೧೩೨ 


ಪಿ೨೮ ಮನುಸ್ಮೃತಿ [ ಅಧ್ಯಯ ; ೫ 


ಹೊಕ್ಕುಳಿನ ಮೇಲೆ ದೇಹದ ಇಂದ್ರಿಯಗಳು ಮೇಧ್ಯ. ಕೆಳಗಿನವು 
ಅಮೇಧ್ಯ. ಮಲಗಳು ಶರೀರದಲ್ಲಿರುವಾಗ ಅಮೇಧ್ಮವಲ್ಲ ಇದೊಂದು 
ವಿಭಾಗವು. 

ಪುಕ್ಷಿಕಾ ವಿಸ್ರುಸಶ್ಫಾ ಯಾ ಗೌಂಶ್ಚಃ ಸೂರ್ಯರಶ್ಮಯಂಃ | 

ರಜೋ ಭೂರ್ವಾಯುಿರಗ್ನಿಪ್ಚ ಸ್ಪರ್ಶೇ ಮೇಧ್ಯಾಪಿ ನಿರ್ದಿಶೇತ ॥ ೧೩ 

ನೊಣ, ಬಾಯಿಂದ ಹಾರಿದ ಹನಿ, ನೆರಳು, ಗೋ, ಕುದುರೆ, ಸೂರ್ಮ 
ರಶ್ಮಿ, ಧೂಲಿ, ಭೂಮಿ, ವಾಯು, ಅಗ್ನಿ ಇವು ಎಂದೂ ಅಸ್ಚ ಶ್ಶ, ಮಲಿನ 
ಆಗುವುದಿಲ್ಲ. 

ವಿಜ್ಮೂತ್ರೋತ ರ್ನಶುಧ್ಯರ್ಥಂ ಮೃುದ್ವಾಯ್ಯಾದೇಯಮರ್ಥವತ್‌ | 

ದೈಹಿಕಾನಾಂ ಮಲಾಎ.೦ ಚ ಶುದ್ಧಿ ಷು ದ್ವಾದಶಸ್ಥಪಿ I ೧೩೪ 

ಪುಲದ್ವಾರಗಳ ಪರಿಶುದ್ಧಿಯು ಸಾಧಿಕವಾಗುವಷ್ಟು ಧುರ್ಗಂಧನಿವೃತ್ತಿ 


ಯಾಗುವಷ್ಟು (ಮಣ್ಣು) ಶುದ್ಧಮೃತ್ತಿಕೆ ನೀರುಗಳನ್ನು ಉಪಯೋಗಿಸಬೇಕು. 
ಹೇಲೆ ಹೇಳುವ ವಸಾದಿಗಳ ಮಾರ್ಜನೆಗೂ ಇದೇ ರೀತಿಯು. 


ವಸಾ ಶುಕ್ರಮಸೃಜ್ಮಿಜ್ನಾ ಮೂತ)ವಿಟ್‌ ಫಾ ಜಕರ್ಣವಿಹ್‌ | 
ಶ್ಲೇಷ್ಮಾಶ್ರು ದೂಹಿಕಾ ಸ್ಟೇಮೋ ದ್ವಾಜಶೈತೇ ನೃಣಾಂ ಮುಲಾt! ೧೩೫ 


ವಸೆ, ವೀರ್ಯ, ರಕ್ತ, ಮಜ್ಜೆ, ಮೂತ್ರ, ಮಲ, ಸಿಂಬಳೆ, ಕಿವಿಯ 
ಮಲ, ಕಫ, ಕಣ್ಮೀತು, ಕಣ್ಣಿನ ಮಲ, ಬೆವರು ಇವು ಹನ್ನೆರಡು ಮನುಷ್ಯರ 
ಮಲಗಳು. 


ಏಕಾ ಲಿಂಗೇ ಗುದೇ ತಿಸ್ರಸ್ತಥೈಕತ್ರ ಕರೇ ದಶ | 
ಉಭಯೋಃ ಸಪ್ತ ಹಾಠವ್ಕಾ ಮೃದಃ ಶುದ್ಧಿ ಮಭೀ ಪ್ಸತಾ! ೧೩೬ 


ವೃತ್ತಿಕೆಯಿಂದ ದೇಹಶುದ್ಧಿ ಮಾಡುವಾಗ ಸಾಮಾನ್ಯವಾಗಿ ಅಗತ್ಯ 
ವಿದ್ಧಷ್ಟು ದುರ್ಗಂಧ ನಿವೃತ್ತಿಹೊಂದುವಷ್ಟು ಮಣ್ಣಿನ ಮುದ್ದೆ ತಕ್ಕೊಳ್ಳು 
ವುದು. ಭೂಗರ್ಭದ ನುಣುಪಾದ ಮಣ್ಣನ್ನು ಉಪಯೋಗಿಸುವುದು. 
ಬಿಂಗವನ್ನು ಒಂದು ಪಿಂಡದಿಂದ ಗುದವನ್ನು ಮೂರರಿಂದ, ಎಡಗೈಗೆ ಹತ್ತು, 


ಎರಡು ಕೈಗೆ ಏಳು ಹೀಗೆ ಮೃತ್ತಿಕಾ ಸಾಮಾನ್ಯ ಪ್ರಮಾಣವು. 


ಅಧ್ಯಾಯ ೫] ಮೆನೊಸ್ಕ್ಮ ತಿ ಹ 


ಏಿತಚ್ಛ್‌ ಚಂ ಗೃಹಸ್ಥಾನಾಂ ದ್ವಿಗುಣಂ ಬ್ರಹ್ಮಚಾರಿಹಾಂ | 
ತ್ರಿಗುಣಂ ಸ್ಯಾದ್ವನಸ್ಥಾ ನಾಂ ಯತೀನಾಂ ತು ಚತುರ್ಗಣ( | ೧೩೭ 


ಮೇಲೆ ಹೇಳಿದುದು ಗೃಹಸ್ಥ ಶೌಚವಿಧಿ. ಬ್ರಹ್ಮಚಾರಿಯು ಅದರ 
ಇಮ್ಮಡಿ, ವನಸ್ಥರು ಮುಮ್ಮಡಿ, ಯತಿಗಳು ನಾಲ್ವಡಿ ಪ್ರಮಾಣದಲ್ಲಿ ಜಲ 
ಮೃತ್ತಿಕೆಗಳಿಂದ ಶೌಚಮಾಡುವುದು. 


ಕೃತ್ವಾ ಮೂತ್ರಂ ಪುರೀಷಂ ವಾ ಖಾನ್ಕಾಜಾಂತ ಉಸಸ್ಪೃತೇರ್‌ | 
ವೇದಮಧಭ್ಯೇಷ್ಯ ಮಾಣಶ್ಚ ಅನ್ನಮತಶ್ನಂಶ್ಚ ಸರ್ವಬಾ! ೧೩೪ 


ಬ್ರಹ್ಮಚರ್ಯವ್ರತ ಪ್ರಕರಣದಲ್ಲಿ ವ್ರತಾಂಗವಾಗಿ ಒಮ್ಮೆ ಈಗ ಶುಜಿ 
ಗಾಗಿ ಹೀಗೆ. ಎರಡು ಬಾರಿ ಒಂದೇ ವಿಷಯ ಬಂದಿದೆ ಎಂದರೆ ಎಂದೂ 
ಗೃಹಸ್ಥನೂ ಇದಕ್ಕೆ ತಪ್ಪಬಾರದೆಂದರ್ಧ. ವೇದಾಧ್ಯಯನ, ಭೋಜನಗಳೆ 
ಮೊದಲು ಮಲಮೂತ್ತ ವಿಸರ್ಜನೆಗಳ ಬಳಿಕವೂ ಆಚಮನ ಮಾಡಿ ತಲೆಯಲ್ಲಿ 
ರುವ ಮತ್ತು ಕೆಳಗಿನ ಇಂದ್ರಿಯಾಗ್ರಗಳನ್ನು ನೀರಿನಿಂದ ಒದ್ದೆಕ್ಕೆಯಿಂದ 
ಮುಟ್ಟಬೇಕು. ಆಗ ಮನಸ್ಸು-ದೇಹಗಳು ಪ್ರಸನ್ನಗಳಾಗುವುವು. 


ತ್ರಿರಾಚಾಮೇದಪಃ ಪೂರ್ನಂ ದಃ ಪ್ರಮೃಜ್ಯ್ಞಾತ್ತತೋ ಮುಖಂ ! 
aS ೬ 
ತೆ 
ಶಾರೀರಂ ಶೌಚಮಿಚ್ಛನ್‌ಹಿ ಸ್ತ್ರೀ ಶೂದ್ರಸ್ತು ಸಿಕೃತ್ಸಕೃತ್‌ 1! ೧೩೯ 


ದೇಹಶುದ್ಧಿಯಿಂದ ಚಿತ್ತವ್ರಸಾದವಾಗಿ ಕರ್ಮವು ಮನಃ ಸಮಾಧಾನ 
ದಿಂದ ನಡೆದು ಪೂರ್ಣಫಲದಾಯಕವಾಗುವ ಈ ಆಚಮನ ಹೀಗೆ. ಮೂರು 
ಬಾರಿ. ಮಂತ್ರವೂರ್ವಕ ಜಲಪಾನ ಎರಡು ಬಾರಿ ಬಾಯಿ ಸವರುವುದು. 
ಉಪನೀತನು ಈ ರೀತಿ ಮಾಡುವುದು. ಇತರರು ಒಮ್ಮೊಮ್ಮೆ. 


ಶೂಪ್ರಾಣಾಂ ಮಾಸಿಕಂ ಕಾರ್ಯಂ ವಪನಂ ನ್ಮಾಯವರ್ತಿನ್‌ಾಂ | 
ವೈಶ್ಯವಚ್ಛಾ ಚಕಲ್ಪತ್ಚ ದ್ವಿಜೋಟ್ಛಿಷ್ಟಂ ಚ ಭೋಜನಂ ॥ ೧೪೦ 


ಪರಿಷ್ಕಾರವಾಗಿ ನ್ಯಾಯವಾಗಿ ಸೇವಾಮನೋವೃತ್ತಿಯವನು ತಿಂಗಳಿ 
ಗೊಮ್ಮೆ ಕ್ಷೌರ, ಜನನ, ಮರಣಗಳಲ್ಲಿ ದೇಹಶುದ್ದಿ ಮಾಡಿಕೊಂಡು ಸ್ಮಾಮೀಯು 
ಕೊಟ್ಟ ಆಹಾರ ಸೇವಿಸುತ್ತಿದ್ದು ವಿಧೇಯನಾಗಿರಬಹುದು. 


೨೩೦ ಮನುಸ್ಮೃತಿ [ ಆಧ್ಯಾಯ: ೫ 


ನೋಚ್ಛಿಷ್ಟಂ ಕುರ್ನತೇ ಮುಖ್ಯಾ ವಿಪ್ರುಷೋಂಗೇ ಪತಂತಿ ಯಾಃ | 
ನ ಶ್ಮಶ್ರೂಣಿ ಗತಾನ್ಯಾಸ್ಯಂ ನ ದಂತಾಂತರಧಿಸ್ಮಿತಂ॥ ೧೪೧ 


ಓದುವುದು, ಮಾತಾಡುವುದು ಮಾಡುತ್ತಿರುವಾಗ ತಿಳಿಯದೆ ಬಿದ್ದ 
ಬಾಯಿಹನಿ, ಬಾಯೊಳಗೆ ಹೋದ ಗಡ್ಡ-ವೂಸೆೆ, ಹಲ್ಲಿನ ಸಂದಿನಲ್ಲಿದ್ದ 
ಆಹಾರಾಂಶ ಇವು ಎಂಜಲು ಎಂಬ ಪರಿಗಣನೆಗೆ ಬರುವುದಿಲ್ಲ. 


ಸ್ಫೃಶಂತಿ ಬಿಂದವಃ ಪಾದೌ ಯ ಆಚಾಮಯಂತಃ ಪರಾನ್‌ | 
ಭೌವಿಂಕೈಸ್ತೇ ಸಮಾ ಜ್ಞೇಯಾ ನ ತೈರಾಪ್ರಯತೋ ಭವೇತ್‌ 1 ೧೪೨ 


ಬೇರೆಯವರು ಆಚಮನಮಾಡುವಾಗ ಮತ್ತೊಬ್ಬನ ಕಾಲ ಮೇಲೆ 
ಬಿದ್ದ ಆ ನೀರು ಅಶುಚಿಯಲ್ಲ. ಅದು ಇತರ ಶುದ್ಧೋದಕ ಸಮ. ಅವನು 
ಅಶುದ್ಧನಲ್ಲ. ಆಚಮನ ಮಾಡುವುದು ಬೇಡ. 


ಉಚ್ಛಿಷ್ಟೇನ ೭೦ ಸ:ಸ್ಪೃಷ್ಟೋ ದ್ರವ್ಯಕ್‌ಸ್ತಃ ಕಥಂಚನ | 
ಅನಿಧಾಯ್ಕೊನ ತದ್ದ ವ್ಯ ಮಾಚಾಂತಕ ಶುಚಿತಃಪಿಂಂಉರಾತ್‌ | ೧೪೩ 


ಮೈಯಲ್ಲಿ ತಗಲಿರುವ ವಸ್ತು ಅಶುಚಿಯಾದರೆ ತಾನು ಆಚಮನ ಮಾಡಿ 
ದರೆ ಸಾಕು. 


ವಾಂತೋ ವಿರಿಕ್ತಃ ಸ್ನಾತ್ತೂ ತು ಫೃ ತಪ್ರಾಶನಮಾಚರೇತ್‌ | 
ಆಚಾಮೇದೇವ ಭುಕ್ತ್ವ್ವಾನ್ಸಂ ಸ್ನಾನಂ ಮೈಥ. ನಿನಃ ಸ್ಮೃಕಂ | ೧೪೪ 


ವಾಂತಿ ಮಾಡಿದರೂ, ವಿರೇಚನೆ ಹೊಂದಿದರೂ ಸ್ನಾನ ಮಾಡಿ ತುಪ್ಪ 
ತಿನ್ನಬೇಕು. ಉಂಡಮೇಲೂ ಆಚಮನ ಮಾಡಬೇಕು. ಯತುಕಾಲದಲ್ಲಿ 
ಮೈಥುನದ ನಂತರವೂ ಸ್ತಾನ ಮಾಡಬೇಕು. 


ಸುಪ್ಲ್ಯಾ ಶುತ್ವಾ ಚ ಭುಕ್ತ್ವಾ ಚ ನಿಷ್ಕೀಮ್ಕೋಕ್ಪನೃತಾನಿ ಚ | 
ಪೀತ್ವಾಪೋಧ್ಯೇಷ್ಯ ಮಾ ಣಶ್ವ ಆಚಾಮೇತ್ರಂ ನಿತೋಪಿ ಸನ್‌ 1 ೧೪೫ 
ನಿದ್ದೆ, ಆಕಳಿಕೆ, ಊಟ, ಉಗುಳು, ಸುಳ್ಳುಮಾತು, ಜಲಪಾನ ಮಾಡಿದ 


ಮೇಲೆಯೂ, ವೇದಾಧ್ಯಯನ ಮೊದಲು ಶುಚಿಯಾಗಿದ್ದರೂ ಆಚಮನ 
ಮಾಡಬೇಕು, 


ಅಧ್ಯಾಯ : ೫] ಮೆನೆಸ್ಮೃೃತಿ ೨ಷ್ಲಿ೧ಿ 


ಏಸ ಶೌಣನಿಧಿಃ ಕೃತ್ಣೊ ಡ್ರವ್ಯಶುದ್ದಿಸ್ತಥ್ಸೆವ ಚ! 

ಉಕ್ತೋ ವಃ ಸರ್ವವರ್ಣಾನಾಂ ಸ್ತ್ರೀಣಾಂ ಧರ್ಮಾನ್ನಿ ಬೋಧಕ | ೧೪೬ 

ಈ ವರೆಗೆ ದೇಹಶುದ್ಧಿ ದ್ರವ್ಯಶುದ್ಧಿ ವ್ರಕಾರವು ಉಕ್ತವಾಯಿತು. 
ಇನ್ನು ಮೇಲೆ ಸ್ವೀಧರ್ಮಗಳನ್ನು ಹೇಳುತ್ತೇನೆ. 


ಬಾಲಯಾ ವಾ ಯಂವತ್ಕಾ ವ ವೃದ್ಧ ಯತಾ ಮಾನಿ ಯೋಹಿಇ | 


ನ ಸ್ವಾತಂತ್ರ್ಯೇಣ ಕರ್ತವ್ಯಂ ಕಿಂಚಿತ್ಯಾರ್ಯಂ ಗೃಹೇಷ್ಟಪಿ॥ೃ ೧೪೭ 

ಹುಡುಗಿ, ಯುವತಿ, ಮುದುಕಿ ಆಗಿ ಹೆಂಗಸು ಮನೆಯಲ್ಲಿರುವಾಗ 
ತಾನು ಮುಂದಾಗಿ ಏನೂ ಮಾಡದಿದ್ದರೆ. ಇತರ ಗಂಡುಸರ ಆಕ್ಷೇಪಕ್ಕೆ ಎಡೆ 
ಯಿಲ್ಲ. ಗಂಡುಸರು ಎಲ್ಲದಕ್ಕೂ ಹೊಣೆಯಾಗಿರುವಾಗ ಇದು ಸರಿ. ತಾನಂ 
ಪುರುಷ ಸಹಾಯವಿಲ್ಲದೆ ಎಲ್ಲವನ್ನೂ ಮಾಡಬಲ್ಲೆನೋ ಎಂದು ಸದಾ ಸ್ತ್ರೀ 
ವಿಚಾರಿಸಬೇಕು. 


ಬಾಲೇ ಸಿಕುರ್ವಶೆ; ತಿಷ ತ್ಸಾಣಿಗ)ಹಸ್ಯ ಯರೌವನೇ | 
ಪುಕಾಣಾಂ ಭರ್ತಿರಿ ಪ್ರೇತೇ ನ ಭಜೇತ್‌ಸ್ತ್ರೀ ಸ್ವತಂತ್ರತಾಂ! ೧೪೮ 


ಹೆಂಗಸು ಬಾಲ್ಕದಲ್ಲಿ ತಂದೆಯ, ಯೌವನದಲ್ಲಿ ಗಂಡನ, ಅವನಿಲ್ಲದಿದ್ದರೆ 
ಮುಪ್ಪಿನಲ್ಲಿ ಮಕ್ಕಳ ಆಶ್ರಯದಲ್ಲಿ ಬಾಳಬಹುದು. ಸ್ವತಂತ್ರಳಾಗುವ ಅವಶ್ಶ 
ಎಲ್ಲ, ಅವರು ದುರ್ವೃತ್ತರಾದರೆ ನ್ಯಾಯಪ್ರಿಯನನ್ನು, ಅಧವಾ ರಾಜನನ್ನು 
ಹೊಂದಬಹುದು. 


ಹಿತ್ರಾ ಭರ್ತ್ರಾ ಸುತೈರ್ವಾಪಿ ನೇಚ್ಛೇದ್ವಿರಹಮಾತ್ಮನಃ | 

ಏಷಾಂ ಹಿ ವಿರಹೇಣ ಸ್ತ್ರೀ ಗರ್ಹೇ ಕುರ್ಯಾದುಭೇ ಕುಲೆ 1 ೧೪೯ 

ತಂದೆ, ಗಂಡ, ಮಕ್ಕಳನ್ನು ಹೊರತು ತಾನು ಒಂಟಿಯಾಗಿದ್ದರೆ 
ಹೆಂಗುಸಾದ ತನ್ನ ಮನಸ್ಸನ್ನು, ದೇಹವನ್ನು ಪರವುರುಷರು ಆಕ್ರಮಿಸುವ 
ಸಂಭವವು ಬಹಳವಿದೆ. ಹೆಂಗಸಿನ ಎರಡು ಕುಲವೂ ಆಗ ಇತರರ ದೂಷಣೆಗೆ 
ಒಳಗಾಗುವುದು. 


ಸದಾ ಪ್ರಹೃಷ್ಟಯಾ ಭಾವ್ಯಂ ಗೃಹಕಾರ್ಯೇಷು ದಕ್ಷಯರಾ | 
ಸುಸಂಸ್ಕತೋಪಸ್ಯ ೦೦ಾ ವ್ಯಯೆ* ಚಾಮಂಕ್ರ ಹಸ್ತಂಯಾ | ೧೫೦ 


೨೩೨ ಮೆನುಸ್ಮೃೃತಿ ಕ್ಷ ಅಧ್ಯಾಯ : ೫ 


ಹೆಂಗಸು ಮನೆಯಲ್ಲಿ ಸದಾ ಸಂತುಷ್ಟಳಾಗಿಯೂ ಮನೆಕೆಲಸದಲ್ಲಿ 
ನುರಿತವಳಾಗಿಯೂ, ಒವ್ಪಓರಣವುಳ್ಳವಳಾಗಿಯೂ, ಖರ್ಚಿನಲ್ಲಿ ಬಿಡುಗೈ 
ಯಾಗದೆಯೂ ಇದ್ದರೆ ಗಂಡುಸರು ಪ್ರಸನ್ನಚಿತ್ತರಾಗಿ ಗೃಹವಾಸವು ಎಲ್ಲರಿಗೂ 
ಸುಖಮಯವಾಗುವುದು. 


ಯಸ್ಮೈ ದದ್ಯಾತ್ಮಿತಾ ತ್ರೇನಾಂ ಭ್ರಾತಾ ವಾನುಮತೇ ಹಿಶುಃ | 
ತಂ ಶುಶ್ರೂಷೇತ ಜೀನಂತಂ ಸಂಸ್ಥಿತಂ ಚನ ಲಂಘಯೇತ್‌ 1 ೧೫೧ 


ತಂದೆ ವಾ ತನ್ನ ಸೋದರರು ಮದುವೆ ಮಾಡಿದ ಮೇಲೆ ಗಂಡನು 
ಬದುಕಿರುವಾಗಲೂ, ಸತ್ತಮೇಲೂ ಅವನಿಗೆ ಇಂತವರಿಗೆಲ್ಲ ಅಪ್ರಿಯವಾಗಿ 
ವರ್ತಿಸಿ ಫಲವಿಲ್ಲ 


ಮಂಗಲಾರ್ಧಂ ಸ್ವಸ್ತ್ಯಯನಂ "ಜ್ಞ ಶ್ರಾಸಾಂ ಪ್ರಜಾಪತೇಃ | 
ಪ್ರಯುಜ್ಯಶೇ ವಿವಾಹೇಷು ಪ್ರದಾನಂ ಸ್ಥಾಮ್ಮಕಾರಣಂ | ೧೫೨ 


ವಿವಾಹದಲ್ಲಿ ಸ್ವಸ್ತಿವಾಚನ ಪ್ರಜಾಪತಿ ಹೋಮಗಳನ್ನು ಮಾಡುವರು. 
ಅದರಿಂದ ಮಂಗಲಸಿದ್ಧಿಯು. ದಾನದಿಂದ ಸ್ತ್ರೀಯು ಪತಿಯ ಸೊತ್ತಾಗು 
ವಳು. 


ಆನೃ ತಾವೃ ತುಕಾಲೇ ಚೆ ಮಂತ್ರಸಂಸ್ಕಾರಕೃತ್ರ ತಿಃ [ 
ಸುಖಸ್ಕ ನಿತ್ಯಂ ದಾತೇಹ ಪರಲೋಕೇ ಹ ಯೋಹಿತ$8 ||! ೧೫೩ 


ಮಂತ್ರಸಂಸ್ಕಾರದಿಂದ ಸ್ವೀಕರಿಸಿದ ಪತಿಯು ಈಗಲೂ ಮತ್ತೂ ಯತು 
ವಿನಲ್ಲಿ ಅಲ್ಲದ ಸಮಯವೂ ಎಲ್ಲ ವಿಧದ ಸುಖವನ್ನು ಕೊಡತಕ್ಕವನು. 
ಜನ್ಮಾಂತರದ ಕ್ಷೇಮಚಿಂತನೆಯನ್ನೂ ಪತಿಯು ಮಾಡ: ವನು. 


ವಿಶೀಲಃ ಕೂಮವೃತೆದ್ರೀ ವಾ ಗುಣೈೆರ್ವಾ ಪರಿವರ್ಜಿತಃ | 
ಉಸಚರ್ಯಃ ಸ್ತಿ*ಯಾ ಸಾಧ್ವ್ಯಾ ಸತತಂ ದೇವವತ್ಪತಿಃ || ೧೫೪ 


ಮಂತ್ರ ದೇವಬ್ರಾಹ್ಮಣ ಗುರುಸಮ್ಮುಖ ದಲ್ಲಿ ವರಿಸಿದ ಪತಿಯು ದುರ 
ದೃಷ್ಟದಿಂದ ಗುಣಹೀನನಾಗಿ ಪರಿವರ್ತನೆ ಹೊಂದಿದರೂ ಅವನನ್ನು ಗೌರವಿಸಿ 
ಉಚರಿಸಿದರೆ ಅವನು ಒಲಿದು ಪ್ಳಿಯಕರನಾಗುವನು. ಪರದೇಶದಲ್ಲಿ ಕ್ಷಣಿಕ 


ವಿಚಾರಕ್ಕೊಳಗಾಗಿ ನೂರಾರು ವಿವಾಹ ವಿಚ್ಛೇದದಿಂದ ಪುರುಷ ಸಂಬಂಧ 
ಹೊಂದಿದ ಸ್ತ್ರೀಯರೂ ಸುಹಿವಿಲ್ಲದೆ ಪರಿತಪಿಸುವುದು ಪ್ರತ್ಯಕ್ಷವಾದುದರಿಂದ 
ತಾಳ್ಮೆಯ ಜೀವನವು ಗಂಡಹೆಂಡಿರಿಗೆ ಸುಖಮಯವಾಗುವುದು ಎಂದು 
ತಿಳಿಯುವುದು. ಇಬ್ಬರ ಮನಸ್ಸು ಕಾಲದಿಂದ ಉದಾತ್ತವಾಗಿ ಮನೋಹರ 
ವಾಗುವುದು... ಮನಸ್ಸು ಅನ್ಕೋನ್ಕ ರಮಿಸುವುದು. ಚಾಂಚಲ್ಕವು 
ಏನನ್ನೂ ಸಾಧಿಸದು. 


ನಾಸ್ತಿ ಸ್ತ್ರೀಣಾಂ ಪ ಥಗ್ಯಜ್ಹೋ ನ ವೃತಂ ನಾಪ್ಯಪೋಷಣಂ | 
ವತಿಂ ಶ.ಶ್ರೂನಷತೇ ಯೇನ ತೇನ ಸ್ವರ್ಗೇ ಮಹೀಯತೇ ॥ೃ ೧೫೫ 


ಸೇವಕನಿಗೆ ನ್ವಾಮಿಸೇವೆ, ಹೆಂಡತಿಗೆ ಗಂಡನ ಸೇವೆಯಲ್ಲದೆ, ಪೂಜೆ 
ಹೋಮಯಾಗ, ಉಪವಾಸ, ಜಪ ಒಂದೂ ಬೇಡ. ಅವಾದರೂ ಹೇಗೆ 
ಏನನ್ನು ಕೊಡುವುವೋ. ಅದು ಸೇವೆಯಿಂದಲೂ ಸಾಧ್ಯವು. ಅವರಲ್ಲೇ 
ಮನಸ್ಸು ದೇವ ಬುದ್ಧಿಯನ್ನು ತಾಳಿ ಭಜಿಸುವುದಾದರೆ ಆಗ ಕ್ಷೇಮವು ದೊರೆ 
ಯುವುದು. ಇದರಿಂದ ಕ್ಷೇಮವಿಲ್ಲವೆನ್ನುವುದಾದರೆ ಇನ್ನಾ ವುದರಿಂದ ಅದು 
ಲಭಿನಲೂ ನ್ಯಾಯವಿಲ್ಲ. ಅದ್ವೈತದಲ್ಲಿ ಎಲ್ಲವೂ ಬ್ರಹ್ಮ ದೂರದತತ್ತ್ವವೂ - 
ಹತ್ತಿರದ್ದೂ ಒಂದೇ ಆದರೆ ಅರಸುವುದೇನಿದೆ. 


ವ ವ 
ಪಾಣಿಗ್ರಾಹಸ್ಕ ಸಾಧ್ವೀ ಸ್ತ್ರೀ ಜೀವತೋ ಮಾ ಮೃತಸ್ಯ ವಾ। 
ಪತಿಲೋಕನಂಭೀವ್ಸಂತೀ ನಾಚರೇತ್ವಿಂಚಿದಪ್ರಿಯಂ॥ ೧೫೬ 


ಗಂಡನ ಮನೋವೃತ್ತಿಯನ್ನು ಮೆಚ್ಚಿದ ಸ್ತ್ರೀಯು ಗಂಡನು ಜೀವದಲ್ಲಿ 
ದ್ಹಾಗಲೂ, ಸತ್ತಾಗಲೂ ಅವನನ್ನು ಧ್ಯಾನಿಸಿ ಅದರಂತೆ ನಡೆಯಲು ತಪ್ಪುವು 
ದಿಲ್ಲ. 

ಕಾವಂಂತು ಕ್ಷಪಯೇದ್ದೇಹಂ ಪುಷ್ಪ ಮೂಲಫಲೈಃ ಶುಂಭ್ಯಃ | 

ನತು ನಾಮಾಪಿ ಗೃಹ್ಹೀಯಾತ್ಪತ್ಕ್‌ ಪ್ರೇತೇ ಪರಸ್ಕ ತು 1 ೧೫೭ 

ಗಂಡನು ಸತ್ತರೆ ತನ್ನ ದೇಹವನ್ನು ಪರಿಪುಷ್ಠಾಹಾರದಿಂದ ಕೊಬ್ಬಿಸು 
ವುದು ಬೇಡ, ಅಲಂಕರಿಸುವುದು ಬೇಡ, ಪರಪುರುಷ ಸ್ಮರಣೆಯೂ ಬೇಡ, 
ಪೃನರ್ವಿವಾಹವನ್ನು ಸ್ತ್ರೀಗೆ ಸಮರ್ಥಿಸಿದ ಧೀರರು ಲೋಕದಲ್ಲಿ ಸ್ವ್ರೀಪೃಜಾ 


೨ಿಷ್ಲಿಳ ಮನುಸ್ಮೃತಿ [ ಅಧ್ಯಾಯ: ೫ 


ಧಿಕ್ಕದಿಂದಲೂ, ಜನಾಧಿಕ್ಕದಿ:ದಲೂ ಆದಾರಾಭಾವ, ಸ್ಥಳಾಭಾವ, ಉದ್ಯೋ 
ಗಾಭಾವದಿಂದ, ಜನಸಮ್ಮರ್ದ ಪರಿಹಾರಕ್ಕೆ ಗರ್ಭನಾಶ, ಸಂತತ್ಮಭಾವಗಳನ್ನು 
ಹ್ರೀತಿಸಿ ಆಹ್ವಾನಿಸುತ್ತಾರೆ. ಆದರೆ ಬ್ರಹ್ಮಚರ್ಯ ಸಂಯಮ-ಸಹಗಮನ 
ಗಳು ಸ್ತ್ರೀಯ ಹಿಂಸಾಪಕ್ಷಪಾತವಾದುದು ಹೇಗೆ? ಘಾತುಕತನದ (ಪರಿವರ್ಜನೆ) 
ಇವರನ್ನು ಬಿಟ್ಟಿದೆಯೇ ? ದೈವವಾದದಲ್ಲಿ ಪ್ರಾಪ್ತವೆಲ್ಲ ದೈವಾಯತ್ತವು. 
ಪ್ರಥಮ ವ್ಯವಸ್ಥೆಯು ಸ್ವಾಯತ್ತವು. 


ಅಸೀತಾಮರಣಾತ್‌ಕ್ಸಾಂತಾ ನಿಯತಾ ಬ್ರಕ್ಮ್‌ಚಾರಿಣೀ। 
ಯೋ ಧರ್ಮ ಏಕಪತ್ಸೀನಾಂ ಕಾಂಸ್ಲಂಶೀ ತಮನಂತ್ತನರಿಂ | ೧೫೮ 


ಪತಿಹೀನಳಾದ ಸ್ತ್ರೀಯು ಸಹನೆಯ ಬ್ರಹ್ಮಚರ್ಯವನ್ನು ಪಾಲಿಸಿ 
ಉತ್ತಮ ಏಕಪತ್ನೀವ್ರತವಂತಳಾಗಬಹುದು. ಸಂತತ್ಯ ಭಾವಕ್ಕೆ ವಿವಾಹ 
ವಯಸ್ಸನ್ನು ಮುಂದೂಡುವ ಸಾಧನೆ ಈಗಿನದು ಮಾನ್ಕವಾದರೆ ಅಂದಿನ 
ಪತಿಮರಣೋತ್ತರ ಸಂಯಮವು ಅಧರ್ಮವಲ್ಲ ಅಸಾಧ್ಯವಲ್ಲ ಹಾಸ್ಕಾಸ್ಪದ 
ವಲ್ಲ, ಪಕ್ಷಪಾತವಲ್ಲ. ಮೊದಲಿನ ವ್ಯವಸ್ಥೆಯನ್ನು ಪಾಲಿಸುವ ಘನಉದ್ದೇಶವು. 


ಅನೇಕಾನಿ ಸಸಸ್ರಾಣಿ ಕುಮಾರಬ್ರ ಹ್ಮಚಾರಿಣಾಂ | 
ದಿವಂ ಗ*ಾನಿ ವಿಪ್ರಾಣಾಂ ಅಕೃತ್ವಾ ಕುಲಸಂತತಿಂ॥ ೧೫೯ 


ಅನೇಕ ಮಂದಿ ಬ್ರಹ್ಮಚಾರಿಗಳಾಗಿ ಸಂತತಿ ಜನನ ಮಾಡದೆ ಸದ್ಗತಿ 
ಯನ್ನು ಪಡೆದಿದ್ದಾರೆ. 


ಮೃತೇ ಭರ್ತರಿ ಸಾಧ್ವೀ ಸ್ತ್ರೀ ಬ)ಹ್ಮಜಚರ್ಯೇ ವ್ಯವಸ್ಥಿತಾ | 
ಸ್ವರ್ಗಂ ಗಚ್ಛತ್ಯಫಪುತ್ರಾಪಿ ಯಥಾ ತೇ ಬ್ರಹ್ಮಚಾರಿಣ8 | ೧೬೦ 


ಆ ಸಹಸ್ರಾರು ಗಂಡು ಬ್ರಹ್ಮಚಾರಿಗಳಂತೆ ಗಂಡ ಸತ್ತ ಹೆಂಗಸರು 
ಬ್ರಹ್ಮಚಾರಿಗಳಾಗಿ ಲೋಕೋತ್ತರ ಶ್ರೇಯಸ್ಸನ್ನು ಪಡೆಯುವರು. ವಿಧುರರೆಲ್ಲ 
ಸನ್ಮಾಸಿಗಳಾದರೆ ದೇಶದಲ್ಲಿ ಜನಸಂಖ್ಯೆಯ ನ್ಮೂನತೆ ಇಳಿತ ಉಂಟಾಗ 
ಬಹುದು. 


ಅಪತ್ಯಲೋಭಾದ್ಯ್ಕ ತು ಸ್ತ್ರೀ ಭರ್ತಾರಮತಿವರ್ತತೇ | 
ಸೇಹ ನಿಂದಾಮವಾಪ್ನೊ ತಿ ಪತಿಲೋಕಾಚ್ಚ ಹೀಯತೇ! ೧೩೬೧ 


ಅಧ್ಯಾಯ : ೫ | ಮನುಸ್ಮೃತಿ ೨ತ್ಲಿ೫ಿ 


ಪತಿಮರಣದ ನಂತರ ಸಂತತಿಗಾಗಿ ಪರಪುರುಷನನ್ನು ಸೇವಿಸಿದರೆ ಆ 
ಸಂತತಿಯಿಂದಲೂ ಅವಳು ಶುಭವನ್ನು ಪಡೆಯಲಾರಳು. ಅದು ಅವಳ 
ಪೂರ್ವಪತಿಗೆ ಪ್ರಿಯವಲ್ಲ 


ನಾನ್ಕೋತ್ಸನ್ಮಾ ಪ್ರಜಾಸ್ತೀಹ ನ ಚಾಸ್ಯನ್ಯ್ಕಪರಿಗ್ರಹೇ | 
ನ ದ್ವಿತೀಯಕ್ಚ ಸಾಧ್ವೀನಾಂ ಕ್ವಚಿದ್ಧರ್ತೋಪದಿಶ್ಶತೇ | ೧೬೨ 


ಅನ್ಯ ಸ್ತ್ರೀಸಂಜಾತನು ಗಂಡಸಿಗೆ ತನ್ನ ಸಂತತಿಯಾಗದಿರುವಂತೆ ಹೆಂಗ 
ಸಿಗೂ ಬೇರೆಯವನಿಂದಾದ ಸಂತತಿಯು ತನ್ನದಾಗಲಾರದು. ಚಿತ್ತಶುದ್ಧಿ 
ಯಿರುವ ಸ್ತ್ರೀಯರು ಅದನ್ನು ಮೆಚ್ಚುವುದಿಲ್ಲ. 

ಪತಿಂ ಹಿತ್ವಾಪಕೃಷ್ಣಂ ಸ್ವನರಿತೃಷ್ಟ ೦ ಯತಾ ನಿಷೇವತೇ | 

ನಿಂದ್ಮೈವ ಸಾ ಭವೇಲ್ಲೋಕೇ ಪರಪೂರ್ವೆತಿ ಚೋಚ್ಕತೇ | 0೬4 

ಮೊದಲಿಗಿಂತ ಒಳ್ಳೆಯವನು ಸಿಗುವನೆಂದು ಆಶ್ರಯಿಸಿದವಳು ಪುನಃ 


ಇನ್ನೊಬ್ಬನನ್ನು ಕಾಲಾಂತರದಲ್ಲಿ ವರಿಸುವಳು. ರಾಗಕ್ಕೆ ಮಿತಿಯಿಲ್ಲ. 
ಉದಾತ್ತೀಕರಣವು ಪ್ರಶಸ್ತ. 


ನೃ ಭಿಚಾರಾತ್ತು ಭರ್ತುಃ ಸ್ತ್ರೀ ಲೋಕೇ ಪ್ರಾಪ್ನೋತಿ ನಿಂದ್ಯ ತಾಂ | 
ಶೃಗಾಲಯೋನಿಂ ಪ್ರಾಪ್ನೋತಿ ಪಾಪರೋಗೈಶ್ಚ ಪೀಡ್ಕತೆ | ೧೬೪ 


ಹಾಗೆ ಬಹುಪುರುಷರನ್ನು ಸೇವಿಸಿದ ಸ್ತ್ರೀಯು ಪಾಪಕ್ಕೃತ್ಯದಿಂದ 
ಭಯಂಕರ ರೋಗವನ್ನು ದುಃಖವನ್ನು ತಪ್ಪದೆ ಅನುಭವಿಸುವುದು ಪ್ರತ್ಯಕ್ಷ. 


ಪತಿಂ ಯಾ ನಾಭಿಚರತಿ ಮನೋವಾಗ್ದೇಹಸಂ ಯತಾ | 
ಸಾ ಭರ್ತ್ಯಲೋಕಮಾಷ್ಲೋತಿ ಸದ್ಭಿಃ ಸಾಧ್ವೀತಿ ಚೋಚ್ಯತೇ ॥ ೧೬೫ 


ಪತಿವರಾಯಣಳಾದ ಸ್ತ್ರೀಯನ್ನು ಉತ್ತಮ ಗಂಡ-ಹೆಂಡಿರು ಹೊಗಳು 
ತ್ತಾರೆ. 


ಲಿ 


ಅನೇನ ನಾರೀವೃತ್ತೇನ ಮನೋವಾಗ್ಹೇಹ ಸಂಯೆಂತಾ! 
ಇಹಾಗ್ಲಾ್ಯಂ ಕೀರ್ತಿಮಾಷ್ನೊೇತಿ ಪತಿಲೋಕಂ ಪರೆತ್ರ ಚ ॥ ೧೬೬ 


೨ಫಿಹಿ ಮೆನುಸ್ಮೃತಿ ಅಧ್ಯಾಯೆ : ೫] 


ಹೀಗೆ ಮನಸ್ಸಿನ, ಮಾತಿನ ದೇಹದ ಸಂಯತ ಜೀವನದಿಂದ ಸದಾ 
ಶುಭವನ್ನು ಶುಭಾಭಿಸಂಧಾನದ ಮೂಲಕ ಪಡೆಯಬಹುದಲ್ಲದೆ ಸ್ಪೈರವೃತ್ತಿ 
ಯಿಂದ ಹೊಂದಲು ಸಾಧ್ಯವಿಲ್ಲ. 


ಏನಂವೃತ್ತಾಂ ಸವರ್ಣಾಂ ಸ್ತ್ರೀಂ ದ್ವಿಜಾತಿಃ ಪೂರ್ವಮಾರಿಣೇಂ ! 
ದಾಹಯೇದಗ್ನಿ ಹೋತ್ರೆ ಣ ಯಜ್ಞ ಪಾತೆ ಶ್ವ ಭರ್ಮವಿತ್‌॥ ೧೬೭ 


ಇಂತಹ ಪತಿವ್ರತಾ ಸ್ತ್ರೀಯು ಸ್ವವರ್ಣದವಳಾದರೆ ಅವಳು ತನ್ನ 


ಜೀವನ ಕಾಲದಲ್ಲಿ ಮೃತಳಾದಾಗ ತನ್ನ ಅಗ್ನಿಹೋತ್ರದ ಅಗ್ನಿ ಔಪಾಸನಾಗ್ನಿ 
ಗಳಿಂದ ಯಜ್ಞ ಪಾತ್ರ ಸಹಿತವಾಗಿ ಸುಡಬೇಕು. 


ಭಾರ್ಯಾಂೆಿ ಪೂರ್ವವರಾರಿಣ್ಮೇ ದತ್ವಾಗ್ನಿೀ"ನಂತ್ಕ ಕರ್ಮಣಿ 
ಪುನರ್ದಾರಕ್ತಿಯಾಂ ಕುರ್ಯಾತ್ಪು ನರಾಧಾನಮೇವ ಚ ೧೬೮ 


ಹೀಗೆ ಹೆಂಡತಿಯು ತನ್ನಿಂದ ಮೊದಲು ಮೃತಳಾದರೆ ತನಗೆ ಯೌವನ 
ವಿದ್ದು ಪುತ್ರೇಚ್ಛಿಯಿರುವಾಗ ಪುನರ್ವಿವಾಹವನ್ನು ಮಾಡಿಕೊಂಡು ಪುನಃ 
ಅಗ್ನಿಸಂಪಾದನೆ ಮಾಡಿ ಅಗ್ನಿಹೋತ್ರ ಹೋಮ ಮಾಡುತ್ತಿರಬಹುದು. 


ಅನೇನ ವಿಧಿನಾ ನಿತ್ಯಂ ಪಂಚಯಂಜ್ಞಾನ್ನ ಹಾಪಯೇಃತ್‌ | 
ದ್ವಿತೀಯ ರಾಯಂಸಷೋ ಭಾಗಂ ಕೃತದರೋ ಗೃಹೇ ವಸೇತ್‌ |! ೧೬೯ 


ಉಕ್ತಪ್ರಕಾರದಿಂದ ಪಂಚಯಜ್ಞಗಳನ್ನು ಮಾಡುತ್ತ  ಆಯುಸ್ಸಿನ 


ಎರಡನೆ ಭಾಗವನ್ನು ಪತ್ನೀಸಹಿತನಾಗಿ ಮನೆಯಲ್ಲಿ ಕಳೆಯಬಹುದು, ಇದು 
ಗೃಹಸ್ಥಾಶ್ರಮ ವಿಧಿಯು. ಇನ್ನು ವನಸ್ಥ ವಿಧಿಯು ಹೇಳಲ್ಬಡುವುದು. 


ಅಧ್ಯಾಯ ೬. 


ವ 
ವನೇ ವಸೇತ್ಹ ನಿಯತೋ ಯಥಾವದ್ವಿಜಿತೇಂದ್ರಿಯಃೃ8 ೧ 


ಏವಂ ಗೃಹಾಶೃ್ರಮೇ ಸ್ಹಿತ್ವಾ ವಿಧಿವತ್‌ಸ್ಥಾ ಕಕೋ ದಿ | 


ಸ್ನಾತಕನು ಈ ರೀತಿ ಗೃಹಸ್ನಾಶ್ರಮವಾಸವನ್ನು ಮುಗಿಸಿ ಜಿತೇಂದ್ರಿಯ 


ಡು 
ನಾಗಿ ವನವಾಸವನ್ನು ಮಾಡಬೇಕು. 
ಗೃಹಸ್ಪಸ್ತು ಯದಾ ಪಶ್ಕೇದ್ವಲೀಪಲಿತಮಾತ್ಮನಃ ! 
ಅಪತ್ಯಸ್ಥೈವ ಚಾಹತ್ಯಂ ತಬಾರಣ್ಯಂ ಸಮಾಶ್ರಯೋತ್‌ | ೨ 


ಗೃಹಸ್ಥನು ಮೈಸುಕ್ಕುಬಿದ್ದು ಕೂದಲು ನೆರೆತು ಮಗನಿಗೆ ಮಗನು 
ಜನಿಸಿದಾಗ ಅರಣ್ಯವನ್ನು ಗಮಿಸಬಹುದು. 


ಸಂತ್ಯಜ್ಯ ಗ್ರಾಮ್ಯ ನರಾಹಾರಂ ಸರ್ವಂ ಚೈವ ಹರಿಚ್ಚದಂ | 
ಪುತ್ರೇಷು ಭಾರ್ಯಾಂ ನಿಕ್ಷಿಸ್ಯ ವನಂ ಗಚ್ಛೇತ್ಸಹೈವ ವಾ! ೩ 


ಸ್ಥಿರಚರಸೊತ್ತುಗಳನ್ನು ಹೆಂಡತಿಯನ್ನು ಮಕ್ಕಳಿಗೆ ವಹಿಸಿ ಗ್ರಾಮ್ಮಾ 


ಹಾರಗಳನ್ನು ಬಿಟ್ಟು ಬಿಡಬೇಕು ( ಹೆಂಡತಿಯನ್ನು ) ಸಮ್ಮತಿಯಿದ್ದರೆ 
ಕಾಡಿಗೆ ಕರಕೊಂಡು ಹೋಗಬಹುದು. 


ಅಗ್ನಿಹೋತ್ರಂ ಸವರಾದಾಖಂ ಗೃಹ್ಯಂ ಚಾಗ್ನಿ ಪರಿಚ್ಛದಂ | 

ಗ್ರಾಮಾದರಣ್ಕಂ ನೀಸೃತ್ಯ ನಿವಸೇನ್ನಿ ಯತೇಂದ್ರಿಯಃ॥ೃ ೪ 

ಅಶ್ರತಾಗ್ನಿ ಗೃಹ್ಮಾಗ್ನಿ ಅದರ ಉಪಕರಣಗಳನ್ನು ತಕ್ಕೊಂಡು ಊರು 
ಬಿಟ್ಟು ವನವಾಸವನ್ನು ಮಾಡಲು ಇಂದ್ರಿಯವನ್ನು ಬಿಗಿಗೊಳಿಸಬೇಕು. 


ಮುನ್ಯನ್ನೈರ್ನಿನಿಧ್ಯಮೆ ೯ಥ್ಯೈಃ ಶಾಕಮುೂಲಫಲೇನ ವ! 
ಏತಾನೇವ ವ.ಹಾಂಯಜ್ಞೂನ' ನಿರ್ವಪೇದ್ವಿಧಿಪೂರ್ವಕಂ | ೫ 


೨ಷ್ನಿಲ ಮನಂಸ್ಕೃೃತಿ [ ಅಧ್ಯಾಯರಿ: ೬ 


ನೀವಾರಾದಿ ತೃಣಧಾನ್ಯಗಳಿಂದ ಒಳ್ಳೆಯ ಗಡ್ಡೆ-ಗೆಣಸು-ಹಣ್ಣುಗಳಿಂದ 
ಮೊದಲಿನ ಪಂಚಯಜ್ಞಗಳನ್ನು ಮಾಡಬೇಕು. 


ವಸೀತ ಚವ ೯ ಚೀರಂ ವಾ ಸಾಯಂ ಸ್ನಾಯಾತೃ್ರಗೇ ತಥಾ। 
ಜಬಾಶ್ಚ ಬಿಭ್ಛಯಾನ್ನಿ ತ್ಯಂ ಶ್ಮಶ್ರುಶೋಎಂನಖಾನಿ ಚ | & 


ಬೆಳೆಗ್ಗೆ ಮತ್ತು ನಾಯಂ ಮೂಯಬೇಕು. ಚರ್ಮವನ್ನು ಉಡಬೇಕು. 
ತೊಗಟೆಯೂ ಆಗಬಹುದು. ಗಡ್ಡ, ಮೂಸೆ, ರೋಮ, ಕೂದಲು, ಉಗುರು 
ಗಳನ್ನು ಕತ್ತರಿಸದೆ ಬೆಳೆಸಬೇಕು. 


ಯದ್ಭಕ್ಷ್ಯಂ ಸ್ಕಾತ್ತತೋ ದದ್ಯಾದ್ಬಲಿಂ ಭಿಕ್ಸಾಂ ಚ ಶಕ್ತಿತಃ | 
ಆಮ್ಮೂಲಫಲಭಕ್ಪಾಭಿರರ್ಚಯೇದಾಶ್ರಮಾಗತಾನ್‌ | ೭ 


ಆಶ್ರಮಾಗತರಿಗೆ ತಿಂಡಿ, ಭೋಜನ, ನೀರು, ಗೆಣಸು, ಹಣ್ಣುಗಳಿಂದ 
ಸತ್ಮರಿಸಬೇಕು. 


ಸ್ವಾಧ್ಮಾ ಯೇ ನಿತ್ಯ ಯಂಕ್ಷಃ ಸ್ಥಾದ್ದಾಂತೋ ಮೈೊತ್ತಃ ಸವಕಾಹಿತಃ | 
ದಾತಾ ಪಿತ್ಮಮನಾದಾತಾ ಸರ್ವಭೂತಾನಂಕಂಪಕ8 1 ೮ 


ಸದಾ ವೇದಾಧ್ಯಯನ ಮಾಡಬೇಕು. ಶೀತೋಷ್ಠಗಳನ್ನು ಸಹಿಸಿ 
ಸಕಲಪ್ರಾಣಿಗಳಿಗೂ ಮಿತ್ರನಂತೆ ವರ್ತಿಸುತ್ತ ದಯಾಮಯನಾಗಿ ಪ್ರತಿಗ್ರಹ 
ಮಾಡದೆ ದಾನಮಾಡುತ್ತ ಸರ್ವೋಪಕಾರಕನಾಗಬೇಕು. 


ವೈತಾನಿಕಂ ಚ ಜಂಹುಯಾದಗ್ನಿ ಹೋತ್ರಂ ಯಥಾಪಿಧಿ ! 
ದರ್ಶಮಸ್ವಂದಯನ್‌ ಪರ್ವ ಪೌರ್ಣನರಾಸಂ ಚ ಯೋಗಕ8 1 ೯ 


ಗಾರ್ಹಪತ್ಕಾಗ್ನಿಯನ್ನು ಆಹವನೀಯ ದಕ್ಷಿಣಾಗ್ನಿಗಳಲ್ಲಿ ವಿಹರಿಸಿ ಅಗ್ನಿ 
ಹೋತ್ತ ಮಾಡಬೇಕು, ಪರ್ವಕಾಲದ ದರ್ಶಪೂರ್ಣಮಾಸಯಾಗಗಳನ್ನು 
ಸಕಾಲದಲ್ಲಿ ಮಾಡಬೇಕು. 


ಯಕ್ಷೇಷ್ರ್ಯಾ ಗ್ರಯಣಂ ಚೈವ ಚಾತನವರ್ರಾಸ್ಥಾನಿ ಚಾಹರೇತ್‌ | 
ತಂರಾಯಣಂ ಚ ಕ್ರಮಶೋ ದಾಕ್ಷನ್ಯಾಯನಮೇೇವ wl 00 


ಅಧ್ಯಾಯ 2 ೬ ] ಮನುಸ್ಮೃತಿ ೨೩೯ 


ನಕ್ಷತ್ರೇಷ್ಟಿ ಆಗ್ರಯಣ ಚಾತುರ್ಮಾಸ್ಯ ತುರಾಯಣ, ದಾಕ್ಷಾಯಣ 
ಎಂಬ ಯಾಗಗಳನ್ನು ಮಾಡಬೇಕು. ಅದರ ಚರುಪುರೋಶ ದ್ರವ್ಯವನ್ನು 
ಈಗಲೇ ಹೇಳುತ್ತಾರೆ. 


ವಾಸಂತಶಾರದೈರ್ಮೆೇಧ್ಯ್ಯೈನರ್ಥನ್ಯನ್ನೈ ಸ್ವಯನರಾಹೃತ್ಯೆಃ 
ಪುರೋಡಾಶಾಂಶ್ವ ಂತ್ಚೈವ po ತೃಥಕ್‌ 1 ೧೧ 


ಮೇಲೆ ಹೇಳಿದ ಯಾಗಗಳನ್ನು ವಸಂತ ಶರತ್‌ ಯತುಗಳಲ್ಲಿ ಫಲಿಸುವ 
ಮುನ್ಕಾಹಾರಧಾನ್ಮಗಳಿಂದ ಚರುವುರೋಡಾಶವನ್ನು ಮಾಡಿ ಸಾಧಿಸಬೇಕು. 
ಗ್ರಾಮದಂತೆ ಅಲ್ಲ. 


ದೇವ ತಾಭ್ಯಸು ತದುತ್ತಾ ವನ್ಯಂ ಮೇಧೃಕರಂ ಹವಿಃ | 
ಇದಿ ಛು ಳು 
ಶೇಷಮಾತ್ಮನಿ ಯಂಂಂಜೇತ ಲಎಣಂ ಚ ಸ್ವಯಂ ಕೃತಂ | es 


ವನಜವಾದ ಈ ಮೇಧ್ಮಹವಿಸ್ಸನ್ನು ದೇವತೆಗಳಿಗೂ ಹೋಮಿಸಿ ಉಳಿ 
ದುದನ್ನು ತಾನು ಉಪಯೋಗಿಸಬೇಕು. ಊಷರಲವಣವಲ್ಲದೆ ಇತರ 
ಉಪ್ಪನ್ನು ನೇವಿಸಬಾರದು. 


ತಗಳ ಪುಷ್ಪ ಮೂಲಆಫಲಾನಿ ಚ | 
ಮೇಧ್ಯವ ೃಕೋದ್ಭ ವಾನ್ಮದ್ಯಾತ್ಸೇಜಇಂಶ್ಚ ಫಲ ಸಿಂಭವಾರ್‌ | ೧೩ 


ನೀರಿನಲ್ಲಿ ನೆಲದಲ್ಲಿ ಹುಟ್ಟುವ ತರಕಾರಿ, ಹೂ-ಹಣ್ಣು ಗೆಣಸು ಪವಿತ್ರ 
ಮರಗಳದ್ದಾದರೆ ಅದನ್ನು, ಅಂತಹ ಬೀಜದ ಎಣ್ಣೆ ಇವುಗಳನ್ನು ಸೇವಿಸ 
ಬೇಕು. 

ವರ್ಜಯೇನ್ಮಧು ಮಾಂಸಂ ಚ ಭೌನತಾನಿ ಕವಕಾನಿ ಚ | 

ಭೂಸ್ತೃಣಂ ಶಿಗ್ರುಕಂ ಚೈವ ಶ್ಲೇಷ್ಮಾತಕಫಲಾನಿ ಚ 1 ೧೪ 

ಮದ್ಯೆ, ಮಾಂಸ, ಕವಕ, ಭೂಸ್ವ್ವಣ್ಮ ಶಿಗ್ರು, ಶ್ಲೇಷ್ಮಾಶಕ ಇವುಗ 
ಳನ್ನು ವರ್ಜಿಸಬೇಕು. 


ತ್ಯಜೇದಾಶ್ಚಯುಹೇ ಮಾಸಿ ಮಂನ್ಯನ್ನ ೦ ಪೂರ್ವಸಂಚಿತಂ | 
ಜೀರ್ಣಾನಿ ಚೈನ ವಾಸಾಂಸಿ ಶಾಕನ:ೂಲಫಲಾನಿ ಚ 1 ೧೫ 


೨೪೦ ಮನುಸ್ಮೃತಿ [ ಅಧ್ಯಾಯ: ೬ 
ಆಶ್ಚಯುಜಮಾಸದಲ್ಲಿ ಆವರೆಗೆ ಖರ್ಚಾಗಿ ಉಳಿದಿರುವ ಧಾನ್ಯ, ಹಳೆ 
ಬಟ್ಟೆ, ಹಣ್ಣು, ಹಂಪಲು ಎಲ್ಲ ಬಿಟ್ಟು ಹೊಸದು ಸಂಪಾದಿಸಬೇಕು. 


ನ ಫಾಲಕೃಷ್ಣಮತಶ್ನಿ «ಯಾದುತ್ಸೃಷ್ಟಮಹಿ ಕೇನಚಿತ್‌ | 


ನ ಗ್ರಾಮಜಾತಾನ್ಕಾರ್ತೋಪಿ ಮೂಲಾನಿ ಚ ಫಲಾನಿ ಚ | ೧೬ 

ನೇಗಿಲಿನಿಂದ ಉತ್ತು ಬೆಳಸಿದ ಧಾನ್ಯವನ್ನು ಬೇಡವೆಂದು ಬಿಟ್ಟದ್ದನ್ನಾ 
ದರೂ ಸ್ವೀಕರಿಸಬಾರದು. ಊರಿನ ಎಲ್ಲ ಸಾಮಗ್ರಿಯನ್ನು ಬಿಡುವುದು 
ಒಳ್ಳೆದು. ಕಾಡಿನದೇ ಆಗಬೇಕು. 


ಆಗ್ನಿ ನಕ್ವಾಶನೋ ವಾ ಸ್ಕಾ ತ್ಯಾಲಪಕ್ವಭುಗೇವ ವಾ | 
ಅಶ್ಮಕುಟ್ಟೋ ಭವೇದ್ವೂಪಿ ದಂತೋಲೂಖಲ ಕೋಪಿ ಮಾ li ೧೭ 


ಅಗ್ನಿಪಾಕವನ್ನು ಮಾಡಬಹುದು. ಕಾಲಪಕ್ವವನ್ನು ಸ್ವೀಕರಿಸಬಹುದು. 
ಕಲ್ಲಿನಲ್ಲಿ ಜಜ್ಜಿ ತಿನ್ನಬಹುದು. ಹಲ್ಲಿನಲ್ಲಿ ಜಗಿದು ತಿನ್ನಬಹುದಾದುದನ್ನು ಮಾತ್ರ 
ತಿಂದು ಬದುಕಬಹುದು. 


ಸದ್ಯಃಪ್ರಕ್ಷಾಲಕೋ ವಾ ಸನ್ಯನನ್ಮಂಸಸಂಜಯಿಕೋ೬ವಾ | 
ಷಣ್ಮಾಸನಿಚಯೋ ವಾ ಸ್ಕಾತ್ಸವರಾನಿಚಯ ಏವ ವಾ | ೧೮ 


ಒಂದು ದಿನ ಒಂದು ತಿಂಗಳು ಆರುತಿಂಗಳು ಒಂದುವರ್ಷ ಈ ನಾಲ್ಕ 
ರಲ್ಲಿ ಕಡಿಮೆ ಸಮಯಕ್ಕೆ ತಕ್ಕ ಧಾನ್ಯಸಂಗ್ರಹ ಮಾಡುವುದು ಒಳೆ ದು. 
ನಕ್ತಂ ಚಾನ್ನಂ ಸಮಶ್ಲೀಯಾದ್ದಿವಾ ವಾಹೃತ್ಯ ಶಕ್ತಿ ತಃ | 
ಚತುರ್ಥಕಾಲಿಕೋವಾ ಸ್ಕಾತ್ಸ್ಯಾದ್ವಾಪ್ಯಷ್ಟ ಎಂಕಲಿಕl ೧೯ 
ರಾತ್ರಿ ಆಹಾರ, ಹಗಲು ಆಹಾರ, ನಾಲ್ಕುದಿನಕ್ಕೊಮೆ 


ಮ, ಎಂಟುದಿನ 
ಕ್ಯೊಮ್ಮೆ ಹೀಗೆ ಉಣ್ಣುತ್ತ ಆಹಾರ ಕಡಿಮೆ ಮಾಡಬೇಕು. 


ಚಾಂದ್ರಾಯಣವಿಧಾನೈರ್ವಾ ಶುಕ್ಲಕೃಷ್ಣೇ ಚ ವರ್ತಯೇತ್‌ | 
ಪಕ್ಷಾಂತಯೋರ್ವಾಪ್ಮಶ್ನೀಯಾದ್ಯವಾಗೂಂ ಕ್ವಥಿತಾಂ ಸಕೃತ್‌ I} ೨೦ 


ಚಂದ್ರಕಲೆಯು ವರ್ಧಿಸಿ ಕ್ಷೀಣಿಸುವಂತೆ ಆಹಾರದ ತುತ್ತನ್ನು ಕಡಿಮೆ 
ಮಾಡಿ ಅಮಾವಾಸ್ಕೆಯಂದು ಗಂಜಿ ಕುಡಿಯಬೇಕು. 


೨೪೧ 


ಇಲೆ ನೆ 
EIDE 6. 


ಆಳ 


೧೬-ಅಧ್ಯಾಯ: ೬ ] 


ಷ್ಟಿ 


ಪಃ || 


ಹ 


ಇ 9 
ಸ್ವರಾ 


ದ್ವರ್ಷಾ 
€ ಕ್ರಮಶೋ 


ಕ್ಯ 
ಪಿ 
ಡ್‌ 


ಸ 
೨೦ 


ಸತ್ತ್ವ 
ನನ 


೨ ನಕಾಶಿಕ॥ [ 
ಧ£ಯಂ 


ನೆ 
2. 


G ke 
Ba 
3 k 

ಕೃ 

ಣ್‌ 19 
ಇ 148 
9ನ 
ಇ 3 
ಬಿ 

1 
| ಇ 
ಸ 
ಗ ಕೈ)! 

ಸ 
ಜಾ 
a 13 
[2 1 
ಇಗೆ 6ರ 
ವಿ 
1ಡಿ [4 
7 © 
1 B 
ಜ್‌ 
mW TW 

YT 

18 


ಬಹುದು. 
ಮಾಡಿ 


ಖಿ 
೧ 


ಹಾಸ 
ವಿ. 


ಪೇ 


ಆಜ್‌ 
೨೯ 


ಚ್ಮ 
ಹ 


ಅ 


ಬ್‌ 


ಫೈಲು 
೨ 


ಪಾನ ನೆ 
ಮನ್‌) 


ಸ್ಥ ಯಧಾವಿಧಿ | 


ನಿವರ್ತಾ ಲಫಲಾಶನ॥ಃ ॥ 
ಷು ಬ್ರ ಕೃೈಚಾರೀ ಧಂಾಶಯಃ | 
ವೃಕ್ಷನೂೂಲನಿಕೆ*ತನಃ (| sk 


೬ 


ಸ್ಕಾ ನಂ 


ಮ 


ಆಗ್ಸ್ಟ ನಾತ್ಮನಿ ವೈತಾನಾ ನ್‌ಸನತಾ 
ದು 


ಅನಗ್ಬಿ ರಸಿಕೇತ 


ಅಗಿ ಯಿಲ್ಲದೆ 


ಬಹುದು. 


೨೪೨ ಮನುಸ್ಮೃತಿ [ ಅಧ್ಯಾಯ: & 


ಸುಖಸಾಧನೆಯಲ್ಲಿ ಪ್ರಯತ್ನ ಮಾಡದೆ ಸ್ತ್ರೀಸಂಗ ಬಿಟ್ಟು ನೆಲದಲ್ಲಿ 
ಮಲಗಿ ಮರದಡಿಯೇ ಮನೆಯಾಗಿ ಒಳೆ ಮನೆಯ ಆನೆಯನ್ನು ತೊರೆಯ 
ಬೇಕು. 


ತಾಪಸೇಷ್ಟೇವ ವಿಪ್ರೇಷು ಯಾತ್ರಿಕಂ ಭೈಕ್ಷಮಾಚರೇತ್‌ 
ಗೃಹಮೇಧಿಷು ಚಾನ್ಯೇಷು ದ್ವಿಜೇಷಂ ವನವಾಸಿಷು |. ೨೭ 


ಅವನಿದ್ದ ವನದಲ್ಲಿ ಹಣ್ಣು-ಹಂಪಲು, ಗಡ್ಡೆ-ಗೆಣಸು ಸಿಗುವುದಿಲ್ಲ 
ವಾದರೆ ವನವಾಸಿಗಳಾದ ಇತರ ಗೃಹಸ್ಥರಿಂದ ಜೀವ ಉಳಿಸುವಷ್ಟು ಮಾತ್ರ 
ತಿನ್ನಲು ಭಿಕ್ಷೆ ಎತ್ತಬಹುದು. 


ಗ್ರಾನರಾದಾಪೃತ್ಯ ವಾಶ್ಲೀಯಾತ್‌ ಅಷ್ಟ್‌ ಗ್ರಾಸಾನ್‌ವನೇ ವಸನ್‌ | 
ಪ್ರತಿಗೃಹ್ಮ ಪುಟೇನೈವ ಪಾಣಿನಾ ಶಕಲೇನ ವಾ ೨೮ 


ಗ್ರಾಮದಿಂದ ಭಿಕ್ಷೆ ಬೇಡಿ ತಂದರೂ ಎಂಟುತುತ್ತು ಕೈಯಲ್ಲೋ 
ಏನಾದರೂ ಪಾತ್ರೆಯಲ್ಲೊ ತಿನ್ನಬಹುದು. ಕಾಡಿನಲ್ಲಿ ವಾಸವು. 


ಏತಾಶ್ವಾನ್ಯುಶ್ಚ ಸೇವೇತ ದೀಕ್ಷಾ ವಿಪ್ರೋ ವನೆ ವಸನ್‌ | 
ವಿವಿಧಾಶ್ವ್‌ಪನಿಷದೀರಾತ್ಮಸಂಸಿದ್ಧ ಯೇ ಶ್ರುತೀ॥ | ೨೯ 


ಇಂತಹ ವಿವಿಧ ದೀಕ್ಷೆಯುಳ್ಳವನಾಗಿ ಆತ್ಮಸಿದ್ದಿ ಹೇತುವಾದ ಅನೇಕ 
ಉಪನಿಷತ್ತುಗಳನ್ನು ಮನನ ಮಾಡಬೇಕು. 

ಯಹಿಭಿರ್ದ್ರಾಹ್ಮಶೈತ್ಛ್ವೈವ ಗೃಹಸ್ಟೈರೇವ ಸೇವಿತಾಃ | 

ವಿದ್ಯಾತಪೋನಿವೃದ್ಧರ್ಥಂ ಶರೀರಸ್ಯ ಚ ಶುದ್ಧ ಯೇ ॥ ೩೦ 

ಈ ಉಪನಿಷತ್ತುಗಳನ್ನು ಜುಷಿಗಳು, ಗೃಹಸ್ಥರು ದೇಹಶುದ್ಧಿಗೆ ವಿದ್ಕಾ 
ತಪೋವೃದ್ಧಿಗೆ ತುಂಬ ಮನನ ಮಾಡಿದ್ದಾರೆ. 


ಆಪರಾಜಿತಾಂ ವಾಸ್ತಾಯ ವ್ರಜೇದ್ದಿಶಮಜಿಹ್ಮಗಃ | 
ಆ ನಿಪಾತಾಚ್ಛರೀರಸ್ಕ ಯುಕ್ತೋ ವಾರ್ಯನಿಲಾಶನಃ | ೩೧ 


ಜಲ್ಕ ವಾಯುಗಳನ್ನು ಮಾತ್ರ ನೇವಿನುತ್ತಾ ನೇರಾಗಿ ಮರಣಪರ್ಯಂತ 
ಈಶಾನ್ಯ ದಿಕ್ಕಿಗೆ ಸಂಚರಿಸಬಹುದು. 


ಅಧ್ಯಾಯ: ೬] ಮನುಸ್ಕೈತಿ ೨೪ಷ್ಠಿ 


ಆಸಾಂ ಮುಹರ್ಷಿಚರ್ಯಾಣಾಂ ತ್ಯಕ್ತ್ವ್ವಾನ್ಕತಮಯಾ ತನಂಂ | 
ನೀತಶೋಕಿಭಯೋ ವಿಪ್ರೋ ಬ್ರಹ್ಮಲೋಕೇ ಮಹೀಯಂತೇ ॥ ೩4೨ 


ಮಹರ್ಷಿಗಳ ಯಾವುದೇ ಜೀವನದಿಂದ ಇರುವಾಗ ಮರಣ ಸಂಭವಿಸಿ 
ದರೆ ಸಂಸಾರದುಃಖ ನಿವೃತ್ತಿಯಾಗಿ ಬ್ರಹ್ಮಪ್ರಾಪ್ತಿಯನ್ನು ಹೊಂದುವನು 
ಅನುಭವಿಸುವನು. 

ವನೇಷು ಚ ವಿಹೃತ್ಯೈವಂ ತೃತೀಯಂ ಭಾಗಮಾಯಂಂಷಃ | 

ಚತುರ್ಥಮಾಯಂಷೋ ಭಾಗಂ ತ್ಯಕ್ತ್ವಾ ಸಂಗಾನ್‌ಪರಿವ್ರಜೇತ್‌ | ೩೩ 


ಈ ವರೆಗೆ ವಿವರಿಸಿದಂತೆ ವನವಾಸವನ್ನು ಮಾಡಿ ಆಯುಸ್ಸು ಇನ್ನು 
ಉಳಿದಿದ್ದರೆ ಆ ಚತುರ್ಧ ಭಾಗದಲ್ಲಿ ಸರ್ವಸಂಗ ಪರಿತ್ಕಾಗ ಮಾಡಬೇಕು. 


ಆಶ್ರಮಾದಾಶ್ರಮಂ ಗತ್ವಾ ಹುತಹೋಮೋ ಜಿತೇಂದ್ರಿಯಃ | 
ಭಿಕ್ಷಾಬಲಿಸರಿಶ್ರಾಂತ8 ಪ್ರ ವ್ರಜನ್‌ಪ್ರೇತ್ಯ ವರ್ಧತೇ! ೩೪ 


ಬ್ರಹ್ಮಚರ್ಯ, ಗಾಹಸ್ಥ್ಯ, ವಾನಪ್ರಸ್ಥ ಎಂಬ ಮೂರು ಆಶ್ರಮಗ 
ಳನ್ನು 'ವಿಧ್ಯುಕ್ತ ಹೋಮದಿಂದ ಸಾಂಗಗೊಳಿಸಿ ವೈರಾಗ್ಯದಿಂದ ಪ್ರವ್ರಜ್ಮೇ 
ಯನ್ನು ಸ್ವೀಕರಿಸಿದರೆ ಆಗಲೂ ಬ್ರಹ್ಮಸಿದ್ಧಿಯನ್ನು ಹೊಂದುವನು. 

ಖಯಣಾನಿ ತ್ರೀಜ್ಯಪಾಕೃತ್ಯ ಮನೋ ಮೋಕ್ತೇ ನಿವೇಶಯೋತ್‌ | 

ಅನಪಾಕೃತ್ಯ ಮೋಕ್ಷಂ ತು ಸೇವಮಾನೋ ವಪ್ರಜಶ್ಯಧಃ॥| ೩೫ 

ಹಿಂದಿನ ಮೂರು ಆಶ್ರಮಗಳಲ್ಲಿ ಮೂರು ಯಣಗಳೆನ್ನು ತೀರಿಸಿ 
ಮೋಕ್ಷಾಭಿಲಾಷೆ ಬಂದರೆ ಅವನು ಆಧೋಗತಿಯನ್ನು ಸರ್ವಥಾ ಹೊಂದ 
ಲಾರನು. ತಾತ್ಕಾಲಿಕ ವೈರಾಗ್ಯದಿಂದ ಬ್ರಹ್ಮಸಿದ್ಧಿಗೆ ಹೊರಟ ಎಷ್ಟೋ 
ಮಂದಿ ಲೈಂಗಿಕ ಒತ್ತಡದಿಂದ ಸ್ವೀಸಂಬಂಧವನ್ನು ಹೊಂದಿ ಭ್ರಷ್ಟ ೈರಾದುದು 
ಉಂಟು. ಆದುದರಿಂದ ಅಲ್ಪವಿಚಾರ, ಸಾಧನೆ, ಇಂದ್ರಿಯ ನಿಗ್ರಹದಿಂದ 
ಒಂದು ಆಶ್ರಮವನ್ನು ವ್ರತವನ್ನು ವ್ಯವಸ್ಥೆಯನ್ನು ಮೆಟ್ಟಿದರೆ ಚಲಿಸುವ 
ಸಂದರ್ಭ ಬಾರದಂತೆ ತುಂಬ ವಿಚಾರ ಸಿದ್ಧಿಗಳನ್ನು ಸಾಧಿಸಿ ಪರಾಮರ್ಶವುಳ್ಳ 
ಪುನರಾವರ್ತನೆಯಾಗದ ಕಾರ್ಯ ಕೈಕೊಳ್ಳುವುದು ಮೇಲ್ಮಟ್ಟದ ವರ್ತನೆ. 
ಅದನ್ನೆ ವಿಶದವಾಗಿ ವಿವರಿಸುತ್ತಾರೆ. 


೨೪೪ ಮನುಸ್ಮೃತಿ [ ಅಧ್ಯಾಯ , ೬ 
pis ಬ್ದ ವಿಭಿಪದ್ವ ನ 


2 ತ್ಯಾಜ್ಯ ಧವರ್ರ೯ಕಃ | 
ಈ «ಎಪಿ ್‌್‌ 


ey "ನೋಕ್ಷೇ ನಿವೇಶಯೇಶ್‌ | ೩೬ 


ಪ್ಯಾ 
೦೬" 
೯ನೊ 


ವೇದ ಓದಿ ಸಂತಾನ ಪಡೆದು ಯಾಗ ಮಾಡಿ ಮನಸ್ಸು ಪರಿಶುದ್ಧವಾಗಿ 
ಸರ್ವಕಾಮನಾ ಸ್ಹರೂವಜ್ಞಾನದ ಬಳಿಕ ಬಂದ ಮೋಕ್ಸಾಭಿಲಾಷೆಯು ಚಲಿಸ 
ಲಾರದು. 


ನನ ತ್ಸಾದ್ಯ ತಧಾ ಸುತಾನ್‌ | 
ಯಜ್ಞತ್ಮಿ ನೂ ೩ ಶ್ರಮಿಚ್ಛ ನ್‌ ಬ್ರಜತೃ್ಯ ಧಃ ಪ್ಲಿ೭ 


ಎಲ್ಲರಿಗೂ ವೈರಾಗ್ಯ ಬರಲಾರದು. ಬಂದು ಸನ್ಮಾಸಿಗಳಾಗಿ ವಿವಾಹ 
ಧನಾರ್ಜನೆ ವಿದ್ಯಾದಾನಗಳು ನಡೆಯದಿದ್ದರೆ ಪ್ರಜೆ, ವಿದೆ, ಧನವು ಲೋಕ 
ದಲ್ಲಿ ಇಲ್ಲದೆ ಊರು ಬರಿದಾಗುವುದು. 


ಪ್ರಾಜಾಪತ್ಯಾಂ ನಿರುಪ್ಕೇಷ್ಟಿಂ ಸರ್ವವೇದಸಜಕ್ಷಿಣಾಂ | 
ಹಾಸ © ಕಳ್ಳಿ ಕ ಕ 
ಆತ್ಮನ್ಯಗ್ಗಿ “ಸೃಮಾರೋಪ್ಯ ಬ್ರಾಹ್ಮಣಃ ಪ್ರವ್ರಜೇದ್ಚೃಹಾತ್‌ | a೮ 


ಯಜುರ್ವೇದದಲ್ಲಿ ಹೇಳಿದಂತೆ ನರ್ವಸ್ವದಕ್ಸಿಣ ಯಾಗವನ್ನು ಮಾಡಿ 
ಅಗ್ನಿಯನ್ನು ತನ್ನಲ್ಲಿ ಆವಾಹಿಸಿ ವ್ರವ್ರಜೆ ಯನ್ನು ಆಶ್ರಯಿಸಬಹುದು. ಜನರ 
ಅಭಿರುಚಿ, ಪರಿಪಾಕ, ಸಾಮರ್ಥ್ಯ, ಯೋಗ್ಯತಶೆಗಳು ವಿಚಿತ್ರವಾದುದರಿಂದ 
ಅವರವರಿಗೆ ಅಭೀಪ್ಟವಾದ ಪದ್ಧತಿಯನ್ನು ಪರಿಗ್ಬಹಿಸಬಹುದೆಂದು ಈ 
ಪ್ರಕರಣದಲ್ಲಿ ತುಂಬ ಮಾದರಿಯ ಅವನ್ನ ಯನ್ನು ತೋರಿಸಿದ್ದಾರೆ. 


ಯೋ ದತ್ತಾ ಸರ್ವಭೂತೇಭ್ಯಃ ಪ್ರ-)ಜತ್ಮಭಯಂ ಗೃಹಾತ್‌ | 
ತಸ್ಯ ಕ ಲೋಕಾ ಭವಂತಿ ಬ್ರಹ್ಕು ವಾದಿನಃ ೯ 


ಸ್ಕಾವರಜಂಗಮ ಪ್ರಾಣಿಗಳಿಗೆ ಹಿಂಸಾಕರವಾದ ಗೃಹಸ್ಥಾಶ್ರಮ 
ವನ್ನು ಬಿಟ್ಟರೆ, ಅವುಗಳಿಗೆ ಅಭಯದಾನ ಮಾಡಿದಂತೆ. ಉಳುವುದ್ಕು 
ಕೊಯ್ಯುವುದು, ಅಗೆಯುವುದು ಇದರಿಂದ ಕೆಲವು ಅಂಶದಲ್ಲಿ ನೆಲ ಜಂತು, 
ದನ, ಕರು, ಮರ, ಗಿಡಗಳಿಗೆ ಪೀಡಯಿದೆ. ಆದುದರಿಂದ ಮನೆ ಬಿಟ್ಟು 


ಅಧ್ಯಾಯ : &] ನುನುಸ್ಮೃ ತ್ರಿ ೨೪೫ 


ಸನ್ಮಾಸಿಯಾದರೆ ಅನೇಕ ಹಿಂಸಾಪ್ರಕರಣಗಳಿಂದ ತಪ್ಪಿಕೊಂಡು ಬ್ರಹ್ಮಜ್ಞಾನ 
ದಿಂದ ಶ್ರೇಯೋಭಾಜನನಾಗುವನು. 


ಯೊಸಾ ದಣ್ವ್ವಹಿ ಭೂತಾ ದ್ರಿ ಜಾನ್ಪೋತ್ಸದ್ಯತೇ 
ತಸ್ಯ ದೇಹಾದ್ವಿಮುಕ ಸ್ಯ ಭ೨೨೦ ನಾಸ್ತಿ ಕುತಶ್ವನ ೪೦ 


ಪರರಿಗೆ ಆಜು ಮಾತ್ರ ಭಯವನ್ನು ಕೊಡದವನು ತಾನು ಆಭಯ 
ಹೊಂದುವುದು ವಿರುದ್ಧ ವಲ್ಲ. 


ಆಗಾರಾದಭಿನಿಷ್ಟಾ )ಂತಃ ಸವಿತ್ರೋಪಚಿತೋ ಮುನಿಃ | 
ಸಮಂಪೋಡೇಷು ಕ ಮೇಷು ನಿರಪೇಕ್ಷ ಪರಿವ್ರಜೇೇತ್‌ 1 ೪೧ 


ಬಳಿಸಾರಿದ ವಸ್ತುಗಳಲ್ಲಿ ಆಶೆಯಿಲದೆ ಮನೆ ಬಿಟ್ಟು ದಂಡಕಮಂಡಲು 
ಹಿಡಿದು ಸನ್ಮಾಸಿಯಾ: ಸುವುದು ವಿರಾಗ ಕಾ ಹಹಹ ರನ ಯೋಗ್ಯವು 


ದ್ದ ಮಾಕ್‌ ks ಣ್ಣ ಜಹಾತಿ ನ ಹೀ2ಗಂತೇ | ೪೨ 


ಗದೆ ಕೇವಲಾವನ್ನೆಯ: ಬರುವುದರಿಂದ ಇತರರಂತೆ ವಶ್ಷೀಷುತ್ರರ ಸಹಾಯವಾ 


ಅವಶ್ಯವಿಲ್ಲ. ಸರ್ವನಂಗ ಪರಿತ್ಕಾಗವು ಯುಕ್ತವಾದುದು. 


ಅನಗ್ನಿ ರಿಕೇತಃ ನವನ ಮಮನ್ನಿ ರ್ಧಕ್‌ಕಾಶ ಯೇತ್‌ | 
ಉವೇಕ್ಷಕೋಸಂಕುಸುಕೋ ಪುುಂನಿರ್ಭಾವರ್ಸರಾಹಿತಃ 1 ೪, 


ಆಗ್ನಿಯಿಲ್ಲ ಮನೆಯಿಲ್ಲ ಅದೆರಡು ಹೆಂಡತಿಯ ಅಧಿಕಾರ. ದೇಹಸುಖ 
ದಲ್ಲಿ ಅನಾಸಕ್ತಿ ಸ್ಥಿರನಿಶ್ಚಯ ಬ್ರಹ್ಮಮನನ ಶೀಲ ಇರುವಾಗ ಬದುಕುವೆ 
ನಾಲ್ಕು ತುತ್ತಿಗೆ ಮಾತ್ರ, ಮನೆ ಹುಡುಕಿ ಭಿಕ್ಷೆ ಎತ್ತಿ ಇತರ ಸಮಯ ಧ್ಯಾನ 
ಮಗ್ನನಾಗಬೆ: ಕು. 


ಕಪಾಲಂ ವೃಕ್ಷವೂಟಇಸಿ ಕುಚೇಲ-“ಸಹಾಯ: ತಾ | 
ಸಮತಾ ಚ್ಚ ಸರ್ವಸ್ಮಿನ್ನೇತನ್ನು ಸ್ಮ ಲಕ್ಷಣಂ |’ ೪೪ 


೨೪೬ ಮನುಸ್ಮೃತಿ [ ಅಧ್ಯಾಯ ; ೬ 


ಮಣ್ಣಿನ ಓಡು ಮರದಡಿ ಮಾನ ಮುಚ್ಚುವ ಬಟ್ಟೆ ಶತ್ರುಮಿತ್ರಭಾವ 
ಬಿಡುವುದು ಇದು ಮುಕ್ತಿ ಯೋಗ್ಯನಿಗೆ ಮಾತ್ರ ಪ್ರಿಯವಾಗುವ ಅವಸ್ಥೆ. 


ನಾಭಿನಂದೇತ ಮರಣಂ ನಾಭಿನಂದೇಶ ಜೀನಿತಂ | 
ಕಾಲಮೇವ ಪ್ರತೀಕ್ಷೇತ ನಿರ್ದೇಶಂ ಭೃತಕೋ ಯಂಥಾ ೪೫ 


ಸಾಯಲು ಬದುಕಲು ಎರಡಕ್ಕೂ ಆಶೆಪಡಬಾರದು. ಸಂಬಳದವನು 
ಆಜ್ಞೆಯನ್ನು ಇಲ್ಲವೇ ಹಣ ಸಿಗುವುದನ್ನು ಗುರಿಯಿಟ್ಟು ಕಾಯುವಂತೆ ಜ್ಞಾನ 
ಪ್ರಾದುರ್ಭಾವದ ಬಳಿಕ ಏನನ್ನೂ ನಿರೀಕ್ಷಿಸದೆ ಮೋಕ್ಷಕಾಲವನ್ನು ಮಾತ್ರ 
ಕಾಯಬೇಕು. 


ದೃಷ್ಟಿಪೂತಂ ನೃಸೇತ್ಸಾದಂ ವತ್ತಪೂತಂ ಜಲಂ ಪಿಬೇತ" | 
ಸಕ್ಯಪೂತಾಂ ವದೇದ್ವಾಚೆಂ ಮನಃಪೂತಂ ಸಮಾಚರೇತ್‌ 1 ೪೬ 


ಕೇವಲ ಹಿಂಸಾವರ್ಜನಕ್ಕಾಗಿ ನೆಲ ನೋಡಿ ನಡೆಯಬೇಕು. ನೀರನ್ನು 
ಬಟ್ಟೆಯಲ್ಲಿ ಗಾಳಿಸದೆ ಕುಡಿಯಬಾರದು. ಸುಳ್ಳಾಡಬಾರದು. ತನ್ನ ಧ್ಯಾನಕ್ಕೆ 
ವಿರುದ್ಧವಾದುದನ್ನು ಚಿಂತಿಸಬಾರದು. 


ಆತಿವಾದಾಂಸ್ಮಿತಿಕ್ಷೇತ ನಾನಮನ್ಯೇತ ಕಂಜನ | 
ನ ಚೇವುಂ ದೇಹಮಾಶ್ರಿತ್ಯ ವೈರಂ ಕುರ್ವೀತ ಕೇನಚಿತ್‌ 1 ೪೭ 


ತನ್ನನ್ನು ಕುರಿತ ನಿಂದೆಯಿಂದಲೂ ಶಾಂತಿಯು ಇರಬೇಕು. ಅವಮಾನ 
ವೈರಗಳನ್ನು ಯಾರಿಗೂ ಮಾಡಬಾರದು. 


ಕ್ರುಧ್ಯಂತಂ ನ ಪ್ರತಿಕ್ರುಥ್ಯೇಜಾಕುುಷ್ಟಃ ಕುಶಲಂ ವದೇತ್‌ । 
ಸಪ್ತದ್ವಾರಾವಕೀರ್ಣಾಂ ಚನ ವಾಚಮನೃತಾಂ ನದೇತ್‌ | ೪೮ 


ತನ್ನ ಮೇಲೆ ಸಿಟ್ಟುಗೊಂಡವನ ಮೇಲೆ ತಾನು ಸಿಟ್ಟಾಗುವುದು ಬೇಡ. 
ತನ್ನನ್ನು ಬೈದರೂ ಅವನಿಗೆ ಶುಭವನ್ನಾಡಬೇಕು. ಇಂದ್ರಿಯ ವಿಷಯಗಳು 
ಅನಿತ್ಯಗಳಾದುದರಿಂದ ಅದರ ಗೊಡವೆ ಬಿಟ್ಟು ನಿತ್ಕಾತ್ಮ ಪರವಾದ ವಚನ 
ವನ್ನು ಮಾತ್ರ ಆಡಬೇಕು, 


ಆಧ್ಯಾಯ : ೬] ಮನುಸ್ಮೃತಿ ೨೪೭ 
ಆಧ್ಯಾತ್ಮರತಿರಾಸೀನೋ ನಿರಪೇಶ್ಷೋ ನಿರಾಮಿಷಃ | 
ಆತ್ಮನೈವ ಸಹಾಯೇನ ಸುಖಾರ್ಥೀ ವಿಚರೇದಿಹ! ೪೯ 
ಯೋಗ. ಸನಬದ್ಧನಾಗಿ ಧ್ಯಾನಾಸಕ್ತನಾಗಬೇಕು. ಬ್ರಹ್ಮಾನಂದವನ್ನು 
ಮಾತ್ರ ಆಶಿಸಬೇಕು. 


ನ ಚೋತ್ಪಾತನಿಮಿತ್ತಾಭ್ಯಾಂ ನ ನಕ್ಷತ್ರಾಂಗವಿದ್ಯಯಾ | 
ನಾನುಶಾಸನವಾದಾಭ್ಯಾಂ ಭಿಕ್ಸಾಂ ಲಿಪ್ಟೇತ ಕರ್ಹಿಚಿತ್‌ ॥ ೫೦ 
ಶಕುನ, ಪ್ರಶ್ನ, ಭವಿಷ್ಯ, ರೇಖಾ, ನೀತಿಗಳ ಫಲಬೋಧನೆಯಿಂದ 
ಲೋಭಗೊಳಿಸಿ ಭಿಕ್ಸೆ ಪಡೆಯುವ ಸಂಚು ಹೂಡಬಾರದು. 
ನ ತಾಪಸೈರ್ಬ್ರಾಹ್ಮಜ್ಯರ್ನಾ ವಯೋಭಿರಪಿ ವಾ ಶ್ರಭಿಃ | 
ಆಕೀರ್ಣಂ ಭಿಕ್ಷುಕೈರ್ವಾನ್ಯೈರಗಾರಮುಪಸಂವ್ರಜೇತ್‌ ॥ ೫೧ 
ತಾಪಸ, ಬ್ರಾಹ್ಮಣರು, ಹಕ್ಕಿ, ನಾಯಿ, ಭಿಕ್ಷುಕರು ಇವರಿಂದ ತುಂಬಿದ 
ಮನೆಯನ್ನು ಭಿಕ್ಷೆಗಾಗಿ ಸೇರಬಾರದು. 
ಕ್ಲೃಸ್ತಕೇಶನಖಶ್ಮಶ್ರುಃ ಪ:ತ್ರೀ ದಂಡೀ ಕಂಸುಂಭವಾನ್‌ | 
ವಿಚರೇನ್ನಿ ಯತೋ ನಿತ್ಯಂ ಸರ್ವಭೂತಾನ್ಯ ಹೀಡಯುಸ್‌ 1 ೫೨ 
ಉಗುರು (ಕೂದಲು) ತಲೆ ಮುಖ ಬೋಳಿಸಿ ದಂಡ ಕಮಂಡಲು 
ಹಿಡಿದು ಸಂಚರಿಸಬೇಕು. ಇದು ಪರಿಚಯಕ್ಕೆ. 
ಅತೈಜಸಾನಿ ಪಾತ್ರಾಣಿ ತಸ್ಮ ಸ್ಫುರ್ನಿರ್ತ್ರಣಾನಿ ಚ! 


ತೇಷಾಮದ್ಭಿಃ ಸ್ಮೃತಂ ಶೌಚಂ ಚಮಸಾನಾಮಿವ. ಥ್ವರೇ 0 ೫೩ 


ಲೋಹದ ಪಾತ್ರೆ ಬೇಡ, ಇದ್ದುದನ್ನು ನೀರಿನಿಂದ ತೊಳೆದು ಶುಚಿ 
ಮಾಡುವುದು. ಅಂತಹದನ್ನು ಮುಂದೆ ಹೇಳುತ್ತಾರೆ. 


ಅಲಾಬುಂ ದಾರುಪಾತ್ರಂ ಚೆ ಮೃನ್ಮಯಂ ವೈದಲಂ ಕಥಾ | 
ಏತಾನಿ ಯತಿಪಾತ್ರಾಣೆ ಮನುಃ ಸ್ವಾಯಂಂಭುವೋಬ ಪೀತ್‌ | = 


ಸೊರೆಬುರುಡೆ, ಮರದಮರಿಗೆ, ಮಣ್ಣಿನ ಓಡು, ಬಿದಿರುಸಿಗುಳಿನ ಕುಕ್ಕೆ, 
ಇವೆಲ್ಲ ಯಶತಿಪಾತ್ಸಗಳಾಗಬಹುದೆಂದು ಮನುಮತವು. 


೨೪೮ ಸುಂನುಸ್ಮೃೃತಿ [ ಅಧ್ಯಾಯ : ೬ 


ಏಕಕಾಲಂ ಅರೇದೈೈಶಂ ನವ ಸಜ್ಜೇರ ಎರೆ! 
ಕ್ಷೇ ಪ್ರಸಕ್ತೋ ಹಿ ಯತಿರ್ಪಿಸಯೇಪ್ಪಷಿ ನಜ್ಜಂ ಗ ೫ಬ 


ಒಂದೇ ಹೊತ್ತು ಭಿಕ್ಟೈ ತಂದು ಆದಾರವು. ಅಧಿಕಪ್ರಸಂಗ ಮಾಡ 
ಬಾರದು. ಅದರಿಂದ ವಿವಯಾಭಿಲಾವೆಯು ಉಲ್ಬಣಿಸುವುದು. 
ಏಧೂಮೇ ಸನ್ನಮ. ಸಲೇ ಸ್ಯಂಗಾರೇ ಬಂಕ್ಷನಜ್ಞನೇ ! 


ವೃತ್ತೇ ಶೆಬಾನಸಂಪಾತೇ ಭಿಕ್ಸಾಂ ನಿತ್ಯ೦ ಯಂತಿತ್ವರೇತ್‌ 1. ೫೬ 


ಸಾಯಂಕಾಲವು ಸನ್ಯಾಸಿಯ ಭಿಕ್ಸಾಕಾಲವು ಆಗ ಮನೆ ಮೇಲೆ ಹೊಗೆ 
ಯಾಡದು. ಒನಕೆ ನದ್ದಿಲ್ಲ. ಒಲೆ ಕೆಂಡ ತಣಿಯುವುದು. ಮನೆ ಜನ 
ಉಂಡಿರುವರು. ಅಡಿಗೆ ವಾತ್ರೆ ತೊಳೆಯಲು ಹೊರಗಿಟ್ಟಿರುವುದು. ಆಗ 
ಭಿಕ್ಷೆ ಬೇಡುವುದು. 

ಆಲಾಭೇ ನ ವಿಸೂದೀ ಸ್ಥಾಲ್ಲಾಭೇ ಚೈವ ನ ಹರ್ಷಯೇತ- | 

ಪ್ರಾಣಯಾಶ್ರಿಕಮಾತ್ರಃ ಸ್ಥಾನ್ಮಾಶ್ರಾ,ಸಂಗಾದ್ವಿನಿರ್ಗತಃ॥ೃ ೫೭ 

ಭಿಕ್ಲೆ ಸಿಕ್ಕಿದರೆ. ಸಂತೋಷವೂ ಬೇಹ. ಸಿಕ್ಕದೆ ಇದ್ದರೆ ವಿಷಾದವೂ 
ಬೇಡ. ಚಂದದ ದಂಡಕಮಂಡಲು ಹುಡುಕುವ್ರದೂ ಬೇಡ. ಜೀವ ಇದ್ದ 


ಅಭಿವೂಜಿತಲಾಭಾಂಸತ್ತಿ ಜುಇಂವ್ಲೇಶೈನ ಸರ್ವ ೫8 | 

ಅಭಿಪೂಜಿತಲಾಭ್ಯಿಶ್ಸ ಯತಿಮಂ5 ಕೋಪಿ ಬಧ್ಯತೆೇೇ॥ ೫೮ 

ಸತ್ಕಾರ ಮಾಡಿ ಭಿಕ್ಷೆ ಕೊಡುವುದನ್ನು ಆಶಿಸಬಾರದು. ಅದು ಬಂಧನ 
ವಾಗುವುದು. ಪ್ರೀತಿ ಬೆಳೆಯುವುದು. 


ಆಲ್ಫಾನ್ನಾಭ್ಯ ವಹಾರೇಣ ರಹೇಸ್ಥಾನಾ ಸನೇನ ಚ | 
ಕ್ರಿಯ ಇರಾಣಾನಿ ವಿಷಯ್ಯೆ-ಂದ್ರಿಯಾಣಿ ನಿನರ್ತಯೇತ್‌॥ೃ ೫೯ 


ಅಲ್ಪಾಹಾರ, ವಿಜನದೇಶವಾಸ ಇವುಗಳಿಂದ ಇಂದ್ರಿಯಗಳು ಹೊರಗೆ 
ರಮಿಸುವ ಆಸ್ಪದವು ಕಡಿಮೆ. 


ಇಂದಿ ಯಾಣಾಂ ನಿರೋಧೇಸ ರಾಗದ್ವೇಸತ್ರಯೇಣ ಚ ! 
ಆಹಿಂ«ಯಾಚ ಭೂತಂನಾಮಂಮೈ ತ್ವಾಂಂ ಕಲಶೇ | ೬೦ 
ಇ 


ಅಧ್ಯಾಯ: ೬ ] ಮೆನಮೆಸ್ಮ್ರೃತಿ ೨೪೯ 


ಬಿ ಬನಿ Pe ಯಿ ಅಲೆ ಇ. ಕಾಕಾನ, ಮಾ 
ರಾಗದ್ದೇಷವಿಲ್ಲದೆ ಇಂದ್ರಿಯ ಶಾಂಶವಾದಾಗ ಪರಹಿಂಸೆಯಿಲ್ಲದಿರು 
“ಧಾವಿ ಕಾಣ pe ಹಾಡ್‌ ಮ್ನ ನಾ 
ವುದರಿಂದ ಮರಣಧರ್ಮವನ್ನು ದಾಟುವನು 


ಶೀರ್ನ್ವಣಾಂ ಕರ್ಮುದೋಷಸಮಂದ್ಭವಾಕ | 
ನಿರಯೆೇ ಚ್ಛಿವ ಪತನಂ ಯಾತನಾಶ್ಚ ಯವಮವುಕ್ರಯೇ | ೬೧ 


ಬಯನಿದುದು ತಪ್ಪುವುದು. ಬೇಡವಾದುದು ದೊರಕುವುದು. 


ಕ್ರಾಲ್‌ ಗು, ಕ ಸಾಬಿ ಯಾ 
ಮುಪ್ಪು ಆವರಿಸುವುದು. ಾಗಜೀರ್ಣನಾಗುವುದು. 
ದೆ”ಹ.ದುತ್ಕನುಣಂ ಚಾಸ್ಮತ್ಸಿಸರ್ಗರ್ಭೀ ಚ ಸಂಭವಂ! 
ಯೋನಿಕೋಟಿ ಸಸ್ರೇಣು ಸೃಶೀಶ್ಛಾ ಸ್ಕಾಂತರಾತ್ಮನಃ | ೬೩ 
ಇ ಹಾವ ವಾ [a ಕ ಹಾ 
ಈ ದೇಹ ಬಿಡುವುದು ಮತ್ತೊಂದು ಗರ್ಭವಾನ ಹಾಗೆ ಅನೇಕ ಮೃಗ 


ಪಕ್ಷಿ ಜನ್ಮ ಇಂತಹ ಆತ್ಮಯಾಶ್ತೆಯನ್ನು ಕಷ್ಟಮಯವೆಂದು ಪರಾಮರ್ಶಿಸ 
ಬೇಕು. 

ಅನರುಸ್ರಭ..ಂ ಚೈನ ದಂ8ಖಯೋಗಂ೦ಂ ಶರೀರಿಣಾಂ | 

ಧಮಾರ್ಥನ ಭವಂ ಚೈವ ಸಂಖಸಂಯೋಗ ವಪಂಶ್ಷಯಂಂ 1 ೬೪ 


ಅಧರ್ಮದಿಂದ ಜೀವನ ದುಃಖರಾಶಿ. ಧರ್ಮದಿಂದ ಶಾಶ್ವತ ಸುಖ 
ಉಂಟಾಗುವುದು. 


ಸೂಕ್ಷ್ಮಳಾಂ ಚಾಸ್ವವೇಶಕ್ಷೇತ ಯೋಗೇನ ನರಮಾತ್ಮನಃ | 
ದೇಹೇಷು ಚ ಸಮುತ್ತತ್ತಿಮುತ್ತವೇಷ್ವಧವರೀಷು ಹಗ ೬೫ 


ಆತ್ಮನ ಲಿಂಗ ಶರೀರ ದೇವಪಶ್ಚಾದಿ ಶರೀರ ಸಂಬಂಧದಿಂದ ಶುಭಾಶುಭ 


ಈ 


ಗಳನ್ನು ಯೋಗದೃಷ್ಟಿಯಿಂದ ನೋಡಬೇಕು. 


೨೫೦ ಮನಸ್ಮ್ಮೃತಿ [ ಅಧ್ಯಾಯ ; ೬ 


ದೂಹಿತೋಫಿ ಚರೇದ್ಧ ವಂ ಯೆತ್ರ ತತ್ರಾಶ್ರಮೇ ರತಃ | 
ಸಮಃ ಸರ್ವೇಷು ಭೂತೇಷು ನ ೮ಂಗಂ ಧರ್ಮಕಾರಣಂ | ೬೬ 


ದುರದೃಷ್ಟಿಯಿಂದ ಧರ್ಮಲೋವವು ಬಂದರೂ ಪುನಃ ಸರ್ವತ್ರ 
ಸಮಬುದ್ಧಿಯಿಂದ ಧರ್ಮಪರಾಯಣನಾಗಬೇಕು. ಕಾವಿಬಟ್ಟೆ ದಂಡ 
ಕಮಂಡಲುಗಳು ಮಾತ್ರ ಧರ್ಮವಲ್ಲ. 


ಫಲಂ ಕತಕವೃಕ್ಷಸ್ಯ ಯದ್ಮಪ್ಯಂಬುಪ ಸಾದಕಂ | 


ಓರ್‌ 


ನ ನಾಮಗ್ರಹಣಾದೇವ ತಸ್ಯ ವಾರಿ ಪ್ರಸೀದತಿ 1 ೬೭ 


ಕತಕದ ಬೀಜವು ಕಲಕು ನೀರನ್ನು ಹಣಿಸುವುದಾದರೂ ಹೆಸರು ಹೇಳಿ 
ದರೆ ಸಾಲದು. ಅರೆದು ನೀರಲ್ಲಿ ಕದಡಬೇಕು. ಅದರಂತೆ ವೇಶವು ಫಲ 
ದಾಯಕವಲ್ಲ. ಮನಃಪೂರ್ವಕ ಕರ್ಮವು. 


ಸ೦-ಕ್ಷಣಾರ್ಧಂ ಜಂತೂನಾಂ ರಾತ್ರಾವಕನಿ ವಾ ಸದಾ | 
ಶರೀ2ಸ್ವಾತ್ಮಯೇ ಚೈವ ಸಮೂೊಸ್ಸ್ಯ ವಸುಧಾಂ ಚರೇತ್‌ | ೬೮ 


ದೇಹಕ್ಕೆ ದುಃಖವಿದ್ದರೂ ಹಗಲು-ರಾತ್ರಿ ಕ್ರಿಮಿಕೀಟಗಳಿಗೂ ಪೀಡೆ 
ಯಾಗದಂತೆ ಎಚ್ಚರವಹಿಸಬೇಕು. 


ಆಹ್ಮಾ ರಾತ್ರ್ಯಾ ಚ "ರಾಣ ಜಂತೂನ್‌ ಹಿನಸ್ಕೃಜ್ಞಾನತೋ ೦೦3 | 
ತೇಸಾಂ ಸ್ನಾತ್ವಾ ವಿಶಂಧ್ಯರ್ಥಂ ಪ್ರಾಣಾಯಾಮಾರ್ನಿಷಡಾಣರೇತ್‌ | ೬೯ 


ಮಿಂದು ಆರು ಪ್ರಾಣಾಯಾಮ ಮಾಡಿದರೆ ಹಗಲು-ರಾತ್ರಿ ಕಾಲಗಳಲ್ಲಿ 
ತಿಳಿಯದೆ ಸಂಭವಿಸಿದ ಪ್ರಾಣಿಹಿಂಸೆಯ ಪ್ರಾಯಶ್ಚಿತ್ತವು. 


ಪ್ರಾಹಾಯಾಮಾ ಬ್ರಾಹ್ಮಣಸ್ಯ ತ್ರಯೋಪಿ ವಿಧಿವತ್ಛೃತಾಃ | 

ವ್ಯಾಹೃತಿಪ್ರಣವೈಯ.ರ೯ಕ್ಷಾ ವಿಜ್ಞೇಯಂ ಪರಮಂ ತಪಃ! ೭೦ 

ವ್ಯಾಹೃತಿಪ್ಪಣವ ಸಹಿತವಾಗಿ ಮಾಡಿದ ಮೂರು ಪ್ರಾಣಾಯಾಮವೂ 
ದೊಡ್ಡ ತಪಸ್ಸು. ವಾಯುವನ್ನು ನಿಲ್ಲಿಸುವ ಸೇದುವ ಬಿಡುವ ಕ್ರಮದಿಂದ 
ದೇಹದ ಎಲ್ಲ ಭಾಗವು ವಾಯು ಸಂಚಾರದಿಂದ ಮಲನಿವಾರಣೆಯನ್ನು ಮನ 
ಶಾಂಚೆಲ್ಮವನ್ನು ತಡೆಗಟ್ಟುವುದರಿಂದ ಕಾರ್ಯೆಕಾರಿಯಾಗಿದೆ. 


ಅಧ್ಯಾಯ : ೬] ಮನುಸ್ಮೃತಿ ೨೫೧ 


ದಹ್ಮಂತೇ ಧ್ಮಾಯನಾನಾನಾಂ ಧಾತೂನಾಂ ಹಿ ಯಧಾ ಮಲಾಃ | 
ತಥೀಂದ್ರಿಯಾಣಾಂ ಹಹೆಂತೇ ದೋಷಾಃ ಪ್ರಾಣಸ್ಕ ನಿಗ್ರಯಜಾರ್ತ್‌ 1 ೭೧ 


ಲೋಹಗಳು ಬೆಂಕಿಯಲ್ಲಿ ಕಾದು ಶುದ್ಧವಾಗುವಂತೆ ಇಂದ್ರಿಯಗಳು 
ದೋಷಮುಕ್ತ ವಾಗುವುವು. 


ಪ್ರಾಣ. ಯಾಮದ; ಹೇದ್ದೊ ೇಷಾನ್ಥಾ ರಣಾಭಿಶ್ಚ ಕಿಲ್ಬಿ ಷಂ! 
ಪ್ರತ್ಯಾ ಹಾರೇಣ ಸಂಸಗಾ ೯ನ್ಫ್ಯಾನೇನಾನೀಶ್ವ ಇಟ ಆ 1 ೭೨ 


ಪ್ರಾಣಯಾಮದಿಂದ ಇಂದ್ರಿ ಯತದ್ದಿ, ಬ್ರಹ್ಮನಲ್ಲಿ ಮನೋಧಾರಣೆ 
ಯಿಂದ ಪಾಪನಾಶ ವಿಷಯಗಳಿಂದ ಇಂದ್ರಿ ಯವನ್ನು ಹಿಂಗಿಸುವುದು, ಕ್ರೋಧ 
ಲೋಭಾದಿ ದೇವಗುಣವಲ್ಲದ ತಮೋಗು ಣವನ್ನು ಆಡಗಿಸುವುದು. ಇವನ್ನು 
ಸಾಧಿಸಬೇಕು. 


ಉಚ್ಚಾ ನಚೆ*ಹು ಭೂತೇಷು ದುಜ್ಜೇಯರಾವ ಮಕ್ಕತಾತ್ಮಭಿಃ। 

ಧ್ಯಾನಯೋಗೇನ ಸಂಪಶ್ಯೇದ್ಗತಿವನಸ್ಯಾಂತರಾತ್ಮ ನಃ | ೭೩ 

ಅನಂತ ನೀಚೋಚ್ಚ ಜನ್ಮಸರಣೆಯು ಅಸಂಸ್ಕೃತ ಮತಿಗೆ ಗೋಚರವಲ್ಲ. 
ಧ್ಯಾನಯೋಗದಿಂದ ಆತ್ಮನ ವಿವಿಧ ಗತಿಯನ್ನು ತಿಳಿದು ಸದ್ಗತಿಯನ್ನು 
ಸಾಧಿಸಬೇಕು. 


ಸನ್ಯೂನ್ನ ರ್ಶನಸ-ಪನ್ನಃ ಕರ್ಮಭಿರ್ನ ನಿಬಧ್ಯಶೇ 

ದರ್ಶನೇನ ವಿಹೀನಸ್ತು ಸಂಸಾರಂ ಪ ಪ್ರತಿಪದ್ಯತೇ lH ೭೪ 

ಸಮ್ಯಗ್ನರ್ಶನವಿದ್ದರೆ ಕರ್ಮವು ಬಂಧಿಸಲಾರದು. ಅದಿಲದೆ ಇದ್ದರೆ 
ಸಂಸಾರಬಂಧನವು. 

ಆಹಿಂಸಯೇಂದ್ರಿಯಾಸಂಗೈರ್ಮ್ವೈದಿಕ್ಕೆಶ್ಚೈವ ಕರ್ಮಭಿಃ | 

ತನಸಶ್ವರಣೈಶ್ಚೋಗ್ರೈಃ ಸಾಧಯ: ತೀಹ ತತ್ಸದಂ॥ ೭೫ 


ಹಿಂಸಾವರ್ಜನೆ, ಕಾಮನಾತ್ಕಾಗ, ವೈದಿಕ ಕರ್ಮಾಚರಣೆ ಚಾಂದ್ರಾ 
ಯಣಾದಿ ಉಗ್ರತಪಸು ಇವುಗಳು ಪರಮಪದವನ್ನು ದೊರಕಿಸುವುವು. 


ವಮುನುಸ್ಮ -ತ್ರಿ 
ಆಸ್ಮಿ ಸ್ಥ ಎ ಸಾ ಕರಿಕೆ 


ಚವಹ ಜಸ್ತ್‌ ಸಂ ದಂರ್ಗಂಧಿಪು 
ಶ್ರಿ 


ರವ ಸ್‌ಕಸಾಂಸಶೂ £ಣತಲೇಖ 
ಬಟ 400 ೦ರೋಗೂಯ 


o | 
ಪೂಸ'ಂ 20 2೫20 |. ೭೬ 
ಯು ನಮನಾಶುರಂ | 
ಜಸ್ಚ್ವಲಮನಿತ್ಯಂ ಚ ಭೂತಾವಾಸ ಇತ | ೭೭ 
ಎುಜಿನಕಂಬ ನ್ನಾಯುಬಳ್ಳಿ, ರಕ್ತಮಾಂತಲೇಪ, ಚರ್ಮದಹೊದಿಕೆ, 
ದುರ್ವಾನನೆಯ ಮಲಮೂತ್ರ ಮುಂವ್ಚ, ಸಿಟ್ಟು, ರೋಗ, ಹಸಿವು 
ಬಾಯಾರಿಕೆ ರಜೋಗುಣ, ಪರಿಣಾಮಶೀಲ ಇಂತಹ ಕೆ ವ 
ಆತ್ಮನು ವಡೆಯದಂತೆ ಮಾಡಬೇಕು. 
ನದೀಕೊಲಂ ಯೆಧಾ ವೃಕ್ಷೆೊ 


ಳಕು ಮನೆಯನು 


ತ ಜಿ 
೦ದೆಶ್‌ಂ 


ವಾ ಶುನಿರ್ಯಥಾ | 
ಕಚ್ಛಾ ಎರಾಾದ್ವಿವಂಚ ತೇ I ೩೮ 
ದೀದಡದ se ಅದರ ಮೇಲಿನ ಹಕ್ಕಿ ವೆರಡರಲ್ಲಿ ಮರವು ತಿಳಿ 
ಯುದೆ pest ಕೊಚ್ಚಿ ಹೋಗುವುದು. ಜಾ ನಿಯಾದವನು (ತಿಳಿದು) ಹಕ್ಕಿ 
ಯಂತೆ ಹಾರಿ, ಬಿಟ ಟ್ಟುಹೋಗುವನು. ಅಪಾಯಕ್ಕೆ ಒಳಗಾಗುವುದಿಲ್ಲ 
ಹಾಗೆರಮೇ ಮೊ ಯಿಂದ ಪಾರಾ 
ಬೇಕು. 
ಪ್ರಿ ಯೆೇಹುಸೆ 


ಸ 
ಜಲಚರಗಳು ಪಾರಾಗುವಂತೆ ಆತ್ಮನು ಪಾರಾಗ 
ಎಷು ಸುಕೃತ ಫ್ರಿಯೇಸಂ ಚ ದುಷ್ಕ್ಯ೯ಂ | 
ವಿಸ್ಕಜ ಧ್ಯಾನಯೋಗೇನ ಬ್ರಹ್ಮಾಬ್ಯೇತಿ ಸನಾತನಂ! ೭೯ 
ಜ್ಞಾ ಜ್ಞಾನಿಯು ತನ್ನ ಹಿಶದವರಲ್ಲಿ ತನ್ನ ಪು 
ತಪನ ೩2 ಬಿಟ್ಟು ತಾನೊಬ.ವೆ ಬಹ 


ಇಂ ಕಟ್ಟ 


ನಾಗುವನು. 


ಪ್ರಣ ಶಿವನ್ನು ಅಪ್ರಿಯರತ ದುಷ್ಕೃ 
ಯದಾ ಭಾವೇನ ಭವತಿ ಸರ್ವಭಾವೇಷು ನಿಃಸ್ಗಹಃ | 
೪ ಇಪೆ 


ತಹಾ ಸುಖವಂಮಾಪೊ ತಿ ಪ್ರೇತ್ಯ ಜೇಹ ಚ ಶಾಶ್ವತಂ || 
ಸಹಿ, 
ಫಿ 


೮೦ 
ಇಚೆ ಯನು ಬಿಟ್ಟರೆ ಶಾಶ ತ ಸುಖ ದೊರೆಯುವುದು. 
ಅನೇನ ವಿಧಿನಾ ಸರ್ವಾಂಸ್ತ ಕ್ಯಾ 


ಇಂಗಾಂಶಜಚ್‌ ಶನೈಃ ಶನೈಃ | 
ಸರ್ವದ್ವ ದ್ವ ವಿನಿರ್ಮುಕ್ತೊ € ಬ್ರ ಸೆ ೇೀವಾವತಿ ಸ್ಮ ತೇ | 


ಆಗ 


ಅಟ 


ಆಧಾಯ " ೬] 


"೪. 
“4 
Tc ಕ್ರ 
.' a3 
ಗ ಸ 
a [8 
ಡೆ 
Kn 
x B 
ನ್‌ 
f 2 
ಐ 7) 
ಜ್ಞ |. 
ps ky 
¢ ‘ 
wt 
|) 
1 
ಎ ಗ್ದ 
1H (ಜ್ರ 
ಲ್ಯ 
1 
B 
8 0 

ಇ 


ಬರುವುದು. 


6) 
ಐ 
ಮ) 
ಬರ್ರಿ 
೪ 
೯338 
wm MW 
ಬ 
೧0 
w RF 
133 x3 
೨) ) 
ಲಿ ಕ್‌ೆ 
Wu [ಇ 
w 
ಕೊ 
“ 
೪) 
್‌ ಥಾ 
1) ಇಕೆ 
ನ್ನ 
o (1 
1 ಇ 
ಅ ಗ್‌ 
&- 


B 

ಛು 

ಭ್ರೂ 

18 

೫ 

() 

K 

15 

p 

.್ರ 

ui 
ಹ 

೪) ೧ 

Rs 

82 ©) 

i (} i 

6 

ಟ್ರಿ 
33 

B fy 

ಇ). (ಶಿ 

ಸಂ 

§ 1% 

ಣು ತೆ 

1 

93 1 
B 
ಲ 3 
B 


ಜಪಿಸಬೇಕು. 


ಣಿ 

"ಗ 

13 

?»D 

4 

೧ 1 

w { 
12 

1B ಗಿ 

gw 

ಗ್ದ 6: 

WH B 
ಜೆ 

12 Ww 
) 
ಇ 


ನುಶಿಷೊ € ವೋ ಯತೀನಣಂ ನಿಯತ್ಕ್ಮಾತ್ಮನಾರ | 


ವೇದ ಸನ್ಯಾಸಿಕಾನಾಂ 8೦ ಕಸರ್ವ್ವಯೋ ಗಂ ನಿಬೋಧತ | ೮೬ 


ನಮೋ 


ಏಣ 


ಹೇಳುತ್ತೇನೆ. 


ಯೋಗವನ್ನು 


೨೫೪ ಮನುಸ್ಮೃತಿ [ ಅಧ್ಯಾಯ : ಓ 


ಬ್ರಹ್ಮಚಾರೀ ಗೃಹಸ್ಥ ಶ್ಚ ವಾಸಪ್ರಸ್ಥೋ ಯುತಿಸ್ಪಹಾ | 

ಏತೇ ಗೃಹಸ್ಥ ಪ್ರಭವಾಶ್ಚ ್ವಾರಃ ಪೃಥಗಾಶ್ರಮಾಃ | ೮೭ 

ವೇದನನ್ಮಾಸಿ ಎಂಬ ಹೊಸ ಪದದಿಂದ ಸಂಶಯವು. ಅದಕ್ಕೆ ಸಮಾ 
ಧಾನವು “ನಾಲ್ಕೇ ಆಶ್ರಮ, ಬೇರೆಯಿಲ್ಲ. ಅದರ ಒಂದು ಒಳಭೇದ. ಆದರೆ 

ಕ್ಕ ಹಾಲ 

ಎಲ್ಲರೂ ಗೃಹನ್ಮಾಧಾರವುಳ್ಳಿವರು. 

ಸರ್ವೇಪಿ ಕ್ರಮಶಸ್ತ್ವೆತೇ ಯಧಾಶಾಸ್ತ್ರ್ರಂ ನಿಷೇವಿತಾಃ | 

ಯಧೋಕ್ಕಕಾರಿಣಂ ವಿಪ್ರಂ ನಯಂಂತಿ ಪರಮಾಂ ಗತಿಂ! ೮೮ 


ಗೃಹಸ್ಥನ ಪ್ರೇಯಸ್ಸಿಗೆ ಬೇರೆ ಬೇಡ. ಉಳಿದ ಆಶ್ರಮಿಗಳನ್ನು ಕುರಿತು 
ಹಿಂದೆ ಹೇಳಿದಂತೆ ವರ್ತಿಸಿದರೆ ಸಾಕು. 


ಸರ್ವೇಷಾಮಪಿ ಚೈತೇಷಾಂ ವೇದಸ್ಮೃತಿಖಧಾನ ೬ | 
ಗೃ ಹಸ್ತ ಉಚ್ಯತೇ ಶ್ರೇಷ್ಮಃ ಸತ್ರ್ರೀನೇತಾನ್‌ ಬಿಭರ್ತಿ ಹಿ! ೮೯ 


ಉಳಿದ ಎಲ್ಲರ ಪೋಷಣೆಯೂ ಗೃಹಸ್ಥನಿಂದಾಗುವುದರಿಂದ ಗೃಹಸ್ಥನು 


ಶ್ರೇಷ್ಠನು. ಇದಕ್ಕೆ ವೇದವೇ ಪ್ರಮಾಣ. 


ಯಂಥಾ ನದೀನದಾಃ ಸರ್ವೇ ಸಾಗರೇ ಯಾಂತಿ ಸಂಸ್ಥಿತಿಂ | 
ತಹೈವಾಶ್ರಮಿಣಃ ಸರ್ವೇ ಗೃಹಸ್ಥೇ ಯಾಂತಿ ಸಂಸ್ಥಿತಿಂ | ೯೦ 


ಎಲ್ಲ ಹೊಳೆಗಳು ಸಮುದ್ರದಲ್ಲಿ ತಂಗುವಂತೆ ಇತರ ಆಶ್ರಮಿಗಳು 
ಗೃಹಸ್ಥನ ಆಶ್ರಯವುಳ ವರು. 
ಚತುರ್ಭರಪಿ ಚೈವೈತೈರ್ನಿತ್ಯಮಾಶ್ರವಿಂಭಿರ್ದ್ವಿಜೈಃ | 


ದಶಲಕ್ಷಣಕೋ ಧರ್ಮಃ ಸೇವಿತವ್ಯಃ ಪ್ರಯತ್ನತಃ | «0 


ಈ ನಾಲ್ಕು ಆಶ್ರಮದವರೂ ಹತ್ತು ವಿಧವಾದ ಧರ್ಮವನ್ನು ಸೇವಿ 


ಸಲೇ ಬೇಕು. ಅದು ನಿತ್ಯವು. 


ಧೃತಿಃ ಕ್ಷಮಾ ದಮೋಂಸ್ತೇಯಂ ಶೌಚಮಿಂಂದ್ರಿ ಯನಿಗ್ರಹಃ 
ಧೀರ್ಪಿದ್ಯಾ ಸತ್ಯಮಕೋ್ಯೋಧೋ ದಶಕಂ ಧರ್ಮುಲಕ್ಷಣಂ 1 ೯೨ 


ಅಧ್ಯಾಯ: ೬೩] ಮನುಸ್ಮೃತಿ ೨೫೫ 


ಸಂತೋಷ, ಸಹನೆ, ಮನೋವಿಕಾರಾಭಾವ, ಪರಧನವರ್ಜನೆ ಶುಚಿ, 
ಚಕ್ಷುರಾದೀಂದ್ರಿಯ ಸಂಯಮ, ಶಾಸ್ತಾ ರ್ಥ ನಿಶ್ಚಯ, ಉಪಸನಿಷದಧ್ಯಯನ, 
ಸತ್ಕವಚನ, ಅಕೋಪನಶೀಲತೆ ಇವು ಹತ್ತು ಧರ್ಮ ವಿಭಾಗಗಳು ಈ ಲೋಕ 
ಪರಲೋಕದಲ್ಲಿ ಶ್ರೇಯಃಸಾಧನಗಳು. ಈ ಗುಣಗಳಿಲ್ಲದವನು ಈ ಲೋಕದ 
ಜನಪ್ಪಿಯತೆ, ಧನ, ಕನಕ ಒಂದನ್ನೂ ಪಡೆಯಲಾರನು. 


ದಶ ಲಕ್ಷಣಾನಿ ಧರ್ಮಸ್ಯ ಯೇಃ ವಿಪ್ರಾಃ ಸಎಂಧೀಯಂತೇ 1 
ಅಧಿಕ್ಯ ಚಾನುವರ್ತಂತೇ ತೇ ಯಾಂತಿ ಪರನರಾಂ ಗತಿಂ «೩ 


ಈ ಧರ್ಮಗಳನ್ನು ತಿಳಿದು ಆಚರಿಸಿದರೆ ಶುಭವ್ರ ತಪ್ಪಲಾರದು. 


ದಶಲಸ್ಷಣಕಂ ಧರ್ಮಮನುತಿಷ್ಮನ್‌ ಸಮಾಹಿತಃ | 
ವೇದಾಂತ ವಿಧಿವಚ್ಚ್ವತ್ವಾ ಸನ್ಮಸೇದನೃ ಣೋ ದ್ವಿಜಃ ॥8 ೯೪ 


ಈ ಹತ್ತು ಧರ್ಮಗಳನ್ನು ಆಚರಿಸುತ್ತ ಸನ್ಮಾಸವನ್ನು ಸೇವಿಸಬೇಕು. 
ಗುರುಮುಖದಿಂದ ವೇದಾಂತಾರ್ಧವನ್ನು ಅವಧರಿಸಿದವನೇ ಆಗಿದ್ದಾನೆ. 
ಕರ್ತವ್ಯವು ಪೂರ್ಣವಾಗಿದೆ. ಯಾರ ಯಣವೂ ಉಳಿದಿಲ್ಲ. 


ಸನ್ಮ ಸ್ಯ ಸರ್ವಕನರ್ತಾಣಿ ಕರ್ಪುಡದೋಸಷಾನಪಾನುದನ್‌ | 
ನಿಯತೋ ವೇನಮಭ್ಯಸ್ಯ ಪುತ್ತೈಶ್ವರ್ಯೇ ಸುಖಂ ವಸೇತ್‌ |! ೯೫ 


ಕರ್ಮದೋಷಗಳನ್ನು ಬಿಟ್ಟು ಕರ್ಮಗಳನ್ನು ಬಿಟ್ಟು ವೇದವನ್ನು ಪರಿ 
ಗ್ರಹಿಸಿ ಮಕ್ಕಳು ಮಾಡುವ ತನ್ನ ಪೋಷಣೆಯಿಂದ ನಿಶ್ಚಿಂತನಾಗಿ ಸುಖವಾಗಿರ 
ಬೇಕು. 


ಖರೆಂ ಸನ್ಮಸ್ಕ ಹೆರ್ವಾಣಿ ಸ್ವಕಾರ್ಯ ಪರಮೋಸ್ಕೃಹಃ | 
ಸನ್ಯಾಸೇನಾಸಹತ್ಯೈೈನಃ ಪ್ರಾಪ್ಲೊೋತಿ ಹರಮಾಂ ಗತಿಂ!! ೯೬ 


ಗೃಹಸ್ಥಕರ್ಮಗಳನ್ನು ಬಿಟ್ಟು ಧ್ಯಾನವ್ರಾಣಾಯಾಮಾದಿ ಸ್ವಕರ್ಮ 


ನಿರತನಾಗಿರುವುದರಿಂದ ಕಾಮನೆಯೂ ಪಾಪವೂ ಇಲ್ಲದೆ ಉತ್ತಮಾವಸ್ಥೆ 


ಯನ್ನು ಸೇರುವನು. ಧರ್ಮದ ಮುಖ್ಯಸಾರವನ್ನು ಹೇಳಿದೆ. ಅದರಿಂದ 


೨೫೬ ಮನುಸ್ಮೃತಿ [ ಅಧ್ಯಾಯ: ೬ 
ಯಾವ ರೀತಿಯ ಜೀವನ ನಡೆಸಿದರೂ ಸದ್ದತಿಯು. ಅನುಕೂಲ ಅಭಿರುಚಿ 
ಗಳು ವಿವಿಧ. ಪದ್ಧತಿಯು ವಿವಿಧವಾಗಿ ವ್ರದರ್ಶಿತವಾಗಿದೆ. ಒಬ್ಬನಿಗೆ 
ಎಲ್ಲ ಬೇಡ. 


ಏಷ ವೊಅಭಿಹಿತೋ ಧರ್ಮೋ ಬ್ರ) ಹ್ಮಣಸ್ಕ ಚತಂರ್ಪಿಥಃ | 

ಪುಣ್ಕೋಕ್ಸಯಫಲಃ ವ್ರೇತ್ಯ ರಾಜಂ ಧರ್ಮಂ ನಿಬೋಧ |! ೯೭ 

ಚತುರ್ವಿಧ ಬ್ರಾಹ್ಮಣ ಧರ್ಮವನ್ನು ಹೇಳಿದ ಮೇಲೆ ರಾಜಧರ್ಮ 
ವನ್ನು ತಿಳಿಯಿರಿ ಮುಂದಿನವು ರಾಜಕಾರ್ಯಗಳು. 


೧೭-. 


ಅಧ್ಯಾಯ ೭. 


ರಾಜಧರ್ಮಾನ್‌ವ್ರ ವಶ್ಸ್ಯಾವಿ) ಯಥಾವೃತ್ತೋ ಭವೇನ್ನೃಪಃ 

ಸಂಭವಶ್ಚ ಯಥಾ ತಸ್ಯ ಸಿದ್ದಿಶ್ಚ ಪರವತಾ ಯಧಾ! ಎ 

ರಾಜನ ವರ್ತನೆ, ಉತ್ಪತ್ತಿ, ಉದ್ದೇಶ ಸಿದ್ಧಿಗಳು ನೇರವೇರಲು ಬೇಕಾ 
ಗಿರುವ ರಾಜಧರ್ಮವನ್ನು ವಿವರಿಸುತ್ತೇನೆ. 


ಬ್ರಾಹ್ಮಂ ಪ್ರೂವೈೇನ ಸಂಸ್ಥಾರಂ ಕ್ಷತ್ರಿಯೇಣ ಯಥಾವಿಧಿ ! 
ಸರ್ವಸ್ಕಾಸ್ಕ ಯಥಾನ್ಯಾಯಂ ಕರ್ತವ್ಯಂ ಪರಿರಕ್ಷಣಂ॥ ೨ 


ವೇದಸಂಸ್ಥಾರವಾದ ಉಪನಯನ ಸಂಸ್ಕಾರವನ್ನು ಹೊಂದಿದವನು 
ರಾಜನಾಗಿ ಪ್ರಜಾರಕ್ಷಣ ಕಾರ್ಯವನ್ನು ನ್ಯಾಯವಾಗಿ ಮಾಡಬೇಕು. 


ಅರಾಜಕೇ ಹಿ ಲೋಕೇಇಸ್ಮಿನ ಸರ್ವತೋ ವಿದ್ರುತೇ ಭಯಾತ್‌ | 

ರಕ್ಸಾರ್ಧವಂಸ್ಯ ಸರ್ವಸ್ಯ ರಾಜಾನಮಸ್ಕಜಕ್ಟ್ರಭುಫ | ಷ್ಠ 

ಊರಿನಲ್ಲಿ ರಾಜದಿಲ್ಲದಿದ್ದರೆ ಎಲ್ಲರಿಗೂ ಪರಸ್ಪರ ಭಯವು. ಇಂತಹ 
ಆಪತ್ತಿನ ರಕ್ಷಣೆಗೆ ರಾಜನು ಬೇಕಾಗುವನು. 

ಇಂದ್ರಾನಿಲಯಮಾರ್ಕಾಣಾಮಗ್ಗೇಶ್ಚ ವರುಣಸ್ಯ ಚ | 

ಚಂದ್ರವಿತ್ತೇಶಯೋಕತ್ಪ್ವೈವ ಮಾತ್ರಾ ನಿರ್ಶುತ್ಯ ಶಾಶ್ವತೀಃ # ಲ 

ಇಂದ್ರ, ವಾಯು, ಯಮ, ಸೂರ್ಯ, ಅಗ್ಲಿ ವರುಣ, ಚಂದ್ರ, 
ಕುಬೇರರು ಅಷ್ಟದಿಕ್ಹಾಲರು. ಇವರ ಉತ್ತಮಾಂಶವನ್ನು ನಂಗ್ರಹಿಸಿ ರಾಜನ 
ಸೃಷ್ಟಿಯು. 


ಯೆಸ್ಮಾಜೀಪಾಂ ಸುರೇಂದ್ರಾಣಾಂ ಮಾತ್ರಾಭ್ಕೊ  ನಿರ್ಮಿತೋ ನೃಪಃ ! 
ತಸ್ಮಾದಭಿಭನಕ್ಕೇಷ ಸರ್ವಭೂತಾನಿ ತೇಜಸಾ 1 ೫ 


೨೪೮ ಮನುಸ್ಮೃತಿ [ ಅಧ್ಯಯ : ೬ 


ರಾಜನು ದೇವಾಂಶ ಸಂಭೂತನಾದುದರಿಂದ ಎಲ್ಲ ಪ್ರಾಣಿಗಳನ್ನು ತನ್ನ 
ವಶಕ್ಕೆ ತಂದು ಇಚ್ಛಾನುವರ್ತಿಯಾಗಿ ಮಾಡಿಕೊಳ್ಳುವನು. 


ತಸತ್ಯಾದಿತ್ಯವಚ್ಚೈಷ ಚಕ್ಷೂಂಷಿ ಚ ಮನಾಂಸಿ ಚ | 

ನ ಚೈಸಂ ಭುವಿ ಶಕ್ನೋತಿ ಕಶ್ಚಿದಪ್ಶ ಭಿವೀಕ್ಷಿತಂಂ | & 

ರಾಜನಿಗೆ (ದೇಹ) ಇತರರ ಕಣ್ಣನ್ನು ಮನಸ್ಸನ್ನು ಕುಕ್ಕುವ ಸಾಮರ್ಥ್ಯ 
ವಿರುವುದರಿಂದ ಅವನಿಗೆ ಎದುರಾಡಲು ಯಾರಿಗೂ ಸಾಧ್ಯವಾಗುವುದಿಲ್ಲ. 
ಬೆಂಕಿ, ವಾಯು, ನೀರು ಮುಂತಾದುವು. ಪ್ರವೃದ್ಧಾವಸ್ಥೆ ಯಲ್ಲಿರುವಾಗ 
ಯಾರಿಗೂ ವಿಜೇಯರಾಗುವುದಿಲ್ಲ. ಒಳ್ಳೆ ರಾಜನು ಮೋಸಕ್ಕೆ ಗುರಿಯಾದರೆ 
ಅದು ಪ್ರಜೆಗಳ ಪುಣ್ಯ. 


ಸೋಂಗ್ನಿರ್ಭವತಿ ವಾಯುಂಶ್ಚ ಸೊಂರ್ಕಃ ಸೋಮಃ ಸ ಧರ್ಮುರಾಟಬ್‌ | 
ಸ ಕುಬೇರಃ ಸ ವರುಣಃ ಸ ಮಹೇಂದ್ರಃ ಪ್ರಭಾವತಃ | ೭ 


ರಾಜನಲ್ಲಿ ಅಷ್ಟದಿಕ್ಟಾಲಕರ ಗುಣಧರ್ಮವು ಪ್ರತ್ಯೇಕಪಾಗಿಯೂ 
ಇರುವುದರಿಂದ ಅವನು ಅವರೊಬ್ಬರಿಗೂ ಸಮನು. 


ಬಾಲೋಪಿ ನಾಮಮಂತವ್ಯೋ ಮನುಷ್ಯ ಇತಿ ಭೂಮಿಪಃ | 
ಮೌಹತೀ ದೇವತಾ ಹ್ಮೇಷಇ ನರರೂಪೇಣ ತಿಷ್ಕತಿ॥ ೮ 


ರಾಜನು ಹುಡುಗನಾದರೂ ಪೂಜ್ಯಮ. ಇತರ ಸರ್ವಾತಿಶಾಯಿ 
ಯೋಗ್ಯತೆಯು ದೇವರಿಗಲ್ಲದೆ ಯಾರಿಗಿದೆ. 


ಏಕಮೇವ ದಹತ್ಯಗ್ನಿರ್ನರಂ ಹದಂರುಪಸರ್ಪಿಣಂ! 
ಕಲಂ ದಹತಿ ರಾಜಾಗ್ನಿ ಸಪಶುಪ್ರವ್ನಸಂಚಯಂ | ೯ 


ತಪ್ಪಾಗಿ ಸೇವಿಸಿದ ಒಬ್ಬನನ್ನು ಮಾತ್ರ ಅಗ್ನಿಯು ದಹಿಸುವುದು. 
ರಾಜಾಪಚಾರವು ಸ್ಥಿರಚರ ಸೊತ್ತುಗಳನ್ನು ಕುಟುಂಬದ ಎಲ್ಲ ಪ್ರಜೆಯನ್ನು 
ಬಾಧಿಸುವುದು. 
ಕಾರ್ಯಂ ಸೋ್ರವೇಕ್ಟ್ಯ ಶಕ್ತಿಂ ಚ ದೇಶಕಾಲೌ ಚ ತತ್ತ್ವತಃ | 
ಕುರುತೇ ಧರ್ವಸಿಧ್ಯರ್ಥಂ ವಿಶ್ವರೂಪಂ ಪುನಃ ಪುನ: | ೧೦' 


ಆಧ್ಯಾ ಯಃ: ೭ ] ಮನುಸ್ಮ ಎತ ೨ಹ೯ 


ಕೆಲಸ್ಮ ಲಾಭ, ನಷ್ಟ, ಶಕ್ತಿ, ದೇಶ, ಕಾಲ ಎಲ್ಲ ನೋಡಿಕೊಂಡು ಅವನು 
ಮೃದುವು ಕ್ರೂರನು ಆಗಬಲ್ಲನು. ಕಪಟಿ, ಧರ್ಮಿಷ್ಮ, ನ್ಯಾಯಪ್ರಿಯನೂ 
ಆಗುವನು. 


ಯಸ್ಯ ಪ್ರಸಾದೇ ಪದ್ಮಾ ಶ್ರೀರ್ಪಿಜಯಶ್ಚ ಪರಾಶ್ರಮೇ ! 
ಮೃತ್ಯುಶ್ಚ ವಸತಿ ಕ್ರೋಥೇ ಸರ್ವತೇಜೋನುಯೋ ಹಿ ಸಃ! ೧೧ 


ರಾಜನ ಸಂತೋಷದಿಂದ ಅತುಲೈಶ್ಚರ್ಯ, ಪರಾಕ್ರಮದಿಂದ ಜಯ, 
ಕೋಪದಿಂದ ಮರಣ, ಇವುಗಳು ಇತರರಿಗೆ ಒದಗುವುವು. 


ತೆಂ ಯಸ್ತು ದ್ವೇಷ್ಟಿ ಸಂಮೋಹಾತ್ರ ವಿನಶ್ಶತ್ಯಸಂಶಯಂಂ 
ತಸ್ಯ ಹ್ಯಾಶು ವಿನಾಶಾಯ ರಾಜಾ ಪ್ರಕಂರಂತೇ ಮನಃ! ೧೨ 


ಇದೆಲ್ಲ ಒಳ್ಳೆ ರಾಜನ ಸ್ತುತಿ. ಕೆಟ್ಟವನನ್ನು ನೋಡಿ ಈ ಮಾತಿಗೆ 
ನಗುವುದು ಬೇಡ. ನಿಂದೆಯೂ ಮುಂದೆ ಬರುವುದು. ರಾಜನನ್ನು ಅನ್ಯಾಯ 
ವಾಗಿ ದ್ವೇಷಿಸಿದರೆ ದೈವಸಹಾಯವುಳ್ಳೆ ರಾಜನಿಂದ ಬ್ರ ಓಷಬುದ್ಧಿಯ ಫಲವು 
ಕೂಡಲೆ ದೊರೆಯುವುದು. 


ಷ್‌ ಹ ಇ ಹ್‌ ಇನೆ 
ತಸ್ಮಾದ್ದ ವಂ ಯಮಿಸ್ನೇಷು ಸ ವ್ಯವಸ್ಯೇನ್ನ ರಾಧಿಪಃ 
ಅನಿಸ್ಟಂ ಚಾಷ್ಯನಿಷ್ಟೆ (ಷು ತಂ ಧರ್ಮಂ ನ ವಿಚಾಲಯೇರ್ತ್‌ ॥ೃ ೧೩ 


ಶಾಸ್ತ್ರಸಮ್ಮತವಾಗಿ ಇಷ್ಟರಲ್ಲಿ ಧರ್ಮವನ್ನು ಅಪ್ರಿಯರಲ್ಲಿ ಮಃಖ 
ವನ್ನು ಉಂಟುಮಾಡುವ ನಿಯಮವನ್ನು ರಾಜನು ಸದುಪಯೋಗವಡಿಸ 


ಬೇಕು. 

ತಸ್ಕ್ಯಾರ್ಥೇ ಸರ್ವಭೂತಾನಾಂ ಗೋಪ್ತಾರಂ ಧರ್ಮಮಾತ್ಮಜಂ 

ಬ ಹ್ಮತೇಜೋಮಯಂ ದಂಡಮಸೃಜತ್ಪೂರ್ವಪವೂಶ್ವರಃ HW ೧೪ 

ಇಂತಹ ರಾಜಕಾರ್ಯಸಿದ್ಧಿ, ಧರ್ಮರಕ್ಷಣೆ, ಇವು ನೆರವೇರಲಂ 
ಬ್ರಹ್ಮನು ಸ್ಪತೇಜಸ್ಸಿನ ದಂಡವನ್ನು ನಿರ್ಮಿಸಿದನು. 


ತಸ್ಯ ಸರ್ವಾಣಿ ಭೂತಾನಿ ಸ್ಥಾವರಾಣಿ ಚರಾಣಿ ಚ | 
ಭಯಾಡ್ಲ್ಫೋಗಾಯು ಕೆಲ್ಬಂತೇ ಸ್ವಧರ್ಮಾನ್ನ ಚಲಂತಿ ಚ 1 ೧೫ 


೨೬೦ ಮನುಸ್ಮೃತಿ [ ಅಧ್ಯಾಯ: ೬ 


ಆ ದಂಡ ಭಯದಿಂದ ಎಲ್ಲ ಪ್ರಾಣಿಗಳು ತಾವು ತಾವು ಅರ್ಜಿಸಿದ ಧನ, 
ಕನಕ, ಪತ್ನಿಪುತ್ರರನ್ನು ತಪ್ಪದೆ ಅನುಭವಿಸುತ್ತಾರೆ. ಶಾಸನದಂಡ ಭಯವಿಲ್ಲ 
ದಿದ್ದರೆ ದುರ್ಬಲರು ಪ್ರಬಲರ ಹಿಂಸೆಗೊಳಗಾಗುವರು. 


ತಂ ದೇಶಕಾಲೌ ಶಕ್ತಿಂ ಚ ವಿದ್ಯಾಂ ಚಾವೇಕ್ಷ್ಯ ತತ್ವತಃ! 
ಯಸಾರ್ಹತಃ ಸಂಪ್ರಣಯೋನ್ನ ರೇಷ್ವನ್ಯಾ ಯವರ್ತಿಷು | ೧೬ 


ರಾಜನು ಜನರ ಅಪರಾಧದ ಪ್ರಮಾಣ ಸ್ವರೂಪಗಳನ್ನು, ಅದರ ದಂಡ 
ನೆಯ ತೂಕವನ್ನು ಶಾಸ್ತ್ರದಿಂದ ವಿಮರ್ಶಿಸಿ ನ್ಯಾಯವಾಗಿ 'ಎನಿಯೋಗಿಸ 
ಬೇಕು. 

ಸರಾಜಾ ಪುರುಷೋ ದಂಡಃ ಸ ನೇತಾ ಶಾಸಿಶಾ ಚಸಃಗ 

ಚತುರ್ಣೂಮಾಶ್ರಮಾಣಾಂ ಚ ಧರ್ಮಸ್ಯ ಪ್ರತಿಭೂಃ ಸ್ಮೃತಃ 1 ೧೭ 

ಆ ದಂಡವು ರಾಜನು, ಗಂಡು, ನಾಯಕ, ಶಾಸಕ, ಸಕಲಧರ್ಮಗಳಿಗೂ 
ಹೊಣೆ ಆಗಿದೆ. ದಂಡವಿಲ್ಲದೆ ಹೋದರೆ ರಾಜನು ರಾಜನಲ್ಲ. ಇತರ ಅವನ 
ಪರಿಕರವೂ ವೃಧಾ. 


ದಂಡಃ ಶಾಸ್ತ್ರಿ ಪ್ರಜಾಃ ಸರ್ವಾ ದಂಡ ಏವಾಭಿರಕ್ಷತಿ ! 
ದಂಡಃ ಸುಪ್ತೆ ಷು ಜಾಗರ್ತಿ ದಂಡಂ ಧರ್ಮಂ ವಿದುರ್ಬುಧಾಃ 1 ೧೮ 


ರಕ್ಷಣೆ, ಶಾಸನೆ, ಎಚ್ಚರ, ಧರ್ಮ ಎಲ್ಲವೂ ದಂಡವೇ. ಸಾ ಸಾಮಾನ್ಯರು 
ದಂಡಭಯದಿಂದ ಅಧರ್ಮವನ್ನು ಬಿಡುತ್ತಾರೆ, ಶಾಸಕನು ನಿದ್ರಿಸಿದರೂ 
ಅದು ನಾಳಿನ ಭಯದಿಂದ ಕುಕರ್ಮನಿವಾರಣೆ ಮಾಡುತ್ತದೆ. 
ಸನೂಸ್ಷ್ಯ ಸ ಧೃತಃ ಸಮ್ಮಕ್‌ಸರ್ವಾ ರಂಜಯತಿ ಪ್ರಜಾಃ | 
ಆಸವೂಕ್ಷ್ಮ ಪ್ರಜೇತಸ್ತು ವಿನಾಶಯತಿ ಸರ್ವಕ 1 ೧೯ 
ದಂಡನೆಯು ಪ್ರಮಾಣ ಮೂರಿದರೆ, ಅದಂಡ್ಕರಿಗೆ ದಂಡನೆಯಾದರೆ, 
ರಾಜನನ್ನು ವ್ಯವ್ಥಾಯನ್ನು[ದೇಶವನ್ನು ಕ್ರಮೇಣ ಕೆಡಿಸುವುದು. 
ಯದಿ ನ ಪ್ರಣಯ: ಪ್ರಾಣಾ ದಂಡಂ ದಂಡ್ಕೇಷ್ವಕಂದ್ರಿತಃ | 
ತಾರೆ ಮತ್ಸ್ಯಾನಿವಾಪಸ್ಷ್ಯನ್‌ದುರ್ಬಲಾನ್‌ಬಲವತ್ತ, wll ೨೦ 


ಅಧ್ಯಾಯ : ೭ | ಮನುಸ್ಮೃತಿ ೨೬೧ 


ಅಪರಾಧವನ್ನು ಹುಡುಕಿ ದಂಡನೆ ವಿಧಿಸದೆ ಇದ್ದ ರೆ ಬಲ ಲಿಷ್ಕ ರು ಬಲ 
ಹೀನರನ್ನು ಹೀಡಿಸಿಯಾರು. ಮೂನನು ಶೆ ಕಣೆಯಲ್ಲಿ ಚುಚ್ಚಿ ಬೆಂಕಿಯಲ್ಲಿ 
ಸುಡುವಂತೆ. 


ಅದ್ಮಾತ ್ಕಿಕಃ ಪುರೋಡಾಶಂ ಶ್ವಾ ಚ ಲಿಹ್ಯಾದ್ಧ ನಿಸ್ತಥಾ 
ಸ್ವಾಮ್ಮುಂ ಚನ ಸ್ಕಾತ್ಯ ಸ್ಥೀಶ್ಚಿತ್ರಎರ್ತೇತಾಧಿಕೋತ್ತರಂ | ೨೧ 


ಯಾವುದು ಯಾರ ಸೊತ್ತು. ಯಾವುದಕ್ಕೆ ಯಾರು ಅಧಿಕಾರಿ. 
ಯಾವುದು ಯಾರಿಗೆ ಸೇರಬೇಕು. ಎಂಬ ಸ್ವಸ್ವಾಮಿ ಭಾವವು ಜಗತ್ತಿನ 
ತಪ್ಪಿ ಉತ್ಪಾದನೆ, ಅರ್ಜನೆ, ರಕಣೆ, ದಾನ ಪತಗ "ಹಗಳು ಇಲ್ಲದಾಗುವುವು. 


3 [od > 3 


ಮಾಡುವುದು ಕಾಯುವುದು ಯಾಕೆ ತನಗೆ ಅದು ಸಂಶಯಾಸ್ಟದವಾದರೆ 


ಪ ವೃತ್ತಿ ತ್ತಿಯಿಲ್ಲ ಊರು ಬೆಂಗಾಡು ಜನ ನಾಯುವದು ಲೇಸು ಬದುಕಲು 
ಸಾಧ್ಯವಿಲ್ಲ. ಜೀವಕ್ಕೆ ಭದ್ರತೆಯೂ ಇಲ್ಲ. 4. ನೀರಲ್ಲಿ ಕೆಳಗೆ 


ನೀರು ಕುಡಿಯುವ ಕುರಿಯನ್ನು, ಮೇಲೆ ನೀರು ಕುಡಿಯುವ ಹುಲಿ ನನ್ನ 
ನೀರನ್ನು ಎಂಜಲು ಮಾಡುತ್ತೀ ಎಂದು ಗದರಿದಂತೆ ಲೋಕವ್ಕವಸ್ಥೆ ಯಾಗು 
ವುದು. ಯಜ್ಞದಲ್ಲಿ ಕಾಗೆ ವಾಯಿಗಳಿಗೂ ಹವಿರ್ಭಾಗ ಕೊ ಬಕಾ? 
ಬಹುದು. 


ಸರ್ವೋ ದಂಡಜಿತೋ ಲೋಕೋ ಹಂರ್ಲಭೋಯಹಿ ಶುಚಿರ್ನರಃ | 
ದಂಡಸ್ಯಹಿ ಭಯಾತ್ಸರ್ವಂ ಜಗದ್ಧೊ ಗಾಯ ಕಲ್ಪ ತೇ॥1 ೨೨ 


ಒಬ್ಬನೂ ಸನ್ಮಾರ್ಗದ ಜನವಿಲ್ಲ. ಅದನ್ನೆಲ್ಲ ದಂಡವೇ ಸಾಧಿಸುವುದು. 
ಒಬ್ಬನು ಅನ್ನಕ್ಕೆ ಅಕ್ಕಿ ಇಟ್ಟು ಬೆಂದು ಉಣ್ಣುವುದಾದರೂ ದಂಡದಿಂದ. 
ಇಲ್ಲವಾದರೆ ಅದನ್ನು ಬೇರೆಯವನು ಉಣ್ಣಬಹುದು. 


ದೇವದಾನನಗಂಧರ್ವಾ ರಕ್ಷಾಂಸಿ ಪತಗೋರಗ:ಃ ! 
ತೇಂಪಿ ಭೋಗಾಯ ಕಲ್ಪಂತೇ ದ ಡೇನೈವ ನಿಹೀಡಿತಾಃ | ೨೩ 


ಜಗನ್ಮೂಲವಾದ ಬ್ರಹ್ಮನ ಭಯದಿಂದ ಚಂದ್ರ, ಸೂರ್ಯ, ಇಂದ್ರಾದಿ 
ಗಳು ಸ್ವಕರ್ಮನಿರತರು. ನಾಯಕತ್ವ, ನಿಯಂತೃತ್ವ, ನಿಯಾಮಕತ್ವ, ವ್ಯವ 


೨೬೨ ಮನುಸ್ಮೃತಿ [ ಅಧಕ್ಕಿಯೆ : ೭ 


ಸ್ಮಾಪಕತ್ವ, ವಿಧೇಯತ ಗಳಿಗೆ ಸ್ವಾವ್ಯತಿರಿಕ್ತತ್ವ ಒಳಗಾಗಿರುವುದು ಭಯವೂ 
ಬೇರೆಯಲ್ಲ. 


ದುಷ್ಕೇಯುಃ ಸರ್ವವರ್ಣಾಶ್ಚ ಭಿದ್ಯೇರನ್‌ಸರ್ವಸೇತವಃ | 
ಸರ್ವಲೋಕಪ್ರಕೋಪಶ್ಚ ಭವೇದ್ದಂಡಸ್ಕ ವಿಭ್ರಮಾತ್‌ | ೨೪ 


ಎಲ್ಲ ವರ್ಣಗಳು ವರ್ಣಸಾಂಕರ್ಯದಿಂದ ದೂಷಿತವಾಗುವವು, ಯಾವ 
ಕಟ್ಟುಪಾಡುಗಳೂ ಉಳಿಯುವುದಿಲ್ಲ. ( ಹರಿದು ಹೋಗುವವು ) ದಂಡ 
ವಿಭ್ರಮದಿಂದ ಎಲ್ಲ ಜನರೂ ಕೋಪಿಷ್ಟರಾಗುವರು. 


ಯತ್ರ ಶ್ಮಾಮೋ ಲೋಹಿತಾಕ್ಷೋ ದಂಡಶ್ವರತಿ ಪಾಷಹಾ | 
ಪ್ರಜಾಸ್ತತ್ರ ನ ಮುಹ್ಕುಂತಿ ನೇತಾ ಚೇತ್ಸಾಧು ಪಶ್ಯತಿ! ೨೫ 


ಧ್ವಜಪತಾಕೆಗೆ ಒಂದು ಬಣ್ಣ ಆಕೃತಿಯಿರುವಂತೆ ದಂಡಕ್ಕೂ ಒಂದು 
ರೂಪವನ್ನು ಕೊಡಲಾಗಿದೆ. ಕರಿಮೈ ಕೆಂಪು ಕಣ್ಣು ಅದರ ಪಾಪನಾಶಕ 
ರೂಪವು. ಅಂತಹ ದಂಡವ್ಹೆಯೋಗವು ಸರಿಯಾಗಿದ್ದರೆ ಪ್ರಜೆಗಳು ಸಂತೋಷ 
ದಲ್ಲಿರುವರು. 


ತಸ್ಕಾಹುಃ ಸಂಪ್ರಣೇತಾರಂ ರಾಜಾನಂ ಸತ್ಯವಾದಿನಂ | 
ಸಮೂೊಕ್ಷ್ಯಕಾಂಣಂ ಪ್ರಾಜ್ಞಂ ಧನರ್ನಕಾಮಾರ್ಥಕೋವಖದಂ |! ೨೬ 


ವಿಚಾರಪೂರ್ವಕ ಕೆಲಸಮಾಡುವ ಪ್ರಜ್ಞೆಯಿರುವ ಧರ್ಮ, ಅರ್ಥ, 
ಕಾಮಗಳ ಸಾಧನೆಗೆ ನಿಪುಣನಾದ ರಾಜನು ಅಂತಹ ದಂಡವನ್ನು ಪ್ರಯೋಗಿಸ 
ಬೇಕು. ಎಂದು ಮನು ಮುಂತಾದ ಧರ್ಮಜ್ಞರು ಹೇಳುತ್ತಾರೆ. 


ತಂ ರಾಜಾ ಪ್ರಣಯನ- ಸವರ್ಯಿಕ್‌ ತ್ರಿವರ್ಗೇಣಾಭಿವರ್ಧತೇ | 
ಕಾಮಾತ್ಮಾ ವಿಷಮ ಶ್ರುದೋೋ ದಂಡೇನೈವ ನಿಹನ್ಮತೇ ॥ ೨೬ 


ರಾಜನು ದಂಡವನ್ನು ಸರಿಯಾಗಿ ವಿನಿಯೋಗಿಸಿದರೆ ತನ್ನ ಮತ್ತು ಪ್ರಜೆ 
ಗಳೆ ಧರ್ಮ ಅರ್ಧಕಾಮಗಳೆ ವೃದ್ಧಿಗೆ ಕಾರಣನಾಗುವನು. ಇಲ್ಲವಾದರೆ 
ಅದು ಅವನಿಗೆ ತಿರುಗಿ ಎದುರಾಗುವುದು, 


ಅಧ್ಯಾಯ ; ೭] ಮನುಸ್ಮೃತಿ ೨೬ 


ದಂಡೋ ಹಿ ಸುಮಹತ್ತೇಜೋ ದುರ್ಧರಶ್ಚಾಕೃತಾಕ್ಮಭಿಃ! 
ಧರ್ಮಾದ್ವಿಚಲಿತಂ ಹಂತಿ ಸೃಪಮೇವ ಸಬಾಂಧವಂ 1 ೨೪ 


ಈ ದಂದಾಧಿಕಾರವು ದೊಡ್ಡ ತೇಜಸ್ಸು. ಅಸಂಸ್ಕೃತ ಮತಿಯಾದವನು 
ಅದನ್ನು ಧರಿಸಲಾರನು. ಅದರ ಪ್ರಯೋಗ ಧರ್ಮವು ತಪ್ಪಿದರೆ ರಾಜನ 
ಸರ್ವನಾಶವೂ ಒದಗುವುದು. ಹರಿತವಾದ ಕತ್ತಿಯನ್ನು ಮಗು ಹಿಡಿದರೆ 
ಒಳ್ಳೆ ಕೆಲಸ ಒಂದೂ ಆಗದೆ ಕೈ-ಮೈ ಕ್ಕೊದುಕೊಳ್ಳುವುದು. ಉದಾಹರಣೆ. 


ತತೋ ದಂರ್ಗಂಚ ರಾಷ್ಟ್ರಂ ಚ ಲೋಕಂ ಚ ಸಚರಾಚರಂ ! 
ಅಂತರಿಕ್ಷಗತಾಂಶ್ಟೈವ ಮುನನೀನ್ಹೇ ವಾಂಶ್ಚ ಹೀಡಯೆ*ತ್‌ 1! ೨೯ 


ಸರಿಯಾದ ದಂಡ ಪ್ರಯೋಗದಿಂದ ಪ್ರಜೆಗಳನ್ನು ಒಲಿಸಿಕೊಳ್ಳಲು, 
ಶತ್ರುದಮನವೂ ಎರಡೂ ಅಸಾಧ್ಯವಾದರೆ ತನ್ನ ಕೋಟೆ-ಕೊತ್ತಲ ಊರು- 


ಕೇರಿ ಹಾಳಾಗುವುದಲ್ಲದೆ ಪರಲೋಕದ ದೇವಮುನಿಗಳೂ ಅಶಾಂತರಾಗು 
ವರು. 


ಸೋಂಸಹಾಯೋನ ಮೂಡೇನ ಲಬ್ಬೇನಾಕೃ ತಬುದ್ದಿ ನಾ! 
ನ ಶಕ್ಕೋ ನ್ಯಾಯತೋ ನೇತು: ಸಕ್ತೇನ ವಿಷಯೇಷು ಚ ೩೦ 


ಅನ್ಮಾಯ, ಅತಿವಿಷಯಾಭಿಲಾಪೆ, ಬುದ್ಧಿಹೀನತೆ, ಇರುವ ಮೂಢನು 
ಅನುಯಾಯಿಗಳಾದ ಮಂತ್ರಿ-ಸೇನಾಪತಿಗಳ ವಿಶ್ವಾಸ ಸಹಾಯಗಳನ್ನು ಕಳೆದು 
ಕೊಳ್ಳುವನು. 


ಶುಚಿನಾ ಸತ್ಯ ಸಂಧೇನ ಯಥಾಶಾಸ್ತ್ರಾನಂಸಾರಿಣಾ | 
ಪ್ರಹೇತುಂ ಶಕ್ಕತೇ ದಂಡಃ ಸುಸಹಾಯೇನ ಧೀವಂತಾ 8 ೩೧ 


ಸ್ವಜನ ಪಕ್ಷಪಾತ, ಅನ್ಕಾಯ ಧನಲೋಭ ಇಲ್ಲದೆ ಶಾಸ್ತ್ರಾನುಸಾರ ಪರಿ 
ಶುದ್ಧನಾಗಿದ್ದರೆ ದೇಶದ ಸಕಲರೂ ಅನುಕೂಲರಾಗಿ ದುಷ್ಟ, ಪಾಪಿಷ್ಠ, ಶತ್ರು 
ದಮನವು ಸುಲಭ ಸಾಧ್ಯವಾಗಿ ದಂಡಾಧಿಕಾರವು ಸಫಲವಾಗಿ ಸತ್ಪರಿಣಾಮ 


ಕಾರಿಯಾಗುವುದು. ಈ ಕಾಲದ ಶಾಸಕರು ಪ್ರತ್ಯುದಾಹರಣೆಯಾಗುವರು. 
ಸ್ವರಾಸ್ಟ್ರೇ ನ್ಯಾಯವೃತ್ತಃ ಸ್ಯಾದ್ಭೃ ಶದಂಡಶ್ಚ ಶತ್ರುಷು | 
ಸುಹೃತ್ಸಜಿಹ್ಮಃ ಗ್ಗೆ "ಷು ಬ್ರಾಹ್ಮಣೇಷು ಕ್ಷಮಾನ್ವಿತಃ || ೩೨ 


೨೬೪ ಮನುಸ್ಮ ತಿ [ ಅಧ್ಯಾಯ: ೭ 


ನ್ಯಾಯ, ಮಿತ್ರರಲ್ಲಿ ಅಕವಟ, ಸ್ನೇಹಿತರಲ್ಲಿ ಕ್ಷಮೆ ಇದ್ದರೆ ಎಂದೂ 
ಸೋಲು ಬರಲಾರದು ಸ ಯೂಥ ಕಲಹವು ಏಳಲಾರದು. 


ಏವಂವೃತ್ತಸ್ಯ ನೃಪತೇಃ ಶಿಲೋಂಛೇ ನಾಹಿ ಜೀಎತಃ | 
ವಿಸ್ತೀರ್ಯತೇ ಯಶೋ ಲೋಕೇ ತೈಲಬಿ2ದುರವಾಂಭಸಿ |! ೩೩ 


ಇಂತಹ ನ್ಯಾಯನಿಷ್ಕುರ ರಾಜನು ಕೋಶ ಬರಿದಾದರೂ ಜನಪ್ರಿಯ 
ನಾಗಿ ಪಿತೃಭಾವ ಪಾತ್ರನಾಗುವನು. 


ಅತಸ್ತು ವಿಪರೀತಸ್ಕ ನೃಪತೇರಚಿತಾತ್ಮನಃ 
ಸಂಕ್ಷಿಸ್ಯತೇ ಯೆಶೋ ಲೋಕೇ ಘೃತಬಿಂದುರಿವಾಂಭಸಿ | ೩೪ 


ಮುರ್ಹ ರಾಜನು ಕೀರ್ತಿಶೂನ್ಮನಾಗುವನು. ನೀರಿನಲ್ಲಿ ತುಪ್ಪದ 
ಹನಿಯು ಅಡಗುವುದು. ಹರಡುವುದಿಲ್ಲ. ಅದರಂತೆ. 


ಸ್ತೇ ಸ್ವೇ ಧರ್ಮೋ ನಿವಿಷ್ಟಾನಾಂ ಸರ್ವೇಷಾಮನುಪೂರ್ವಶಃ | 
ವರ್ಣಾನಾಮಾಶ್ರವರಾಣಾಂ ಚ ರಾಜಾ ಸೃಷ್ಟೋ ಭಿರಕ್ಷಿತಾ 1 ಎ೩೫ 


ಪ್ರಜೆಗಳೆ ಆಯಾ ಧರ್ಮಗಳ ನಾಶವನ್ನು ಬಯಸದೆ ಸಾಧ್ಯವಾದ 
ಪ್ರೋತ್ಸಾಹದಿಂದ ರಕ್ಷಣೆ ಕೊಡಬೇಕು. ಪರಸ್ಪರ ಕಲಹವನ್ನು ದೂರ ವಿಶಾಲ 
ನಿರ್ಮತ್ಸರ ವಿಮರ್ಶೆಯಿಂದ ನಿವಾರಿಸಬೇಕು. ತಿಳಿಯುವ ತಿಳಿಸುವ ಸನಿ 
ವೇಶವನ್ನು ಪೂರ್ವೇತಿಹಾಸದ ಉದಾಹರಣೆ ಯುಕ್ತಿಗಳಿಂದ ನಿರ್ಮಿಸಿಕೊಳ್ಳ 
ಬೇಕು. 

ತೇನ ಯದ್ಕತ್ಸಭೃತ್ಯೇನ ಕರ್ತವ್ಯಂ ರಕ್ಷತಾ ಪ್ರಜಾಃ | 

ತತ್ತದ್ವೊ€ಹಂ ಪ್ರವಕ್ಸ್ಪಾವಿ ಯಥಾವದನುಪೂರ್ವಶಃ | ೩೬ 

ಹೀಗೆ ದಂಡಪ್ರಯೋಗವು ಯುಕ್ತಿ ಸಾಧ್ಯವಾಗಿರುವುದರಿಂದ ಪರಿವಾರ 
ಸಹಿತ ರಾಜನ ಕ್ಷೇಮಕ್ಕೂ ಪ್ರಜಾಕ್ಷೇಮಕ್ಕೂ ಬೇಕಾದ ಕರ್ತವ್ಯವನ್ನು ತಿಳಿಸು 
ತ್ತೇನೆ. 


ಬ್ರಾಹ್ಮಣಾನ್‌ಪರ್ಯಾಪಾನೀತ ಪಾ ಪ್ರಾ ತರಂತ್ಥಾಯಂ ಪಾರ್ಥಿವಃ | 
ತೈ ವಿದ ವೃದ್ಧಾ ನ್‌ವಿದುಜಸ್ಲಿ ಷ್ಠೆ ೇತ್ತೇಷಾಂ ಚ ಶಾಸನೇ 1 ೩೭ 


ಆಥ್ಯಾಯ: ೭] ಮನುಸ್ಮೃತಿ ೨೬೫ 


ಬೆಳಿಗ್ಗೆ ಎದ್ದು ರಾಜನು ನೀತಿಶಾಸ್ತ್ರ, ವೇದವಿದ್ಕೆ ಮುಂತಾದ ಜ್ಞ್ಯಾನ 
ಸಂಪನ್ನರನ್ನು ಕಂಡು ತನ್ನ ದೇಶದ ಹಿತಚಿಂತನೆಯನ್ನು ಮಾಡಿ ಅವರ ಆಜ್ಞಾ 
ಧಾರಕನಾಗಬೇಕು. ಅಂತರಂಗದಲ್ಲಿ ತಾನು ಬಹುವಿಧ ಶುಚಿಸಂಪನ್ನರ ಶಾಸನ 
ವಿಧೇಯನಾಗಿದ್ದರೂ ಬಹಿರಂಗದಲ್ಲಿ ಸಕಲ ಪ್ರಜೆಗಳ ನಿರಂಕುಶ ಮಹೋನ್ನತ 
ದಂಡಾಧಿಕಾರಿಯಾಗಿರಬೇಕು. 


ವೃದ್ಧಾಂಶ್ಚ ನಿತ್ಯಂ ಸೇವೇತ ವಿಪ್ರಾನ್‌`ವೇದವಿದಃ ಶುಚೀನ್‌ ! 
ವೃದ್ಧಸೇವೀ ಹಿ ಸತತಂ ರಶಕ್ಷೋಭಿರಪಿ ಪೂಜ್ಯತೇ | ೩೮ 


ಜ್ಞಾನವಿದ್ಯಾವಯಸ್ತಪಸ್ಸುಗಳಿಂದ ಹಿರಿಯರಾದವರನ್ನು ಪೂಜಿಸುವ 
ವನಿಗೆ ಅಶುಭವು ಇಣುಕಲಾರದು. ಕೇವಲ ಮಾರಕಾಸ್ತ್ರಗಳನ್ನು ನಿರ್ಮಿಸ 
ಬಲ್ಲವರಾದ ಶಾಸಕೋತ್ತಮರು ಜಡವಿಜ್ಞಾನಿಗಳನ್ನು ಅಹೋರಾತ್ರ ಸೇವಿಸಿದ 
ರಾಷ್ಟ್ರವರಿಷ್ಕರು ಚಿರಕಾಲ ಚಿರಸುಖ ಬಹುಜನಪ್ರಿಯರಾದುದು ಪ್ರತ್ಯಕ್ಷ 
ವಾಗಿಲ್ಲ. ಆದುದರಿಂದ ಸತ್ಯ ಶಾಂತಿ ದಯೆ ಅಹಿಂಸೆ ಆರ್ಜವ ಗುಣಗಣ 
ಮಂಡಿತರಾದ ವೈದಿಕ ವಿಜ್ಞಾನಿಗಳು ರಾಜನಿಗೆ ಉಪಾಸ್ಕರಲ್ಲವೆಂದು ಸಾಧಿಸ 
ಲಾಗುವುದಿಲ್ಲ. ಕತ್ತಿಯಿಂದ ಸಾಧಿಸಲಾಗದುದನ್ನು ಗುಣದಿಂದ ಗೆದ್ದ 
ಉದಾಹರಣೆ ತುಂಬ ಇವೆ. ಗುಣವು ದೇವಾಂಶ-ದೇವಪ್ರಿಯ. ಅದಕ್ಕೆ 
ಅಪಜಯವು ಸತ್ಯವಾಗಿ ಸುಳು WN 


ತೇಭ್ಯೋಧಿಗಚ್ಛೇದ್ವಿನಯಂ ವಿನೀತಾತ್ಮಾಹಿ ನಿತ್ಯಶಃ | 
ವಿನೀತಾತ್ಮಾಹಿ ನೃಪತಿರ್ನ ವಿನಶ್ಶತಿ ಪರ್ಹಿಚಿತ್‌ ॥ೃ ಷೀ 


ರಾಜನು ಸ್ವಯಂ ಅರ್ಥಶಾಸ್ತ್ರ ನೀತಿಶಾಸ್ತ್ರ ಧರ್ಮಶಾಸ್ತ್ರ ಕೋವಿದ 
ನಾದರೂ ಅಂತಹ ಜ್ಞಾನಿಗಳ ವಿನಯವನ್ನು ದಿನಾ ಪಡೆಯುತ್ತಿರಲು ತಪ್ಪ 


ಬಾರದು. ಒಳ್ಳೆಯದರಿಂದ ಎಂದೂ ಕೆಡುಕಾಗದು. ತೋರಿಕೆಯಲ್ಲಿ ಕೆಡು 
ಕಾದರೂ ಅದು ಅದರಿಂದಲ್ಲ. ಪರಿಣಾಮದಲ್ಲಿ ಜಯವಿದೆ. 


ಬಹವೊ ನಿನಯಾನ್ನ ಹ್ಞಾ ರಾಜಾನಃ ಸಸವಿಚ್ಛ ದಾಃ | 
ವನಸ್ಥಾ ಅಪಿ ರಾಜ್ಯಾನಿ ವಿನಯಾತ್ರ ತಿಪೇದಿರೇ ನಿ ೪೦ 


ವಿನಯ ಹೀನರಾಜರು ಬಹುಮಂದಿ ಸಮೃದ್ಧ ರಾಜ್ಕಕೋಶ ಸೇನಾಬಲ 


೨೬೬ ಮನಂಸ್ಕೃೃತಿ [ ಅಧ್ಯಾಯ: ೭ 


ಉಳಿ ೈವರಾದರೂ ಕಾಡಾಡಿಗಳಾಗಿದ್ದಾರೆ. ವಿನೀತರಾದ ಕಾಡಾಡಿಗಳು ರಾಜ್ಕ 
ಪ್ರಾಪ್ತಿಯನ್ನು ಹೊಂದಿದ್ದಾರೆ. 


ನೇನೋ ವಿನಹೊ ಶ್ರ ಂವಿನಯಾನ್ನ ಹುಷಶ್ಚೆ ಎನ ಹಾರ್ಥಿವಃ | 

ಸುಧಾಃ ಪೈಜವನೆತ್ಥೆ ಎನ ಸುಮಂಖೋ ನಿಮಿರೇವ ಚ I ೪೧ 

ವೆ" ನಹುಷ, ಸುದ, ನಿಮಿ ಎಂಬ ಪೂರ್ವಕಾಲದ ಮಹಾರಾಜರು 
ರಾಜ್ಕಭ್ರಂಶವುಳ್ಳ ವರಾಗಿದ್ದಾರೆ 

ಪೃಥುಸ್ತು ವಿನಯಾದ್ರಾಜ್ಯಂ ಪ್ರಾಪ್ತವಾನ್ಮನಂರೇವ ಚ | 

ಕುಬೇರಶ್ಚೆ ಧನೈಶ್ವ್ಚರ್ಯಂ ಬ್ರಾಹ್ಮಣ್ಣಂ ಚೈವ ಗಾಧಿಜಃಗ ೪೨ 

ಸ್ತಾಮುಲ್ಲಂಘನವೆಂಬ ವಿನಯದಿಂದ ಪೃಥು, ಮನುಗಳು ಸಾಮ್ರಾಜ್ಯ 

ಆ: ಕುಬೇರನು ಧನಪತಿಯಾದನು. ವಿಶ್ವಾಮಿತ್ರನು ಬ್ರಾಹ್ಮಣ 
ವಾದನು. 


ತ್ರೈನಿದ್ಧೇಧ್ಯಸ್ತ್ರಯೊಂ ವಿದ್ಯಾಂ ದಂಡನೀತಿಂ ಚ ಶಾಶ್ವತೀಂ | 
ಆನ್ವೀಕ್ಷಿಕೀಂ ಚಾತ್ಮವಿದ್ಯಾಂ ವಾರ್ತಾರಂಭಾಶ್ಚ ಲೋಕತಃ॥ ೪೩ 


ಮೂರು ವೇದ, ಅರ್ಥಶಾಸ್ತ್ರ, ನ್ಯಾಯಶಾಸ್ತ್ರ, ಆತ್ಮವಿದ್ಕೆ, ಕೃಷಿ 
ಮುಂತಾದ ಎಲ್ಲ ವಿದ್ಯೆಗಳನ್ನು ತಿಳಿಯಬೇಕು. ಇಲ್ಲವಾದರೆ ಹುಟ್ಟು ಖರ್ಚು 
ಗಳ ಗುಟ್ಟು ತಿಳಿಯದು. 


ಇಂದ್ರಿಯಾಣಾಂ ಜಯೇ ಯೋಗಂ ಸಮಾತಿಷ್ಮೇದ್ದಿ ವಾನಿಶಂ ! 
ಜಿತೇಂದ್ರಿಯೋ ಹಿ ಶಕ್ತೋ. ವಶೇ ಸ್ಥಾಪಯಿತುಂ ಪ್ರಜಾಃ ಗ ೪೪ 


ತನ್ನ ಇಂದ್ರಿಯಗಳನ್ನು ತನ್ನ ವಶ ಮಾಡದವನು ಪ್ರಜೆಗಳನ್ನು ವಶೀ 
ಕರಿಸುವುದು ಹೇಗೆ. ಇನ್ನೇನನ್ನು ಮಾಡುವನು, ಅಂತಹವನು. 


ದಶ ಕಾಮಸಮುತ್ವಾನಿ ತಥಾಷ್ಟೌ ಕ್ರೋಧಜಾನಿ ಚ | 
ವ್ಯಸನಾನಿ ದಂತಂತಾನಿ ಪ್ರಯತ್ನೇನ ವಿವರ್ಜಯೇತ್‌! ೪೫ 


ವ್ಯಸನಗಳು ದುಃಖಾಂತಗಳು ಪರಿಣಾಮದಲ್ಲಿ ಸುಖದಾಯೆಕಗಳೆಲ್ಲ. 


ಅಧ್ಯಾಯ: ೭] ಮನುಸ್ಮೃತಿ ೨೬೭ 


ಹತ್ತು ಕಾಮಜನ್ಮ ವ್ಯಸನಗಳು. ಎಂಟು ಕ್ರೋಧಜನ್ಯ ವ್ಯಸನಗಳು. ಮುಂದೆ 
ಅದರ ವಿಭಾಗವಿದೆ. 


ಕಾಮಜೇಷು ಪ್ರಸಕ್ತೋ ಹಿ ವೃಸನೇಷು ಮಹೀಪತಿಃ | 
ಖೀಯಂಜ್ಯ ತೇಂರ್ಥಧರರ್ಮಾಭ್ಯಾಂ ಕ್ರೋಥಜೇಷ್ಟ್ರಾತ್ಮನ್ಸೆ ಎ ತು! ೪೩ 


ಕಾಮಜನ್ಮ ವ್ಯಸನದಿಂದ ಧರ್ಮ, ಹಣಗಳು ನಶಿಸುವುವು. ಕೋಪ 
ದಿಂದ ಆತ್ಮನಾಶವು. 


ಮೃ ಗಯಾಕ್ಷೋ ದಿವಾಸ್ವಪ್ಪಃ ಪರಿವಾದಃ ಸ್ತ್ರಿಯೋ ಮದಃ | 
ತೌರ್ಯತ್ರಿಕಂ ವೃಧಾಟ್ಕಾ ಚ ಕಾನುಜೋ ದಶಕೋ ಗಣ! ೪೭ 


ಬೇಟೆ, ಜೂಜು, ಹಗಲು ನಿದ್ದೆ, ಪರನಿಂದೆ, ಸ್ತ್ರೀಲೋಲುಷತೆ, ಮದ್ಕ 
ನೃತ್ಯ, ಗೀತ, ವಾದ್ಯಗಳು, ಅಲೆಯುತ್ತಿರುವೆದು. ಇವು ಅತಿವಿನೋದ 
ಪರತೆಯ ದುರ್ಲಕ್ಷಣಗಳು. 


ಪೈಶುನ್ಯಂ ಸಾಹಸಂ ದ್ರೋಹ ಈರ್ಮ್ಯಾ ಸೂಯಾರ್ಥದೂಹಣಂ ! 
ವಾಗ್ದಂಡಜಂ ಚ ಪಃರಂಷ್ಯಂ ಕ್ರೋಧಜೋಪಿ ಗಣೋಸ್ಟ ಕಃ ॥ ೪೮ 


ಸುಳ್ಳು, ದೋಷಾರೋಪಣೆ, ಒಳ್ಳೆಯವನನ್ನು ಬಂಧಿಸುವುದು, ಅಡಗಿ 
ಕೊಲ್ಲುವುದು, ಪರಗುಣಾಸಹನೆ, ಪರಗುಣದಲ್ಲಿ ದೋಷಾರೋಪಣೆ, ಹಣ 
ಕದಿಯುವುದು, ಕೊಡದಿರುವುದು, ಬೈಯುವುದು, ಹೊಡೆಯುವುದು ಇವು 
ಎಂಟು ಸಿಟ್ಟಿನ ಅನರ್ಥಗಳು. 


ದ್ವಯೋರಪ್ಶೇತಯೋಮರ್ಮೂಲಂ ಯಂಂ ಸರ್ವೇ ಕವಯೋ ವಿದುಃ | 
ತಂ ಯತ್ನೇನ ಜಯೇಲ್ಲೋಭಂ ತಜ್ಜಾವೇತಾವುಭೌ ಗಣೌ | ೪೯ 


ಈ ಹದಿನೆಂಟರಲ್ಲಿ ಮೂಲ ದೋಷವೊಂದೇ. ಅದು ಆಸೆ. ಅದನ್ನು 
ಜಯಿಸಿದರೆ ಎಲ್ಲವನ್ನು ಜಯಿಸಿದಂತೆ. 


ಪಾನಮಕ್ಸಾಃ ಹ್ರ್ರಿಯಶ್ಚೈವ ಮೃಗಯಾ ಚ ಯಥಾಕ್ರಮಂ | 
ಏತತ್ಯಷ್ಟ ತವಂ ವಿದ್ಯಾ ಚ್ಛ್ಚತುಷ್ಯಂ ಕಾಮಜೇ ಗಣೇ! ೫೦ 


೨೬% ಮನುಸ್ಮೃತಿ [ ಅಧ್ಯಾಯ: ೭ 


ಕಾಮಜನ್ಯ ವ್ಯಸನಗಳಲ್ಲಿ ಪಾನ, ದ್ಯೂತ, ಸ್ವೀ, ಬೇಟೆಗಳು ಈ 
ನಾಲ್ಕು ಮತ್ತೂ ಕಠಿನ ಶೀಲಗಳು. ಅತ್ಯಂತ ದುಃಖಕರಗಳು. 

ದಂಡಸ್ಮ ಪಾತನಂ ಚೈವ ವಾಕ್ಸಾರುಷ್ಕಾರ್ಥ ದೂಷಣೇ 

ಕ್ರೋಧಜೇಪ ಗಣೇ ಏದ್ಯಾತ್ಮಷ್ಟಮೇತತ್ವ್ರಿಕಂ ಸದಾ॥ ೫೧ 

ಹೆ೧ಡೆಯುವುದು, ಬೈಯುವುದು, ಕೊಂಡದ್ದನ್ನು ಕೊಡದಿರುವುದು, 
ಕದಿಯುವುದು ಈ ಮೂರು ಕ್ರೋಧಜನ್ಮಗಳಲ್ಲಿ ಅತ್ಯಂತ ಕಷ್ಟಗಳು. 


ಸಪ್ತಕಸ್ಯಾಸ್ಯ ವರ್ಗಸ್ಯ್ಥ ಸರ್ವತ್ರೈವಾನುಷಂಗಿಣಃ | 
ಪೊರ್ವಂ ಪೂರ್ವಂ ಗುರುತರಂ ವಿದ್ಕಾದ್ವ್ಯಸನವರಾತ್ಮವಾ ನ್‌1ೃ1 ೫೨ 


ಹಿಂದೆ ಹೇಳಿದ ವ್ರಧಾನ ಏಳರಲ್ಲಿ ಇನ್ನು ಹೇಳುವುದಾದರೆ ಮೊದಲು 
ಮೊದಲಿನದು ಅತ್ಯಂತ ಕಷ್ಟಮಯಗಳು. ಕೆಡಿಸುವುದರಲ್ಲಿ ಬಲಿಷ್ಮಗಳು. 
ವಿವರವು ವ್ರಸಿದ್ಧ. ಇದನ್ನು ರಾಜನು ಅವಶ್ಯ ತಿಳಿಯಬೇಕು. 

ವ್ಯಸನಸ್ಯ ಚ ಮೃತ್ಯೋಶ್ಸ ವ್ಯಸನಂ ಕಷ್ಟಮಂಚ್ಯಕೇ 

ವ್ಯಸನ್ಯಧೋಧೋ ಪ್ರಜತಿ ಸ್ವರ್ಯಾತ್ಯವ್ಯಸನೀ ಮುತ ೫೩ 

ವ್ಯಸನವನ್ನು ಮರಣವನ್ನು ತುಲನೆ ಮಾಡುವುದಾದರೆ ವ್ಯಸನವೇ 
ದೋಷಬಹುಲವು. ಮರಣ-ದುಃಖವು ತಾತ್ಮಾಲಿಕ ವ್ಯಸನವಿಲ್ಲದವನಿಗೆ ಸುಖ 
ಸ್ವರ್ಗವಿದೆ. ದುರ್ವ್ಮ್ವಸನಿಯು ಚಿತ್ರಹಿಂಸೆಯನ್ನು ಬದುಕಿದ್ದು ನರಳುತ್ತಾ 
ಅನುಭವಿಸುವನು. ಮಿತಸೇವನೆಯು ವ್ಯಸನದ ಮಟ್ಟಕ್ಕೆ ಬರುವುದಿಲ್ಲ. 


ಮೌಲಾನ್‌ ಶಾಸ್ತ್ರವಿದಃ ಶೂರಾನ್‌ ಬ್ದ ಲಕ್ಷಾನ್‌ ಕುಲೋದ್ಭವಾನ್‌ | 
ಸಚಿವಾನ್‌ ಸಪ್ತ ಚಾಷ್ಟ್‌ ವಾ ಪ್ರಕುರ್ವೀತ ಪರೀಕ್ಷಿಕಾನ್‌ | ೫೪ 


ಅಜ್ಜ ಮುತ್ತಜ್ಜರಾದಿಯಾಗಿ ಹಿತಚಿಂತಕರಾದವರು ಶಾಸ್ತ್ರಜ್ಞರು 
ಶೂರರು ಶಸ್ತ್ರಾಸ್ತ್ರ ನಿಪುಣರು ಸತ್ಕುಲ ಪ್ರಸೂತರು ಆದವರನ್ನು ಯೋಗ್ಯ 
ರೆಂದು ಕಂಡುಕೊಂಡು ಏಳುಮಂದಿ ಮಂತ್ರಿಗಳನ್ನು ನಿಯಮಿಸಬೇಕು. 


ಅಪಿ ಯತ್ನುಕರಂ ಕರ್ಮ ತದಪ್ಯ್ಕೇಕೇನ ದುಷ್ಕರಂ | 
ವಿಶೇಷತೊಣಸಸಾಯೇನ 5೦ ರಾಜ್ಯಂ ಮಹೋದಯಂ 8 ೫೫ 


ಆಭ್ಯಾಯ : ೬] ಮನುಸ್ಮೃತಿ ೨೬೯ 


ಸುಲಭಸಾಧ್ಯವಾದ ಕೆಲಸವನ್ನಾದರೂ ಒಬ್ಬನು ಮಾಡುವುದು ಕಷ್ಟ. 
ಬಹುಘಫಲ ಬಹುಪ್ರಯಾಸ ಸಾಧ್ಯವಾದ ರಾಜ್ಯಭಾರವಂತೂ ಸರ್ವಥಾ 
ಒಬ್ಬನು ಮಾಡಬಾರದ ಕೆಲಸ. 


ತೈಃ ಸಾರ್ಧಂ ಚಿಂತಯೇನ್ನಿ ತ್ಯಂ ಸಾವರಾನ್ಯಂ ಸಂಧಿವಿಗ್ರಹಂ 1 
ಸ್ಥಾನಂ ಸಮುದಯೆಂ ಗಂಪ್ತಿಂ ಲಬ್ಧ ಪ್ರ ಶಮನಾನಿ ಚಣ ೫೬ 


ಅಂತಹ ಆಪ್ತಮಂತ್ರಿಗಳೊಡನೆ ವಿಚಾರಮಾಡುವಂತಹ ಎಲ್ಲ ವಿಷಯ 
ಗಳನ್ನು ವಿಮರ್ಶಿಸಬೇಕು. ಸಾಮಾನ್ಯವಾಗಿ ಸಂಧಿ, ಯುದ್ಧ, ರಾಷ್ಟ್ರ ಸ್ಥಿತಿ 
ಕಾರಣ ಉತ್ಪತ್ತಿ ಮೂಲಗಳಾದ ಖನಿ ತನ್ನ ಮತ್ತು ರಾಜ್ಯದ ರಕ್ಷಣೆ, 
ಸತ್ಪಾತ್ರ ವಿನಿಯೋಗ ಮುಂತಾದ ವಿಷಯಗಳು ಚರ್ಚಿಸಲ್ಪಡತಕ್ಕವುಗಳು. 


ತೇಸಾಂ ಸ್ವಂ ಸ್ವಮಭಪ್ರಾಯಂಂ ಊಪಲಭ್ಯ ಪೃಥಕ್‌ ಪೃಥಕ್‌ 
ಸಮಸ್ತಾನಾಂ ಚ ಕಾರ್ಯೇಷು ವಿದಧ್ಯಾದ್ಧಿ ಇಮಾತ್ಮನಃ | ೫೭ 


ಆ ಮಂತ್ರಿಗಳನ್ನು ಬೇರೆ ಬೇರೆಯಾಗಿಯೂ ಒಟ್ಟಿಗೂ ಕರೆದು ಸಮಾ 
ಲೋಚನೆ ನಡೆಸಬೇಕು. ಪ್ರತ್ಯೇಕ ವಿಚಾರದಲ್ಲಿ ಅಭಿಪ್ರಾಯವೂ, ಅವರೆಲ್ಲರ 
ಸಮ್ಮೇಲನದಲ್ಲಿ ವಿಮರ್ಶೆ ಸಾರಾಸಾರ ಗೌರವಲಾಘವಗಳೂ ತಿಳಿದುಬರುವುವು. 
ಈ ರೀತಿ ತನ್ನ ಮತ್ತು ರಾಷ್ಟ್ರದ ಹಿತವನ್ನು ದೂರವಾಗಿ ಆಲೋಚಿಸಬೇಕು. 


ಸರ್ವೇಷಇಂ ಕಳು ವಿಶಿಷ್ಟ (ನ ಬ್ರಾಹ್ಮಣೇನ ವಿಸಶ್ಚಿ ತಾ | 

ಮಂತ್ರಯೇತ್ಸರವುಂ ಮಂತ)೦ ರಾಜಾ ಷಾಡ್ಗುಣ್ಕ ಸಂಯುತಂ॥ ೫೮ 

ವಿಪುಣಮತಿಯಾದ ಪರಮಾಪ್ತನೊಬ್ಬನಿಂದ ಪ್ರಕೃತೋಪಯೋಗಿ 
ಯಾದಂತೆ ಆರು ಅಂಶವನ್ನು ಚರ್ಚಿಸಬೇಕು. 

ನಿತ್ಯಂ ತಸ್ಮಿನ್ಸಮಾಶ್ಚಸ್ತ8 ಸರ್ವಕಾರ್ಯಾಣಿ ನೀಕ್ಷಿಪೇತ್‌ | 

ತೇನ ಸಾರ್ಧಂ ವಿನಿಶ್ಚಿತ್ಯ ತತಃ ಕರ್ಮ ಸಮಾರಭೇತ್‌ | ೩೯ 

ಅಂತಹ ಪರಮಾಪ್ತನಲ್ಲಿ ವಿಶ್ವಾಸದಿಂದ ಕರ್ತವ್ಯವನ್ನು ಸಮರ್ಪಿಸಿ 
ನಿಶ್ಚಯದಂತೆ ಕಾರ್ಯಗತಗೊಳಿಸಬೇಕು. 


೨೩೦ ಮನುಸ್ಮೃತಿ [ ಅಧ್ಯಾಯ: ೭ 


ಅನಾ ಸಹಿ ಪ್ರಕಂರ್ಪೀತ ಶಂಚೀನ್‌ ಪ್ರಾಜ್ಞಾನವಸ್ಥಿ ತಾನ್‌ | 
ಸಮ್ಮಗರ್ಥಸಮಾಹರ್ತ್ಕೂನಮಾತ್ಕಾನ್ಸು ಪರೀಕ್ಷಿಕಾನ್‌ | ೬೦ 


ಇದಲ್ಲದೆ ಇನ್ನೊಂದು ಮಂತ್ರಿಮಂಡಲವಿರಬೇಕು. ಅದು ಸಹ 
ಅಂತಹ ಚತುರಮತಿಗಳಾದ, ಸರ್ವವಿಚಾರ ಸಮರ್ಧರಾದ, ಬಹುವಿಧವರೀಕ್ಷೆಗೆ 
ಗುರಿಯಾದ, ಪರಿಶುದ್ಕಾಂತಃಕರಣವುಳ್ಳವರಿಂದ ಸಂಯೋಜಿಸಲ್ಪಡಬೇಕು. 


ನಿರ್ವರ್ತೇತಾಸ್ಕ ಯಾವದ್ಭಿರಿತಿಕರ್ತವೃತಾ ನೃಭಿಃಃ। 
ತಾವತೋತಂದ್ರಿತಾನ್ನ ಕ್ರಾನ್ರಕುರ್ಪೀತ ವಿಚನ್ಷಣಾನ್‌ | ೬೧ 


ರಾಜಕಾರ್ಯವು ಎಷ್ಟು ಜನರಿಂದ ಮಾಡಿ ಮುಗಿಸಲಾಗುವುದೋ 
ಅಷ್ಟು ಆಲಸ್ಯ ಇಲ್ಲದೆ ಉತ್ಸಾಹ ಸ್ವಾಮಿನಿಷ್ಠೆ ವಿಚಕ್ಷಣತೆಯಿರುವ ಯೋಗ್ಯ 
ಜನರನ್ನು ಆಯಾ ಕೆಲಸಕ್ಕೆ ನಿಯಮಿಸಬೇಕು. ಅನುಭವಶಾಲಿಗಳು ಚೆನ್ನಾಗಿ 
ಕೆಲಸ ಮಾಡುವರು. 


ತೇಷಾಮರ್ಥೆೇ ನಿಯುಂಜೀತ ಶೂರಾನ್‌ ದಕ್ಷಾನ್‌ ಶುಲೋದ್ಭವಾ ನ್‌ | 
ಶುಚೇನಾಕರಕರ್ಮಾಂತೇ ಭಿೂನಂತರ್ನಿವೇಶನೇ| ೬೨ 


ಚಿನ್ನ, ಬೆಳ್ಳಿ ರತ್ನ, ಮಾಣಿಕ್ಕ, ವಜ್ರದ ಗನಿಗಳ ಕೆಲಸಕ್ಕೆ ಇಂತಹರನ್ನು 
ನಿಯಮಿಸಬೇಕು. ಅರ್ಥಶುದ್ಧಿ ಕುಲಮರ್ಯಾದಾ ಮೊರದ ಆಯಾ ಕೆಲಸದ 
ಅನುಭವ ಉಳ್ಳ ಸಮರ್ಥರು, ಗಣಿ ಅಧಿಕಾರಿಗಳು, ಧಾನ್ಯ ವ್ಯವಸ್ಥೆಗೂ 
ಅಂತಹರು. ಮನೆ ಒಳಗಿನ ಕೆಲಸಕ್ಕೆ ಶೂರರು ಬೇಡ. ಅಂಜುಬುರುಕರು 
ಬೇಕು. ಮನೆಯೊಳಗೆ ಅಪಾಯವಿಲ್ಲ. ಏಕಾಕಿಯಾಗಿ ವಿಶ್ರಾಂತಿಗೆ ಶಯನಾಸನ 
ದಲ್ಲಿರುವಾಗ ಬಳಿಯಲ್ಲಿ ಶೂರರು ಇರಬಾರದು. 


ದೂತಂ ಚೈವ ಪ್ರಕುರ್ನೀತ ಸರ್ವಶಾಸ್ತ್ರವಿಶಾರದಂ | 
ಇಂಗಿತಾಕಾಂಜೇಷ್ಟಜ್ವಂ ಶುಚೆಂ ದಕ್ಷಂ ಕುಲೊ.ದ್ದತಂ | ೬ 


ದೂತನು, ಸರ್ವಶಾಸ್ತ್ರಜ್ಞನು ಸೂಕ್ಷ್ಮಗ್ರಾಹಿಯಾಗಿ ವಚನ ಸ್ವರವರ್ಣ 
ಚೇಷ್ಟೆಗಳಿಂದ ಪರೇಂಗಿತ ಜ್ಞ್ಯಾನಚತುರನು ಕುಲೀನನು ನಿರ್ವಂಚನೆ ದಕ್ಷತೆ 
ಇರುವವನು ಆಗಬೇಕು. 


ಅಧ್ಯಾಯ: ೭ | ಮನುಸ್ಮೃತಿ ೨೭ರ 


ಅನುರಕ್ಮಃ ಶುಚಿರ್ದಕ್ಷಃ ಸ್ಮೃತಿಮಾನ್‌ ದೇಶಕಾಲವಿತ್‌ | 
ವಫ್ರಷ್ಮಾನ್‌ ವೀತಭೀರ್ವಾಗ್ನೀ ದೂತೋ ರಾಜ್ಞಃ ಪ್ರಶಸ್ಕತೇ॥ ೬೪ 


ಅರ್ಥಸ್ತ್ರೀಶುಚಿ, ಅನುರಂಜನ ಶೀಲ, ಸ್ಮರಣ, ದೇಶಕಾಲ ಪರಿಜ್ಞಾನ, 
ದೇಹಸೌಂದರ್ಯ, ನಿರ್ಭೀತಿ, ವಾಗ್ಮಿತ್ವ, ಉಳ್ಳ ವನು ರಾಜಕಾರ್ಯಕ್ಕೆ 'ತಕ್ಕ 
ದೂತನು. 


ಆಮಾತ್ಮೇ ದಂಡ ಆ ಒಂತ್ತೋ ದಂಡೇ ವೈನಯಿಂಕೀ ಕ್ರೀಯಾ | 
ನ್ಯಾ ರತೌ ಕೋಶರಾಷ್ಟ್ರೇ ಚ ದೂತೇ ಸಂಧಿವಿಪರ್ಯಯೌ | ೬೫ 


ವಿನಯವು ಇರಬೇಕು. ಧನಾಧಿಕಾರವು ರಾಜ ನಂರಬೇಕು ಸಂಧಿ 


ವಿಶ್ಲಾಸಿಯಾಗಿ ಒಡನಾಡಿಯಾದ ಹ ಜಾವ ವಿರಬೇಕು. ಅಧಿಕಾರ 
ತ wd 
ವಿಗ್ರಹವು ದೂತನನ್ನು Wipes 


೯ 


ದೂತ ಏವ ಹಿ ಸಂಧತ್ತೇ ಭಿನತ್ತ್ಯೇವ ಚ ಸಂಹತಾನ್‌ | 
ದೂತಸ್ತತ್ತುರುತೇ ಕರ್ಮು ಭಿದ್ಯಂತೇ ಯೇನ ಮಾನವಾಃ | sk 


ಸಂಧಿಗೆ ಯೋಗ್ಯಕಾಲ ನಿಶ್ಚಯ, ಶತ್ರುವನ್ನು ಸಂಧಿಗೆ ಅವನನ್ನು ಒಲಿಸು 
ವುದು, ದೂತನ ಯಧಾರ್ಧ ಜ್ಞಾನಚಾತುರ್ಯವನ್ನು ಅವಲಂಬಿಸಿದೆ. ಭೇದ 
ವಿಗ್ರಹ ನಿಶ್ಚಯ ರಚನೆಗಳೂ ದೂತನಿಂದಲೇ. 


ಸ ವಿದ್ಯಾದಸ್ಕ ಕೃತ್ಯೇಷು ನಿಗೂಢೇಂಗಿತಚೇಷ್ಟಿತೈಃ 
ಆಕಾರಮಿಂಗಿತೆಂ ಚಿೀಷ್ಟೂಂ ಭೃತ್ಯೇಷು ಚ ಚಿಕೀರ್ಷಿತಂ 8 ೬೬೭ 


ಶತ್ರುರಾಜನು ಅವನ ಪಕ್ಷದವರು ಇವರ ಗುಟ್ಟ ನ್ನು ಲಕ್ಷಣಗಳಿಂದ 
ಊ..ಸಿ ತಿಳಿದು ಅವನ ಇನ್ನು ಮೇಲಿನ ಪ್ರತಿಕ್ತಿ ಯೆಯನ್ನು ಪರೀಕ್ಷಿಸಬೇಕು. 


ಬುಧ್ವಾ ಚ ಸರ್ವಂ ತತ್ತೇನ ಪರರಾಜಚಿಕೀರ್ಷಿ ತಂ | 
ತಥಾ ಪ್ರಯತ್ನ ಮಾತಿಷ್ಕೇದೃಥಾತ್ಮಾನಂ ನ ಪೀಡಯೇತ | ೬೮ 


ದೂತನು ಪರರಾಜನಿಗೆ ತನ್ನ ಗುರುತು ತಿಳಿಯದಂತೆ ಅವರ ಉದ್ದೇಶ 
ಸಾಧನೆಗಳನ್ನು ತಿಳಿಕೊಂಡು ತನ್ನ ರಕ್ಷಣೆಯನ್ನು ಉಪಾಯದಿಂದ ಮಾಡಿ 


೨೭೨ ಮನುಸ್ಕ್ಯೃತಿ [ ಅಧ್ಯಾಯ : ೭ 
ಕೊಳ್ಳಬೇಕು. ಗುಪ್ತಚಾರನೆಂದು ತಿಳಿದರೆ ಸೆರೆಹಿಡಿದು ಬಂಧಿಸಿ ವಧಿಸಬಹುದು. 


ಜಾಂಗಲಂ ಸಸ್ಯ ಸಂಪನ್ನ ಮಾರ್ಯಪ್ರಾಯಮನಾಪಿಲಂ | 
ರಮ್ಯ ಮಾನತಸಾಮಂತಂ ಸ್ವಾಜೀವ್ಯಂ ದೇಶಮಾವಸೇತ್‌ ॥ ೬೯ 


ರಾಜನು ದೇಶದಲ್ಲಿ ಒಳ್ಳೆ ಗಾಳಿ ಬಿಸಲು ಇರುವ ಸಂಪತ್ಸಮೃದ್ಧ 
ಪ್ರದೇಶದಲ್ಲಿ ಬಿಡಾರ (ನಗರ) ಮಾಡಬೇಕು. ಒಳ್ಳೆ ಜನರು ಇರುವ 
ಸಾಂಕ್ರಾಮಿಕ ರೋಗವಿಲ್ಲದ, ಬಳಿಯಲ್ಲಿ ಬಹುವಿಧ ಜನರು ಕಾರಣಾಂತರದಿಂದ 
ಬಂದು ಸೇರುವ ದೇಶದಲ್ಲಿ ವ್ಯವಹರಿಸಬೇಕು. 


ಧನ್ವದುರ್ಗಂ ಮಂಹೀದುರ್ಗಂ ಮುಬ್ಬಗಂ ವಾರ್ಕ್ಚ ಮೇವ ವಾ | 
ನೃದುರ್ಗಂ ಗಿರಿದುರ್ಗಂ ವಾ ಸಮಾಶ್ರಿತ್ಯ ವಸೇತ್ಪುರಂ | co 


ಮರುಭೂಮಿ, ಶಿಲಾಪ್ರಾಕಾರ, ಅಗಾಧ ಜಲಾವರಣ, ದುರ್ಗಮಾರಣ್ಯ, 
ಚತುರಂಗಸೇನೆ, ಕಡಿದಾದ ಗುಡ್ಡದ ತುದಿ ಇಂತಹ ವ್ರದೇಶದಲ್ಲಿ ನಗರ ರಚನೆ 
ಮಾಡಬಹುದು, 


ಸರ್ವೇಣ ತು ಪ್ರಯತ್ನೇನ ಗಿರಿದುರ್ಗಂ ಸಮಾಶ್ರಯೇ3 | 
ಏಷಾಂ ಹಿ ಬಾಹುಗುಣ್ಕೇನ ಗಿರಿದುರ್ಗಂ ವಿಶಿಷ್ಯತೇ | a0 


ಪೂರ್ವದಲ್ಲಿ ಜನಸಂಖ್ಯೆ ಕಡಿಮೆ. ವಾಹನ ಸೌಕರ್ಯವಿಲ್ಲ. ಆಗ 
ಗಿರಿದುರ್ಗವು ಬಹುಗುಣವಿತ್ತು. ಈಗ ಭೂಗರ್ಭ ಗಮನವೂ ಇದೆ. 

ತ್ರೀಹ್ಕಾದ್ಯಾ ನ್ಯಾ ಶ್ರಿತಾಸ್ಲೇಷ್‌ಾಂ ಮೃಗಗರ್ತಾಶ್ರಯಾಪ್ಸರಾಃ | 

ತ್ರೀಣ್ಯುತ್ತ ರಾಣಿ ಕ್ರಮಶಃ ಪ್ಲವಂಗಮನರಾಮರಾಃ | ೭೨ 


ಆ ನೈಸರ್ಗಿಕ ದುರ್ಗಗಳಲ್ಲಿ ಆಶ್ರಯ ಹೊಂದಿದವರು ಸುರಕ್ಷಿತವಾಗಿರು 
ತ್ತಾರೆ. 


ml} 
ಯಥಾ ದುರ್ಗಾಶಿತಾನೇಕಾನ್ನೋಪಹಿಂಸಂತಿ ಶತ್ರವಃ | 
ತಥಾರಯೋ ನ ಹಿಂಸಂತಿ ನೃಪಂ ದುರ್ಗಸಮಾಶ್ರಿತಂ | ೭೩, 


ದುರ್ಗದಲ್ಲಿ ಮೃಗಾದಿಯು ಸುರಕ್ಷಿತವಾದಂತೆ ರಾಜನಿಗೂ ಭಯ 
ಕಡಿಮೆ. 


ದ೭-ಅಧ್ಯಾಯ: ೭ ] ಮನುಸ್ಮೃತಿ ೨೬೩. 


ಏಕಃ ಶತಂ ಯೋಧ ಯುತಿ ಪ್ರಾಕಾರಸ್ಟೋ ಥನುರ್ಥರಃ | 
ಶತಂ ದಶಸಹಸ್ರಾಣಿ ತಸ್ಮಾಷ್ದುರ್ಗಂ ವಿಧೀಯತೇ ೭೪ 


ಧನುರ್ಯುದ್ಧಕ್ಕೆ ಕೋಟೆಯು ಸಹಾಯವಾಗುವುದರಿಂದ ಈ ದುರ್ಗವು 
ಉತ್ತಮ... ಈಗಿನ ವಿಮಾನ ಯುದ್ಧಕ್ಕೆ ಭೂಗರ್ಭವೇ ಉತ್ತಮವೇನೋ. 


ಚಕ RS ೦ ಧನಧಾನ್ಯೇನ ವಾಹನೈಃ | 
ಹ್ಮಣೈಃ ಶಿಲ್ಪಿಭಿರ್ಯಂತ್ರೈರ್ಯವಸೇನೋದಕೇನ ಚ! ೭೫ 


ಅಂತು ಆಯಾ ಕಾಲದ ಶಸ್ತ್ರಾಸ್ತ್ರಗಳು, ಧನಧಾನ್ಮ, ಸರ್ವವಿಧವಾಹನ 
ಗಳು, ಶಿಲ್ಪಿಗಳು ಇಷ್ಟರು, ಆಪ್ತರು, ಯಂತ್ರಗಳು, ರಾಜಸನ್ನಿಧಿಯಲ್ಲಿ 
ತುಂಬಿರಬೇಕು. 

ತಸ್ಕ ಮಥ್ಯೇ ಸುಸರ್ಯಾಪ್ತಂ ಕಾರಯೇದ್ಬೃ ಹಮಾತ್ಮನಃ | 

ಗುಪ್ತಂ ಸರ್ವರ್ಕುಕಂ ಶುಭ್ರಂ ಜಲವೃಕ್ಷಸಮನ್ವಿತಂ 1 ೭೬ 

ಆ ದುರ್ಗದಲ್ಲಿ ಎಲ್ಲ ಹವಾಮಾನಕ್ಕು ತಕ್ಕುದಾದ ರಕ್ಷಣೆ ಒದಗಿಸಬಲ್ಲ 
ಸರ್ವವಿಧ ಸೌಕರ್ಯವುಳ್ಳ ಮನೆ ಮಾಡಬೇಕು. 

ತದಧ್ಕಾಸ್ಕೋದ್ವಹೇಜ್ಭಾರ್ಯಾಂ ಸವರ್ಣಾಂ ಲಕ್ಷಣಾನ್ವಿತಾಂ | 

ಕುಲೇ ಮಹತಿ ಸಂಭೂತಾಂ ಹೃೈದ್ಮಾಂ ರೂಪಗುಣಾನ್ವಿತಾಂ |. ೩೭ 


ಮನೆ ಸಿದ್ಧವಾದ ಮೇಲೆ ಶುಭಲಕ್ಷಣಗಳುಳ್ಳೆ ಸತ್ಯುಲಪ್ರಸೂತಳಾದ 
ಬ aE ಎ ಜಾತಿ ಸ್ತ್ರೀಯನ್ನು ವರಿಸ ಬೇಕು. 


ಪುರೋಹಿತಂ ಚ ಕುರ್ವೀತ ವೃಣುಯಾ ದೇವ ಹರ್ತೀಜಃ | 
ತೇಸ್ಕ ಗೃಹ್ಯಾಣಿ ಕೆರ್ತಾಣಿ ಕುರ್ಯುರ್ವೇತಾನಿಕಾನಿ ಚ 8 ೭೮ 


ಪುರೋಹಿತನನ್ನು ಯತ್ತಿಕ್ಕುಗಳನ್ನು ಬರಮಾಡಿ ಶ್ರೌತಸ್ಮಾತ್ಮ ಕರ್ಮ 
ಗಳನ್ನು ನಡೆಸಬೇಕು. 


ಯಂಜೇತ ರಾಜಾ ಕ್ರಕುಭಿರ್ವಿವಿಧೈರಾಪ್ತದಕ್ಷಿಣೈಃ [ 
ಧರ್ಮಾರ್ಥಂ ಚೈವ ವಿಪ್ರೇಭ್ಯೋ ದದ್ಯಾದ್ಭೋಗಾನ್ನನಾನಿ ಚ8 ೭೯ 


೨೭೬೪ - ಮನುಸ್ಮೃತಿ [ ಅಧ್ಯಾಯ : ೩ 


ಯಾಗದಿಂದ ದೇವತೆಗಳನ್ನು ಪೂಜಿಸಬೇಕು. ಸಜ್ಜನರಾದ ಬ್ರಾಹ್ಮ 
ರು ಅಲ್ಲತೃಪ್ತಿಯೆವರಾಮದರಿಂದ ಅವರ ಜೀವನ ಕಲ್ಪನೆಯು ಧರ್ಮ 
ನಾಶಕವಲ್ಲ. ದೀನದಲಿತರ ಕ್ಷೇಮದಿಂದ ಅಪಚಾರವಾಗಲಾರದು. 


ಸಾಂವತ್ಸರಿಕಮಾಪ್ತೈಶ್ಚ ರಾಷ್ಟ್ರಾದಾಹಾರಯೇದ್ಬಲಿಂ | 
ಸ್ಯಾಚ್ಛಾವ್ನಾಯಪರೋ ಲೋಕೋ ವರ್ತೇತ ಪಿತೃವನ್ನೃಷು I ಆಂ 


ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಯಿಂದ ಕಾಣಬೇಕು. ಪ್ರತಿ 
ವರ್ಷಕ್ಕೆ ನಿಯಮಿಸಿದ ರಾಜಭಾಗವನ್ನು ಪ್ರಜೆಗಳಿಂದ ಬರಮಾಡಬೇಕು. 
ದೂರಾಲೋಚನೆಯ ಶಾಸ್ತ್ರಮರ್ಯಾದೆಯನ್ನಲ್ಲದೆ ತಾತ್ಕಾಲಿಕ ವಿಚಾರದಿಂದ 
ಯಾವ ಅವಿವೇಕವನ್ನು ಶೀಘ್ರ ಕೈಕೊಳ್ಳಬಾರದು. 


ಆಧ್ಯಕ್ಷಾನ್ವಿವಿಧಾನ್ವುರ್ಯಾತ್ತತ್ರ ತತ್ರ ವಿಪಶ್ಚಿತಃ | 
ತೇಸ್ಕು ಸರ್ವಾಣ್ಯವೇಕ್ಷೇರನ್ನ)ಣಾಂ ಕಾರ್ಯಾಣಿ ಕುರ್ವತಾಂ0 ೮೧ 


ಬುದ್ಧಿ ಸಂವಸ್ಮರಾದ ಅಧಿಕಾರಿಗಳನ್ನು ಆಯಾ ವಿಭಾಗದ ಮೇಲ್ರನಿಕೆಗೆ 
ನಿಯಮಿಸಬೇಕು. 


ಅವೃತ್ತಾನಾಂ ಗುರುಕುಲಾದ್ವಿಪ್ರಾಣಾಂ ಪೂಜಕೋ ಭವೇತ್‌ | 
ನೃಪಾತಾಮಸ್ಷಯೋ ಹ್ಯೇಷ ನಿಧಿರ್ರ್ರಹ್ಮೋಭಿಧೀಯತೇ ॥1 ೮೨ 


ವಿದ್ಯಾಭ್ಯಾಸ ಮುಗಿಸಿ ಗುರುಕುಲದಿಂದ ಬಂದ ವಿದ್ಕಾಸಂಪನ್ನರನ್ನು 
ಅವರಿಗುಚಿತ ದಾನದಿಂದ ಸ್ವಕರ್ಮ ನಿರತರಾಗುವಂತೆ ಮಾಡಬೇಕು. ಅದು 
ರಾಜನ ಅಕ್ಷಯನಿಧಿಯಂತೆ ಬಹುಫಲವುಳ್ಳದ್ದು. ಎಂದೂ ವಿದ್ಯಾವಂತರು, 
ದೇಶದಲ್ಲಿರುವುದು ಬೇಡವೆಂದು ಯಾರೂ ಅಪೇಕ್ಷಿಸುವುದಿಲ್ಲ. ಬ್ಬ ತ್ರಹ್ಮನಿಷ್ಕರು 
ಬೇಡವಾದರೆ ಬೇಕಾದುದೇನು ? ಕ್ರೂರಪಾಪಿಷ್ಠ ಸೇನೆಯು ಮತ್ತೇನನ್ನು 
ಸಾಧಿಸುವುದು. 


ನ ಕಂ ಸೇನಾ ನ ಚಾಮಿತ್ರಾ ಹರಂತಿನಚ ನಶ್ಶತಿ | 
ತಸ್ಪ್ವಾದ್ರಾಜ್ಞ್ವಾ ನಿಧಾತವ್ಯೋ ಬ್ರಾಹ್ಮಣೇಸ್ವಕ್ಷಯೋ ನಿಧಿಃ ॥8 ಲೂ 


ಅಧ್ಯಾಯ; ೩] ಮನುಸ್ಮೃತಿ ೨೭೫ - 


ಜ್ಞ್ಞಾನಧನವನ್ನು ಕಳ್ಳೆಕಾಕರು ಶತ್ರುಗಳು ಅಪಹರಿಸಲಾರರಾದುದರಿಂದ 
ಜ್ಞಾನೋಪಾಸಕ ರಕ್ಷಣೆಯು ಆಪದ್ಮನ. 


ನ ಸ್ಥಂದತೇ ನ ವೃಥತೇ ನ ವಿನಶ್ಯತಿ ಕರ್ಹಿಚಿತ್‌ | 
ವರಿಷ್ಮ ಮಗ್ಗಿ ಹೋತ್ರೇಭ್ಯೋ ಬ್ರಾಹ್ಮಣಸ್ಯ ಮುಖೇ ಹುತಂ! ೮೪ 


ಬ್ರಾಹ್ಮಣನ ಮುಖಸೇವನೆಯು ಅಗ್ನಿಹೋತ್ಪಕ್ಕಿಂತಲೂ ಅಧಿಕ ಫಲ 
ವುಳ್ಳಹೋಮವು. ಭೂತವಿಜ್ಞಾನದ ಪರಮಸಾಧನೆಗಳಿಂದ ಇಂದಿಗೂ ಯಾರೂ 
ಚಿರಂಜೀವಿಗಳೂ ಚಿರಸುಖಿಗಳೂ ಆಗಿಲ್ಲ. ಅದರಿಂದ ಜ್ಞಾನನಿಧಿ ರಕ್ಷಣೆಯು 
ವೃಥಾಕಾರ್ಯವಲ್ಲ. 


ಸಮಮಬ್ರಾಹ್ಮೆಣೇ ದಾನಂ ದ್ವಿಗುಣಂ ಬ್ರಾಹ್ಮಣಬ್ರುನೇ | 
ಪ್ರಾಧೀತೇ ಶತಸಾಹಸ್ರನಂನಂತಂ ವೇಜಪಾರಗೇ | ೮೫ 


ಯಾರಿಗೆ ದಾನಮಾಡಿದರೂ ಫಲವಿದೆ. ಆದರೆ ಜ್ಞಾನಸಾಧಕನ ದಾನವು 
ಅನಂತ ಫಲವುಳ್ಳದ್ದು. 

ಪಾತ್ರಸ್ಯ ಹಿ ವಿಶೇಷೇಣ ಶ್ರದ್ಧಧಾನತಯೈವ ಚ ! 

ಅಲ್ಪ ವಾ ಬಹುವಾ ಪ್ರೇತ್ಯ ದಾನಸ್ಕ ಫಲಮಶ್ನು ತೇ | ok 


ದಾನಸ್ವೀಕರಿಸಿದವನ ಯೋಗ್ಯತೆಯ ತೂಕಕ್ಕೆ ಸರಿಯಾಗಿ ದಾತೃವಿಗೆ 
ಫಲಪಾಪ್ತಿಯಾಗುವುದು. 


ಸಮೋತ್ತಮಾಧಮೈ ರಾಜಾ ಕ್ರಾಹೂತಃ ಪಾಲಯನ್‌ ಪ್ರಜಾಃ! 
ನ ನಿನರ್ತೇತ ಸಂಗ್ರಾಮಾತ್ವಾ \ತ್ರಂ ಧರ್ಮಮನುಸ್ಮರನ್‌ ॥| ೮೭ 


ಪ್ರಜಾಪಾಲಕನಾದ ರಾಜನನ್ನು ಎಂತವನು ಯುದ್ಧಕ್ಕೆ ಕರೆದರೂ 
ನಿರಾಕರಿಸಬಾರದು. ಮರಣ ಭಯವು ಕ್ಷತ್ರಿಯ ಧರ್ಮವಲ್ಲ. ಜಯಾಪ 
ಜಯವೇ ನ್ಯಾಯ ಧರ್ಮಗಳನ್ನು ನಿರ್ಣಯಿಸುವುವೆಂದು ಪುರಾತನ ಮತ. 
ಯುದ್ಧಾಭಿಲಾಷಿಯಾದ ದುರ್ಯೋಧನನನ್ನು ಯಾವ ಶೂರ ಮೇಧಾವಿ 
ವರಿಷ್ಠ ಶ್ರೀಕೃಷ್ಣ ಭೀಷ್ಮಾದಿಗಳೂ ಬಂಧಿಸಲಿಲ್ಲ. ಯತೋಧರ್ಮಸ್ತತೋ ' 
ಜಯಃ. 


ತಿಲ ಮೊನುಸ್ಕ್ರ್ಯೃತಿ ( ಅಧ್ಯಾಯ : ೬೭ 


ಸಂಗ್ರ್ಯಾಮೇಷ್ವನುವರ್ತಿತ್ವಂ ಪ್ರಜಾನಾಂ ಚೈವ ಪಾಲನಂ | 
ಶುಶ್ರೂಷಾ ಬ್ರಾಹ್ಮಣಾನಾಂ ಚ ರಾಜ್ಞಾಂ ಶ್ರೇಯಸ್ಕರೆಂ ಪರಂ ೮೮ 


ಯುದ್ಧಾಗ್ರೇಸರತ್ವ, ಪ್ರಜಾಪಾಲನ, ಬ್ರಾಹ್ಮಣ ಪೂಜನಗಳು ರಾಜನ 
ಕರ್ತವ್ಯಗಳು. ಅಲ್ಪತೃಪ್ತಿಯ ಬ್ರಾಹ್ಮಣರು ರಾಜಕಾರ್ಯವನ್ನು ಸಮುಚಿತ 
ವಾಗಿ ನಿರ್ವಹಿಸುವಾಗ ಪರಕೀಯರ ದುರಾಗ್ರಹಕ್ಕೆ ತುತ್ತಾಗುವುದಿಲ್ಲ. ಅಂತಹ 
ದಕ್ಷತೆ ಇನ್ನಾರಿಗೂ ಇಲ್ಲ. 

ಆಹವೇಷು ಮಿಥೋಂನ್ಯೋನ್ಯಂ ಜಿಘಾಂಸಂತೋ ಮಹೀಕ್ಷೆತಃ | 

ಯುಧ್ಯ ಮಾನಾಃ ಪರಂ ಶಕ್ತ್ರ್ಯಾ ಸ್ವರ್ಗಂ ಯಾಂತ್ಯಪರಾಜ್ನ್ಮುಖಾಃ | ೮೯ 


ತನ್ನ ಕರ್ತವ್ಯ ನಿರ್ವಹಣೆಯನ್ನು ಮಾಡುವಾಗ ರಾಜನು ದೇಹಪಾತ 
ವನ್ನು ಹೊಂದಿದರೆ ಅಶ್ರೇಯಸ್ಸು ಆಗಲಾರದು. 


ನ ಕೂಟೈಂಾಯುಧೈರ್ಹನ್ಮಾದ್ಯುಧ್ಮ ಪಾನೋ ರಣೇ ರಿಪೂನ್‌ | 
ನ ಕರ್ಣಿಭಿರ್ನಾಪಿ ದಿಗ್ವೈರ್ನಾಗ್ನಿ ಜ್ವಲಿತತೇಜನೈಃ I ೯೦ 


ಶತ್ರುವನ್ನು ಬೆಂಕಿ, ವಿಷ, ಕವಲುಕಣೆ, ಕಪಟಗಳಿಂದ ಕೊಲ್ಲುವ ಇಚ್ಛೆ 
ಯನ್ನು ಮಾಡಬಾರದು. 


ನಚ ಹನ್ಮಾತ್‌ ಸ್ಥಲಾರೂಢಂ ನ ಕ್ಲೀಬಂನ ಕೃತಾಂಜಲಿಂ | 
ನ ಮುಕ್ತೆಕೇಶಂ ನಾಸೀನಂ ನ ತವಾಸ್ಮೀತಿ ವಾದಿನಂ॥ ೯೧ 
ವಾಹನದಿಂದಿಳಿದು ನೆಲದಲ್ಲಿ ನಿಂತವನು, ನಪುಂಸಕ, ನಮಸ್ಕರಿಸಿದವ, 
ಕೂದಲು ಹರಡಿದವ, ಕುಳಿತವ, ಶರಣಾಗತ ಇವರನ್ನು ಕೊಲ್ಲಬಾರದು. 
ಇವರಿಗೆ ಹಿಂಸೇಚ್ಛೆಯಿಲ್ಲ. 
ನ ಸುಪ್ತಂ ನ ಪಿಸನ್ನಾಹಂ ನ ನಗ್ನಂ ನ ನಿರಾಯುಭಂ ! 
ನಾಯುಧ್ಯಮಾನಂ ಪಶ್ಶಂಶಂ ನ ಪರೇಣ ಸಮಾಗತಂ 1 ೯೨ 


ನಿದ್ರಿಸಿದವನು, ತಯಾರಿಲ್ಲದವನು, ನಿರ್ವಸ್ತನು, ಆಯುಧಹೀನನ್ಮು 


ಯುದ್ಧ ಮಾಡದವನು, ನೋಡುವವನು, ಇನ್ನೊ ಬ್ಬನೊಡನೆ ಯುದ್ಧ 
ಮಾಡುವವನು ಇವರನ್ನು ಕೊಲ್ಲಬಾರದು. 


ಆಧ್ಯಾಯ: ೭] ಮನುಸ್ಮೃೃತಿ ೫೭೭ 


ನಾಯುಧ ನ್ಯಸನಪ್ರಾಪ್ತಂ ನಾರ್ತಂ ನಾಶಿಪರಿಕ್ಷತಂ | 
ನೆ ಭೀತಂವೆ ಪರಾವೃತ್ತಂ ಸತಾಂ ಧರ್ಮುಮನಂಸ್ಥರೆನ್‌ ಕ ೯ 


ಆಯುಧ ಕೆಟ್ಟುಹೋದವನು, ದುಃಖಿತನ್ನು ತುಂಬಹೊಡೆತ ತಿಂದ 
ವನು, ಹೆದಿದವನು, ಯುದ್ಧದಿಂದ ಓಡಿಹೋಗುವವನು ಇವರನ್ನು ಕೊಲ್ಲ 
ಬಾರದು. ಇದು ಸಜ್ಜನರ ಧರ್ಮ. 


ಯಸ್ತು ಭೀತಃ ಪರಾವೃತ್ತಃ ಸಂಗ್ರಾಮೇ ಹನ್ಮತೇ ಪರೈಃ 
ಭರ್ತುರ್ಯದ್ದುಷ್ಟ್ರತಂ ಕಿಂಚಿತ್ತಸ್ಸರ್ವಂ ಪ್ರತಿಪದ್ಯತೇ ೯೪ 


ಪಾಪ ಪುಣ್ಯವು ತಿಳಿಯುವುದು ಶಾಸ್ತ್ರದಿಂದ. ಅದು ಯಾರಿಂದ 
ಯಾರನ್ನು ಸೇರುವುದೆನ್ನುವುದೂ ಶಾಸ್ತ್ರಮಾತ್ರ ಗಮ್ಮವು. ಅದು ಇಲ್ಲವೆಂದು 
ನಿರಾಕರಿಸಿ ಉಚ್ಛ ೦ಖಲನಾದವನನ್ನು ಅದು ಬಿಡುವುದಿಲ್ಲ. ಅದರ ಜ್ಞಾನ 
ವನ್ನು ಅದು ಉಂಟು ಮಾಡಿಯೇ ತೀರುವುದು. ಆದುದರಿಂದ (ಹಿಂದೆ- 
ಹೇಳಿದ ಧರ್ಮವನ್ನು ಮೂರಿ ಕೊಂದರೆ ಯೋಧನ ಸ್ವಾಮಿಯ ಪಾಪವನ್ನು 
ಕೊಂದ ಯೋಧನು ತಪ್ಪದೆ ಅನುಭವಿಸುವನು.) ಯುದ್ಧಕ್ಕೆ ಬಂದ ಯೋಧನು 
ಎಂದೂ ಹೆದರಿ ಓಡಿ ಹೋಗಬಾರದು. ಹಾಗೇ ಹೋದರೆ ತನ್ನ ಸ್ವಾವಾಯ 
ಪಾಪಕ್ಕೆ ತಾನು ಆಶ್ರಯ ಆಗುವನು. 


ಯಚ್ಚಾಸ್ಯ ಸುಕೃತಂ ಕಿಂಚಿದಮುತ್ರಾರ್ಥಮುಪಾರ್ಜಿತಂ | 
ಭರ್ತಾ ತತ್ಸರ್ವಮಾದತ್ತೆ€ ಪರಾವೃತ್ತಹತಸ್ಯ ತರಿ 1 ೯೫ 


ಹೇಡಿಯಾದ ಯೋಧನು ಕೊಲ್ಲಲ್ಪಟ್ಟಾಗ ಇದ್ದ ಅವನ ಪುಣ್ಯವು 
ಸ್ವಾಮಿಯಾದ ರಾಜನಿಗೆ ಸೇರುವುದು. 


ರಥಾಶ್ವಂ ಹಸ್ತಿನಂ ಛತ್ರಂ ಧನಂ ಥಾನ್ಮಂ ಪಶೂನ್‌ ಶ್ರಿಯಃ | 
ಸರ್ವದ್ರವ್ಕಾಣಿ ಕುಪ್ಯಂ ಹ ಯೋ ಯಜ್ಜಯ ತಿ ತಸ್ಕ ತತ್‌ 8 ೯೬ 


ಯುದ್ಧಕಾಲದಲ್ಲಿ ಪ್ರತಿಯೋಧನು ಗೆದ್ದ ಕೆಳಗಿನ ಸಾಮಗ್ರಿಗಳು ಅವನ 
ಸೊತ್ತಾಗಬೇಕಾದವು. ರಾಜನ ಸೊತ್ತಲ್ಲ. ರಥ, ಕುದುರೆ, ಆನೆ, ಕೊಡೆ, 


ಹಣ, ಧಾನ್ಮ ಪಶು, ಸ್ತ್ರೀ, ಚಿನ್ನ, ಬೆಳ್ಳಿ ಹೊರತಾದ, ಲೋಹಮಯ 
ಇನ್ನೂ ಕಡಿಮೆ ಬೆಲೆಯ ವಸ್ತು ಇವೆಲ್ಲ. 


೨೭೮ ಮನುಸ್ಮೃತಿ [ ಅಧ್ಯಾಯ: ೩ 


ರಾಜ್ಞ ಶ್ವ ದದ್ಯುರುದ್ಧಾರಮಿತ್ಕೇಷಾ ವೈದಿಕೀ ಶ್ರುತಿಃ | 
ರಾಜ್ಞಾ ಚ ಸರ್ವಯೋಧೇಭ್ಯೋ ಪಾತವ್ಯಮಪೃಥಗ್ಲಿತಂ॥1 ೯೭ 


ಯೋಧರು ಜಯಿಸಿದ ಸಾಮಗ್ರಿಗಳಲ್ಲಿ ಉತ್ತಮ ವಸ್ತುವನ್ನು ಉದ್ದಾರ 
“ವಾಗಿ ರಾಜನಿಗೆ ಕೊಡಬೇಕೆಂದು ವೇದವು ಹೇಳುತ್ತದೆ. ಮತ್ತು ಯೋಧರು 
ಸಾಮೂಹಿಕವಾಗಿ ಗೆದ್ದ ವಸ್ತುವನ್ನು ರಾಜನು ಯೋಧರಿಗೆ ಕೊಡಬೇಕು. 


ಏಷೋನನಂಪಸ್ಟ್ರತಃ ಪ್ರೋಕ್ತೋ ಯೋಧಧರ್ಮುಃ ಸನಾತನಃ! 
ಅಸ್ಮಾದ್ಧರ್ಮಾನ್ನ ಚ್ಯವೇತ ಸ್ಹತ್ರಿಯೋ ಫ್ಲನ್ನ ಣೇ ರಿಪೊನ್‌ 1 ೯೮ 


ಇದು ಯೋಧರ ಕುರಿತು ಇರುವ ಪುರಾತನ ಧರ್ಮವು. ಯಾವ 
ರಾಜನೂ ಇದಕ್ಕೆ ತಪ್ಪಬಾರದು. 


ಆಲಬ್ದಂ ಚೈನ ಲಿಪ್ಸೇತ ಲಬ್ಧಂ ರಶ್ತೇತ್ಛ್ರಯತ್ನ ತಃ | 
ರಕ್ಷಿತಂ ವರ್ಧಯೇಚಜ್ಚ್ಜೈವ ವೃದ್ಧಂ ಪಾತ್ರೇಷು ಥಿಕ್ಷಿವೇತ್ತಿ 1 ೯೯ 


ಪರರಾಜರನ್ನು ಗೆದ್ದು ತನ್ನ ರಾಜ್ಯಕೋಶವನ್ನು ತುಂಬಬೇಕು. ಅದನ್ನು 
ರಕ್ಷಿಸಬೇಕು, ಅದನ್ನು ಹೆಚ್ಚಿಸಬೇಕು. ಅದನ್ನು ಸತ್ಪಾತ್ರದಲ್ಲಿ ದಾನ 
ಮಾಡಬೇಕು. ಇದು ರಾಜಕಾರ್ಯವು. 


ಏತಚ್ಛತುರ್ಪಿಧಂ ವಿದ್ಯಾ ತಿ ರುಷಾರ್ಥಪ್ರಯೋಜನಂ 1 
ಆಸ್ಕ ನಿತ್ಯಮನುಷ್ಕಾನಂ ಸಮ್ಯುಕ್ಣಿರ್ಯಾದತಂದ್ರಿತಃ ॥ ೧೦೦ 


ಹಿಂದೆ ಹೇಳಿದುದು ರಾಜನ ಪುರುಷಾರ್ಥ. ಅಜಾಗರೂಕತೆಯಿಲ್ಲದೆ, 
ಅದನ್ನು ಸಾಧಿಸಬೇಕು. 


ಆಲಬ್ದ ಮಿಚ್ಛೇದ್ದಂಡೇನ ಲಬ್ಧ ಂ ರಕ್ಷೇದವೇಶ್ಷಂಭಾ | 
ರಕ್ಷಿತಂ ವರ್ಧಯೇದ್ವೃಥಧ್ಯಾ ವೃದ್ಧಂ ಪಾತ್ರೇಷು ನಿಕ್ಷಿಸೇತ್‌ 1 ೧೦೧ 


ದಂಡಬಲದಿಂದ ಹೊಸ ಸಂಪಾದನೆ, ಅದನ್ನು ಜಾಗರೂಕತೆಯಿಂದ 
ರಕ್ಷಿಸುವುದು, ರಕ್ಷಿಸಿದ್ದನ್ನು ವೃದ್ಧಿಯ ಉಪಾಯಗಳಿಂದ ಹೆಚ್ಚಿಸುವುದು, 
ವರ್ಧಿಸಿದ್ದನ್ನು ವಿನಿಯೋಗಿಸುವುದು ಶಾಸ್ತ್ರ ಜ್ಞಾನದಿಂದ. 


ಅಧ್ಯಾಯ ೭1 ಮನುಸ್ಮೃತಿ ೨೭೯ 


ನಿತ್ಯ ಮುದ್ಯ ತದಂಡಃ ಸ್ಯಾಸ್ತಿತ್ಯಂ ವಿವೃತಪೌರುಷಃ | 
ನಿತ್ಯಂ ಸಂವೃತಸಂವಾಯೋ ನಿತ್ಯಂ ಛಿದ್ರಾನುಸಾರ್ಯರೇಃ 1. ೧೦೨ 


ನಿತ್ಯವು, ಪರಾಕ್ರಮವೂ, ಸೇನಾಬಲವೂ ಸಿದ್ಧವಾಗಿರಬೇಕು. ತನ್ನ 
ಗುಟ್ಟಿನ್ನು ಎಂದೂ ರಟ್ಟಾಗಗೊಡಬಾರದು. ಶತ್ರುವಿನ ಸೋಲು ದೌರ್ಬಲ್ಮ 
ಕಲಹ ಅಂತ ಶತ್ರುಗಳನ್ನು ಗುರುತಿಸುತ್ತ ಇರಬೇಕು. ಇಲ್ಲವಾದರೆ ತನ್ನ 


ಅಪಾಯದ ನಿವಾರಣೆಯು ಕಷ್ಟವಾಗುವುದು. 


ತಿತ್ಯಮುದ್ಯ ತದಂಡಸ್ಯ ಕೃತ ಮಂದ್ವಿಜತೇ ಜಗತ್‌ | 
ತಸ್ಮಾತ್ಸರ್ವಾಣಿ ಭೂತಾನಿ ದಂಡೇನೈವ ಪ್ರಸಾಧಯೇತ್‌ 1 ೧೦೩ 


ತನ್ನ ದಂಡರೂಪ ಅಧಿಕಾರಕ್ಕೆ ಜನರು ಭಯಪಡದೆ ತನಗೆ ಅನುಕೊಲ 
ರಾಗುವಂತೆ ಹೊಂದಿಸಬೇಕು. 


ಅಮಾಯಯ್ಯೆವ ವರ್ತೇತ ನ ಕಧಂಚನ ಮಾಯಯಾ | 
ಬುಥೈೇತಾರಿಪ್ರಯಂಕ್ತಾಂ ಚ ಮಾಯಾಂ ನಿತ್ಯಂ ಸ್ವಸಂವ್ಮತಃಗ ೧೦೪ 


ತಾನು ಅವಶ್ಮವಿಲ್ಲದೆ ಕಪಟ ಮಾಡಬಾರದು. ಆದರೆ ಶತ್ರುವಿನ ಎಲ್ಲ 
ಕಪಟವನ್ನು ತಿಳಿದು ತನ್ನ ರಕ್ಷಣೆ ಮಾಡಿಕೊಳ್ಳಲು ತಪ್ಪಬಾರದು. 


ನಾಸ್ಯ ಛಿದ್ರಂ ಪರೋ ವಿದ್ಯಾದ್ವಿದ್ಯಾಚ್ಛೆದ್ರಂ ಪರಸ್ಕ ಕು | 
ಗೂಹೇತ್ಟೂರ್ಮ ಇವಾಂಗಾನಿ ರಕ್ಷೇದ್ವಿನರಮಾತ್ಮನಃ | ೧೦೫ 


ತನ್ನ ದೌರ್ಬಲ್ಯದೋಷಗಳನ್ನು ಅಡಗಿಸಬೇಕು. ಶತ್ರುವಿನದನ್ನು 
ತಿಳಿಯಲೇಬೇಕು. ಆಮೆಯಂತೆ ತನ್ನ ರಕ್ಷಣೆಗೆ ಅಡಗಬೇಕು. ರಾಜ್ಯಾಂಗ 
ವಾದ ಮಂತ್ರಿ ಸೇನಾಪತಿಗಳ ವಿಶ್ವಾಸ ಕಾಪಾಡಬೇಕು. 


ಬಕೆವಚ್ಚಿಂತಯೇದರ್ಥಾನ್‌ ಸಿಂಹವಚ್ಚ ಪರಾಕ್ರಮೇಶ್‌ 1 
ವೃಕವಚ್ಚಾವಲುಂಪೇತ ಶಶವಚ್ಚ ವಿನಿಷ್ಪತೇತ್‌ 1 ೧೦೬ 


ವಿನು ತಿನ್ನಲು ಕೊಕ್ಕರೆ ಕಾದಿರುವಂತೆ ವಿಷಯವನ್ನು ಚಿಂತಿಸಿ 
ಹೊಂಚು ಹಾಕಬೇಕು. ಸಮಯ ಬಂದಾಗ ಸಿಂಹದಂತೆ ನೂರಾರು ಆನೆ 


೨೮೦ ಮನುಸ್ಮೃತಿ [ ಅಧ್ಯಾಯ ; ೭ 


ಬಂದರೂ ಹೆದರದೆ ಹಾರುವಂತೆ ಶೌರ್ಯವಂತನಾಗಬೇಕು. ತೋಳದಂತೆ, 
ಕಾಯುತ್ತಿದ್ದರೂ ಶತ್ರುವಿನ ಅಜಾಗ್ರತೆ ನೋಡಿ ಕೊಳ್ಳೆ ಹೊಡೆಯಬೇಕು. 
ದುರ್ಬಲ ಮೊಲವು ಶತ್ರುಮಧ್ಯದಿಂದ ಡೊಂಕಾಗಿ ಹಾರಿ ಓಡಿ ತಪ್ಪಿಸಿಕೊಳ್ಳು 
ವಂತೆ ಆಪತ್ತಿನಿಂದ ಪಾರಾಗಬೇಕು. 


ಏವಂ ವಿಜಯಮಾನಸ್ಮ ಯೆಣಸ್ಕ ಸ್ಕಿ ಪರಿಪಂಥಿನಃ | 

ತಾನಾನಯೇದ್ವಶಂ ಸರ್ವಾನ್‌ ಸಾಮಾದಿಭಿರುಪಕ್ರನೆ್ಬಿಃ ಗ ೧೦೭ 

ಹೀಗೆ ಸುಖಸಾಮ್ರಾಜ್ಯದಲ್ಲಿರುವಾಗ ಇದ್ದ ಶತ್ರುಗಳನ್ನು ಸಾಮ 
ದಾನಾದಿ ಉಪಾಯಗಳಿಂದ ವಶೀಕರಿಸಿ ಸಾ _ಧೀನಪಡಿಸಬೇಕು. 


ಯದಿತೇತುನ ತಿಷ್ಟೇಯುರುಪಾಯ್ಕೆಃ ಪ್ರಧಮೈಶ್ರಿಭಿಃ 1 
ದೆಂಡೇನೈವ ಪ್ರಸಹ್ಮೈ ತಾನ್‌ ಶನಕೈರ್ವಶಮಾನಯೇತ್‌ 1 ೧೦೮ 


ಸಾಮ, ದಾನ, ಭೇದಗಳೆಂಬ ಮೂರು ಉಪಾಯಗಳಿಗೆ ಅವರಂ ವಶ 
ರಾಗದಿದ್ದ ರೆ ಸೇನಾಬಲದಿಂದ ಮರ್ದಿಸಿ ಮೆಲ್ಲಗೆ ಹದಮಾಡಬೇಕು. 


ಸಾಮಾದೀನಾಮುಪಾಯಾನಾಂ ಚತುರ್ಣಾಮಪಿ ಪಂಡಿತಾಃ | 

ಸಇವುದೆಂಡೌ ಪ್ರಶಂಸಂತಿ ನಿಕ್ಕಂ ರಾಷ್ಟ್ರಾಭಿನೃದ್ಧ ಯೇ ॥ೃ ೧೦೯ 

ಆ ನಾಲ್ಕು ಉಪಾಯಗಳಲ್ಲಿ ರಾಷ್ಟ್ರ ವೃದ್ಧಿಗೆ ಸಾಮ ದಂಡಗಳೇ ಉಪ 
ಕಾರಗಳೆಂದು ಬಲ್ಲವರು ಹೇಳುತ್ತಾರೆ. 

ಯೆಥೋದ್ಧ ರತಿ ನಿರ್ದಾತಾ ಕಕ್ಷಂ ಧಾನ್ಯಂ ಚ ರಕ್ಷತಿ | 

ತಥಾ ರಕ್ಷೇನ್ನೃಪೋ ರಾಷ್ಟ್ರಂ ಹನ್ಮಾಚ್ಚ ಪರಿಪಂಥಿನಃ ! ೧೧೦ 

ಕೃಷಿಕನು ಕಳೆಕಿತ್ತು ಸಸಿ ಬೆಳಸಿ ಕಾಳು ಪಡೆಯುವಂತೆ ಶತ್ರುವನ್ನು 
ತುಳಿದು ಒಳ್ಳೆಯವರನ್ನು ಕಾಯಬೇಕು. ಆಗ ದೇಶ ಸುಭಿಕ್ಷ ಆಗುವುದು. 

ಮೋಹಾದ್ರಾಜಾ ಸ್ವರಾಷ್ಟ್ರಂ ಯಃ ಕರ್ಷಯತ್ಯನವೇಕ್ಷಯಾ | 

ಸೋಆಚಿರಾದ್ಭ ಶ್ಯತೇ ರಾಜ್ಕಾಜ್ಚೇೀವಿತಾಚ್ಚ ಸಜಾಂಧವಃ 1 ೧೧೧ 

ಸಜ್ಜನ ದುರ್ಜನ, ಜ್ಞಾನವಿಲ್ಲದೆ ರಾಜನು ರಾಜ್ಯವನ್ನು ಪೀಡಿಸಿದರೆ 
ತಾಜ್ಯ, ಪ್ರಾಣ, ಜೀವ ಎರಡರಿಂದಲೂ ಭ್ರಂಶ ಹೊಂದುವನು. 


ಅಧ್ಯಾಯ : 2] ಮನುಸ್ಮೃತಿ 5೮೧ 


ಶರೀರಕರ್ಷಹಾತ್ರಾಣಾಃ ಸೀಯಂಂತೇ ಪ್ರಾಣಿನಾಂ ಯ.ಥಾ | 


ತಧಾ ರಾಜ್ಞಾ ಮಪಿ ಪ್ರಾಣಾಃ ಕ್ಷೀಯಂತೇ ರಾಷ್ಟ್ರಕರ್ಷಣಾತ್‌ | ೧೧೨ 

ಶರೀರವು ಶೋಷಣೆಗೊಳಗಾದರೆ ಪ್ರಾಣ ಹಾರುವುದು. ಅಂತೆಯೆ 
ರಾಷ್ಟ್ರದ ಜನರ ಶೋಷಣೆಯಿಂದ ರಾಜನ ರಾಜ್ಯ ಉಳಿಯದು. ಪ್ರಾಣ 
ಜೀವ ಬಾಂಧವರು ಯಾರೂ ಉಳಿಯರು, 


ರಾಷ್ಟ್ರಸ್ಯ ಸಂಗ್ರಹೇ ನಿತ್ಯಂ ವಿಧಾನಮಿಂದಮಾಜಚರೇತ್‌ | 
ಸುಸಂಗೃಹೀತರಾಷ್ಟ್ರೋ ಹಿ ಪಾರ್ಧಿವಃ ಸುಖಮೇಧತೇ! ೧೧೩ 


ರಾಷ್ಟ್ರದ ವಿಪ್ಲವ ನಿವಾರಣೆ ಮಾಡಿ ಕ್ಷೇಮಸಾಧನೆಗೆ ಈ ಉಪಾಯ 
ವನ್ನು ಕೈಗೊಳ್ಳಬೇಕು. ಅದರಿಂದ ಸಕಲರ ಸುಖ ಸಮೃದ್ಧಿಯಾಗುವುದು. 
ಆಗ ರಾಜನದೂ ಆಗುವುದು. 


ದ್ವಯೋಸ್ತ್ರಯಾಣಾಂ ಪಂಚಾನಾಂ ವಂಧ್ಯೇ ಗುಲ್ಮಮಧಿಹ್ಮಿ ತಂ I 
ತಥಾ ಗ್ರಾಮಶತಾನಾಂ ಚ ಕುರ್ಯಾದ್ರಾಪ್ರಸ್ಮ ಸಂಗ್ರಹಂ॥ ೧೧೪ 
ಎರಡು, ಮೂರು, ಐದು ಗ್ರಾಮಗಳಿಗೆ ಅವಶ್ಯವಿದ್ಧಂತೆ ಸತ್ಯಪ್ರಿಯತೆ 
ಪ್ರಾಮಾಣಿಕತೆ ಇರುವ ರಕ್ಷಕ ಸಮಿತಿಯನ್ನು ನಿಯಮಿಸಬೇಕು. ನೂರಂ 
ಗ್ರಾಮಗಳಿಗೆ ಅಂತಹ ಇನ್ನೊಂದು ರಕ್ಷಾಸಮಿತಿಯಿರಬೇಕು. 


ಗ್ರಾಮಸ್ಕಾಧಿಪತಿಂ ಕುರ್ಯಾದ್ದಶಗ್ಳ್ರಾವಂಪತಿಂ ತಥಾ | 

ವಿಂಶತೀಶಂ ಶತೇಶಂ ಚ ಸಹಸ್ರಸತಿಮೇನ ಚ ॥1 ೧೧೫ 

ಒಂದು, ಹತ್ತು, ಇಪ್ಪತ್ತು, ನೂರು, ಸಾವಿರ ಎಂದು ಬೇರೆ ಬೇರೆಯಾಗಿ 
ಗ್ರಾಮಗಳಿಗೆ ಅಧಿಪತಿಯನ್ನು ನಿಯಮಿಸಬೇಕು. 

ಗ್ರಾಮದೋಷಾನ್‌'ಸಮುತ್ತನ್ನಾ ನ್ಲಾಅಮಿಕಃ ಶನಕೈಃ ಸ್ವಯಂ | 

ಶಂಸೇದ್ನಾ )ಮದಶೇಶಾಯಂ ದಶೇಶೋ ವಿಂಶತೀಶಿನೇ 1. ೧೧೬ 

ನಿಂಶತೀಶಸ್ತು ತತ್ಸರ್ವಂ ಶತೇಶಾಯಂ ನಿವೇದಯೇತ್‌ ! 

ಶಂಸೇಜ್ಞಾ ) ಮಶತೇಶಸ್ತು ಸಹಸ್ರಪತಯೋ ಸ್ವಯಂ 1 ೧೧೭ 


ಕ್ರಮದಂತೆ "ಮೇಲಧಿಕಾರಿಗಳಿಗೆ ಆಯಾ ಅಧಿಪತಿಗಳು ತಂತಮ್ಮ 


೨೮೨ ಮನಸ್ಮ್ಮೃತಿ [ ಅಧ್ಯಾಯ $ ೭ 


ಪ್ರದೇಶದ ಸಂಕಷ್ಟಗಳನ್ನು ನಿವೇದಿಸಬೆ:ಕು. ಗ್ರಾಮಪಿರ್ಕ, ಹೋಬಳಿ, 
ರೇಂಜ್‌, ತಾಲೂಕು, ಜಿಲ್ಲೆ ಇತ್ಯಾದಿ ವಿಭಾಗಗಳ ಅಧಿಕಾರಿಗಳ ರಿಪೋರ್ಟು 
ಇರುವಂತೆ ವ್ಯವಸ್ಥೆಯನ್ನು ಅಂದು ಮಾಡುತ್ತಿದ್ದರು. 


ಯಾನಿ ರಾಜ ಸ್ರಜೇಯಾನಿ ಪ್ರತ್ಯಹಂ ಗ್ರಾಮವಾಸಿಭಿಃ | 
ಅನ್ನ ಪಾನೇಂಧನಾದೀನಿ ಗ್ರಾವಿ. ಕಸ್ತಾನ್ಯವಾಪ್ನ ೦ ರಾತ್‌ | ೧೧೮ 


ಗ್ರಾಮವಾಸಿಗಳು ಪ್ರತಿದಿನ ಕೊಡಬೇಕಾದ ರಾಜಭಾಗವಾದ ಅನ್ನ, 
ಪಾನ, ಕಟ್ಟೆಗೆ ಇತ್ಮಾದಿಗಳನ್ನು ಗ್ತಾಮಾಧಿಪನು ಸಂಗ್ರಹಿಸಿ ತನ್ನ ಜೀವನಕ್ಕೆ 
ವಿನಿಯೋಗಿಸಬೇಕು. 


ವಶೀ ಕುಲಂ ತು ಭಂಂಜೀತ ವಿಂಶೀ ಪಂಚ ಕಲಾನಿ ಚ। 
ಗ್ರಾಮಂ ಗ್ರಾಮ ಶತಾಧ್ಯಕ್ಷಃ ಸಹಸ್ರಾಧಿಪತಿ8 ಪುರಂ ॥ ೧೧೯ 


ದಶಗ್ರಾಮಪತಿಯು ಹನ್ನೆರಡು ಜೋಡೆತ್ತುಗಳಿಂದ ಉತ್ತು ಸಾಗುವಳಿ 
ಮಾಡಬಹುದಾದ ಹೊಲವನ್ನು ತನ್ನ ಜೀವನಕ್ಕೆ ವೃತ್ತಿವೇತನವಾಗಿ ಪಡೆಯು 
ವನು. ಅದರಿಂದ ಅವನು ಜೀವಿಸುತ್ತ ಕರ್ತವ್ಯ ನಿರ್ವಹಿಸಬೇಕು. ಇಪ್ಪತ್ತು 
ಗ್ರಾಮಪತಿಯು ಅದರ ಐದರಷ್ಟು ವೇತನವಾದ ಭೂಮಿಯನ್ನು ನೂರು 
ಗ್ರಾಮಪತಿಯು ಒಂದು ಗ್ರಾಮವನ್ನು ವೇತನವಾಗಿ, ಸಾವಿರ ಗ್ರಾಮಪತಿಯು 
ಒಂದು ಪುರವನ್ನು ಉಂಬಳಿಯಾಗಿ ಹೊಂದಿ, ಕಾರ್ಯವ್ಯಾಪೃತನಾಗಬೇಕು. 


ತೇಷಾಂ ಗ್ರಾಮ್ಯಾಣಿ ಕಾರ್ಯಾಣಿ ಪೃಥಕ್ಕಾಂರ್ಯಾಣಿ ಚೈವ ಹಿ 1 
ರಾಜ್ಞೋನ್ಯತಿ ಸಚಿವಃ ಸ್ನಿಗ್ಧ 8ಸ್ತಾನಿ ಪಶ್ಯೇದತಂದ್ರಿ ತಃ 1 ೧೨೦ 


ಆ ಸಾವಿರ ಗ್ರಾಮಗಳ ಎಲ್ಲ ವಿಚಾರವನ್ನು ರಾಜನ ಒಬ್ಬ ಆಪ್ತ ಸಚಿ 
ವನು ಜಾಗರೂಕತೆಯಿಂದ ಚಿಂತಿಸಿ ಪರಿಹರಿಸುತ್ತಿರಬೇಕು. 


ನಗರೇ ನಗರೇ ಜೈಶಕಂ ಕುರ್ಯಾತೃರ್ವಾರ್ಥಚಿಂತಕಂ | 
ಉಜ್ಚ8ಸ್ಥಾನಂ ಘಖೋರರೂಪ: ನಕ್ಷತ್ತಾಣಾಮಿವ ಗ್ರಹಂ 1 ೧೨೧ 


ಪೃತಿನಗರದಲ್ಲಿ ನಗರಾಧಿಪತಿಯಿರಬೇಕು. ಅಂತಹ ಉಚ್ಚ ಸ್ಥಾನಕೆ ಈ 


ಅಧ್ಯಾಯ ೪ ೭ ] ಮನುಸ್ಮೃತಿ ಅಲೆಷ್ಠಿ 


ತಕ್ಕ ಸೇನಾಬಲವನ್ನು ಒದಗಿಸಬೇಕು. ಕೆಲವು ನಕ್ಷತ್ರಗಳಿಗೆ ಒಂದು ಪ್ರಖರ 
ಗ್ರಹವಿ ಹವಿದ್ದಂತೆ. 


ಸ ತಾನನಂಪರಿಕ್ರಾಮೇತ್‌ ಸರ್ವ್ವ್ವಾನೇವ ಸದಾ ಸ್ವಯಂ 

ತೇಷಾಂ ವೃತ್ತಂ ಪರಿಣಯೇತ್ಸಮ್ಯಗ್ರಾಸ್ಟ್ರೇಷು ತಚ್ಚರೈಃ | ೧೨೨ 

ಅಂತಹ ನಗರಪತಿಯು ಇತರ ಎಲ್ಲ ಮಟ್ಟದ ಗಾ _ಮಪತಿಗಳ ಕಾರ್ಯ 
ವನ್ನು ಪರೀಕ್ಷಿಸಲು ಗೂಢಚಾರರನ್ನು ನಿಯಮಿನಬೇಕು. ಮತ್ತು ಅವರ 
ಕರ್ತವ್ಯಪಾಲನೆಯನ್ನು ಜಾಗೃತಗೊಳಿಸಬೇಕು. 


ರಾಜೊ ಪ್ಲ ಹಿ ರಕ್ಸಾಧಿಕೃ ತಾಃ ಪರಸ್ವಾದಾಯಿ:ನಃ ಶಠಾಃ | 
ಭೃತ್ಯಾ ಭವಂತಿ ಪ್ರಾಯೋ ತೇಜ € ರಕ್ಷೇದಿವರಾಃ ಪ್ರಜಾಃ | ೧೨೩ 


ರಾಜನ ರಕ್ಷಣಾಧಿಕಾರಿಗಳು ಹೆಚ್ಚಾಗಿ ಪರದ್ರವ್ಯ ಲೋಭಿಗಳು ಶಠರು 
ಆದುದರಿಂದ ಅವರ ಹಿಂಸೆಯನ್ನು ಪ್ರಜೆಗಳಿಗೆ ತಪ್ಪಿಸಬೇಕು. 


ಯೇ ಕಾರ್ಯಿಕೇಭ್ಕೊ ೀರ್ಧಮೇವ ಗೃಹ್ವೀಯಂಯ॥ ಪಾಪಚೇಕಸಃ | 
ತೆ:ಷಾಂ ಸರ್ವಸ್ವಮಾದಾಯಂ ರಾಜಾ ಕಂರ್ಯಾತ್ರ್ರವಾಸನಂ | ೧೨೪ 


ನೌಕರರು ಕಾರ್ಯಾರ್ಥಿಗಳಿಂದ ಹಣ ಸುಲಿಯುವರಾದರೆ ಅಂತಹ 
ಪಾಪಿಷ್ಠರನ್ನು ಅವರ ಸರ್ವಸ್ವವನ್ನು ಸ್ವಾಧೀನ ಪಡಿಸಿ ಆ ಊರಿನಿಂದ ಓಡಿಸಿ 
ಬಿಡಬೇಕು. ಪರರಾಜ್ಕಕ್ಕಲ್ಪ. ತನ್ನ ರಾಜ್ಯದೊಳಗೆ ಬೇರೆ ಊರಿಗೆ. ಪರಿಚಯ, 
ಅಧಿಕಾರ, ಹಣ ಇಲ್ಲದ ಒಂಟಿಯಾಗಿ ಕಷ್ಟ ಜೀವನಕ್ಕೆ ಒಳಗಾಗುವುದೇ 
ಅವನಿಗೆ ಯೋಗ್ಕ ದಂಡನೆಯು. ಬಂಧಿಸುವುದು ಬೇಡ. ಹೊಡೆಯುವುದು 
ಕೊಲ್ಲುವುದು ಬೇಡ. ಇದು ತುಂಬ ಒಳ್ಳೆಯ ಪ್ರತಿಕ್ರಿಯೆ ಉತ್ತಮನಾಗುವ 
ಅವಕಾಶ---ರಾಜಧನದ ವ್ಯಯವಿಲ್ಲ. ಊಟಿಯ ಅವನು ವಿರೋಧವೇನನ್ನು 
ಮಾಡಲಾರನು. ದೇಹದಂಡನೆ ನಿರ್ಬಂಧ ಇಲ್ಲದಿರುವುದರಿಂದ ಶತ್ರುಪಕ್ಷವನ್ನು 
ಸೇರುವ ಇಚ್ಛೆ ಹುಟ್ಟುವುದಿಲ್ಲ. ಶ್ರಮಉತ್ಪಾದನೆಗೆ ಅವಕಾಶವಿದೆ. ಮಾನಸಿಕ 
ವಿಪರಿಣಾಮಕ್ಕೆ ಅನುಕೂಲ. ಹಲ್ಲು ತೆಗೆದ ಹಾವಿನಂತೆ ನಿರಪಾಯ. ಈ ಕಾಲದ 
ಭ್ರಷ್ಟಾಚಾರ ತಾಂಡವವು ಇದರಿಂದ ನಿಲ್ಲುವುದು. ಸಂಶಯಾಸ್ಟದರಿಗೆ 
ಅಪರಾಧ ನಿಶ್ಚಯವಿಲ್ಲದೆಯೂ ಇದನ್ನು ಪ್ರಯೋಗಿಸಬೇಕು. ಅದರ ಭಯ 


೨೮೪ ಮನುಸ್ಮೃತಿ [ ಅಧ್ಯಾಯ : ೭ 


ದಿಂದ ಇತರರು ದಾರಿಗೆ ಬರುತ್ತಾರೆ. ಅಪರಾಧವನ್ನು ಅಡಗಿಸುವ ಚಾತು 
ರ್ಯಕ್ಕೆ ಬೇರೆ ಪರಿಹಾರವಿಲ್ಲ. ಎಂತಹ ರಾಜನೀತಿ! ಅತಿ ಪುರಾತನ ಅನುಭವ 
ವೊ ವಿತ್ಯನೂತನವಾಗಿದೆ. ಭಾರತೀಯೆ ಧರ್ಮಶಾಸ್ತ್ಯವು ಗೊಡ್ಡು ಪುರಾಣ 
ವೆನ್ನುವವರು ಈ ಭಾಗವನ್ನು ವರಾಮರ್ಶಿಸಬೇಕು. ಅಮೇರಿಕ-ಇಂಗ್ಲೆಂಡ್‌- 
ರಶ್ಯ ಅನುಕರಣೆಯ ಭಾರತದ ಈಗಿನ ಅತಿಪರಿಷ್ಯತ ಆಡಳಿತವು ಇದರಿಂದ 
ಬಹಳ .ತ್ತ್ರಮವೂ, ಗುಣಯುತವೂ, ಆಶ್ಚರ್ಯಕರವೂ ಆಗಿಲ್ಲ. ನೋಡ 
ಬೇಕು ಧರ್ಮಜ್ಞರ ಮೇಧಾವೈಭವ! ಇದನ್ನು ನೋಡದೆ ಬ್ರಾಹ್ಮಣರಿಗೆ 
ತಿಳಿಯೆದು ಮುನಿಗಳಿಗೆ ತಿಳಿಯದು ಎಂದರೆ ಹುಟ್ಟು ಕುರುಡನಿಗೆ ಸೂರ್ಯ 
ವಿಲದಂತೆ. 


ರಾಜಾ ಕರ್ಮಸು ಯುಂಕ್ತಾನಾಂ ಪ್ರೀಕಾಂ ಪ್ರೇಷ್ಯಜನಸ್ಕ ಚ | 

ಪ್ರತ್ಯಹಂ ಕಲ್ಪಯೇದ್ವ್ಯೃತ್ತಿಂ ಸ್ಥಾನಂ ಕನರ್ನಾನಂರೂಳತಃ | ೧೨೫ 

ಹೆಂಗಸನ್ನು ಸೇವಕರು, ಕಾರ್ಯನಿಯುಕ್ತ ಇವರಿಗೆ ಕೆಲಸದ ಯೋಗ್ಯತೆ 
ಯಂತೆ ಸ್ಥಾನಮಾನ ವೇತನಗಳನ್ನು ಕಲ್ಪಿಸಬೇಕು. 


ಪಣೋ ದೇಯೋವಕೃಷ್ಟಸ್ಮ ಷಡುತ್ಯುಷ್ಟಸ್ಕ ವೇತನಂ ! 
ಹಾಣ್ಮಾಸಿಸಸ್ತಥಾಚ್ಛಾದೋ ಧಾನ್ಕಡ್ರೋಣಸ್ತು ಮಾಸಿಕಃ | osu 


ಕಡಿಮೆ ಸಂಬಳೆ ಒಂದು ಹಣ. ಹೆಚ್ಚು ಆರು ಹಣ. ತಿಂಗಳಿಗೊಮ್ಮೆ 
ಆಹಾರ ಧಾನ್ಯ, ಆರು ತಿಂಗಳಿಗೊಮ್ಮೆ ಬಟ್ಟೆ ಹೀಗೆ ವೇತನ ನಿಯಮವು. 


ಶ್ರಯನಿಕ್ರಯಮದಧ್ವಾನಂ ಭಕ್ತಂ ಚ ಸಪರಿವ್ಯ ಯಂಂ | 
ಯೋಗಕ್ಷೇಮಂ ಚೆ ಸಂಪ್ರೇಕ್ಷ್ಯ ವಣಿಜೋ ದಾಪಯೇತ್ವರಾನ್‌ | ೧೨೭ 


ಸರಕುಗಳ ಮೂಲ ಬೆಲ್ಕೆ ದೂರ ಸಾಗಾಟದ ತರುವ ಕೂಲಿ, ಖರ್ಚು 
ಕಳ್ಳಕಾಕರ ರಕ್ಷಣೆ ವ್ಯಯ, ವಣಿಜನ ಲಾಭದ ಮಿತಿ, ಎಲ್ಲ ನೋಡಿ ಕರನಿರ್ಣಯ 
ಮಾಡಬೇಕು. 


ಯೆಥಾ ಫಲೇನ ಯಾಜ್ಯೇತ ರಾಜಾ ಕರ್ತಾ ಚ ಕರ್ಮಣಾಂ | 
ತಥಾವೇಕ್ಷ್ಯ ನೃಪೋ ರಾಷ್ಟ್ರ ಕಲ್ಪಯೇಶಕೃತತಂ ಕರಾನ್‌ |! ೧೨೮ 


ಅಧ್ಯಾಯ: ೭] ಮನುಸ್ಮೃತಿ ೨೮೫% 


ಇ 
ಯಧಾಲ್ಪಾಲ್ಪಮುದಂತ್ಯಾದ್ಯಂ ವಾರ್ಯೋಕೋವತೃಷಟ್ಟದಾಃ! 


ತಧಾಲ್ಸಾಲ್ಫೋ ಗ್ರಹೀತವ್ಯೋ ರಾಷ್ಟ್ರಾದ್ರಾಜ್ಞಾಜ್ಜಿ ಕಃ ತರಃ 01! ೧೨೯ 


ಜಿಗಳೆ ರಕ್ತವನ್ನು, ಕರು ಹಾಲನ್ನು, ತುಂಬಿ ಪರಾಗಮಕರಂದಗಳನ್ನು 
ಸ್ವಲ್ಪ ಸ್ವಲ್ಪವಾಗಿ ಸಂಗ್ರಹಿಸಿ ಕ್ರೋಡೀಕರಿಸುವಂತೆ ವಾರ್ಷಿಕ ಧನದಿಂದ 


ಚೂರುಚೂರು ಪ್ರಜೆಗಳಿಂದ ಎತ್ತಿ ಹನಿ ಕೂಡಿ ಹಳ್ಳೆವಾಗುವಂತೆ ರಾಜನು 
ತನ್ನ ಕೋಶವನ್ನು ತುಂಬಬೇಕು. 


ಪಂಚಾಶದ್ಭಾಗ ಆದೇಯೋ ರಾಜ್ಞಾ ಪಶುಹಿರಣ್ಕ ಯೋಃ | 
ಧಾನ್ಯಾ ನಾಮಂಷ್ಟ ಮೋ ಭಾ ಷಷ್ಠೋ ದ್ವಾದಶ ಏವ ವಾ! ೧೩೦ 


ಉತ್ಪಾದನಾ ಶ್ರಮತಾರತಮ್ಮದಿಂದ ಆಯಾ ಧಾನ್ಯಗಳಿಗೆ ಆರನೆ 
ಎಂಟನೆ ಹನ್ನೆರಡನೆ ಒಂದಂಶವನ್ನು ರಾಜಾದಾಯವೆಂದು ಪರಿಗಣಿಸಬಹುದು. 
ಚಿನ್ನ, ಪಶುಗಳಿಗೆ ಐವತ್ತನೆ ಒಂದಂಶವು ಕರವು. 


ಆದದೀತಾಥ ಷಡ್ಭಾಗಂ ದ್ರುಮಾಂಸಮಧಥುಸರ್ಪಿಷಾಂ | 
ಗಂಧೌಷಧಿರಸಾನಾಂ ಚ ಪುಷ್ಪಮೂಲಫಲಸ್ಕ್ಯ ಚ! ೧೩೧ 
ಪತ್ರಶಾಕತೃಣಾನಾಂ ಚ ಚರ್ಮಣಾಂ ವೈದಲಸ್ಕ ಚ! 
ಮೃಣ್ಮಯಾನಾಂ ಚ ಬಾಂಡಾನಾಂ ಸರ್ವಸ್ಕಾಶ್ಮ£ಐ೦ಿಯೆಸ್ಕ ಹ ೧೩೨ 


ಮರ, ಮಾಂಸ, ತುವ್ಪ, ಗಂಧ, ಓಷಧಿ ರಸ, ಹೂ-ಬೇರು, ಹಣ್ಣು, 
ಸಪ್ಪು, ಕಾಯಿ, ಹುಲು, ಚರ್ಮ, ಸಿಗುಳು, ಮಣ್ಣಿನ ವಾತ್ರೆ, ಕಲ್ಲಿನಸಾಮಗ್ರಿ 
ಇವುಗಳಿಗೆ ಆರನೆ ಒಂದಂಶ ಕರವು. 


ಮ್ರಿಯಮಾಣೋಸಪ್ಯಾದದೀತ ನ ರಾಜಾ ಶ್ರೋತ್ರಿಯಾತ್ವರಂ | 
ನ ಚ ಕ್ಷುಧಾಸ್ಯ ಸಂಸೀದೇತ್‌ ಶ್ರೋತ್ರಿಯೋ ವಿಷಯೇ ವಸನ್‌ | ೧೩೩ 


ಎಂತಹ ಆಪತ್ಕಾಲದಲ್ಲಿಯೂ ರಾಜನು ಶ್ರೋತಫ್ರಿಯನಿಂದ ಧನಕರ 
ವನ್ನು ಪಡೆಯಬಾರದು. ಪುಣ್ಯ ಭಾಗವು ತನಗೆ ಬಂದು ಸೇರಿಯೇ ತೀರು 
ಪೆದು. ಶ್ರೋತ್ರಿಯನು ಹಸಿವಿನಿಂದ ನರಳುವುದು ತನ್ನ ರಾಜ್ಯದಲ್ಲಿ ತನಗೆ 
ಕ್ಷೇಮಕರವಲ್ಲ. 


೨೮೩. ಮನುಸ್ಮೃತಿ [ ಅಧ್ಯಾಯ: ೭ 


ಯಸ, ರಾಜ್ಞಸ್ತು ವಿಷಯೇ ಶ್ರೋತ್ರಿಯಂ ಸೀದತಿ ಕ್ಷುಧಾ | 
ತಸ್ಯಾಪಿ ತತ್ಕ್ಯುಥಾ ರಾಷ್ಟ್ರ ವಂಚೆರೇಕೈವ ಸೀದತಿ ₹8 ೧೩೪ 


ಶ್ರೋತ್ರಿಯನ ಹಸಿವಿನಿಂದ ರಾಷ್ಟ್ರವು ಕೆಡುವುದು. ಬಾಳದು. 


ಶ್ರುತವೃತ್ತೇ ವಿದಿತ್ವಾಸ್ಯ ವೃತ್ತಿಂ ಧರ್ಮ್ಯಾಂ ಪ್ರ*ಲ್ಪಯೇತ್‌ | 
ಸಂರಕ್ಷೇತ್ಸರ್ವತಶ್ಚೈನಂ ಪಿತಾ ಸಿತ್ರವಿಂವೌರಸಂ 1 ೧೩೫ 


ಸದಾಚಾರಗಳೆನ್ನು ನೋಡಿ ತಂದೆ ಮಗನನ್ನು 


ಸಂರನ್ಷ್ಯಮಾಣೋ ರಾಜ್ಞಾ ಯಂ ಕುರುತೇ ಧರ್ಮುವಂನ್ವಹಂ | 
ತೇನಾಯುರ್ವರ್ಥತೇ ರಾಜ್ಞೋ ದ್ರವಿಣಂ ರಾಷ್ಟ್ರ ನೋವ ಚ 1 ೧೩೬ 


ರಾಜನ ಕೋಶ (ಖಜಾನೆ) ರಾಜ್ಯ, ಆಯುಸ್ಸು ಎಲ್ಲವೂ ಶ್ರೋತ್ರಿ 
ಯನ ಧರ್ಮಾಚರಣೆಯಿಂದ ಪ ವೃದ್ಧ ವಾಗುವುದು. 


ಯಂತ್ಛಿಂಚಿದಪಿ ವರ್ಷಸ್ಕ ದಾಪಯೇತ್ವರಸಂಜ್ಞಿತಂ | 
ವ್ಯ ವಹಾರೇಣ ಜೀವಂತಂ ರಾಜಾ ರಾಷ್ಟ್ರೇ ಪೃಥಗ್ಹನಂ | ೧೩೭ 


ಶುಂಠ್ಕಿ ತರಕಾರಿ ಮಾರಿ ಬದುಕುವ ಬಡವನಿಗೆ ಅತಿ ಸ್ವಲ್ಪವನ್ನು ಕರ 
ವೆಂದು ವಿಧಿಸಬೇಕು. 


ಹಾರುಕಾನ್‌ ಶಿಲ್ಪಿ ನಶ್ಚೆ ೨ನೆ ಶೂಪ್ರಾ)ಂಶ್ವಾತ್ಮೋಷ ಜೀವಿನಃ | 
ಏಕೈಕೆಂ ಕಾರಯೇತ್ವರ್ಮ ಮಾಸಿ ಮಾಸಿ ಮಹೀಪತಿಃ 1 ೧೩೮ 


ಶಿಲ್ಪಿ, ಬಡಗಿ, ಕಮ್ಮಾರ, ಕಸುಬು, ಕೂಲಿ ಮಾಡುವವರನ್ನು ತಿಂಗಳಿ 
ವಲ್ಲಿ ಒಂದು ದಿನೆ ರಾಜನು ತನ್ನ ಕೆಲಸ ಮಾಡಿಸಿ ಕರಪಡೆಯಬಹುದು. 


ನೋಚ್ಛಿಂದ್ಯಾದಾತ್ಮನೋ ಮೂಲಂ ಪರೇಷಾಂ ಚಾತಿತೃಷ್ಣಯಾ | 
ಉಚ್ಛೆಂದೆನ್‌ ಹ್ಮಾತ್ಮನೋ ಮೂಲಮಾತ್ಮಾನಂ ತಾಂಶ್ಚ ಸೀಡಯೇತ್‌ 1 ೧೩೯ 


ರಾಜದಾಯವಾದ ತನ್ನೆ ಮೂಲವನ್ನು ನಿರಾಕರಿಸಬಾರದು. ಅಧಿಕ 


ಅಧ್ಯಯ: ೭ 1] ಮನುಸ್ಮೃತಿ ಅಲೆ 


ದ ವ್ರೆಜಾ ಮೂಲವನ್ನು ಕಡಿಯಬಾರದು. ತನ್ನ ಮೂಲ ನಾಶದಿಂದ 
ತನ್ನ ನಾಶ ಪ್ರಜಾ ಮೂಲನಾಶದಿಂದ ಪ್ರಜಾನಾಶ. ಎರಡನ್ನೂ ಸರಿ 
ತೂಗಿಸಿಕೊಂಡಿರಬೇಕು. 


ತೀಸ್ಷಶ್ಚೈೈ ನ ಮೃದುಶ್ಚ ಸ್ಥಾತ್ಮಾರ್ಯಂ ವೀಕ್ಷ್ಯ ಮಹೀಪತಿಃ | 
ತೀಕ್ಷ್ಞಶ್ಚೈನ ವ್ಫದುಶ್ಚೈವ ರಾಜಾ ಭವತಿ ಸವ್ಮೂತ81 ೧೪೦ 


ಕಾರ್ಯಸಾಧನೆಗಾಗಿ ಮೃದುವೂ ಕ್ರೂರನೂ ಆಗಬೇಕು. ಆಗ ಸರ್ವ 
ಜನಪ್ರಿಯನಾಗುವನು. 


ಅಮಾತ, ವ ; ಮಂಖ್ಯಂ ಧಮ ೯ಜ್ಞಲ ಪ್ರಾಜ್ಞಂ ದಾಂಕಂ ಕುಲೋದ್ದ ತಂ! 
ಸಾ ಸ ಐಪಯೇದಾಸನೇ ತಸ್ಮಿನ ನ್‌ಖಿನ್ನ $ ಕಾರ್ಯೀ ಕ್ಷೇ ನೃ ಣಾಂ॥ ೧೪೦ 


ನ್ಯಾಯದಾನ ವಿಚಾರಗಳಿಗೆ ತಾನು ದಣಿದಾಗ ಧರ್ಮಜ್ಞನಾದ ಬಹು 
ಷಯ ಬಲ್ಲವನಾದ ನಿರ್ಮತ್ಸರ ಕುಲೀನ ಮುಖ್ಕಾಮಾತ್ಮನನ್ನು ಅಲ್ಲಿ 
ಕುಳಿ  ರಿಸಬೇಕು. 


ಏನಂ ಸರ್ವಂ ವಿಧಾಯೇದನಿತಿಕರ್ತವ್ಯ ಮಾತ್ಮನಃ | 
ಯುಕ್ತಶ್ಚೈವಾಸ ಮತ್ತಶ್ಚ ಪರಿರಕ್ಷೇದಿಮಾಃ ಪ್ರಜಾಃ 1 ೧೪೨ 


ತನ್ನ ಇತಿಕರ್ತವ್ಯವನ್ನು ಈ ರೀತಿ ಪೂರೈಸುತ್ತಾ ಅಪ್ರಮತ್ತನಾಗಿ 
ಉಪಾಯದಿಂದ ವ್ರಜಾರಕ್ಷಣ ವ್ಯಾಪೃತನಾಗಬೇಕು. 


ವಿಕ್ರೋಶಂತ್ಕೋ ಯಸ್ಯ ರಾಷ್ಟ್ರಾದ್ರಿ _)ಯಂತೇ ವಸ್ಕುಭಿಕ ಪ್ರಜಾಃ [ಆ 


ಸಂಪಶ್ಶತಃ ಸಭೃತ್ಯಸ್ಯ ವರ್ಫಿತಃ ಸ ಇ ೬೨ ಜೀವತಿ! ೧೪ 


ಕಳ್ಳರು ಊರನ್ನು ದರೋಡೆ ಮಾಡುವ ರಾಜ್ಯದಲ್ಲಿ ರಾಜನು ಇದ್ದರೂ 
ಸತ್ತಂತೆ. 


ಇಂಧ! 


ಕ್ಷತ್ರಿಯಸ್ಯ ಪರೋ ಧರ್ಮಃ ಪ್ರಜಾನಾಮೇವ ಪಾಲನ | 
ನಿರ್ದಿಷ್ಟಫಲಭೋಕ್ಕಾ ಹಿ ರಾಜಾ ಧರ್ಮೇಣ ಯುಜ್ಯತೇ! ೧೪೪ 


ಅಲೆಟೆ ಮೆನುಸ್ಕೃತಿ [ ಅಧ್ಯಾಯ : ೬೭ 


ಕ್ಷತ್ರಿಯನಿಗೆ ಪ್ರಜಾಪಾಲನೆಯು ಒಂದನೆ ಧರ್ಮವು. ಕರವನ್ನು 
ಭುಂಜಿಸುವ ರಾಜನಿಗೊಂದು ಧರ್ಮವಿರಲೇ ಬೇಕು. 


ಉತ್ಪಾಯ ಪಶ್ಚಿವೆೇೇ ಯಾಮೋ ಕೃತಶೌಚಃ ಸಮಾಹಿತಃ 
ಹಂತಾಗ್ನಿರ್ಜಾಹ್ಮಣಾಂಶ್ಚಾರ್ಚ್ಯ ಪ್ರನಿಶೇತ್ಸ ಶುಭಾಂ ಸಭಾಂ! ೧೪೫ 


ಮುಂಜಾನೆ ರಾಜನು ಎಚ್ಚತ್ತು ಶುದ್ಧ ಶರೀರನಾಗಿ ಅಗ್ನಿಕಾರ್ಯ 
ಮಾಡಿ ಬ್ರಾಹ್ಮಣಾರ್ಚನೆ ಮಾಡಿ ಸಭಾಸೀನನಾಗಬೇಕು. 


ತತ್ರ ಸ್ಥಿತಃ ಪ್ರಜಾಃ ಸರ್ವಾಃ ಪ್ರತಿನಂಜ್ಯ ವಿಸರ್ಜಯೇತ್‌ | 
ವಿಸೈಜ್ಯ ಚ ಪ್ರಜಾಃ ಸರ್ವಾ ಮಂತ್ರಯೇತೃಹ ಮಂತ್ರಿಭಿಃ | ೧೪೬ 


ಸಭೆಯಲ್ಲಿ ಸಂದರ್ಶನಕ್ಕಾಗಿ ಬಂದ ಪ್ರಜೆಗಳನ್ನು ದರ್ಶನ ಸಂಭಾಷಣ 
ಮಾಡಿ ಸಂತೋಷಿಸಿ ಕಳಿಸಬೇಕು. ಪ್ರಜೆಗಳು ಹೋದ ಮೇಲೆ ಮಂತ್ರಿಗಳೊ 
ಡನೆ ದೇಶಹಿತವನ್ನು ಚಿಂತಿಸಬೇಕು. 


ಗಿರಿಸೃಷ್ಠಂ ಸಮಾರುಹ್ಯ ಪ್ರಾಸಾದಂ ವಾ ರಹೋಗತಃ | 
ಅಂಣ್ಮೇ ನಿಃಶಲಾಕೇ ವಾ ಮಂತ್ರಯೋದವಿಭಾವಿತ | ೧೪೭ 


ಬೆಟ್ಟದ ತುದಿ, ಉಪ್ಪರಿಗೆ, ದಟ್ಟ ಕಾಡು ಮುಂತಾದ ಗುಟ್ಟು ಬಯ 
ಲಾಗದ ವ್ಮವಸ್ಥೆಯುಳ ಸ ಸ್ಥಳದಲ್ಲಿ ಪಂಚಾಂಗ ವಿಚಾರ ಮಾಡಬೇಕು. 

ಯೆಸ್ಕೃ ಮಂತ್ರಂ ನ ಜಾನಂತಿ ಸಮಾಗವನ್ಶಿ ಪೃಥಗ್ಹ ನಾ | 

ಸ ಕೃತ್ಸ್ನಾಂ ಸೃಧಿವೀಂ ಭುಕ್ತೇ ಕೋಶಹೀನೊಲಪಿ ಪಾರ್ಥಿವಃ 1 ೧೪೮ 

ತನ್ನ ಹಿತಚಿಂತಕರಲ್ಪದವರು ತನ್ನ ಗುಟ್ಟ ನ್ನು ತಿಳಿಯದಂತೆ ಮಂತ್ರ 
ರಕ್ಷಣೆ ಮಾಡಿದರೆ ಕ್ಷೀಣಕೋಶನಾದ ರಾಜನೂ ರಾಜ್ಯವನ್ನು ಕಳೆದುಕೊಳ್ಳ 4 
ಲಾರನು. 

ಜಡಮೂಕಾಂಧಬಧಿರಾನ್‌ ತೈರ್ಯಗ್ಕೋನಾನ್‌ ವಯೋತಿಗಾನ್‌ | 

ಸ್ತ್ರೀಮ್ಲೇಚ್ಛವ್ಯಾಧಿತವ್ಯಂಗಾನ್‌ ಮಂತ್ರಕಾಲೇ8ಪಸಾರಯೇತ್‌' ॥8 ೧೪೯ 

ಮಂತ್ರಾಲೋಚನೆಯ ಕಾಲದಲ್ಲಿ ಹೆಡ್ಡ, ಮೂಕ್ಕ ಕುರುಡ, ಕಿಪುಡ, 


೧೮-ಅಧ್ಯಾಯ : ೭ | ಮನುಸ್ಮ ಎಶ ೨೮೯ 


ಗಿಳಿ, ಮುದುಕ, ಹೆಂಗಸು, ಪರಕೀಯ, ರೋಗಿ, ಅಂಗಹೀನೆ ಇವರನ್ನು ಹೊರ 
ಗಿಡಬೇಕು. 


ಭಿಂದಂತ್ಯವಮತಾ ನಂಂತ್ರಂ ತೈರ್ಯಗ್ಟೋನಾಸ್ವಥೈವ ಚ| 
ಸ್ತ್ರಿಯಶ್ಚೈವ ವಿಶೇಷೇಣ ತಸ್ಮಾತ್ತತ್ರಾದೃತೋ ಭವೇತ್‌ 1 ೧೫೦ 


ಅದೃಷ್ಟವಂಚಿತರಾದ ಮೂಕಾದಿಗಳು ಮಂತ್ರರಕ್ಷಣೆ ಮಾಡಲಾರರು. 
ಆದುದರಿಂದ ಜಾಗ್ರತೆ ವಹಿಸಬೇಕು. 


ಮಧ್ಯಂದಿನೇಂರ್ಧರಾತ್ರೇ ವಾ ವಿಶ್ರಾಂತೋ ವಿಗತಕ್ಣೆಮಃ | 
ಚಿಂತಯೇದ್ಧರ್ಮಕಾಮಾರ್ಥಾನ್‌ ಸಾರ್ಧಂ ತೈರೇಕ ಏನ ವಾ! ೧೫೧ 


ತಾನು ಸಾಧಿಸಿದ ಸಾಧಿಸಬೇಕಾದ ಧರ್ಮ, ಅರ್ಧ, ಕಾಮಗಳನ್ನು 
ಮಧ್ಯಾಹ್ನ ಮಧ್ಯರಾತ್ರ ವಿಶ್ರಾಂತನಾಗಿರುವಾಗ ಮಂತ್ರಿಗಳೊಡನೆ ಒಂಟಿ 
ಯಾಗಿ ಚಿಂತಿಸಬೇಕು. 


ಪರಸ್ಪರವಿರುದ್ದೂ ನಾಂ ತೇಷಾಂ ಚ ಸಮುಪಾರ್ಜನಂ ! 
ಕನ್ಯಾನಾಂ ಸಂಹೆ ದಾನಂ ಚ ಕುಮಾಂರಾಣಾಂ ಚ ರಕ್ಷಣಿಂ |! ೧೫೨ 


ಧರ್ಮ, ಅರ್ಧ, ಕಾಮಗಳು ಪರಸ್ಪರ ವಿರುದ್ಧಗಳು. ಅದರ ಸಾಧನೆ 
ಯನ್ನು ಸೂಕ್ಷ್ಮವಾಗಿ ಆಲೋಚಿಸಬೇಕು. ತನ್ನ ಹುಡುಗಿಯರ ದಾನ, 
ಗಂಡುಮಕ್ಕಳ ವಿದ್ಯಾವಿನಯ ರಕ್ಷಣೆಗಳನ್ನು ಚಿಂತಿಸಬೇಕು. 


ದೂತಸಂಪ್ರೇಷಣಂ ಚೈವ ಕಾರ್ಯಶೇಷಂ ತಥೈವ ಚ! 
ಅಂತಃಪ್ರರಪ್ರಚಾರಂ ಚ ಪ್ರಣಿಧೀನಾಂ ಚ ಚೇಷ್ಟಿ ತಂ ॥ ೧೫ 


ವರದೇಶಕ್ಕೆ ದೂತರನ್ನು ಕಳುಹಿಸುವುದು ಮಾಡಿ ಉಳಿದ ಕೆಲಸ, ಸ್ವೀ 
ಯರ (ಅಂತಃವುರ) ವಿಚಾರ ಕಾರ್ಯಗಳು, ಗುಪ್ತಚಾರರು ತರುವ ಸಮಾ 
ಚಾರ ಇವುಗಳನ್ನು ಪರಿಶೀಲಿಸಬೇಕು. 


ಕೃತ್ಸ್ತಂ ಚಾಷ್ಟವಿಧಂ ಕರ್ಮ ಪಂಚವರ್ಗಂ ಚ ತತ್ತ್ವತಃ! 


ಆನುರೂಗಾಪರಾಗೌ ಚ ಪ್ರಚಾರೆಂ ಮಂಡಲಸ್ಯ ಚ | ೧೫೪ 


೨೯೪೦ ಮನರಿಸ್ಮೃೃತಿ [ ಅಧ್ಯಾಯ: ೭ 


ವಸೂಲು, ಪಾವತಿ, ಆಜ್ಞೆ, ನಿಷೇಧ, ವ್ಯವಸ್ಥೆ, ಪ್ರಜಾ ವಿವಾದ, 
ಸೋತವರ ನ್ವಾಧೀನ ಮುಂತಾದ ವಿಷಯ, ಐದು ವಿಧ ಗುಪ್ತಚಾರ ದಲದ 
ವಿಚಾರ, ಯಾರಿಗೆ ಪ್ರೀತಿ ದೋಷಗಳು ಉಂಟಾಗಿವೆ, ಇತ್ಯಾದಿ ಚಿಂತಿಸಬೇಕು. 


ಮಧ್ಯನಂಸ್ಯ ಪ್ರಚಾರಂ ಚ ವಿಜಿಗೀಷೋತ್ಚ ಚೇಷ್ಟಿ ತಂ | 
ಉದಾಸೀನಪ್ರಚಾರಂ ಚ ಶತ್ರೋಶ್ಸೈನ ಪ್ರಯತ್ನತಃ I ೧೫೫ 


ಕಾಪಟಿಕ, ಉದಾಸ್ಥಿತ, ಗೃಹಪತಿ, ವೈದೇಹಿಕ ತಾಪಸ ವ್ಯಂಜನೆ ಎಂದು 
ಐದು ವರ್ಗದ ಗೂಢಚಾರರು ಪಂಚವರ್ಗ ಎನ್ನಲ್ಪಡುತ್ತಾರೆ. ಇನ್ನೊಬ್ಬರ 
ಗುಟ್ಟು ತಿಳಿಯುವುದರಲ್ಲಿ ಚತುರನಾದ ಸಮರ್ಥನು ತನಗೆ ಹಿತಕರನಾದರೂ 
ಕಪಟವಾಗಿ ಕೆಲಸ ಮಾಡುವುದರಿಂದ ಕಾಪಟಿಕನು. ಯಾರು ಕೆಟ ಲ ಕೆಲಸ 
ಮಾಡುವನೋ ಅದನ್ನು ಆ ಕೂಡಲೆ ನನಗೆ ತಿಳಿಸಬೇಕು, ಎಂದು ನೇಮಿಸಿ 
ಕೆಲಸದಲ್ಲಿರುವ ಚಾರವರ್ಗ ಒಂದನೆಯದು. ಇಲ್ಲದ ಅಪರಾಧವನ್ನು ಪ್ರಚಾರ 
ಮಾಡಿ ಒಳ್ಳೆಯ ಜನವನ್ನು ಜೀವನಕ್ಕೆ ಕೊಟ್ಟು ಗುಟ್ಟಾಗಿ ಹೇಳಬೇಕು... 
ಅಪರಾಧಿಗಳನ್ನು ತಿಳಿಸು ಎಂದು. ಅಂತಹವನು ಉದಾಸ್ಥಿತನು. ಒಳ್ಳೆಮನೆ 
ಹೊಲಗದ್ದೆ ಕಾಳುಕಡಿ ಅವನಿಗೆ ಕೊಡಬೇಕು. ತನ್ನ ಅನುಯಾಯಿಗಳನ್ನು 
ಸಾಕಬೇಕು. ಗೃಹವತಿಯೆಂದರೆ ಸದ್ಗ್ಛೃ ಹಸ್ಮ. ಅಂತಹ ಗುಣವಂತನನ್ನು ಕರೆದು 
ಗುಟ್ಟಾಗಿ ಮೊದಲಿನಂತೆ ಹೇಳಬೇಕು. ಅವನು ತೋರಿಕೆಗೆ ಎಲ್ಲರಂತೆ 
ಸ್ವಕಾರ್ಯ ನಿರತನಾಗಿದ್ದು ರಾಜನಿಗೆ ಚಾರನಾಗಿರುವನು. ವ್ಯಾಪಾರಿಯು 
ರಾಜಧನವನ್ನು ಹೊಂದಿ ವಾಣಿಜ್ಯ ವೃತ್ತಿಯವನಾದರೂ ಅಪರಾಧಿಗಳ ಸುದ್ದಿ 
ಯನ್ನು ತಿಳಿಸಬೇಕು. ಅವನು ವಾಣಿಜ್ಯಕವ್ಯಂಜನ ಚಾರನು. ಜಡೆ ಬೆಳೆಸಿ 
ಕೊಂಡು ಇಲ್ಲವೇ ಬೋಳಿಸಿಕೊಂಡು ಬೈರಾಗಿಯಂತೆ ಆಶ್ರಮದಲ್ಲಿದ್ದುಕೊಂಡು 
ಅಂತಹ ಶಿಷ್ಯಮಂಡಲವುಳ್ಳವನಾಗಿ ರಾಜಧನದಿಂದ ಬದುಕುತ್ತ ತಪಸ್ಸನ್ನು 
ನಟಿಸಬೇಕು. ಒಂದು ತಿಂಗಳು ಎರಡು ತಿಂಗಳಿಗೊಮ್ಮೆ ಫಲಾಹಾರ ಮಾಡ 
ಬೇಕು. ಶಿಷ್ಕರು ಸರ್ವಜ್ಞನೆಂದು ಪ್ರಕಟಿಸಬೇಕು. ವಿಶ್ವಾಸ್ಕರಾದುದರಿಂದ 
ಕುಕರ್ಮ ತಿಳಿಯಲು ಒಳ್ಳೆ ಉಪಾಯ. ನೆರೆರಾಜ್ಯದ ರಾಜನು ಒಗ್ಗಟ್ಟಿನಿಂದ 
ಒಳಿತು ಮಾಡುವವನೂ ತನ್ನ ಮಿತ್ರತ್ವ ಬಿಟ್ಟರೆ ತನ್ನನ್ನು ಸಂಹರಿಸಬಲ್ಲವನೂ 
ಆದರೆ ಅವನು ಮಧ್ಯಮ ಶತ್ರುವು. ಪ್ರಜ್ಞಾ ಉತ್ಸಾಹ ಗುಣಪೃಕೃತ 


ಅಧ್ಯಾಯೆ : ೩] ಮನರಿಸ್ಮ ತಿ ೨೯ಗಿ 


ಸಮರ್ಥನಾದವನು ವಿಜಿಗೀಮ ಶತ್ರುವು. ಅಂತಹವನ ವಿಚಾರವೂ ತನಗೆ 
ಬೇಕು. ಅಂತಹ ವಿಜಿಗೀಷು ಮಧ್ಮಮ ಎಂಬ ಇಬ್ಬರು ಒಟ್ಟಾದರೆ ಅವರನ್ನು 
ಮಿತ್ರರಾಗಬಯಸುವ, ಬೇರೆ ಬೇರೆಯಾದರೆ ದಮನಿಸುವ, ಸಾಮರ್ಧವುಳ್ಳ 
ವನು ಉದಾಸೀನನು ಅಂತಹವನ ವಿಚಾರವನ್ನು ತಿಳಿಯಬೇಕು. ಇಂತಹವರು 
ರಾಜ್ಯದ ಒಳಗಿನವರೂ. ಹೊರಗಿನವರೂ ಆಗಿರಬಹುದು. ಇವರ ಬಲ 
ಸಂಚಯ ಪ್ರಯತ್ನಗಳ ಪರಿಜ್ಞಾನವು ಸದಾ ಇರಬೇಕು. 


ಏತಾಃ ಪ್ರಕೃತಯೋ ವಲಂ ಮಂಡಲಸ್ಕ ಸವರಾಸತಃ! 
ಆಸ್ಟೌ ಚಾನ್ಯಾ8 ಸಮಾಖ್ಯಾತಾ ದ್ವಾದಶೈವ ತಂ ತಾಃಸ್ಕೃತಾ 1 ೧೫೬ 


ಹಿಂದೆ ಹೇಳಿದ ಮಧ್ಯಮ, ವಿಜಿಗೀಷು, ಉದಾಸೀನ, ಶತ್ರು ಎಂಬ 
ನಾಲ್ವರು ಮೂಲ ಪ್ರಕೃತಿ. ಇನ್ನೆಂಟು ಮುಂದೆ ಹೇಳಲಾಗುವುದು. ಒಟ್ಟು 
ಹನ್ನೆರಡು ಪ್ರಕೃತಿಗಳು. 


ಅಮಾತೃರಾಷ್ಟ್ರದುರ್ಗಾರ್ಥದಂಡಾಖ್ಯಾಃ ಪಂಚ ಚಾಖರಾಃ | 
ಪ್ರತ್ಯೇಕಂ ಕಥಿತಾ ಹ್ಮೇತಾಃ ಸಂಕ್ಷೇಪೇಣ ದ್ವಿಸಪ್ತತಿಃ ॥ ೧೫೭ 


ಮಂತ್ರಿ, ದೇಶ, ಕೋಟೆ, ಹಣ, ಸೇನೆ ಎಂದು ಐದು ದ್ರವ್ಯಪ್ಪಕ್ಕತಿ 
ಗಳು, ನಾಲ್ಕು ಮೂಲ ಪ್ರಕೃತಿಗಳು ಎಂಟು ಶಾಖಾಪ್ಪಕೃತಿಗಳು ಹಾಗೂ 
ಪ್ರತಿ ಹನ್ನೆರಡಕ್ಕೆ ಐದರಂತೆ ಅರುವತ್ತು, ಅದು ಹನ್ನೆರಡು ಕೂಡಿ ಎಪ್ಪತ್ತೆ 
ರಡು. 


ಅನಂತರಮರಿಂ ವಿದ್ಕಾದರಿಸೇನಿನಮೇವ ಚ! 
ಅರೇರನಂತರಂ ಮಿತ್ರಂ ಉದಾಸೀನಂ ತಯೋಃ ಪರಂ ॥ ೧೫೮ 


ತನ್ನ ದೇಶದ (ಹೊರಗೆ) -ಬಳಿಯವನು ಶತ್ತು. ಅವನ ಮಿತ್ರನು 
ಶತ್ರು. ಶತ್ರುವಿನ ಬಳಿಯವನು ತನಗೆ ಮಿತ್ರನಾಗುವನು. ಬೇರೆಯವನ 
ಉದಾಸೀನನು. 


ತಾನ್‌ಸರ್ವಾನಭಿಸಂದಧ್ಯ್ಯಾ ತ್ಕಾ ಮಾದಿಭಿರುಪ',ಮೈಃ | 
ವೃಸ್ತೈಶ್ಚೈನ ಸಮಸ್ಮೈಶ್ವ ಪೌರುಷೇಣ ನಯೇನ ಚ ೧೫೯ 


೨೯೨ ಮನುಸ್ಮೃತಿ [ ಅಧ್ಯಾಯ: ೬ 


ಅಂತಹ ಶತ್ರುಗಳನ್ನು ನಾಮಾದಿ ಉಪಾಯಗಳಿಂದ ವಶೀಕರಿಸಬೇಕು. 
ಇಲ್ಲವಾದರೆ ದಂಡಪ್ರಯೋಗ ಮಾಡಬೇಕು. 


ಸಂಧಿಂ ಚ ವಿಗ್ರಹಂ ಚೈವ ಯಾನಮಾಸನಮೇವ ಚ | 
ದ್ವೈಧೀಭಾವಂ ಸಂಶ್ರಯಂ ಚ ಹಡ್ಡುಣಾಂಶ್ಚಿಂತಯೇತ್ಸದಾ | ೧೬೦ 


ಪರಸ್ಪರ ಸಹಾಯ ಮುಂತಾದ ಒಡಂಬಡಿಕೆ ಸಂಧಿ. ಯುದ್ಧ. ಯುದ್ಧ 
ಕ್ಕಾಗಿ ಪ್ರಯಾಣ, ತಾಟಸ್ಥ್ಯ, ಸೇನಾವಿಭಾಗ, ಪ್ರಬಲಾಶ್ರಯ ಇತ್ಯಾದಿಯಾಗಿ 
ತನ್ನ ಅಭಿವೃದ್ಧಿ ಶತ್ರು ಕ್ಷೀಣತೆಗಳನ್ನು ಮಾಡಿಕೊಳ್ಳಬೇಕು. 

ಆಸನಂ ಚೈವ ಯಾನಂ ಚ ಸಂಧಿಂ ನಿಗ್ರಹಮೇನ ಚ| 

ಕಾರ್ಯಂ ವೀಕ್ಷ್ಯ ಪ್ರಯುಂಜೀತ ದ್ವೈಥಂ ಸಂಶ್ರಯಮೇವ ಚ | ೧೬೧ 

ತನ್ನ ಲಾಭವನ್ನು ನೋಡಿಕೊಂಡು ಮಿತ್ರತ್ವ ಶತ್ರುಗಳನ್ನು ಆಚರಿಸ 
ಬೇಕು. ಸಮಯ ಸಂದರ್ಭಗಳ ತುಲನೆಯೇ ಮುಖ್ಯ. 

ಸಂಧಿಂ ತು ದ್ವಿನಿಧಂ ನಿದ್ಯಾಜಾ,ಜಾ ನಿಗ್ರಹಮೇವ ಚ | 

ಉಭೇ ಯಾನಾಸನೇ ಚೈವ ದ್ವಿವಿಧಃ ಸಂಶ್ರಯಃ ಸ್ಮೃತಃ! ೧೬೨ 

ಸಂಧಿ, ವಿಗ್ರಹ ಯಾನ, ಆಸನ ತನ್ನ ಪರ ಮತ್ತು ಶತ್ರುಪರ ಎಂದು 
ಎರಡು ವಿಧವು. 

ಸಮಾನಯಾನಕರ್ಮಾ ಚ ವಿಪರೀತಸ್ತಥೈವ ಚ| 

ತದಾತ್ವಾಯತಿಸಂಯುಕ್ತಃ ಸಂಧಿಚ್ಚೇಣಯೋ ದ್ವಿಲಕ್ಷಣಃ | ೧೩೩ 

ತಾತ್ಕಾಲಿಕ ಲಾಭ ದೃಷ್ಟಿಯಿಂದ ಮಾಡುವ ಸಂಧಿ ಒಂದು, ದೀರ್ಫ 
ದೃಷ್ಟಿಯ ಸಂಧಿ ಇನ್ನೊಂದು, ಸಮಾನ ಯಾನ ಕರ್ಮ ಅಸಮಾನಯಾನ 
ಕರ್ಮ ಎಂದು ಎರಡು ಹೆಸರು. 


ಸ್ವಯಂಕೃತಶ್ಚ ಕಾರ್ಯಾರ್ಥಮಕಾಲೇ ಕಾಲ ಏನ ವಾ | 
ಮಿತ್ರಸ್ಯ ಚೈವಾಸಕೃತೇ ದ್ವಿನಿಧೋ ಪಿಗ್ರಹಃ ಸ್ಮೃತಃ 1. ೧೬೪ 


ಅಧ್ಯಾಯ: ೭] ಮನುಸ್ಕೃೃತಿ ೨೯ಷ್ಟ 


ಏಕಾಕಿನಶ್ಚಾತ್ಯಯಿಕೇ ಕಾರ್ಯೇ ಪ್ರಾಪ್ತೇ ಯದೃ ಚ್ಛಯಾ | 
ಸಂಹತಸ್ಮ ತೆ ಖುತ್ತೆ ಣದಿ ಿವಿಧಂ ಯಾನಮುಂಚ್ಯ ತೇ ಳೆ ೧೬೫ 


ಯಾನವೂ ತಾನೊಬ್ಬನೇ ಮಾಡುವುದು, ಮಿತ್ರಸಹಿತವಾದುದು, ಎಂದು 
ಎರಡು ತೆರನಾದುದು. 


ಕ್ಷೀಣಸ್ಯ ಚೈವ ಕ್ರಮಶೋ ದೈವಾತ್ಪೂರ್ವಕೃತೇನ ವಾ! 
ಮಿತ್ರಸ್ಕ ಚಾನುರೋಥೇನ ದ್ವಿವಿಧಂ ಸ್ಮೃತಮಾಸನಂ | ೧೬೬ 


ಆಸನವು ತನಗಾಗಿ ಮಿತ್ರನಿಗಾಗಿ ಎಂದು ಎರಡು. 


ಬಲಸ್ಯ ಸ್ವಾಮಿನಶ್ಶೆ ವ ಸ್ಥಿ ಸಿ ತಿಃ ಕಾರ್ಯಾರ್ಥನಸಿದ್ದ ಯೇ । 
ದಿ ಿಪಿಧಂ ಕೀತ್ಯ ತೇದೆ ಧಂ ಸಾಡು ಜ್ಯಗುಣನೇ ದಿಭಿಃ | ೧೬೭ 


ದ್ವೈಧವ ಸ್ವಕಾರ್ಯ ಪರಕಾರ್ಯಗಳಿಗೆಂದು ಎರಡು 


ಆರ್ಥ ಸಂಸಾದನಾರ್ಥಂ ಚ ಪೀಡ್ಕವನಾನಸ್ಕೆ ಶತ್ರುಭಿಃ | 
ಸಾಢುಷು ವ್ಯಪದೇಶಾರ್ಥಂ ದ್ವಿನಿಧಃ ಸಂಶ್ರಯಃ ಸ್ಮೃತಃ | ೧೬೮ 


ಶತ್ರುಪೀಡೆಯ ನಿವೃತ್ತಿಗೆ ಸಾಧುರಕ್ಷಣೆಗೆ ಎಂದು ಸಂಶ್ರಯವೂ ಎರಡು. 


ಯೆದಾವಗಚ್ಛೇದಾಯೆ ತ್ಯಾಮಾಧಿಕ್ಯಂ ಧ್ರುವಮಾತ್ಮನಃ | 
ತದಾತ್ತೇ ಚಾಲ್ಪಿಕಾಂ ಪೀಡಾಂ ತದಾ ಸಂಧಿಂ ಸಮಾಶ್ರಯೇತ್‌ | ೧೬೯ 


ಭವಿಷ್ಯತ್ತಿನಲ್ಲಿ ತನಗೆ ಅಧಿಕ ಲಾಭವೂ ಈಗ ಸ ಲ್ಲ ನಷ್ಟವೂ ಆಗುವು 
ದಾದರೆ ಅದು ಸಂಧಿಕಾಲವು. 


ಯದಾ ಪ್ರಕೃಷ್ಟಾ ಮನ್ಯೆ (ತ ಸರ್ವಾಸ್ತು ಪ್ರಕೃತೀರ್ಭ್ಯಶಂ | 
ಅತ್ಯುಚ್ಛಿ ತಂ ತಥಾತ್ಮಾನಂ ತದಾ ಕುರ್ನೀತ ವಿಗ್ರಹಂ | ೧೭೦ 


ತನ್ನ ರಾಜ್ಕಾಂಗಗಳು ದೃಢವಾಗಿ ತಾನು ಬಲಿಷ್ಕನಾದರೆ ಆಗ ವಿಗ್ರಹವು 
ಕರ್ತವ್ಯವೆಂದು ನಿಶ್ಚಯವು. 


೨೯೪೪ ಮನುಸ್ಮೃತಿ [ ಅಧ್ಯಾಯ ಪ 


ಘೆಂ!। 
೧೭೧ 


ಯದಾ ಮನ್ಯೇತ ಭಾವೇನ ಹೃಷ್ಟಂ ಪುಷ್ಪಂ ಬಲಂ 
ಪರಸ್ಕ ವಿಪರೀತಂ ಚ ತದಾ ಯಾಯುದ್ರಿಪುಂ ಪ್ರತಿ 


ಸ್ವ 
| 

ಶತ್ರು ದುರ್ಬಲನಾಗಿ ತಾನು ಬಲಿಷ್ಮನಾದರೆ ಆಗಲೇ ಯುಂದ್ಧಪ್ರಯಾ 
ಣವು. 

ಯದಾ ತು ಸ್ಕ್ಯಾತೃರಿಕ್ಷೀಣೋ ವಾಹನೇನ ಬಲೇನ ಚ! 

ತದಾಸೀತೆ ಪ್ರಯತ್ನೇನ ಶನಕೈಃ ಸಾಂತ್ವಯನ್ನರೀನ್‌ ॥ ೧೭೨ 

ತಾನು ಕ್ಷೀಣನಾದರೆ ಶತ್ರುವನ್ನು ಸಮಾಧಾನ ಪಡಿಸುವುದು. 


ಮನ್ಯೇತೂರಿಂ ಯೆದಾ ರಾಜಾ ಸರ್ವಥಾ ಬಲನತ್ತರಂ | 
ತದಾ ದ್ವಿಧಾ ಬಲಂ ಕೃತ್ವಾ ಸಾಧಯೇತ್ಥಾರ್ಯಮಾಕ್ಮನಃ 1 ೧೭೩ 


ಶತ್ರು ಬಲಿಷ್ಮನಾದರೆ ತನ್ನ ಸೇನೆಯನ್ನು ಇಬ್ಭಾಗ ಮಾಡಿ ತನ್ನ ರಕ್ಷಣೆ 
ಯನ್ನು ಶತ್ರುಕರ್ಷಣವನ್ನು ಮಾಡಿ ಕಾರ್ಯಸಾಧನೆ ಮಾಡುವುದು. 


ಯದಾ ಸರಬಲಾನಾಂ ತು ಗಮನೀಯತಮೋ ಭವೇತ್‌ | 
ತದಾ ತು ಸಂಶ್ರಯೇಕ್ಷಿಪುಂ ಧಾರ್ಮಿಕಂ ಬಲಿನಂ ನೃಪಂ! ೧೭೪ 


ಎಷ್ಟು ಪ್ರಯತ್ನಿಸಿದರೂ ಶತ್ರು ಅಜೇಯನಾದರೆ ಧಾರ್ಮಿಕನಾದ 
ಇತರ ರಾಜನಿಗೆ ಶರಣಾಗಬೇಕು. 


ನಿಗ್ರಹಂ ಪ್ರಕೃತೀನಾಂ ಚ ಕುರ್ಯಾದ್ಕೊ ರಿಬಲಸ್ಯ ಚ | 
ಉಸಸೇವೇತ ತಂ ನಿತ್ಯಂ ಸರ್ವಯುತ್ನೈೈರ್ಗುರುಂ ಯಥಾ! ೧೭೫ 


ಅವನು ಶತ್ರುದಮನಕ್ಕೆ ತಕ್ಕವನಾಗಿದ್ದರೆ ಅವನನ್ನು ಗುರುವಿನಂತೆ 
ಸರ್ವೋಪಾಯಗಳಿಂದ ಸೇವಿಸಬೇಕು. 


ಯದಿ ತತ್ರಾಪಿ ಸಂಪಶ್ಯೇಜ್ಞೋಸಷಂ ಸಂಶ್ರಯಕಾರಿತಂ | 
ಸುಯುದ್ಧ ಮೇವ ತತ್ರಾಪಿ ನಿರ್ವಿಶಂಕಃ ಸಮಾಚರೇತ್‌ 1! ೧೭೬ 


ಸಂಶಯವು ದೋಷವನ್ನು ತರುವುದಾಗಿದ್ದರೆ ಆಗ ಯುದ್ಧವೇ ಕರ್ತವ್ಯ 
ವಾಗುವುದು, 


ಅಧ್ಯಾಯ: ೭] ಮನುಸ್ಮ ಎತ ೨೯೫ 


ಸರ್ವೋಪಾಯೈೆಸ್ತಥಾ ಕುರ್ಯಾನ್ನೀತಿಜ್ಞಃ ಪೃಥಿವೀಪತಿಃ | 
ಯಥಾಸ್ಕಾಭ್ಯಧಿಕಾ ನ ಸ್ಕುರ್ಮಿತೊದಾಸೀನಶತ್ರವಃ | ೧೭೭ 


ಮಿತ್ರ, ಉದಾಸೀನ, ಶತ್ರುಗಳು ತನಗಿಂತ ಅಧಿಕರಾಗದಂತೆ ಸದಾ 
ಜಾಗೃತನಾಗಿ ನೀತಿ ಸಂಚಾರ ವ್ಯಾಪ್ಯ ತನಾಗಬೇಕು. 


ಆಯಂಂತಿ ಸರ್ವಕಾರ್ಯಾಣಾಂ ತದಾತ್ತಂ ಚ ನಿಚಾರಯೇತ್‌ | 
ಆತೀತಾನಾಂ ಚ ಸರ್ವೇಷಾಂ ಗುಣದೋಷ್‌ ಚ ತತ್ವತ$ | ೧೩೮ 


ಎಲ್ಲ ಕಾರ್ಯಗಳ ದೀರ್ಥ್ಫಕಾಲದ ಪರಿಣಾಮವನ್ನು ವಿಚಾರಿಸುತ್ತ 
ನೂತನ ಕಾರ್ಯಾರಂಭ ಮಾಡುವಾಗ ಪೂರ್ವಕಾರ್ಯಗಳ ಫಲಾಫಲವನ್ನು 
ಗಮನಿಸಿಕೊಳ್ಳಬೇಕು. 


ಆಯೆತ್ಕಾಂ ಗಂಣದೋಸಷಜ್ಞಸ್ತ ದಾಶ್ವೇ ಕ್ಷಿಪ್ರನಿಶ್ಚಯಃ | 
ಅತೀತೇ ಕಾರ್ಯಶೇಷಜ್ಞಃ ಶತ್ರುಭಿರ್ನಾಭಿಭೂಯತೇ | ೧೭೯ 


ಕಾರ್ಯಗಳ ಲಾಭನಷ್ಟಗಳನ್ನು ದೂರಕಾಲದಲ್ಲಿ ಊಹಿಸಲು ಶಕ್ತ 


ನಾದರೆ ಈಗ ಮಾಡುವ ಕಾರ್ಯವನ್ನು ಅಂತಹವನು ನಿಶ್ಚಯಿಸಬಹುದು. 
ಹಾಗಾದರೆ ತಾನು ಶತ್ರುಗಳ ವಶವಾಗಲಾರನು. 


ಯಥೈನಂ ನಾಭಿಸಂದಧ್ಯುರ್ಮಿತ್ರೋದಾಸೀನಶತ್ರವಃ ! 
ತಥಾ ಸರ್ವಂ ಸಂಪಿದಧ್ಯಾದೇಷ ಸಾಮಾಸಿಕೋ ನಯಃ | ೧೮೦ 


ತನ್ನ ಮಿತ್ರ, ಉದಾಸೀನ, ಶತ್ರುಗಳು ತನ್ನನ್ನು ಮೋಸಗೊಳಿಸದಂತೆ 
ತಪ್ಪಿಸಿಕೊಂಡು ತನ್ನ ಕಾರ್ಯಸಾಧಿಸಿಕೊಳ್ಳುವುದೇ ರಾಜನೀತಿಯ ಮುಖ್ಯ 
ಮರ್ಮವು. 


ಯದಾ ಕಂ ಯಾನಮಾತಿಷ್ಕೇದರಿರಾಷ್ಟ್ರಂ ಪ್ರತಿ ಪ್ರಭುಃ | 
ತದಾನೇನ ವಿಧಾನೇನ ಯಾಯಾದರಿಪುರಂ ಶನೈಃ 1. ೧೮೧ 
ಶತ್ರುವಿನ ಮೇಲೆ ಅಭಿಯಾನವೇ ಕರ್ತವ್ಯವೆಂದು ನಿಶ್ಚಯಿಸಿದ ಮೇಲೆ 


ಈ ಸೂಕ್ಷ್ಮದಿಂದ ಯಾರಿಂದಲೂ ಮೋಸಹೋಗದಂತೆ ಕಾರ್ಯೋನ್ಮುಖ 
ನಾಗಬೇಕು, 


೨೯೬ ಮನುಸ್ಮೃತಿ [ ಅಧ್ಯಾಯ ; ೭ 


ಮಾರ್ಗಶೀರ್ಣೇ ಶುಭೇ ಮಾಸಿ ಯಾಯಾಶ್ಯಾತ್ರಾಂ ಮಹೀಪತಿಃ | 
ಪಾಲ್ಗುನಂ ವಾಥ ಚೈತ್ರಂ ವಾ ಮಾಸೌ ಪ್ರತಿ ಯಥಾಒಲಂ | ೧೮೨ 


ಮಾರ್ಗಶಿರ, ಫಾಲ್ಗುನ, ಚೈತ್ರ ಇವು ಮೂರು ತಿಂಗಳುಗಳಲ್ಲಿ ಯುದ್ಧ 
ಪ್ರಯಾಣ ಕೈಗೊಳ್ಳಬಹುದು. 


ಅನ್ಯೇಷ್ಟಪಿ ತು ಕಾಲೇಷು ಯದಾ ಪಶ್ಕೇದ್ದು )ವಂ ಜಯಂ! 
ತದಾ ಯಾಯಾದ್ಮ್ವಿಗೃಹ್ಮೈವ ವ್ಯಸನೇ ಚೋತ್ಸಿತೇ ರಿಪೋಃ8 | ಎಲ್ಲೂ 


ಬೇರೆಯೇ ಸಮಯ ಯೋಗ್ಯವೆಂದು ಕಂಡರೆ ಆಗಲೂ ಹೋಗ 
ಬಹುದು. ಶತ್ರುವಿನ ದುಃಖವೇ ಮುಖ್ಯ ಕಾಲವು. 


ಕೃತ್ವಾ ವಿಧಾನಂ ವಂೂಲೇತುಂ ಯಾತ್ರಿಕಂ ಚ ಯಥಾವಿಧಿ | 


ಉಪಗೃಹ್ಕಾ ಸ್ಪದಂ ಚೈವ ಚಾರಾನ್‌ ಸಮ್ಯಗ್ವಿಧಾ ಯಂಜಚ॥ ೧೮೪ 


ಸಂಶೋಧ್ಯ ತ್ರಿವಿಧಂ ಮಾರ್ಗಂ ಸಡ್ವಿಧಂ ಚ ಬಲಂ ಸ್ವಕಂ | 
ಸಾಂಪರಾಯಿಕಕಲ್ಪೇನ ಯಾಯಾದರಿಪುರಂ ಶನೈಃ | ೧೮೫ 


ತನ್ನ ಮೂಲವಾದ ಪುರ ರಕ್ಷಣೆಗೆ ಸರಿಯಾದ ಬಲವಿಟ್ಟು ಗೂಢಚಾರ 
ರಿಂದ ಶತ್ರುವಿನ ವಿದ್ಯಮಾನವನ್ನೆಲ್ಲ ತಿಳಿದುಕೊಂಡು ಪ್ರತಿಕ್ರಿಯೆ ಮಾಡುತ್ತ 
ಮುತ್ತಿಗೆ ಹಾಕಬೇಕು. 


ಶತ್ರುಸೇವಿನಿ ಮಿತ್ರೇ ಚ ಗೂಡೇ ಯುಕ್ತತರೋ ಭವೇತ್‌ | 

ಗತಪ್ರತ್ಮಾಗತೇ ಚೈವಸಹಿ ಕಷ್ಟ ತರೋ ರಿಪುಃ ೧೮೬ 

ಶತ್ರುವಿನ ಸಂಬಂಧ ಮಾಡುವ ಮಿತ್ರನು, ಹೊರಗೆ ಹೋಗಿ ಪುನಃ 
ಬಂದು ಸೇರುವ ಸೇವಕ ಇವರಲ್ಲಿ ಎಚ್ಚರಿಕೆ ಇರಬೇಕು. 

ದಂಡವ್ಯ್ಕೂ ಹೇನ ತನ್ಮಾರ್ಗಂ ಯಾಯಾತ್ತು ಶಕಟೇನ ಮಾ! 

ವರಾಹಮಕರಾಭ್ಯಾಂ ವಾ ಸೂಚ್ಛ್ಯಾ ವಾ ಗರುಡೇನ ವಾ 8 ೧೮೭೩ 

ದಂಡ, ಶಕಟ, ವರಾಹ, ಮಕರ, ಸೂಚಿ, ಗರುಡ ಎಂಬ ಆಕೃತಿಯಲ್ಲಿ 


ಸೇನಾರಚನೆಯನ್ನು ಮಾಡಬಹುದು. ಎದುರು ಸೇನಾಧ್ಯಕ್ಷನು. ಮಧ್ಯದಲ್ಲಿ 
ರಾಜನು, ಹಿಂದೆ ಸೇನಾಪತಿ, ಪಕ್ಕಗಳಲ್ಲಿ ಆನೆ, ಕುದುರೆಗಳು, ಕಾಲಾಳುಗಳು, 


ಅಧ್ಯಾಯ: ೩] ಮನುಸ್ಮೃತಿ ೨೯೭ 


ಹೀಗೆ ದೊಣ್ಣೆಯಂತೆ ನಿಲ್ಲಿಸಿ ಮಾಡುವ ವ್ಯೂಹವು ದಂಡವ್ಕೂಹ. ಶತ್ರು 
ಭಯವು ಸುತ್ತಲಿನಿಂದ ಇದ್ದರೂ ಅದರ ರಕ್ಷಣೆಗೆ ಈ ವ್ಯೂಹವು ಉಪ 
ಯೋಗಿಯು. ಸೂಚೀವ್ಕೂಹವು ಹಿಂದೆ ದೊಡ್ಡದಾದರೆ ಅದು ಶಕಟವ್ಯೂಹ. 
ಅದು ಹಿಂದಿನಿಂದ ಭಯವಿದ್ಧರೆ, ಎರಡು ತುದಿ ಕೃಶವಾಗಿ ನಡು ಅಗಲ 
ವಾದರೆ ವರಾಹವ್ಕೂಹ. ನಡು ಇನ್ನೂ ದೊಡ್ಡದಾದರೆ ಗರುಡವ್ಕೂಹ. 
ಪಾರ್ಶ್ವಭಯ ನಿವಾರಕವು. ನಡು ಸಪುರ ತುದಿ ದೊಡ್ಡ ಇದ್ದರೆ ಮಕರ 
ವ್ಯೂಹ. ಇದು ಹಿಂದೆ ಮುಂದೆ ಭಯವಿದ್ಧರೆ ಇರುವೆ ಸಾಲಿನಂತೆ ಪಿಪೀಲಿಕಾ 
ವ್ಯೂಹ. ಇದು ಎದುರಿನ ಭಯ ಶತ್ರುಸೇನಾಭೇದಗಳಿಗೆ ನಿವಾರಕವು. 


ಯತಶ್ಚ ಭಯಮಾಶಂಕೇತ್ತತೋ ವಿಸ್ತಾರಯೇದ್ಭಲಂ | 
ಪದ್ಮೇನ ಚೈವ ವ್ಯೂಹೇನ ನಿನಿಶೇತ ಸದಾ ಸ್ವಯಂ ॥ ೧೮೮ 


ಎಲ್ಲಿ ಭಯವಿದೆಯೋ ಅಲ್ಲಿ ಸೇನೆಯನ್ನು ಹೆಚ್ಚಿಸಬೇಕು. ಪದ್ಮವ್ಕೂಹ 
ದಿಂದ ರಕ್ಷಣೆ ಹೊಂದಬೇಕು. 


ಸೇನಾಪತಿಬಲಾಥ್ಯಕ್ಕೌ ಸರ್ವದಿಕ್ಷು ನಿನೇಶಯೇತ್‌ | 
ಯತಶ್ಚ ಭಯಮಾಶಂಕೇತ್ಛ್ರಾಚೀಂ ತಾಂ ಕಲ್ಪಯೇದ್ದಿಶಂ I ೧೮೯ 


ಆನೆ, ಕುದುರೆ, ರಧ, ಪದಾತಿಗಳ ಪತಿಯು ಪತ್ತಿಕನು. ಹತ್ತು ಪತ್ತಿಕ 
ರಿಗೆ ಪತಿ ಸೇನಾಪತಿ. ಹತ್ತು ಸೇನಾಪತಿಗಳಿಗೆ ಒಬ್ಬ ಸೇನಾನಾಯಕ. ಅವನೇ ' 
ಬಲಾಧ್ಯಕ್ಷ. ಭಯವಿರುವಲ್ಲಿಗೆ ಸೇನಾಪತಿ ಸೇನಾನಾಯಕರನ್ನು ನಿಲ್ಲಿಸಬೇಕು. 


ಗುಲ್ಮಾಂಶ್ಚ ಸ್ಥಾ ಸಯೇದಾಪ್ತಾನ್‌ ಕೃತಸಂಜ್ಞಾನ್‌ ಸವರಿಂತತಃ | 
ಸ್ಥಾನೇ ಯುದ್ಧ ಚ ಕುಶಲಾನ್‌' ಅಭೀರಣನವಿಕಾರಿಣ8 | ೧೯೦ 


ಸೇನೆಯ ಒಂದು ತುಕುಡಿಯನ್ನು ವಿಭಜಿಸಿ ಅದಕ್ಕೆ ವಾದ್ಯಗಳನ್ನು 
ಕೊಟ್ಟು ಯುದ್ಧಾರಂಭವನ್ನು ಸಾರುವಂತೆ ಸಂಜ್ಞೆ ಕೊಟ್ಟು ಇತರ ಸಂಪೂರ್ಣ 
ಬಲವನ್ನು ದೂರದಲ್ಲಿ ನಿಲ್ಲಿಸಿ ಶತ್ರು ಮುತ್ತುವುದನ್ನು ಕಾಯುತ್ತಿರಬೇಕು. 


ಸಂಹತಾನ್‌ ಯೋಧಯೇದಲ್ಪಾನ್‌ ಕಾಮಂ ವಿಸ್ತಾರಯೇದೃಹೂನ್‌ | 
ಸೂಚ್ಯಾ ವಜ್ರೇಣ ಚೈವೈತಾನ್‌ ವ್ಯೂಹೇನ ವ್ಯೂಹ್ಯ ಯೋಧಯೇತ್‌ | ೧೯೧ 


೨೯೮ ಮನಂಸ್ಮ ತಿ [ ಅಧ್ಯಾಯ: ೭ 


ತನ್ನ ಸೇನೆಯು ಕಡಿಮೆಯಾದರೆ ಹತ್ತಿರ ಹತ್ತಿರ ನಿಲ್ಲಿಸಿ ಕಾದುವುದು. 
ಸೇನೆ ದೊಡ್ಡದಿದ್ದರೆ ದೂರ ದಾರ ನಿಲ್ಲಿಸಿ ಇನ್ನೂ ದೊಡ್ಡದು ಮಾಡುವುದು. 
ಸೂಚಿವ್ಯೂಹದಿಂದ ಶತ್ರುಸೇನೆಯನ್ನು ಭೇದಿಸಬೇಕು. ಸಮಯಸ್ಫೂರ್ತಿ 
ಯಿಂದ ಕೆಲಸ ಮಾಡಬೇಕು. 


ಸ್ಕಂದನಾಶ್ಚೈಃ ಸಮೇ ಯುಧ್ಯೇದನೂನಪೇ ನೌದ್ವಿಪೈಸ್ತಹಾ | 

ವೃಕ್ಷಗುಲ್ಮಾವೃತೇ ಚಾಪೈರಸಿಚರ್ಮಾಯುಂಭಧೈಃ ಸ್ಥಲೇ | ೧೯೨ 

ಸಮಭೂಭಾಗದಲ್ಲಿ ರಥ, ಕುದುರೆಗಳಿಂದ, ಕೆಸರಿನಲ್ಲಿ ದೋಣಿ, ಆನೆ 
ಗಳಿಂದ ಕಾಡಿನಲ್ಲಿ ದನುರ್ಭಾಣಗಳಿಂದ, ಸಮಜಾಗದಲ್ಲಿ ಕತ್ತಿ ಕುಂತಗಳಿಂದ, 
ಯುದ್ಧಮಾಡಜೇಕು. 


ಕಂರುಕ್ಷೇತ್ರಾಂಶ್ಚ ಮತ್ತ್ಯಾಂಶ್ಚ ಪಂಚಾಲಾನ್‌ ಶೂರಸೇನಜಾನ್‌ | 
ದೀರ್ಥಾಂಲ್ಲಘೂಂಶ್ಚೈೈವ ನರಾನಗ್ರಾನೀಕೇಷು ಯೋಜಯೆತ" | ೧೯೩ 


ಕುರುಕ್ಷೇತ್ರ, ಮತ್ಸ್ಯ, ಪಂಚಾಲ ಶೂರಸೇನ ದೇಶಗಳ ಎತ್ತರ ತಗ್ಗು 
ಜನರನ್ನು ಎದುರಿಸ ಸೈನ್ಯದಲ್ಲಿ ನಿಲ್ಲಿಸಬೇಕು. 

ಪ್ರಹರ್ಷ ಯೇದ್ಭ ಲಂ ವ್ಯೂಸ್ಯ ತಾಂಶ್ಚ ಸವ್ಯಕ್‌ಪರೀಕ್ಷಯೇತ್‌ | 

ಜೇಪ್ಪ್ರಾಶ್ಸೈವ ವಿಜಾಫೀಯಾದರೀನ್ಕೋಧಯತಾಮಪಿ | ೧೯೪ 

ಸೇನಾರಚನೆ ಮಾಡಿದ ಮೇಲೆ ಪರೀಕ್ಷಿಸಬೇಕು. ಹೊಗಳಿ ಹುರಿದುಂಬಿಸ 
ಬೇಕು. 


ಉಸರುಧ್ಯಾರಿಮಾಸೀತ ರಾಷ್ಟ್ರ ೦ ಚಾಸ್ಕೋಪಪೀಡಯೇತ್‌ |! 
ಹೂಷಯೇೇಚ್ಛಾ ಸ್ಯ ಸಹತಂ ಯೆವಸಾನ್ಲೋದಕೇನ್ನ ನಂಗ ೧೯೫ 


ಶತ್ರುವನ್ನು ಸುತ್ತುವರಿಯಬೇಕು, ಪೀಡಿಸಬೇಕು. ನೀರು, ಹುಲ್ಲು, 
ಆಹಾರ, ಕಟ್ಟಿಗೆಗಳನ್ನು ಶತ್ರುಪಕ್ಷದಲ್ಲಿ ಅಪಹರಿಸಿ ಸುಟ್ಟು ವಿಷಹಾಕಿ ನಾಶ 
ಪಡಿಸಬೇಕು. 


ಭಿಂದ್ಯಾಚ್ಚೈವ ತಡಾಗಾನಿ ಪ್ರಾಕಾರಪರಿಖಾಸ್ತಥಾ! 
ಸಮವಸ್ಥಂದಯೇಚ್ಛೈನಂ ರಾತ್ರಾ ವಿತ್ರಾಸಯೇತ್ತಥಾ ॥ ೧೯ 


ಅಧ್ಮಾಯ:: ೭] ಮನುಸ್ಮೃತಿ ೨೯೪೯ 


ಕೆರೆ ಕೋಟೆ, ಕೊತ್ತಲ, ಕಾಲುವೆಗಳನ್ನು ಕಡಿದು ನಿರುಪಯೋಗಿ 
ಯಾಗುವಂತೆ ಮಾಡಬೇಕು. ರಾತ್ರಿಯಲ್ಲಿ ಭಯಪಡಿಸಬೇಕು. 


ಉಪಜಸಪ್ಕಾ ನುಪಜಪೇದು ತ್ರರ್ಯೇತೈನ ಚ ತತೃೃತಂ। 
ಯರುಕ್ತೇ ಚೆ ದೈವೇ ಯುಥ್ಯೇತ ಜಯಪ್ರೇಪ್ಸುರಪೇತಭೀಃ 1 ೧೯೭ 


ಲಾಭದ ಆಸೆ ತೋರಿಸಿ ಕೆಲವರನ್ನು ವಶಪಡಿಸಬೇಕು. ಶುಭಯೋಗ 
ತಾರಾಬಲ ಇರುವಾಗ ನಿಃಶಂಕೆಯಿಂದ ಯುದ್ಧಸಾರಬೇಕು. 


ಸಾಮ್ನಾ ದಾನೇನ ಭೇದೇನ ಸಮಸ್ಯೈರಥವಾ ಪ ಥಕ್‌ 
ಜಡ ಕ್ರ ಯತೇತಾರೀನ್ನ ಯಂಂದೆ ಕ್ಲೀನ SAS | ೧೯೮ 


ಸಮಾಧಾನ, ದಾನ, ಅನ್ಯೋನ್ಯ ಅಂತಃಕಲಹಗಳಿಂದ ಸಾಧ್ಯವಾದಷ್ಟು 
ಶತ್ರುವನ್ನು ಕ್ಲೀಣಿಸಿ ಯುದ್ಧವನ್ನು ತಪ್ಪಿಸಬೇಕು. 

ಅನಿತ್ಕ್ಯೋ ವಿಜಯೋ ಯಸ್ಮಾದ್ದ ಶ್ಯತೇ ಯುಧ್ಯ ನವಾನಯೋಃ | 

ಪರಾಜಯಶ್ಚ ಸಂಗ್ರಾಮೇ ತಸ್ಮಾದ್ಯುದ್ಧಂ ವಿವರ್ಜಯೇತ್‌! ೧೯೯ 

ಯುದ್ಧ ಮಾಡುವವರಿಗೆ ವಿಜಯವು ನಿಶ್ಚಿತವಲ್ಲ. ಆದುದರಿಂದ ಯುದ್ಧ 
ವನ್ನು ಅನೇಕ ಸಂದರ್ಭಗಳಲ್ಲಿ ಆಗಗೊಡಬಾರದು. ಸೋಲನ್ನು ನಿಶ್ಚಯಿಸ 
ಲಾಗುವುದಿಲ್ಲ. 

ತ್ರಯಾಣಾಮಪ್ರುಪಾಯಾನಾಂ ಪೂರ್ವೋಕ್ತಾನಾಮಸಂಭವೇ | 

ತಥಾ ಯುಜಭ್ಯೇತ ಸಂಪನ್ನೊೇ ವಿಜಯೇತ ರಿಪೂನ್ಮಥಾ 1 ೨೦೦ 

ಸಾಮ, ದಾನ, ಭೇದ ಎಂಬ ಮೂರು ಉಪಾಯಗಳನ್ನು ಗೂಢಾ 
ಲೋಚನೆಯಿಂದ ಪ್ರಯೋಗಿಸಿ ವಿಫಲನಾದಾಗ ಜಯಿಸುವಷ್ಟು ಸಮೃದ್ಧ 
ನಾಗಿ ಯುದ್ಧವನ್ನು ಆರಂಭಿಸಬೇಕು, 

ಜಿತ್ವಾ ಸಂಪೂಜಯೇದ್ದೇವಾನ್‌ ಬ್ರಾಹ್ಮಣಾಂಶ್ಚೈವ ಧಾರ್ನಿಕಾಸನ್‌ | 

ಪುದದ್ಯಾತೃರಿಹಾರಾಂಶ್ಚ ಖ್ಯಾಷಯೇದಭಯಾನಿ ಚ ॥ ೨೦೧ 

ಯುದ್ಧದಲ್ಲಿ ಜಯಿಸಿದ ಮೇಲೆ ದೇವರನ್ನು ಧಾರ್ಮಿಕರನ್ನು ಪೂಜಿಸ 
ಬೇಕು. ಪರಿಹಾರ ಕೊಡಭೇಕು. ಉಪಕಾರ ಮಾಡಿದವರಿಗೆ ಸ್ವಾಮಿಭಕ್ತಿಯ 


ಪ್ಲಿ೦೦ ಮನುಸ್ಮೃತಿ [ ಅಧ್ಯಾಯ: ೭ 


ಯಣವಾಗಿ ಅಭಯವನ್ನು ದಾನ ಮಾಡಿ ಇನ್ನು ನೀವು ಶಾಂತರಾಗಿ ಎಂದಿನಂತೆ 
ಇರಿ ಎಂದು ಸನ್ಮಾನಿಸಬೇಕು. 


ಸರ್ವೇಷಾಂತಂ ವಿದಿತ್ಸೈಷಾಂ ಸಮಾಸೇನ ಚಿಕೀರ್ಷಿತಂ | 
ಸ್ಫಸಯೇತ್ತತ್ರ ತದ್ವಂಶ್ಯಂ ಕುರ್ಯಾಚ್ಚ ಸನಂಯಕಸ್ರಿಯಾಂ | ೨೦೨ 
ಜಯಿಸಿದ ದೇಶದ ಜನರ ಮನೋವೃತ್ತಿ ಚಟುವಟಿಕೆಗಳನ್ನು ಪರೀಕ್ಷಿಸಿ 
ಆ ಸೋತ ರಾಜವಂಶದವನೊಬ್ಬನನ್ನು ಕೆಲವು ಶರತದಂತೆ ಆಶ್ರಿತರಾಜನನ್ನಾಗಿ 
ಅಭಿಷೇಕ ಮಾಡಬೇಕು. ರಾಮನು ವಿಭೀಷಣನಿಗೆ ಲಂಕೆಯಲ್ಲಿ ಪಟ್ಟಕಟ್ಟಿ ದನು. 
ಪ್ರಮಾಣಾನಿ ಚ ಕುರ್ಪೀತ ತೇಷಾಂ ಧರ್ಮ್ಯಾನ್ಯ ಥೋದಿತಾನ್‌ | 
ರತ್ನ ಶ್ಚ ಪೂಜಯೇಜೇನಂ ಪ್ರಧಾನಪುರಂಷೈಃ | ೨೦೩, 
ಧರ್ಮ ಸಮ್ಮತಗಳಾದ ಅವರ ಆಚಾರಗಳನ್ನು ತನಗೆ ಸಮ್ಮತಗಳೆಂದೂ 
ಸಾರಿ ರತ್ತಾಭರಣಾದಿಗಳಿಂದ ಯಥೋಚಿತವಾಗಿ ಗೌರವಿಸಬೇಕು. 


ಆದಾನಮಪ್ರಿಯಕರಂ ದಾನಂ ಚ ಬ್ರಯಕಾರಕಂ | 

ಅಭೀಪ್ಸಿತಾನಾಮರ್ಥಾನಾಂ ಕಾಲೇ ಯುಕ್ತಂ ಪ್ರಶಸ್ಯತೇ | ೨೦೪ 

ಎಲ್ಲರಿಗೂ ಕೊಡುವುದು ಸಂತೋಷ, ತಕ್ಕೊಳ್ಳುವುದು ದುಃಖ ಹಾಗಿ 
ದರೂ ಆದಾನದಾನಗಳು ಒಮ್ಮೊಮ್ಮೆ ಶೋಭಿಸುವುವು. ಅಂತು ಜಯ 
ಕಾಲದಲ್ಲಿ ಕೊಡಬೇಕು. 


ಸರ್ವಂ ಕರ್ನ್ಮೇದಮಾಯತ್ತಂ ವಿಧಾನೇ ದೈವಮಾನುಷೇ। 
ತಯೋರ್ದೈವಮಚಿಂತ್ಯಂ ತು ಮಾನುಷೇ ವಿದ್ಯತೇ ಕ್ರಿಯಾ 1. ೨೦೫ 


ಮನುಷ್ಯರ ಸರ್ವವ್ಯಾಪಾರಗಳು ದೈವಯತ್ನ ಮನಾಷ್ಕ, ಯತ್ನಗಳ 
ಅಧೀನವಾಗಿವೆ. ಅವರಲ್ಲಿ ದೈವಯತ್ನವು ನಮ್ಮ ಜ್ಞಾನಕ್ಕೆ ಸಿಗುವುದಲ್ಲ. 
ಮನುಷ್ಯ ಪ್ರಯತ್ನವು ಮನುಷ್ಯ ಜ್ಞಾನ ಗೋಚರವಾಗಿದೆ. ಆದುದರಿಂದ 
ಮನುಷ್ಯ ದೃಷ್ಟಿಯಿಂದ ಸದಾ ಉದ್ಯೋಗಿಸಬೇಕು. ದೈವಯತ್ನಕ್ಕೆ ಪುಣ್ಯ 
ಪಾಪ ಎಂದೂ ಸುಕೃತ ದುಷ್ಕೃತ ಎಂದೂ ಹೆಸರಿದೆ. 


ಸಹ ವಾಪಿ ವ್ರಜೇದ್ಯುಕ್ತಃ ಸಂಧಿಂ ಕೃತ್ವಾ ಪ್ರಯತ್ನ ತಃ | 
ವಿಂತ್ರಂ ಹಿರಣ್ಕಂ ಭೂಮಿಂ ವಾ ಸಂಪಶ್ಮಂಪ್ರಿವಿಧಂ ಫಲಂ || ೨೦೩ 


ಅಧ್ಯಾಯ : ೩] ಮನುಸ್ಮೃತಿ ಶ್ನಿ೦ದಿ 


ಯುದ್ಧ ಪ್ರಯಾಣ ಮಾಡಿದ ಮೇಲೆ ಅವನು ಮಿತ್ರತ್ವವನ್ನು ಸ್ಟೀಕರಿ 
ಸುವವನಾದರೆ ಭೂಮಿ, ಚೆನ್ನ, ಮಿತ್ರತ್ವ ಮೂರೂ ಸಿಗುವ ಲಾಭವಿರುವುದ 
ರಿಂದ ಯುದ್ಧವನ್ನು ಬಿಟ್ಟುಬಿಡಬಹುದು. 


ಪಾರ್ಪ್ಸಿಗ್ರಾಹಂ ಚ ಸಂಪ್ರೇಕ್ಷ್ಯ ತಥಾಕ್ರಂದಂ ಚ ಮಂಡಲೇ ! 

ಮಿತ್ತಾದಥಾಸ್ಮಪೃವಿಂತ್ರಾದ್ವಾ ಯಾತ್ರಾಫಲಮವಾಪ್ನು ಯಾತ್‌ | ೨೦೭ 

ಯುದ್ಧಕ್ಕೆ ಹೋಗಿರುವಾಗ ಹಿಂದಿರುವ ರಾಜನು ದೇಶಾಕ್ರಮಣ 
ಮಾಡಿದರೆ ಅವನು ಪಾರ್ಪಿಗ್ರಾಹನು. ಅವನಿಗೆ ಮಾರ್ಗದರ್ಶಕನು 
ಆಕ್ರಂದನು.  ಅಂತಹರ ಮೇಲೂ ಯುದ್ಧಸಾರಿ ಯುದ್ಧ ನಷ್ಟವನ್ನು ತುಂಬಿ 
ಕೊಳ್ಳಬೇಕು. 

ಹಿರಣ್ಯ ಭೂಮಿಸಂಪ್ರಾಪ್ತ್ಯಾ ಪ್ರಾರ್ಥಿವೋನ ತಥೈಧತೆ | 

ಯಥಾ ಮಿತ್ರಂ ಧ್ರುವಂ ಲಬ್ಧ್ವಾ ಕೃಶಮಪ್ಕಾಯತಿಕ್ಷಮಂ ॥ ೨೦೮ 

ಮಣ್ಣು ಚಿನ್ನಗಳ ಲಾಭವು ರಾಜನಿಗೆ ದೊಡ್ಡ ಅಭಿವೃದ್ಧಿಯಲ್ಲ. 
ಶಾಶ್ವತ ಮಿತ್ರನು ದೊರಕಿದರೆ ಆ ಮಿತ್ರನು ಕ್ನೀಣನಾದರೂ ಭವಿಷ್ಯತ್ತಿನಲ್ಲಿ 
ತುಂಬ ಬೆಲೆಯಿದೆ. 


ಧರ್ಮಜ್ಞಂ ಚ ಕೃತಜ್ಞಂ ಚ ತುಷ್ಟಪ್ರಕೃತಿಮೇವ ಚ | 
ಅಸುರಕ್ತಂ ಸ್ಥಿರಾರಂಭಂ ಲಘವಮಿತ್ರಂ ಪ್ರಶಸ್ಕತೇ ॥ ೨೦೯ 


ಧರ್ಮಿಷ್ಠ, ಕೃತಜ್ಞತೆಯುಳ್ಳವನು, ಸಂತೋಷ ಪ್ರಕೃತಿಯು, ಸ್ನೇಹ 
ಸ್ವಭಾವ, ಕಾರ್ಯಸ್ಥೈರ್ಯ ಉಳ್ಳವನು ದುರ್ಬಲನಾದರೂ ಉತ್ತಮ 


ಮಿತ್ರನು. 


ಪ್ರಾಜ್ಞಂ ಕುಲೀನಂ ಶೂರಂ ಚೆ ದಸ್ನಂ ದಾತಾರಮೇವ ಚ| 
ಕೃತಜ್ಞಂ ಧೃತಿಮಂತಂ ಚ ಕಷ್ಟಮಾಹುರರಿಂ ಬುಧಾಃ | ೨೧೦ 


ಅಮೂಲ್ಯ ಗುಣ ಸಂಪನ್ನನು ಶತ್ರುವಾದರೆ ಕಷ್ಟವು. 


ಅರ್ಯತಾ ಪುಸುಷಜ್ಞಾನಂ ಶೌರ್ಯಂ ಕರುಣನವೇದಿತಾ | 
ಸ್ಥಾ ಲಲಕ್ಷ್ಯಂ ಚ ಸತತಮುದಾಸೀನಗುಣೋದಯ8[1 ೨೧೧ 


೩೦೨ ಮನುಸ್ಮೃತಿ [| ಅಧ್ಯಾಯಿ: ೬ 


ಔದಾರ್ಯ, ಕಾರುಣ್ಯ, ಶೌರ್ಯ, ಪರಾಕ್ರಮ, ಸಾಧುತ್ವಗುಣಗಳುಳ್ಳೆ 
ಉದಾಸೀನನು ತನ್ನ ಪಕ್ಷದಲ್ಲಿದ್ದರೆ ಪ್ರಬಲ ವೈರಿಯೊಡನೆಯೂ ಯುದ್ಧ 
ಮಾಡಬಹುದು. 

ಕ್ಷೇಮ್ಕಾಂ ಸಸ್ಯಪ್ರದಾಂ ನಿತ್ಯಂ ಪಶುವೃದ್ಧಿ ಕರೀಮಪಿ | 

ಪರಿಶ್ಯಜೇನ್ನಪೋ ಭೂಪವಿಂಮಾತ್ಮಾರ್ಥಮವಿಚಾರಯನ್‌ ॥ ೨೧೨ 

ಸೌಭಾಗ್ಯಲಕ್ಷಣ, ಜಲಾಶ್ರಯ, ಗೋಸಮೃದ್ಧಿ ಉಳ್ಳ ಪ್ರದೇಶವು ತನ್ನ 
ರಕ್ಷಣೆಗೆ ಯೋಗ್ಯವಾಗಿಲ್ಲದಿದ್ದರೆ ಪರಿಗ್ರಾಹ್ಮವಲ್ಲ. 


ಆಸದರ್ಥಂ ಧನಂ ರಕ್ಷೇದ್ದ್ಹಾರಾನ್‌ ರಕ್ಷೇದ್ಧನೈರಪಿ 
ಆತ್ಮಾನಂ ಸತತಂ ರಕ್ಷೇದ್ದಾರೈರಪಿ ಧನೈರಪಿ | 3೧೩ 


ಧನವು ಆಪತ್ತಿನ ನಿವಾರಣೆಗಾಗಿ ಬೇಕಾಗಿರುವುದು. ಹೆಂಡತಿಯನ್ನು 
ಧನವ್ಯಯ ಮಾಡಿಯಾದರೂ ರಕ್ಷಿಸಬೇಕು. ತನ್ನ ರಕ್ಷಣೆಗೆ ಹಣ ಹೆಂಡತಿ 
ಇಬ್ಬರನ್ನು ಕಳೆದುಕೊಳ್ಳಬೇಕಾಗಿ ಬಂದರೂ ಅಧರ್ಮವಲ್ಲ. 


ಸಹ ಸರ್ವಾಃ ಸಮುತ್ಪನ್ನಾ 8 ಪ್ರಸಪೂಕ್ಟ್ಯಾಪದೋ ಭೃಶಂ | 
ಸಂಯುಾಕ್ತಾಂಶ್ಚ ವಿಯುಕ್ತಾಂಶ್ಚ ಸರ್ವೋಪಾಯಾನ್‌ ಸಜೆ "ದ್ರುಧಃ | 20೪ 


ಕಷ್ಟಗಳು ಒಂದರ ಮೇಲೊಂದು ಬರುವುದೇ ಹೆಚ್ಚು. ರಾಜನಿಗೆ 
ಖಜಾನೆ. ಖಾಲಿಯಾಗುವುದು, ಪ್ರಜೆಗಳ ಮತ್ತು ಅಧಿಕಾರಿಗಳ ಕೋಪ, 
ಆಸಂತುಷ್ಟಿ, ತನ್ನ ಮಿತ್ರನ ದುಃಖ ಮುಂತಾದವು ಸಾಲಾಗಿ ಬಂದರೂ 
ಉಪಾಯಗಳಿಂದ ಜಯಿಸಬೇಕು. ದಿಗ್ಸಾ್ರಂತನಾಗಬಾರದು. 


ಉಪೇತಾರಮನಪೇಯಂ ಚ ಸರ್ಮೋಪಾಯಾಂತ್ಚ ಕೃತ್ಸ್ನಶಃ। 
ಏಕತ್ತ್ವಯಂ ಸಮಾಶ್ರಿತ್ಯ ಪ್ರಯತೇತಾರ್ಥಸಿದ್ಧಯೇ ॥ ೨೧೫ 


ತಾನು ತನ್ನ ಲಾಭ, ಸಾಮದಾನಾದಿಗಳು ಇವುಗಳನ್ನು ಆಧರಿಸಿ 
ಪ್ರಯತ್ನಿಸಬೇಕು. 

ಏವಂ ಸರ್ವಮಿದಂ ರಾಜಾ ಸಹ ಸಂವಂಂತ್ರ್ಯ ವರಿಂತ್ರಿಭಿಃ | 

ವ್ಯಾಯಮ್ಮಾಪ್ತೃತ್ಕ ಮಧ್ಯ್ಮಾಹ್ನೇ ಭೋಕ್ತುಮಂತಃಪುರಂನಿಶೇತ್‌* | ೨೧೬ 


ಅಭ್ಯಾಯ : ೭] ಮನುಸ್ಮೃತಿ ಷಿರಿಪ್ಲಿ 


ರಾಜನು ಹಿಂದೆ ಹೇಳಿದ ರೀತಿಯಿಂದ ಮಂತ್ರಿಗಳೊಡನೆ ಸಮಾ 
ಲೋಚನ ನಡೆಸಿದ ಮೇಲೆ ನಿಯಮದಂತೆ ವ್ಯಾಯಾಮವನ್ನು ಮಾಡಿ ಮಿಂದು 
ಊಟಕ್ಕೆ ಹೋಗಬೇಕು. 


ತತ್ರಾತ್ಮಭೂತೈಃ ಕಾಲಜ್ಞೈರಹಾರ್ಕ್ರಿಃ ಪರಿಚಾರಕ್ಕೆಃ | 

ಸುಸರೀಕ್ಷಿತಮನ್ನಾದ್ಮ ಮದ್ಯಾನ್ಮಂತ್ರೈರ್ಪಿಷಾಪಹೈಃ | ೨0೭ 

ಅಂತಃಪುರದಲ್ಲಿ ಆತ್ಮೀಯರಾದವರಿಂದ ಸಿದ್ಧವಾಗಿ ಪರೀಕ್ಸಿತವಾದ 
ಅನ್ನ ವನ್ನು ಸೇವಿಸಬೇಕು. ವಿಷನಾಶಕವಾದ ಮಂತ್ರಗಳನ್ನು ಜಪಿಸಬೇಕು. 
ಬೆಕ್ಕು, ಚಕೋರ, ಗಿಳಿಗಳಿಂದಲೂ ಆಹಾರದ ವಿಷವನ್ನು ಗುರುತಿಸಬಹುದು. 


ವಿಸಸ್ಸೈ8ರಗದೈಶ್ಟಾಸ್ಕ ಸರ್ವದ್ರವ್ಯಾಣಿ ಯೋಜಯೇತ್‌ | 
ಏಸಘ್ನಾ ನಿ ಚ ರತ್ನಾನಿ ನಿಯತೋ ಧಾರಯೇತ್ಸದಾ | ೨೧೮ 


ವಿಷಹರ ಔಷಧಗಳನ್ನು ಎಲ್ಲ ಆಹಾರಕ್ಕೂ ಬೆರೆಸಬೇಕು. ವಿಷಹರ 
ರತ್ನಗಳನ್ನು ದೇಹದಲ್ಲಿ ಧರಿಸಬೇಕು. 


ಪರೀಕ್ಷಿತಾಃ ಸ್ತ್ರಿಯಶ್ಚೈ ನಂ ನೃಜನೋದಕಥೂಪನೈಃ । 
ನೇಷಾಭರಣಸಂಶುದ್ಧಾಃ ಸ್ಪೃಶೇಯಂಃ ಸುಸಮಾಹಿ ತಾಃ ೨೧೯ 


ಗೂಢಚಾರರ ಪರೀಕ್ಷೆಗೆ ಗುರಿಯಾದ ಹೆಂಗಸರು ರಾಜನಿಗೆ ಗಾಳಿ ಬೀಸ 
ಬೇಕು. ನೀರು ಕೊಡಬೇಕು. ಧೂಪಹಾಕಬೇಕು. ಸ್ತ್ರೀಯರನ್ನು ಪರೀಕ್ಷಿ 
ಸುವಾಗ ಬಟ್ಟೆಬರೆ ಅಲಂಕಾರ ಎಲ್ಲ ತೆಗೆದು ನೋಡಬೇಕು. 


ಏನಂ ಪ್ರಯತ್ನಂ ಕುರ್ವೀತ ಯಾನಶಂಯ್ಯಾಸನಾಶನೇ | 
ಸ್ನಾನೇ ಪ್ರಸಾಧನೇ ಚೈವ ಸರ್ವಾಲಂಕಾರಕೇಷು ಚ ೨೨೦ 


ಹಾಸುಗೆ, ಊಟ, ಆಸನ, ಸ್ನಾನ, ಅಲಂಕಾರ ಸಾಮಗ್ರಿಗಳಲ್ಲಿ ಮೋಸ 
ಹೋಗಬಾರದು. 


ಭುಕ್ತಷಾನ್‌ವಿಹರೇಚ್ಛೆ ಪನ ಸ್ರಿ ಸೀಭಿರಂತಃಫುರೇ ಸಹ | 
ನಿಹೃತ್ಯ ತು ಯಥಾಕಾಲಂ ಸ್ರೆನಃ ಕಾರ್ಯಾಣಿ ಚಿಂತಯೇತ್‌ 1. ೨೨೧ 


ತ್ಟಿ೦೪ ಮನುಸ್ಮೃತಿ [ ಅಥ್ಕಾಯ : ೬ 


ಉಂಡು, ಅಡ್ಡಾಡಿ, ಅಂತಃಪುರ ಸ್ತ್ರೀಯರೊಡನೆ ವಿನೋದಿಸಿ, ಪುನಃ 
ಕಾರ್ಯಮಗ್ಗ ನಾಗಬೇಕು. 


ಆಲಂಕೃತಶ್ಚ ಸಂಪಶ್ಶೇದಾಯುಧೀಯಂ ಪುನರ್ಜನಂ 
ವಾಹನಾನಿ ಚ ಸರ್ಚ್‌ ಶಸ್ತ್ರಾ ಣ್ಯಾ ಭರಣಾನಿ ಷಗ ೨೨೨ 


ಆಯುಧ ಜೀವಿಗಳಾದ ಸೈನಿಕರು, ವಾಹನ, ಆಯುಧಗಳು, ಆಭರಣ 
ಗಳು ಇವುಗಳ ಪರಾಮರ್ಶಗಳನ್ನು ತೆಗೆದುಕೊಳ್ಳಬೇಕು. ನಯನಾಜೂಕು 
ಗಳನ್ನು ಸಾಧಿಸಬೇಕು. 

ಸಂಧ್ಯಾಂ ಚೋಪಾಸ್ಯ ಶೃಣುಯಾದಂತರ್ವೇಶ್ಮನಿ ಶಸ್ತ್ರಭೃತ್‌ | 

ರಹಸ್ಕಾ ಖ್ಮಾಯಿನಾಂ ಚೈವ ಪ್ರಣಿಧೀನಾಂ ಚ ಚೇಷ್ಟಿಕಂ! ೨೨೩ 

ಗತ್ವಾ ಕಕ್ಸಾಂತರಂ ತ್ವನ್ಯತ್‌ ಸಮನುಜ್ಞಾಪ್ಶ ತಂ ಜನಂ | 

ಪ ಪ್ರವಿಶೇಧ್ಛೋಜನಾರ್ಥಂ ಚ ಸ್ತ್ರೀನ ) ತೋಂತಃಫುರಂ ಪುನಃ ೨೨೪ 


ಸಂಧ್ಯಾವಂದನೆ ಮಾಡಿ ಶಸ್ತ್ರಧಾರಿಯಾಗಿ ಗರ್ಭಗೃಹದಲ್ಲಿ ಗೂಢಜಾರ 
ರನ್ನು ವಿಚಾರಿಸಬೇಕು. ಅವರಿಗೆ ಸಮಯೋಚಿತ ಅನುಜ್ಞೆ ಗಳನ್ನು ಮಾಡಿ 
ರಾತ್ರಿ ಭೋಜನಕ್ಕೆ ತೆರಳಬೇಕು. ಸ್ತ್ರೀಪರಿಚಾರಕರೇ ರಾಜನಿಗೆ ಹೆಚ್ಚು ಮಂದಿ 
ಯಿರಬೇಕು. 

ತತ್ರ ಭುಕ್ತ್ವಾ ಪುನಃ ಕಂಚಿತೂ _ರ್ಯಘೋಷೈಃ ಪ್ರ ಪೃ್ರಹರ್ಷಿತಃ | 

ಸಂನಿಶೇತ್ತು 'ಯಥಾಕಾಲಮುಂತಿ ಹೈ ಚ್ಚ ಗತಕ್ಷ ಐ೦8 || ೨೨೫ 

ಉಂಡು ಮಂಗಲವಾದ್ಯಗಳನ್ನು ಕೇಳಿ ನಿದ್ರಿಸಿ ಸಮಯಕ್ಕೆ ಎಚ್ಚರ 
ಗೊಳ್ಳಬೇಕು. ದಣಿವಾರಿಸಬೇಕು. 

ಏತದ್ವಿಭಾನಮಾತಿಸ್ಕೇದರೋಗಃ ಪೃಥಿವೀಪತಿಃ | 

ಆಸ್ಚಸ್ಥಃ ಸರ್ವಮೋತತ್ತು, ಭೃತ್ಯೇಷು ವಿನಿಯೋಜಯೇತ್‌ || ೨೨೬ 

ತಾನು ಆರೋಗ್ಯವಂತನಾಗಿರುವಾಗ ರಾಜನು ಎಲ್ಲವನ್ನು ನೋಡಿ 


ಕೊಂಡರೂ ಅರಸನು ಅಸ್ವಸ್ಥ _ನಾಗಿದ್ದಾಗ ಪ ್ರತಿನಿಧಿಗಳಲ್ಲಿ ಅದರ ಭಾರವನ್ನು 
ಳಿಸಬೇಕು. 


ಅಧ್ಯಾಯ ೮. 


ವ್ಯೃವಹಾರಾನ್‌ದಿದೃಕ್ಷೃಸ್ತು ಬ್ರಾಗ್ಮ್‌ಹೈಃ ಸಹ ಪಾರ್ಥಿವಃ | 
ಮಂತ್ರಜ್ಹೈರ್ಮಂತ್ರಿಭಿಶ್ಚೈನ ವಿನೀತಃ ಪ್ರನಿಶೇತೃಭಾಂ ೧ 


ನಾನಾ ಸಂದೇಹ ನಿವಾರಣೆ, ವ್ಯಾಜ್ಯ, ವಿವಾದವು ವ್ಯವಹಾರ 
ಪದಾರ್ಥವು. ಪ್ರಜೆಗಳ ಸಾಲ ಮೂಲ ಹಕ್ಕು ಅಪರಾಧಗಳ ಸಂದರ್ಭದಲ್ಲಿ 
ವಾದಿ ಪ್ರತಿವಾದಿಗಳಿಗೆ ವಿವಾದವು ಬರುವುದು. ಆದಕ್ಕೆ ಯೋಗ್ಯ ಮಂತ್ರಿ 
ಗಳು, ಬ್ರಾಹ್ಮಣರು ಇರುವ ಸಭೆಯಲ್ಲಿ ರಾಜನು ವಿಚಾರವನ್ನು ಆರಂಭಿಸ 
ಬೇಕು. ಸಾಮಾನ್ಯವಾಗಿ ವಿವಾದವು ಹದಿನೆಂಟು ಎಂದು ಮುಂದೆ ಹೇಳ 
ಲಾಗುವುದು. 


ತತ್ರಾಸೀಸಃ ಸ್ಥಿತೋ ವಾಪಿ ಪಾಣಿಮುದ್ಯ ನರ್ಯಿ ದಕ್ಷಿಣಂ | 
ವಿನೀತವೇಷಾಭರಣಃ ಪಶೇ-್ವೀಯ್ಯಾಣಿ ಕಾರ್ಯಿಣಾಂ॥ ೨ 


ಅಂತಹ ಸಭೆಯಲ್ಲಿ ಕುಳಿತು ಅಧವಾ ನಿಂತುಕೊಂಡು ಬಲಗೈ ಎತ್ತಿ 
ಸಾಧುವೇಶವುಳ್ಳವನಾಗಿ ಕಾರ್ಯಾರ್ಧಿಗಳ ಕಾರ್ಯವನ್ನು ಕೇಳಬೇಕು. 


ಪ್ರುತ್ಮಹಂ ದೇಶದೃಷ್ಟೈಶ್ಚ ಶಾಸ್ತ್ರದೃಷ್ನೈಶ್ಚ ಹೇತುಭಿಃ | 
ಅಸ್ಟಾದಶಸು ವರಾರ್ಗೇಷು ನಿಬದ್ಧಾ ಸಿ ಪೃಥಕ್‌ ಪೃಥಕ್‌ | ಷ್ಟಿ 


ದೇಶಪೃ್ಪಸಿದ್ದ ರೀಠಿಯಲ್ಲಿ ಸಾಕ್ಷಿ, ಪುರಾವೆ ಶಾಸ್ತ್ರ ಧರ್ಮಗಳ 


ಸಮನ್ವಯದಿಂದ ದ್ಕ್ವವಹಾರ ನಿರ್ಣಯದನ್ನು ಮಾರ ಶೇಕು. 


ತೇಸಾಮಾದ್ಯ ಮೃಣಾದಾನಂ ನಿಕ್ಷೇಪೋ.ಸ್ವಾಪಿಿಪಿಕ ಯ. | 
ಸಂಭೂಯ ಚ ಸಮುತ್ವಾನಂ ದತ್ಯಸ್ಕ್ಮಾನಪಕರ್ಮ೯ wl ೪ 


ಪರಿ ಮನುಸ್ಮೃತಿ [ ಅಧ್ಯಾಯ: ೮ 


ವೇಶನಸ್ಕೈ ನ ಚಾದಾನಂ ಸಂವಿದಶ್ಚ ವೃತಿಕ್ರಮಃ 
ಕ್ರಯವಿಕ್ರಯಾನುಶಯೋ ವಿವಾದಃ ಸ್ವಾವಿಪಾಲಯೊಃ | ಇ 
ಸೀಮಾವಿವಾದಧರ್ಮುಶ್ವ ಪಾರುಷ್ಕೇ ದಂಡವಾಚಿಕೇ | 

ಸ್ತೇಯಂ ಚ ಸಾಹಸಂ ಚೈವ ಪ್ರೀಸಂಗ್ರ ಹಣಮೇವ ಚ?! ೬ 
ಸ್ತ್ರೀಪಾಂಧರ್ನೋ ವಿಭಾಗಶ್ಚ ದ್ಯೂ ತಮಾಹ್ವಯ ಏವ ಚ! 
ಪದಾನ್ಯಷ್ಟಾದಶೈತಾನಿ ವ್ಯವಹಾರಸ್ಸಿ ಶಾವಿಹ॥| ೭ 


ಸಾಲ ಒಂದನೆಯದು. ತನ್ನ ಹಣವನ್ನು ಇಡಲು ಕೊಡುವುದು ಇಡು 
ಗಂಟು-ನಿಕ್ಷೇಪ. ತನ್ನದಲ್ಲದ ಸೊತ್ತನ್ನು ಮಾರುವುದು, ಕೆಲವರು ಒಟ್ಟು 
ಸೇರಿ ಮಾಡಿದ ವಾಣಿಜ್ಯ, ಕೊಟ್ಟದ್ದನ್ನು ಸಿಟ್ಟಿನಿಂದ ಪುನಃ ತಕ್ಕೊಳ್ಳುವುದು, 
ಕೆಲಸದ ಸಂಬಳ ಕೊಡದಿರುವುದು, ಮಾರಾಟದ ನಂತರ ವಿವಾದ, ದನ 
ಕಾಯುವವನು ಸ್ವಾಮಿಯ ಒಟ್ಟಿಗೆ ಜಗಳಾಡುವುದು, ಗಡಿ ವಿವಾದವನ್ನೆಬ್ಬ 
ಸುವುದು, ಬೈಯುವುದು, ಹೊಡೆಯುವುದು, ಕದಿಯುವುದು ಬಲಾತ್ಮರಿಸಿ 
ಎಳೆದುಕೊಳು ವುದು, ಸ್ತ್ರೀವೃಭಿಚಾರ, ಸ್ತ್ರೀಪುರುಷರ ಕರ್ತವ್ಯಬಾಹಿರತೆ, 
ಪಿತ್ರಾರ್ಜಿತಧನ ವಿಭಾಗ, ಜೂಜು, ಪಶುಪಕ್ಚಿಗಳ ಜೂಜು ಇವು ಹದಿನೆಂಟು 
ವಿವಾದ ಸಂದರ್ಭಗಳು. 


ಏಸು ಸ್ಥಾನೇಷು ಭೊಯಿಷ್ಮಂ ವಿವಾಹಂ ಚರತಾಂ ನೃಣಾಂ | 
ಧರ್ಮಂ ಶೂಶ್ವತಮಾಶ್ರಿತ್ಯ ಕುರ್ಯಾತ್ಯಾರ್ಯವಿನಿರ್ಣಯಂ ॥ ೮ 


ಹೆಚ್ಚಾಗಿ ಜನರಿಗೆ ಇಂತಹಗಳ ಮೇಲೆ ವಿವಾದವುಂಟಾಗುವುದು. ಆಗ 
ಶಾಶ್ವತ ಧರ್ಮದಂತೆ ನಿರ್ಣಯವನ್ನು ಮಾಡಬೇಕು. 


ಯದಾ ಸ್ವಯಂ ನ ಕುರ್ಯಾತ್ಸು ನೃಪತಿಃ ಕಾರ್ಯದರ್ಶನಂ | 
ತದಾ ನಿಯಂಂಜ್ಯಾದ್ವಿಹ್ವಾಂ೦ಸಂ ಬ್ರಾಕ್ಮಣಂ ಕಾರ್ಯದರ್ಶನೇ॥ೃ ೯ 


ವ್ಯವಹಾರ ವಿಚಾರಕ್ಕೆ ತನಗೆ ಸಾಧ್ಯವಿಲ್ಲವಾದರೆ ಒಳ್ಳೆ ವಿದ್ವಾಂಸನನ್ನು 
ಸ್ಥಾನದಲ್ಲಿ ನಿಯಮಿಸಬೇಕು 


ಸೋಂಸ್ಕ ಉಾರ್ಯಾಣಿ ಸಂಖಶ್ಯೇತ್ಸಭ್ಕೈರೇವ ತ್ರಿಭಿರ್ವೃತಃ | 
ಸಭಾಮೇನ ಪ್ರವಿಶ್ಶಾಗ್ರ್ಯಾ ನರಾ? ೀನಃ ಸ್ಥಿತಖವವಾ॥1 ೧೦ 


ಅಧ್ಯಾಯ : ೮] ಮನುಸ್ಮೃತಿ ೩೦೬ 


ರಾಜಪ್ರತಿನಿಧಿಯಾದ ಅವನು ಮೂರು ಮಂದಿ ನಭ್ಯರೊಡನೆ ಸಭೆ 
ಯಲ್ಲಿ ರಾಜನಂತೆ ವಿಚಾರಿಸಬೇಕು. 


ಯಸ್ಮಿನ್ಹೇಶೇ ನಿಷೀದಂತಿ ವಿಪ್ರಾ ನೇದವಿದಃಸ್ತ್ರಯಃ 
ರಾಜ್ಚಶ್ಚಾಧಿಕೃತೋ ವಿದ್ಯಾನ್‌ ಬ್ರಹ್ಮಣಸ್ತಾಂ ಸಭಾಂ ವಿದುಃ | ಎ೧ 


ಮೂರು ಮಂದಿ ವೇದಶಾಸ್ತ್ರ ಬಲ್ಲವರು ರಾಜಾಧಿಕಾರಿಯು ಇರುವ 
ಸಭೆಯು ಬ್ರಹ್ಮಸಭೆಯೆನ್ನಲ್ಪಡುವುದು. 

ಧರ್ಮೋ ವಿದ್ಧ ಸ್ತ ಧರ್ಮೇಣ ಸಭಾಂ ಯತ್ರೋಪತಿಸ್ಮತೇ | 

ಶಲ್ಯಂ ಚಾಸ್ಯ ನ ಕೃಂತಂತಿ ವಿದ್ಧಾಸ್ಮತ್ರ ಸಭಾಸದ8 1 ೧೨ 

ವಾದಿ ಪ್ರತಿವಾದಿಗಳಲ್ಲಿ ಒಬ್ಬನ ಪಕ್ಷವು ಧರ್ಮವು, ಇನ್ನೊಬ್ಬನದು 
ಅಧರ್ಮವು ಆಗಿರುವುದು. ಅಲ್ಲಿ ಸಭಾಸದರು ಧರ್ಮಪೀಡಕವಾದ ಅಧರ್ಮ 
ವನ್ನು ವಿಭಾಗಿಸದೆ ಹೋದರೆ ಅಧರ್ಮಕ್ಕೆ ಸಭಾಸದರು ಗುರಿಯಾಗುವರು, 
ಸಂಯುಕ್ತಾಧಿಕಾರವುಳ್ಳ ವಿದ್ದದ್ಧೋಷ್ಠ್ಮಿಯು ಸಭೆಯು. 


ಸಭಾಂವಾನ ಪ್ರವೇಷ್ಟವ್ಯಂ ವಕ್ತವ್ಯಂ ವಾ ಸಮಂಜಸಂ | 
ಅಬ್ರುವನ್‌ ವಿಬ್ರುವನ್‌ ವಾಪಿ ನರೋ ಭವತಿ ಕಿಲ್ಬಿಹೀ 1 ೧೩ 


ವ್ಯವಹಾರಕ್ಕೆ, ಸಭೆಗೆ ಹೋಗಲೇಬಾರದು. ಹೋದ ಮೇಲೆ ಪ್ರಶ್ನೆಗೆ 
ಉತ್ತರ ಹೇಳದಿದ್ದರೂ, ತಪ್ಪು ಹೇಳಿದರೂ ವಾವವು ಅಂಟಿಕೊಳ್ಳು ವುದು. 


ಯತ್ರ ಧರ್ಮೋ ಹೃಧರ್ಮೇಣ ಸತ್ಯಂ ಯುತ್ರಾನೃತೇನ ಚ | 
ಹನ್ಯತೇ ಪ್ರೇಕ್ಷಮಾಹಾನಾಂ ಹತಾಸ್ತತ್ರ ಸಭಾಸದಃ 18 ೧೪ 


ಸಭೆಯಲ್ಲಿ ಸಭ್ಯರ ಸಮ್ಮುಖದಲ್ಲಿ ಧರ್ಮಕ್ಕೆ ಅಧರ್ಮದಿಂದ, ಸತ್ಯಕ್ಕೆ 
ಸುಳ್ಳಿನಿಂದ, ಅಪಚಾರವಾದರೆ ಆ ಪಾಪದಿಂದ ಸಭ್ಯರು ಬಾಧಿಸಲ್ಪಡುವರು. 


ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ | 
ತಸ್ಮಾದ್ಧರ್ಮೋ ನ ಹಂತವ್ಳೋ ಮಾ ನೋ ಧರ್ಮೋ ಹತೋಇವಧೀತ್‌ | ೧೫ 


ಧರ್ಮವನ್ನು ನಾವು ರಕ್ಷಿಸಿದರೆ, ನಾವು ಧರ್ಮವನ್ನು ಆಚರಿಸಿದರೆ ಆ 


ಪ್ಲಿಲಿಆ ಮನೆಸ್ಕ್ರ್ಯೃತಿ [ ಅಧ್ಯಾಯ: ೮ 


ಧರ್ಮವು ನಮ್ಮನ್ನು ರಕ್ಷಿಸುವುದು. ನಮ್ಮನ್ನು ಧರ್ಮವು ಕೆಡಿಸದಿರುವ 
ಬಗ್ಗೆ ನಾವು ಧರ್ಮಪರರಾಗಬೇಕು. 

ವೃಷೋ ಹಿ ಭಗವಾನ್‌ಛರ್ಮಸ್ಮಸ್ಟ ಯಃ ಕುಂಂತೇ ಹೃಲಂ | 

ವೃಷಲಂ ತಂ ಪಿದುರ್ದೇವಾಸ್ತಸ್ಮಾದ್ದ ವರ೯೦ ನ ಲೋಪಯೋತ್‌ ॥ ೬ 

ಸರ್ವಕಾಮನೆಗಳನ್ನು ಕೊಡುವುದರಿಂದ ಧರ್ಮವು ವೃಷಪದವಾಚ್ಕ 
ವಾಗಿದೆ. ಅಂತಹ ಧರ್ಮವನ್ನು ನಿರಾಕರಿಸುವವನು ವೃಷಲನು. ಇದೊಂದು 
ವೃಷಲವಬಾರ್ಧಕ್ಕೆ ಉದಾಹರಣೆಯಾಗದಂತೆ ವರ್ತಿಸಬೇಕು. 


ಏಕ ಏವ ಸುಹೃದ್ಧರ್ಮೋ ನಿಧನೇಸ್ಯನಂಯಾತಿ ಯಃ | 

ಶರೀರೇಣ ಸಮಂ ನಾಶಂ ಸರ್ವಮನ್ಯದ್ಧಿ ಗಚ್ಛತಿ | ೧೭ 

ಮರಣನಂತರವು. ಹಿಂಬಾಲಿಸುವ ಬಲವಿರುವುದರಿಂದ ಧರ್ಮವೊಂದೇ 
ಪ್ರಧಾನ ಮಿತ್ರನು. ಉಳಿದುವೆಲ್ಲ ಶರೀರದೊಡನೆ ತೊಲಗುತ್ತವೆ. 

ಸಾದೋರಧರ್ಮಸ್ಕ್ಯ ಕರ್ತಾರಂ ಪಾದಃ ಸಾಫಕ್ಷಿಣಮೃಚ್ಛತಿ | 

ಪಾದಃ ಸಭಾಸದ8 ಸರ್ವಾನ್‌ ಹಾದೋ ರಾಜಾನಮೃಚ್ಛ ತಿ | ೧೪ 

ವ್ಯವಹಾರದಲ್ಲಿ ಅಧರ್ಮವು ದಂಡದಿಂದ ಪರಿಹೃತವಾಗದೆ ಉಳಿದು 
ಹೋದರೆ ಆ ಅಧರ್ಮವು ಕರ್ತ, ಸಾಕ್ಕಿ ಪ ನಿರ್ಣಾಯಕ, ರಾಜ ಈ ನಾಲ ರಲ್ಲಿ 
ಹಂಚೆಹೋಗುವುದು. ಅವರು ಅದರ ಫಲ ಅನುಭವಿಸುವರು. 


ರಾಜಾ ಭವತ್ಯ ನೇನಾಸ್ತು ಮಂಚ್ಯಂತೇ ಚ ಸಿಭಾಸದಕ | 
ಏನೋ ಗಚ್ಛತಿ ಕರ್ತಾರಂ ನಿಂದಾರ್ಹೋ ಯಂತ್ರ ನಿಂದೃತೇ॥ ೧೯ 


ಅಪರಾಧಿಯನ್ನು ಹುಡುಕಿ ದಂಡಿಸಿದರೆ ರಾಜ, ಸದಸ್ಕರು ಅಧರ್ಮ 
ದಿಂದ ಮುಕ್ತರಾಗುವರು. 

ಜಾತಿಮಾತ್ರೋಪಜೀವೀ ವಾ ಕಾಮಂ ಸ್ವಾಜ್ಪು )ಹ್ಮಣಬ್ರಿವಃ | 

ಧರ್ಮಪ್ರವಕ್ತಾ ನೃಪತೇರ್ನ ತು ಶೂದ್ರಃ ಕಥಂಚನ | ೨೦ 

ಮಿಶ್ರಸಂತತಿಯಲ್ಲಿ ಗುಣಸಂಕೀರ್ಣಶೆಯಲ್ಲದೆ ಇತರರಲ್ಲಿ ಸಾಂಕರ್ಯವು 
ತೋರಲಾರದು. ಸೃಷ್ಟಿಯಿಂದ ಪ್ರಲಯದ ವರೆಗೆ ಎಳ್ಳು ಎಳೆ ಗೈ ಆಗಿರು 
ವಂತೆ ಗುಣವು ಬೀಜದಲ್ಲಿ ನಿಗೂಢವಾಗಿರುವುದು. ಆದುದರಿಂದ ಹೆಡ್ಡನಂ 


ಅಧ್ಯಾಯ : ೮] ಮನುಸ್ಮೃತಿ ೩೦೯ 


ಎಂದೂ ಪೆಡ್ಡನೆ. ಅವನು ಬುದ್ದಿ ವಂತನಾದರೂ ಆರುವ ದೀಪ ಹೊಳೆದಂತೆ 
ಸ್ಥಿರವಲ್ಲ. ಆದುದರಿಂದ ಶೂದ್ರನು ನ್ಯಾಯಸ್ಥಾನಕ್ಕೆ ಯೋಗ್ಯನಲ್ಲ. 
ವಿಕಾಸವಾದ ಳ್ಳು. ಮಂಗ ಮನುಷ್ಯನಾಗಲಿಲ್ಲ. ಮನುಷ್ಯನ ವಿಕಾಸಕ್ಕೆ 
ಮಾನವ ಮರ್ಕಟಗಳ ಮಧ್ಯವರ್ತಿ ಪ್ರಾಣಿಗೆ ಎರಡಕ್ಕೂ ಉದಾಹರಣೆಯಿಲ್ಲ. 
ತಿಳಿದುದುದರಿಂದ ತಿಳಿಯದುದನ್ನು ಸಾಧಿಸಬಹುದಲ್ಲದೆ ಎಲ್ಲ ಕಲ್ಪನೆಯು 
ಬ್ರಹ್ಮಸೃಷ್ಟಿಯ ವಿಶ್ಲೇಷಣೆಯಲ್ಲ. ಮನುಷ್ಯರು ಸಮಾನರು, ರಸರಕ್ತಮಾಂಸ 
ಸಮಾನ, ಕೆಟ್ಟವರು ಗುಣಹೀನರು ಉತ್ತಮ ವರ್ಗದಲ್ಲೂ ಸಿಗುವರು ಎಂದರೆ 
ಅದು ದೂರಾಲೋಚನೆಯ ಮಾತಲ್ಲ. ಹಾವಿಗೆ ಹಾಲು ಕುಡಿಸಿದರೆ ವಿಷದ 
ಬೆಳೆಯಲ್ಲದೆ ಅಮೃತದ ಕೊಡ ತುಂಬದು. ಹಸು ಕಸತಿಂದೂ ಹಾಲು ಕೊಡ 


ಬಲ್ಲುದು. ಆದುದರಿಂದ ಭೇದವು ಸೃಷ್ಟಿಯಲ್ಲಿ ಅಡಗಿದೆ. ಅದು ತೋರ 
ದಿರುವುದು ದುರಾಗ್ರಹದಿಂದ. 


ಯಸ್ಕೃ ಶೂದ್ರಸ್ತೂ ಕುರುತೇ ರಾಜ್ಞ್ಯೊ ಧರ್ಮವಿವೇಚನಂ | 
ತಸ್ಕ ಸೀದತಿ ತದ್ರಾಸ್ಟ್ರಂ ಪಂಕೇ ಗೌರಿವ ಪಶ್ಯತಃ | ೨೦ 


ಶೂದ್ರನು ಧರ್ಮಪತಿಯಾದರೆ ರಾಷ್ಟ್ರವು ಕೆಸರಿನಲ್ಲಿ ಗೋವಿನಂತೆ 
ಕುಂಟುತ್ತದೆ. ಈಗಿನ ಪ್ರಜಾಪ್ರಭುತ್ವದಲ್ಲಿ ಶೂದ್ರ ಚಂಡಾಲರು ಉನ್ನತ 
ಸ್ಥಾನಕ್ಕೇರಿದರೂ ಸುಭಿಕ್ಷವಾಗಲಿಲ್ಲ. ದುರ್ಭಿಕ್ಷವಿದೆ. ಈ ಪಂಥಾಹ್ಯಾ ನಕ್ಕೆ 
ಸಾಟಿಯಾವುದು ? ಮಳೆಯಿಲ್ಲದೆ ಬರಗಾಲ ಬಂದಾಗ ಪೂಜೆ, ಜಪ್ಯ ಮಂತ್ರ 
ಬಹಳವಾಗುತ್ತದೆ. ಪ್ರಧಾನಿ, ಮುಖ್ಯಮಂತ್ರಿ, ಸಂಸತ್ತು, ಪುಡಾರಿಗಳು 
ರಾಜಕಾರಣಿಗಳು ಕೈಜೋಡಿಸಿ ಯಾಕೆ ಮೋರೆಯಿಟ್ಟರು. ಶೂದ್ರಚಂಡಾಲರು 
ಅಮೃತವೃಷ್ಟಿ ಮಾಡಬಹುದಾಗಿತ್ತು. 

ಯದ್ರಾಸ್ಟ್ರಂ ಶೂದ್ರಭೂಯಿಸ್ಮ ೦ ನಾಸ್ತಿಕಾಕ್ರಾಂತಮದ್ವಿಜಂ | 

ವಿನಶ್ಯ ತ್ಕಾಶು ತತ್ಯತ್ಸ್ನಂ ದುರ್ಭಿಕ್ಷವ್ಯಾಧಿಸೀಡಿತಂ॥ ೨೨ 


ದೈವಭಕ್ತಿಯಿಲ್ಲದ ಜನ ತುಂಬಿದ ಊರು ಎಲ್ಲಿಯೂ ಎಂದೂ ಸಂಪತ್ಸ 
ಮೃದ್ಧವಾದುದಿಲ್ಲ. ಪ್ರಕೃತಿ ಪ್ರಕೋಪವು ಯಾಕೆ ಬಾಧಿಸುತ್ತದೆ. ರೈಲು 
ಬೀಳುವುದು, ವಿಮಾನ ಬೀಳುವುದು, ಕಾರಾನೆಗೆ ಬೆಂಕಿ ಬೀಳುವುದು, ಜನ 
ಸಾಯುಪುದು, ಮಳೆಯಿಲ್ಲ, ಬೆಳೆಯಿಲ್ಲ 


೧೦ ಮನುಸ್ಮೃತಿ [ ಅಧ್ಯಾಯ : ೮ 
ಧರ್ಮಾಸನಮಧಿಷ್ಕಾಯ ಸಂಪೀತಾಂಗಃ ಸಮಾಹಿತಃ! 
ಪ್ರಣಮ್ಯ ಲೋಕಪಾಲೇಭ್ಯಃ ಕಾರ್ಯದರ್ಶನವರಾರಭೇತ* | ೨೩ 


ನ್ಯಾಯಸ್ಥಾನದಲ್ಲಿ ಕುಳಿತು ಬಟ್ಟೆ ಹೊದೆದು ಲೋಕಪಾಲಕರಿಗೆ ವಂದಿಸಿ, 
ವಾದಿಪ್ರತಿವಾದಿ ವಿಚಾರವನ್ನು ಆರಂಭಿಸಬೇಕು. 


ಅರ್ಥಾನರ್ಥಾಉಭೌ ಬುಧ್ವಾ ಧರ್ಮಾಥವನರ್ಶ್‌ ಚ ಕೇವಲೌ | 
ವರ್ಣಕ್ರಮೇಣ ಸರ್ವಾಣಿ ಪಶ್ಶೆ (ತ್ವಾಯಾಣಿ ಕಾರ್ಯಿಣಾಂ! ೨೪ 


ಲಾಭ-ನಷ್ಟಗಳನ್ನು. ಧರ್ಮ-ಅಧರ್ಮಗಳನ್ನು ಚಿಂತಿಸಿ, ವಿವಾದವನ್ನು 
ಪರಿಶೀಲಿಸಬೇಕು. ಕ್ರಮದಂತೆ ಒಂದೊಂದನ್ನೆ ಎತ್ತಿಕೊಳ್ಳಬೇಕು. 


ಬಾಹ್ಮೈರ್ಪಿಭಾವಯೇ ಲಲ್ಲಿಂಗೈರ್ಭಾವಮಂಕಶರ್ಗತಂ ನೃಣಾಂ | 
ಸ್ವರವರ್ಹೇಂಗಿತಾಕಾರೈಶ್ಚಕ್ಷುಷಾ ಚೇಷ್ಟಿ ತೇನ ಚ 1 ೨೫ 


ವಾದಿ ಪ್ರತಿವಾದಿಗಳ ಕಂರಸ್ವರ, ಬಣ್ಣ, ಆಕಾರ, ಕಣ್ಣು, ಕ್ರಿಯೆಗಳಿಂದ 
ಹೃದಯಗತವಾದ ಭಾವವನ್ನು ಊಹಿಸಬೇಕು. 


ಆಕಾರೈರಿಂಗಿತೈರ್ಗತ್ಕ್ಯಾ ಚೇಷ್ಟಂಯಾ ಭಾಷಿತೇನ ಚ | 
ನೇತ್ರನಕ್ರವಿಕಾರೈಶ್ಚ ಗೃಹ್ಮ ತೇಂಂತರ್ಗತಂ ಮನಃ! ೨೬ 


ಕಣ್ಣು, ಮುಖವಿಕಾರ, ನಡಿಗೆ, ಮಾತು, ಮಾಲಿನ, ಹರ್ಷಗಳಿಂದ 
ಮನಸ್ಸನ್ನು ತಿಳಿಯಬಹುದು. 


ಬಾಲದಾಯಾದಿಕಂ ರಿಕ್ಸಂ ತಾವಬ್ರಾಜಾನಂಪಾಲಯೇತ್‌ । 
ಯಾವತ್ಸ ಸ್ಕ್ಯಾತ್ಸಮಾವೃತ್ತೋ ಯಾನಚ್ಚಾತೀತಶೈಶವಃ 1 ೨೩ 


ಬಾಲಕನು ರಕ್ಷಕರಿಲ್ಲದೆ ಹೋಗಿ ಅವನ ಸ್ಥಿರಚರ ಸೊತ್ತನ್ನು ಕಾಯುವ 
ವರಿಲ್ಲದಾಗ ಯುವಕನಾಗುವವರೆಗೆ ಅವನ ಸೊತ್ತನ್ನು ರಕ್ಷಿಸಿ ಕೊಡುವುದು 
ರಾಜನ ಕರ್ತವ್ಯವು. 


ವಶ್ನಾಪುತ್ರಾಸು ಚೈವಂ ಸ್ಕಾದ್ರಕ್ಷಣಂ ನಿಷ್ಕ್ರುಲಾಸು ಚ | 
ಪತಿವ್ರತಾಸು ಚ ಸ್ತ್ರೀಷು ನಿಧವಾಸ್ವಾತುರಾಸು ಚೃ ೨೪ 


ಅಧ್ಯಾಯ: ಆ] ಮನಂಸ್ಮೃೃತಿ ಶ್ಲಿ೧೧ 


ಬಂಜೆ, ಮೃತಸಂತತಿ, ಸಪಿಂಡ ಹೀನಳು, ವಿಧವೆ, ರೋಗಿಣಿಯರಂ 
ಪತಿವ್ರತೆಯರಾಗಿದ್ದು ಅವರ ಸೊತ್ತನ್ನು ಅವರು ರಕ್ಷಿಸಲು ಅನಮರ್ಥರಾದರೆ 
ಅವರನ್ನು ಕಾಮಡುವುದು ರಾಜಕಾರ್ಯ. 

ಜೀನಂಶಿ*"ನಾಂತು ತಾಸಾಂ ಯೇ ದ್ದ ರೇಯಂಃ ಸ್ವಬಾಂಥವಾಃ | 

ತಾನ್‌ಶಿಸ್ಕಾಚೌರದಂಡೇನ ಧಾರ್ಪಕಃ ಪೃಥಿವೀಪತಿಃ ॥ ೨೯ 

ಹಿಂದೆ ಹೇಳಿದ ಅಗತಿಕರಾದ ಮಕ್ಕಳು, ಹೆಂಗುಸರ ಸೊತ್ತನ್ನು ಅಎರ 


ಬಂಧುಗಳು ಅಪಹರಿಸಲು ಇಷ್ಟಪಟ್ಟರೆ ಅವರನ್ನು ಕಳ್ಳರಂತೆ ದಂಡಿಸಬಹುದುಂ. 
ಧರ್ಮಪಕ್ಷಪಾತಕ್ಕೆ ಅದು ಕರ್ತವ್ಮ. 


ಪ್ರಜಸ್ಟಸ್ವಾಪಿಂಕಂ ರಿಕ್ಕಂ ರಾಜಾ ಶ್ರ್ಯಬ್ದಂ ನಿಧಾಪಯೋತ್‌ | 
ಅರ್ವಾಕ್‌ ತ್ರ್ಯಬ್ಹಾದ್ಧರೇತ್‌ ಸ್ವಾಮೂ ಪರೇಣ ನೃ ಸತಿರ್ಹರೇತ್‌ Hl ೩೦ 


ಅಧಿಕಾರಿಯಿಲ್ಲದ ಸೊತ್ತನ್ನು ಮೂರು ವರ್ಷ ಬೇರೆ ಇಟ್ಟುಕೊಂಡು 
ಆವರೆಗೆ ಯಾರೂ ತನ್ನ ಹಕ್ಕನ್ನು ಸಾಧಿಸದಿದ್ದರೆ ಆ ಬಳಿಕ ಅದನ್ನು ರಾಜ 
ಕೋಶಕ್ಕೆ ಸಂಯೋಜಿಸಬೇಕು. 


ನಂಮೇದವಿಂತಿ ಯೋ ಬ್ರೂಯಾತ್ರೋನುಯೋಜ್ಕೋೊ € ಯಥಾವಿಧಿ ! 

ಸಂವಾದ್ಯ ರೂಪಸಂಖ್ಯಾದೀನ್‌ ಸ್ವಾಮೂ ತದ್ದ್ರಿವೃಮರ್ಹತಿ 1 ೩೧ 

ನನ್ನದೆಂದು ಕಳೆದುಕೊಂಡವನು ಸೊತ್ತನ್ನು ಕೇಳುವಾಗ ವಿವಿಧವಾಗಿ 
ಆ ಸೊತ್ತಿನ ಪರಿಚಯದ ಕುರಿತು ಪ್ರಶ್ನಿಸಿ ಅವನು ಸರಿಯಾಗಿ ಉತ್ತರಿಸಿ 
ಅವನದೆಂದು ನಂಬಬಹುದಾದರೆ ಅದನ್ನು ಅವನಿಗೆ ಕೊಡಬೇಕು. 

ಅನೇದಯಾನೋ ನಷ್ಟಸ್ಕ ಡೇಶಂ ಕಾಲಂ ಚ ತತ್ವತಃ | 

ವರ್ಣಂ ರೂಪಂ ಪ್ರಮಾಣಂ ಚ ತತ್ಸಮಂ ದಂಡವಂರ್ಹತಿ ॥ 4೨ 

ಬಣ್ಣ, ರೂಪ, ತೂಕ, ಗಾತ್ರ, ದೇಶ, ಕಾಲಗಳನ್ನು ಕಾಣೆಯಾದ 
ಸೊತ್ತಿಗೆ ಸಂಬಂಧಿಸಿ ಅವನು ಹೇಳದಿದ್ದರೆ ಆ ಸೊತ್ತಿನಷ್ಟು ದಂಡನೆಯನ್ನು 
ಆ ಕೇಳಿದವನಿಗೆ ವಿಧಿಸಬೇಕು. 


ಆದದೀತಾಥ ಸಡ್ಭಾಗಂ ಪ್ರಣಪ್ಟಾಧಿಗತಾನ್ಸೃಪಃ | 
ಧಶನಂಂ ದ್ಯಾಹಶಂ ವಾಪಿ ಸತಾಂ ಧರ್ಮಿವಂನುಸ್ಕರನ್‌ | ೩ 


ಕಾಣೆಯಾಗಿ ಸಿಕ್ಕಿದ ಸೊಪ್ಪಿನ ಸ್ಯ, 1, 1 ಭಾಗವನ್ನು ರಾಜಧನವಾಗಿ 
ಅವನಿಂದ ಪಡೆಯಬಹುದು. 


ಪ್ರಣಸ್ಟಾಧಿಗತಂ ದ್ರವ್ಯಂ ತಿಸ್ಕೇದ್ಯುಕ್ಕೈರಧಿಷ್ಠಿತಂ | 
ಯಾಂಸ್ತತ್ರ ಚೌರಾನ್‌ಗೃಹ್ಸೀಯಾತ್ತಾನ್‌ರಾಜೀಭೇನ ಘಾತಯೇತ್‌ 1 ೩೪ 


ಯಾರದಾದರೂ ಕಾಣೆಯಾಗಿ ಸಿಕ್ಕಿದ ಸೊತ್ತನ್ನು ರಾಜನು ಕಾಪಾಡ 
ಬೇಕು. ಅದನ್ನು ಯಾರಾದರೂ ಕದ್ದರೆ ಅವರನ್ನು ಆನೆಯಿಂದ ತುಳಿಸಿ 
ಕೊಲ್ಲಬೇಕು. 


ಮಮಾಯವಪಿತಿ ಯೋ ಬ್ರೂಯಾನ್ನಿಧಿಂ ಸತ್ಕೇನ ಮಾನವಃ | 
ತಸ್ಕಾದದೀತ ಷಡ್ಭಾಗಂ ರಾಜಾ ದ್ವಾಷಶವೆೇೋೇನ ವಾ1 ೩೫ 


ಎಲ್ಲಿಯಾದರೂ ನಿಧಿ ಸಿಕ್ಕಿದ್ದನ್ನು ಯಾರಾದರೂ ತನ್ನದೆಂದು ಪ್ರಮಾಣ 
ಮಾಡಿದರೆ ಅದರ ತ್ಥಿ, ಸ್ಥಿ ಅಂಶವನ್ನು ರಾಜನು ಪಡೆಯಬೇಕು. ಇಲ್ಲವಾದರೆ 
ಪೂರ್ಣ ರಾಜನಿಗೆ. 


ಅನೃತಂ ತು ವದನ್‌ದಂಡ್ಕಃ ಸ್ವವಿತ್ತಸ್ಮಾಂಶಮಷ್ಟಮಂ 
ತಸ್ಮೈವ ವಾ ನಿಧಾನಸ್ಮ ಸಂಖ್ಯಾ ಯಾಲ್ಪೀಯಸೀಂ ಕಲಾಂ! 4೬ 


ನಿಧಿಯ ಬಗ್ಗೆ ಸುಳ್ಳಾಡಿದ್ದು ಸ್ಥಿರವಾದರೆ ಆ ನಿಧಿಧನದ ಎಂಟನೆ 
ಒಂದು ಭಾಗ ಅಥವಾ ಎಣಿಕೆ ಮಾಡಿ ಸ್ವಲ್ಪ ದಂಡನೆ ವಿಧಿಸಬೇಕು. ಗುಣ 
ಹೀನನಿಗೆ ದಂಡನೆ ಹೆಚ್ಚು, ಗುಣವಂತನಿಗೆ ಕಡಿಮೆ. 


ವಿದ್ವಾಂಸ್ತು ಬ್ರಾಹ್ಮಣೋ ದೃಷ್ಟ್ಯಾ ಪೂರ್ನೋಪನಿಹಿತಂ ನಿಧಿಂ | 
ಅಶೇಷತೊಟಪ್ಯಾದದೀತ ಸರ್ವಸಳ್ಳಿ ಧಿಪತಿರ್ಹಿ ಸಃ1 ೩೭ 


ಪುರಾತನ ನಿಧಿಯನ್ನು ಬ್ರಾಹ್ಮಣನು ಕಂಡರೆ ಆ ನಿಧಿ ಪೂರಾ ಅವನಿಗೆ. 
ರಾಜನು ಪರಿಗ್ರಹಿಸಬಾರದು. ವಿದ್ವಾಂಸನು ಜಗತ್ತಿಗೆ ಅಧಿಕಾರಿಯಂ. 


ಯಂ ತು ಪಶ್ಯೇಸ್ಷಿಧಿಂ ರಾಜಾ ಪುರಾಣಂ ನಿಹಿತಂ ಕ್ಷಿತೌ | 
ತಸ್ಮಾದ್ದ,ಜೇಭ್ಯೋ ದತ್ಯ್ಯಾರ್ಥಮರ್ಥಂ ಸೋಶೇ ಪ್ರವೇಶಯೇತ್‌ | <4 


ಅಧ್ಯಾಯ: ೮] ಮನುಸ್ಮೃತಿ ೩್ಲಿ೧ಿಷ್ಲಿ 


ಭೂಮಿಯೊಳಗೆ ನಿಧಿ ಸಿಕ್ಕಿದರೆ ಅದರಿಂದ ಅರ್ಧ ಬ್ರಾಹ್ಮಣರಿಗೆ ಕೊಟ್ಟು 
ಉಳಿದುದನ್ನು ರಾಜಕೋಶಕ್ಕೆ ತುಂಬುವುದು ಒಳೆ ದು. 


ನಿಧೀನಾಂ ತು ಪುರಾಣಾನೂಂ ಧಾತೂನಾಮೇವ ಚ ಕಿತ್‌ | 
ಅರ್ಧಭಾಗ್ರಕ್ಷಣಾದ್ರಾಜಾ ಭೂನ್ಯೇರಧಿಪತಿರ್ಹಿ ಸ! ೩೯ 


ಭೂಮಿಯನ್ನು ರಾಜನು ರಕ್ಸಿಸುವುದರಿಂದ ಪುರಾತನ ಭೂಗರ್ಭದ 
ನಿಧಿ, ಧಾತುಗಳಿಗೆ ರಾಜನು ಅರ್ಧಕ್ಕೆ ಅಧಿಕಾರಿಯು. 


ದಾತವ್ಯಂ ಸರ್ವನರ್ಣೇಭ್ಯೋ ರಾಜ್ಞಾ ಚೋರೈರ್ಹ್ಯೃತಂ ಧನಂ! 
ರಾಜಾ ತದುಪಯುಂಜಾನಶ್ಚೋರಸ್ಕಾಪ್ನೋತಿ ಕಿಲ್ಪಿಷಂ ॥ ೪೦ 


ಕಳ್ಳರು ಕದ್ದು ಸಿಕ್ಕಿದ ಧನವನ್ನು ರಾಜನು ಸಿ ಸೀಕರಿಸಿದರೆ ಪಾಪವಿದೆ. 
ಆದುದರಿಂದ ಸರ್ವರಿಗೂ ದಾನಮಾಡಬೇಕು. 


ಜಾತಿಜಾನಸದಾನ್ಫರ್ಮಾನ್‌ ಶೇಣೇಧನರ್ನಾಂಶ್ಚ ಧರ್ಮವಿತ್‌ | 
ಸಮೂಕ್ಷ್ಯ *ಇನಿಲಧರ್ಮಾಂಶ್ಚ ಸ್ವಧರ್ಮಂ ಪ್ರಶಿಪಾದಯೇರ್ತ ॥ ೪೧ 


ಜಾತಿ ಧರ್ಮ, ಊರಿನ ಧರ್ಮ, ಸಮಾಜದ ಧರ್ಮ, ಕುಲಧರ್ಮ 
ಎಲ್ಲ ಧರ್ಮಗಳನ್ನು ತಿಳಿದು ಆವಾದಿತನ ಧರ್ಮವನ್ನು ಬೋಧಿಸಬೇಕು. 


ಸ್ವಾನಿ ಕರ್ಮಾಣಿ ಕುರ್ವಾಣಾ ದೂರೇ ಸಂಕೋಪಿ ಮಾನವಾ$ | 
ಪ್ರಿಯಾ ಭವಂತಿ ಲೋಕಸ್ಯ ಸ್ಟೇ ಸ್ವೇ ಕರ್ನುಣ್ಯವಸ್ಥಿ ತಾಃ | ೪೨ 


ಅವರವರು ಅವರವರ ಧರ್ಮಗಳನ್ನು ಪಾಲಿಸುತ್ತ ಇದ್ದರೆ ದೂರ 
ದೂರದಲ್ಲಿ ವಾಸವಿದ್ದರೂ ಅವರವರು ದೇಶಕ್ಕೆ ಪಿ ಶ್ರಯರಾಗುತ್ತಾರೆ. 

ನೋತ್ಸಾದಯೇತ್ವ್ಸೃ ಯುಂ ಕಾರ್ಯಂ ರಾಜಾ ನಾಪ್ಯ ಸ್ಯ ಪೂರುಷಃ | 

ನ ಚ ಪ್ರಾಸಿತಮನ್ಯೇನ ಗ್ರಸೇದರ್ಥಂ ಸಥಂಜಚನ | ೪ 

ರಾಜನು, ರಾಜನಿಯುಕ್ತರು ವಿವಾದವನ್ನು ಅಧಿಕಗೊಳಿಸಬಾರದು 
ಮತ್ತು ವಾದಿಪ್ರತಿವಾದಿಗಳು ತಂದ ವಿವಾದವನ್ನು ಧನಲೋಭದಿಂದ ಅಡಗಿಸ 
ಬಾರದು, ನಿರಾಕರಿಸಬಾರದು. 


ಫ್ಲಿ೧ಳಿ ಮನಸ್ಮ್ಮೃತಿ [ ಅಧ್ಯಾಯಃ ೮ 


ಯಥಾ ನಯತ್ಮಸೃಕ್ಬ್‌ತೈನರ್ಸ್ರಗಸ್ಯ ಮೈ ಗಯ ಪದಂ | 
ನಯೇತ್ತಥಾನುಮಾನೇನ ಧರ್ಮಸ್ಯ ನೃಪತಿಃ ಪದಂ 1 ೪೪ 


ಪೆಟ್ಟಾದ ಮೃಗವು ರಕ್ತಸುರಿಸುತ್ತ ಓಡುವುದು. ಅದನ್ನು ಬೇಡನು 
ಹಿಂಬಾಲಿಸಿ ಮೃಗವನ್ನು ಹುಡುಕಿ ಸಂಧಿಸುವನು. ಅದರಂತೆ ರಾಜನು ಊಹೆ 
ಯಿಂದ ಧರ್ಮಮೂಲವನ್ನು ವಾದಿ ಪ್ರತಿವಾದಿಗಳಲ್ಲಿ ಹುಡುಕಿ ತೆಗೆಯಬೇಕು. 


ಸತ್ಯಮರ್ಥಂ ಚೆ ಸಂಪಶ್ಯೇದಾತ್ಮಾನಮಥ ಸಾಕ್ಷಿಣಃ 
ದೇಶಂ ರೂಪಂ ಚ ಕಾಲಂ ಚ ವ್ಯೃವಹಾರನಿಧೌ ಸ್ಥಿತಃ | ೪೫ 


ನ್ಯಾಯಪತಿ ಸ್ಮಾನದಲ್ಲಿರುವವನು ಸತ್ಯವನ್ನು ವಿವಾದದಲ್ಲಿ ಹುಡುಕು 
ವುದನ್ನೇ ಗುರಿಯಾಗಿಟ್ಟುಕೊಳ್ಳಬೇಕು. ಅದು ಬಿಟ್ಟು ವೈಯಕ್ತಿಕ ದ್ವೇಷ, 
ತನ್ನ ಸಾಕ್ಷಿದಾರನ ಮಟ್ಟ, ದೇಶ, ಕಾಲಗಳನ್ನು ತನಗೆ ಅನುಕೂಲವೆಂದು 
ಹೊಂದಿಸಿ ಲಾಭ ಪ್ರಶಸ್ತಿಗಳಿಗೆ ಸರಿಯಾಗಿ ನಿರ್ಣಯವನ್ನು ಕೊಡುವ ಕೀಳು 
ಮಟ್ಟಕ್ಕೆ ಇಳಿಯಬಾರದು. ನ್ಯಾಯಾಸ್ಥ್ಮಾನವನ್ನು ಪಕ್ಷಪಾತದಿಂದ ಕಲುಷಿತ 
ಗೊಳಿಸಬಾರದು. 


ಸದಿ ರಾಚಶಿತಂ ಯತ್ಸ್ಯಾದ್ಧಾರ್ಮಿಕೈಶ್ಚ ದ್ವಿಜಾತಿಭಿಃ | 
ತದ್ದೇಶಕುಲಜಾತೀನಾಮವಿರುದ್ಧಂ ಪ್ರಕಲ್ಪಯೇತಃ | ೪೬ 


ಸಜ್ಜನರು ಧರ್ಮನಿಷ್ಮರು ಆಚರಿಸಿದ್ದನ್ನು ಆ ದೇಶದ, ಆ ಕುಲದ, ಆ 
ಜಾತಿಯವರಿಗೆ ಅದು ಧರ್ಮವೆಂದು ನಿಶ್ಚೆ )ಸಬೇಕು. ಧರ್ಮನಿಬಂಧಗಳಲ್ಲಿ 
ಬಾರದ ವಿಷಯದ ಕುರಿತು ಈ ನಿಯಮ. ಈ ವರೆಗೆ ಸಾಮಾನ್ಯವಾಗಿ ಎಲ್ಲ 
ವ್ಯವಹಾರಗಳ ಮೂಲ ಸೂತ್ರಗಳನ್ನು ವಿವರಿಸಿ ಇನ್ನು ಒಂದೊಂದನ್ನೆ ಬೇರೆ 
ಬೇರೆ ವಿವರಿಸುತ್ತಾರೆ. ಕ್ರಮಪ್ರಾಪ್ತವಾಗಿ ಸಾಲದ ವಿಚಾರ. 


ಆಧಮರ್ಣಾರ್ಥಸಿಧ್ಯರ್ಥಮುತ್ತ ಮರ್ಣೇನ ಚೋದಿಃಃ | 
ದಾಪಯೇದ್ಧನಿಕಸ್ಕಾರ್ಥಮಧಮರ್ಣಾದ್ದಿಭಾವಿಕ0 | ೪೭ 


ಸಾಲ ತಕ್ಕೊಂಡವನಿಂದ ವಸೂಲು ಪಡೆಯಲು ಕೊಟ ವನಂ ದೂರು 
ತಂದರೆ ಸಾಲಕೊಟ ದ್ದು ತಕ್ಕೊಂಡದ್ದು ಸತ್ಯವೆಂದು ನಿಶ್ಚಯವಾದರೆ ಧನ 


ಅಧ್ಯಾಯ : ೮] ಮನುಸ್ಮೃತಿ ತ್ನಿ೧೫ 


ಸ್ವಾಮಿಗೆ ಸಾಲಗಾರನಿಂದ ಮೂಲಧನವನ್ನು ಕೊಡಿಸಬೇಕು. ಬರಹ ಮೂಲಕ 
ಸಾಲದ ಗುರುತು ಸಿಕ್ಕಿದರೆ ಸುಲಭ. 


ಯೈಯ್ಕೆ ರುಪಾಯ್ಕೆರರ್ಥಂ ಸ್ವಂ ಪ್ರಾಪ್ನುಯತಾದುತ್ತ ಮರ್ಣಿಕಃ | 
ತೈಸ್ತೈರುಪಾಯ್ಕೆೈಃ ಸಂಗೃಹ್ಯ ದಾಸಯೇದಧಮರ್ಣಿಕಂ 1 ೪೮ 


ಮುಂದೆ ಹೇಳುವ ಉಪಾಯಗಳಿಂದ ವಸೂಲು ಮಾಡಿ ಸಾಲದ ಮರು 
ಪಾವತಿಯನ್ನು ಸಾಧಿಸಬೇಕು. 


ಧರ್ಮೇಣ ವ್ಯ ವಹಾರೇಣ ಛಲೇನಾಚರಿತೇನ ಚ | 
ಪ್ರಯುಕ್ತಂ ಸಾಧಯೇದರ್ಥಂ ಪಂಚಮೇನ ಬಲೇನ ಚ 1 ೪೯ 


ಇಷ್ಟರು, ಮಿತ್ರರು ಸಮಜಾಯಿಸಿ ಸಾಲಕೊಡುವಂತೆ ಮಾಡುವುದು, 
ಮೋಸದಿಂದ ಬೇಕೆಂದು ಕೇಳಿ ತಕ್ಕೊಂಡು ಸಾಲಕ್ಕೆ ಹಿಡಿಯುವುದು, ಬೇರೆ 
ಯವನು ಅವನಿಗೆ ಕೊಡುವುದಿದ್ದರೆ ಅದನ್ನು ಪಡೆಯುವುದು, ಸಾಲಗಾರನ 
ಮನೆ ಬಾಗಿಲಲ್ಲಿ ಕಾದಿರುವುದು, ಹೆಂಡತಿ ಮಕ್ಕಳನ್ನು ಪೀಡಿಸುವುದು, 
ಹೊಡೆದು ಕೊಡಿಸುವುದು. -ಹೀಗೆ ಇಷ್ಟು ಉಪಾಯಗಳಿಂದ ಸಾಲವನ್ನು 
ಹಿಂದೆಗೆಯಬೇಕಾ. 

ಯ್ಯ ಸ್ವಯಂ ಸಾಧಯೇದರ್ಥಂ ಉತ್ತಮರಣೋಧಮರ್ಜಿಕಾತ್‌ | 

ನಸರಾಜ್ಞಾಭಿಯೋಕ್ತವ್ಯಃ ಸ್ವಕಂ ಸಂಸಾಧಯನ್‌ ಧನಂ | ೫೦ 


ಸಾಲಕೊಟ್ಟವನು ಸಾಲಗಾರನಿಂದ ಗದರಿಸಿ ವಸೂಲು ಪಡೆದರೆ ಅಪ 
ರಾಧವಲ್ಲವಾದ್ದರಿಂದ ರಾಜನು ವಿಚಾರಿಸುವುದು ಬೇಡ. 


ಅರಥ್ಥೇಪವ್ಯಯನಮಾನಂ ತು ಕರಣೇನ ವಿಭಾವಿತಂ | 
ದಾಪಯೇದ್ಧನಿಕಸ್ಕಾರ್ಥಂ ದಂಡಲೇಶಂ ಚ ಶಕ್ತಿತಃ 1 ೫೧ 


ಸಾಲಗಾರನು ತಾನು ಸಾಲ ತಕ್ಕೊಳ್ಳಲಿಲ್ಲ, ಕೊಡತಕ್ಕದ್ದಿಲ್ಲ ಎಂದು 
ಹೇಳಿದಾಗ ಲೇಖನ, ಸಾಕ್ಟಿ, ಪ್ರಮಾಣಗಳಿಂದ ಸ್ಥಿರಪಟ್ಟರೆ ಸಾಲ ಹಿಂತಿರುಗಿಸ 
ಬೇಕು. ಮುಂದೆ ಹೇಳುವುದಕ್ಕಿಂತ ಎರಡು ಪಾಲು ದಂಡನೆ ವಸೂಲು 


ಮಾಡಬೇಕು. 


೩ಿ೦ಿಹಿ ಮನುಸ್ಮೃತಿ [ ಅಧ್ಯಾಯ: ೮ 


ಅನಹ್ನವೇಂಧಮರ್ಜಸ್ಯದೇಹೀಕ್ಕುಕ್ತಸ್ಕ ಸಂಸದಿ! 
ಅಭಿಯೋಕ್ತಾದಿಶೇದ್ದೇಶ್ಯಂ ಕರಣಂ ವಾನ್ಯದುದ್ದಿ ಶೇತ್‌ | ೫೨ 


ವಿಚಾರಣೆಯಕಾಲದಲ್ಲಿ ನ್ಯಾಯವತಿಯ ನಾಲದ ಪ್ರಶ್ನೆಗೆ ಸಾಲಗಾರನು 
ಅಡಗಿಸಿ ನಿರಾಕರಿಸುವಾಗ ನಾಕ್ಲಿಯನ್ನು, ಲೇಖನವನ್ನು ದಾಖಲೆ ಕೇಳಬೇಕು. 


ಆದೇಶ್ಶಂ ಯಶ್ಚ ದಿಶತಿ ನಿರ್ದಿಶ್ಯಾಪಂನ್ದಿ ತೇ ಚ ಯಃ | 


ಯಶ್ಚಾಥರೋತ್ತರಾನರ್ಥಾನ್ವಿಗೀತಃ ನ್ನಾನಬುಧ್ಯತೇ | ೫೩ 
ಆಪದಿಶ್ಯಾಪದೇಶ್ಶಂ ಚ ಪುನಯರ್ವಸ್ತ್ವಪಧಾವತಿ | 

ಸಮ್ಯಕ್‌ ಪ್ರಣಿಹಿತಂ ಚಾರ್ಥಂ ಪೃಷ್ಟಃ ಸನ್ನಾ ಭಿನಂದತಿ | ೫೪ 
ಅಸಂಭಾಷ್ಯೇ ಸಾಶ್ಷಿಭಿಶ್ಚ ದೇಶೆ” ಸಂಭಾಷತೇ ಪಿಥಃ | 
ನಿರುಚ್ಕಮಾನಂ ಪ್ರಶ್ನಂ ಚ ನೇಚ್ಛೇದ್ಯಶ್ಚಾಪಿ ನಿಷ್ಪತೇ 3 | ೫೫ 
ಬ್ರೂಹೀತ್ಯುಕ್ತಶ್ಚ ನ ಬ್ರೂಯಾತ್‌ ಉಕ್ತ ಚ ನ ಏಭಾವಯೇತಿ್‌ । 
ನ ಚ ಪೂರ್ಮೂಪರಂ ಪಿದ್ಠುತ್ತಸ್ಮಾಜರ್ಥಾತ್ಸ ಹೀಯತೇ | ೫೬ 


wad 


ಸಾಲಕೊಟ್ಟವನು, ಸಾಲತೆಗೆದುಕೊಳ್ಳುವಾಗ ಅವನಿರಲಿಲ್ಲ ಎಂದು 
ನಾನು ಅದನ್ನು ಹೇಳಲಿಲ್ಲ ಎಂದು ತನ್ನ ಮಾತಿನ ಪೂರ್ವಾಪರ ವಿರೋಧ 
ವನ್ನು ತಿಳಿಯದೆ ಮಾತಾಡುವವನು, ನ್ಯಾಯಪತಿಯ ಪ್ರಶ್ನೆಗೆ ಸರಿಯಾದ 
ಉತ್ತರ ಕೊಡದಿರುವವನು, ಸಾಕ್ಸಿಗಳೊಡನೆ ಗುಪ್ತಾಲೋಚನೆ ಸ್ಪಷ್ಟ ತಿಳು 
ವಳಿಕೆಗೆ ಪುನಃ ಪುನಃ ನ್ಯಾಯಪತಿಯು ಹೇಳುವಾಗ ಅಸಹ್ಮಪಟ್ಟವನು, 
ಪ್ರಶ್ನೆಗೆ ಉತ್ತರ ಕೊಡದಿರುವವನು-ಹೀಗೆ ತಪ್ಪುಗಾರನಾದರೆ ಅವನು ಸಾಲದ 
ಹಣ ಹೊಂದಲು ಯೋಗ್ಯನಲ್ಲ. 


ಸಾಕ್ಷಿಣ8 ಸಂತಿ ಮೇತ್ಕುಕ್ತ್ವ್ವಾ ದಿಶೇತ್ಕುಕ್ತೊ ೇ ದಿಶೇನ್ನ ಯಃ | 
ಧರ್ಮ ಸ್ಥ ॥ ಕಾರಣ ರೇತೈಹೀ೯ನಂ ತಮಪಿ ನಿರ್ದಿಶೇತ್‌ | ೫೭ 


ಸಾಕ್ಷಿಗಳು ಉಂಟೆಂದು ಹೇಳಿ ಹೆಸರು ಹೇಳಲು ಸಾಧ್ಯವಾಗದಿದ್ದರೆ 
ಅದು ಸುಳ್ಳೆಂದು ತಿಳಿಯಬಹುದು. 


ಅಭಿಯೋಕ್ತಾ ನ ಚೇದ್ಭೂ ೨ಯಾದೃಥ್ಯೋ ದಂಡ್ಕಶ್ಚ ಥರ್ಮೂತಃ! 
ನ ಚೀತ್ರಿಪಕ್ಟಾತ್ರ ಬ್ರೂಯಾದ್ದ ರ್ಮಂ ಪ್ರತಿ ಪರಾಜಿತಃ |! ೫೮ 


ಅಧ್ಯಾಯ : ೮] ಮನುಸ್ಮೃತಿ ಷ್ಲಿದಿಕ್ತಿ 


ನ್ಯಾಯಸ್ಥಾನಕ್ಕೆ ಬಂದವನು ಪ್ರತಿಜ್ಞೆ ಮಾಡಲು ಸಾಧ್ಯವಿಲ್ಲದೆ ಹಿಂತೆಗೆ 
ದರೆ ಅವನು ದೊಡ್ಡ ಮೊತ್ತದ ಹಣದ ವ್ಯವಹಾರದಲ್ಲಿ ಬಂದಿಯಾಗಲು, 
ಸಣ್ಣದರಲ್ಲಿ ಹಣದಂಡನೆಗೆ ಗುರಿಯಾಗಿ ವ್ಯವಹಾರವು ವಿರಾಮ ಹೊಂದು 
ವುದು. 


ಯೋ ಯಾವನ್ನಿ ಹು ಸ ವಿೀತಾರ್ಥಂ ಮಿಥ್ಯಾಯಾವತಿ ವಾ ವದೇತ್‌ | 
ತೌ ನೃವೇಣ ಹ್ಗ ಮ ಜ್ಲೌ ದಾಪ್ಯೌ ತದ್ದಿ ಗುಣಂ ದವಂಂೃ ೫೯ 


ಸಾಲದ ಅಂಶದಲ್ಲಿ ಕೊಟ್ಟವನು ತಕ್ಕೊಂಡವನು ಸುಳ್ಳಾಡಿದರೆ ಆ 
ಅಂಶದ ಇಮ್ಮಡಿ ದಂಡ ತೆರಲು ಅವರು ಬಾಧ್ಯರು. 


ಪೃ ಸ್ಟೋಪ ವ್ಯಯಮಾನಸ್ತು ಕೃ ತಾವಸ್ನೋ ಧನೈಷಿಣಾ | 
ತ್ರ್ಯವಕ್ಕಃ ಸಾಕ್ಷಿಭಿರ್ಭಾವ್ಮೋ k ) ಪಬ್ರಾ ಹ್ಮಣಸನ್ನಿಧೌ | ೬೦ 


ಸಾಲಕೊಟ್ಟ ವಾದಿಯು ನ್ಯಾಯಪತಿಯು ಕೇಳುವಾಗ ಸುಳ್ಳಾಡಿದರೆ 
ಸದಸ್ಯರಿಗೆ ಮೂರು ಮಂದಿ ಸಾಕ್ಸಿಗಳನ್ನು ಆ ವಿಷಯದಲ್ಲಿ ಒದಗಿಸಬೇಕು. 


ಯಾದೃಶಾ ಧನಿಭಿಃ ಕಾರ್ಯಾ ವ್ಯವಹಾರೇಷು ಸಾಕ್ಷಿಣಃ | 
ತಾದೃಶಾನ" ಸಂಪ್ರವಕ್ಸ್ಯಾವಿಂ ಯಥಾವಾಚ್ಯಮೃತಂ ಚತೈಃ॥ೃ ೬೧ 


ಸಾಕ್ಸಿದಾರರು ಎಂತಹವರಾಗಬೇಕೆಂದು ಹೇಳುತ್ತೇನೆ. 


ಗೃಹಿಣಃ ಪುತ್ರಿಣೋ ಮಾೌಲಾ। ಕ್ಷತ್ರಪಿಬ್‌ಶೂಪ್ರಯೋನಯಃ | 
ಅರ್ಥ್ಶುಕ್ತಾಃ ಸಾಕ್ಷ್ಯ ನುರ್ಹಂತಿ ನ ಯೇ ಕೇಚಿದನಾಪದಿ | ೬೨ 


ಹೆಂಡತಿ ಮಕ್ಕಳು ಇರುವವರು, ಆ ಊರಿನವರು, ವೈಶ್ಯ, ಕ್ಷತ್ರಿಯ, 
ಶೂದ್ರರು ವಾದಿಯು ಹೇಳಿದವರು ಸಾಕ್ಸಿಗೆ ಆಗಬಹುದು. ಇದು ಸಿವಿಲ್‌ 
ಎಂದರೆ ಹನ್ನೆರಡು ತರದ ವಿವಾದದಲ್ಲಿ ಆಪದ್‌ ರೂಪವಾದ ಕ್ರಿಮಿನಲ್‌ 
ಎಂಬ ಆಗಂತುಕ ಅಪರಾಧದಲ್ಲಿ ಎಲ್ಲರೂ ಸಾಕ್ಸಿಗಳಾಗಬಹುದು. ಈಗ 
ಹೇಳಿದ ರೀತಿಯವರು ಮಾತ್ರ ಅಲ್ಲ. 


ಪ್ಲಿರಿಲ ಮನುಸ್ಮೃತಿ [ ಅಧ್ಯಾಯ; ಆಲೆ 


ಅಪ್ತಾಃ ಸರ್ವೇಷು ವರ್ಣೇಷು ಕಾರ್ಯಾಃ ಕಾಯೇಷು ಸಾಕ್ಷಿಣಃ | 
ಸರ್ವಧರ್ಮವಿದೋ ಲುಬ್ಬಾ ವಿಪರೀತಾಂಸ್ತು ನರ್ಜಯೇತ್‌ | ೬ 


ವಿಶಾ ಿಸಾರ್ಹರು, ಧರ್ಮಜ್ಞರು, ಲೋಭಹಕೀನರು ಯಾರೂ ಸಾಕ್ಷಿಗೆ 
ಆಗಬಹುದು. ವಂಚಕರು, ಧರ್ಮಹೀನರು, ಲೋಭಿಗಳು ಆಗಬಾರದು. 


ನಾರ್ಥಸಂಬಂಧಿನೋ ನಾಪ್ತಾ ನ ಸಹಾಯಾ ನ ವೈರಿಣಃ | 
ನ ದೃಷ್ಟ ದೋಷಾಃ ಕರ್ತವ್ಯಾ ನ ವ್ಯಾಧ್ಯಾರ್ತಾ ನ ದೂಸಿತಾಃ | ೬೪ 


ಹಣದ ಸಂಬಂಧ ಇರುವವರು, ಸಹಾಯರು, ಮಿತ್ರರು, ಶತ್ರು 
ಸುಳ್ಳು ಸಾಕ್ಷಿ ಹೇಳುವವರು, ರೋಗಿಗಳು, ಸಾಕ್ಷಿಗೆ ಯೋಗ್ಯರಲ್ಲ. 


ನ ಸಾಸ್ಷೇ ನೃಪತಿಃ ಕಾರ್ಯೋ ನ ಕಾರುಕಕುಶೀಲವೌ | 
ನ ಶ್ರೋತ್ರಿಯೋ ನ ಲಿಂಗಸ್ಥೋ ನ ಸಂಗೇಭ್ಯೊೋ ವಿನಿರ್ಗತಃ I ೬೫ 


ಅರಸು, ಕಸುಬುದಾರ, ನರ್ತಕ, ಶ್ರೋತ್ರಿಯ, ಬ್ರಹ್ಮಚಾರಿ, ಪರಿ 
ವ್ರಾಜಕ ಇವರು ಅವರ ಕೆಲಸದಲ್ಲಿ ಆಸಕ್ತರಾದುದರಿಂದ ಸಾಕ್ಷಿಯಾಗಲು 
ಒಪ್ಪಲಾರರು. 


ನಾಧ್ಯಧೀನೋ ನ ವಕ್ತವ್ಕೋ ನ ದಸ್ಕುರ್ನ ವಿಕರ್ಮಕೃತ್‌ | 
ನ ವೃದ್ಧೋ ನ ಶಿಶುರ್ನ್ಸೆಕೋ ನಾಂತ್ಕೋ ನ ವಿಕಲೇಂದ್ರಿಯಃ | ೬೬ 


ಪರಾಧೀನ, ನಿಂದಿತ, ಕ್ರೂರಿ, ನಿಷಿದ್ಧಕರ್ಮಕಾರಿ, ಮುದುಕ, ಹುಡುಗ, 
ಒಬ್ಬನು, ನೀಚನು, ಅಂಗಹೀನನು ಸಾಕ್ಷಿಗೆ ಅರ್ಹರಲ್ಲ. 


ನಾರ್ತೋ ನ ಮತ್ತೋ ನೋನ್ಮತ್ತೋ ನ ಕುತ್ತೃಷ್ಟೋಪಸಹೀಡಿತಃ | 
ನ ಶ್ರಮಾರ್ಕೋ ನ ಕಾಮಾರ್ತೋ ನ ಕ್ರುದ್ಧೋ ನಾಪಿ ತಸ್ಕರಃ ೬೬ 


ದುಃಖಿತ, ಮದ್ಮಪಾಯಿ, ಹುಚ್ಚ, ಹಸಿದು ಬಾಯಾರಿದವನು, ಬಳಲಿ 
ದವನು, ಕಾಮಾತುರನು, ಸಿಟ್ಟುಗೊಂಡವನು, ಕಳ್ಳನು, ಸಾಕ್ಸ್ಯಾನರ್ಹರು. 


ಸ್ತ್ರೀಣಾಂ ಸಾಸ್ಷ್ಯಂ ಸ್ತ್ರಿಯಃ ಕುರ್ಯುರ್ದ್ವಿಜಾನಾಂ ಸದೃಶಾ ದ್ವಿಜಾಃ | 
ಶೂಹ್ರಾಶ್ಚ ಸಂತಃ ಶೂದ್ರಾಣಾಮಂತ್ಯಾ ಮಂತ್ಯಯೋನಯಃ 1! ೬೮ 


ಅಧ್ಯಾಯ: ೮ ಮನುಸ್ಮೃತಿ ೩ರ೯ 


ಹೆಂಗುಸರಿಗೆ ಹೆಂಗುಸರು, ದ್ವಿಜರಿಗೆ ದ್ವಿಜರು, ಶೂದ್ರರಿಗೆ ಶೂದ್ರರು, 
ಅಂತ್ಯಜರಿಗೆ ಅಂತ್ಕಜರು ಸಾಕ್ಷಿಗಳು. 

ಅನುಭಾವೀ ತು ಯಃ ಕಶ್ಚಿತ್ಟರ್ಯಾತ್ಸಾಕ್ಷ್ಯಂ ವಿವಾದಿನಾಂ | 

ಅಂತರ್ಮೇಶ್ಮನ್ಕರಣ್ಮೇ ವಾ ಶರೀರಸ್ಕಾ ಹಿ ಚಾತ್ಮಯೇ | ೬೯ 


ಮನೆಯೊಳಗೆ, ಕಾಡಿನಲ್ಲಿ, ಕಳ್ಳೆತನ್ನ ದೇಹಭಯಗಳಲ್ಲಿ ಸಿಕ್ಕಿದವರೆಲ್ಲ 


ಸಾಕ್ಷಿಗಳಾಗಬಹುದಾದರೂ ಹಿಂದೆ ಹೇಳಿದ ಹನ್ನೆರಡು ವಿವಾದಗಳಲ್ಲಿ ಅಂತಹ 
ವರಾಗದು. 


ಸ್ತ್ರಿಯಾಪ್ಯ ಸಂಭವೇ ಕಾರ್ಯಂ ಬಂಲೇನ ಸ್ಥವಿರೇಣ ವೋ 

ಶಿಸ್ಕೇಣ ಬಂಧುನಾ ವಾಸಿ ದಾಸೇನ ಭೃತಕೇನ ವಾ! ೭೦ 

ಅಪರಾಧಗಳಲ್ಲಿ ಹೆಂಗಸು, ಹುಡುಗ, ಮುದುಕ, ಶಿಷ್ಕ, ಬಂಧು, 
ಸೇವಕ, ಸಂಬಳದವನು ಯಾರೂ ಸಾಕ್ಷಿಗಳಾಗಬಹುದು. 


ಬಾಲವೃದ್ಧಾ ತುರಾಣಾಂ ಚ ಸಾಕ್ಷ್ಯೇಷು ವದತಾಂ ಮೃಷಾ | 
ಜಾನೀಯಾದಸ್ಥಿರಾಂ ವಾಚಮುತ್ತಿ ಕ್ಷ ಮನಸಾಂ ತಥಾ! ೭೧ 


ಹುಡುಗರು, ಮುದುಕರು, ರೋಗಿಗಳು, ಚಿತ್ತವಿಕಾರವುಳ್ಳವರು 
ಆಡುವ ಮಾತು ಸ್ಥಿರವಲ್ಲದೆ ಚಂಚಲವಾದರೂ ಕಾರಣಗಳಿಂದ ಊಹಿಸಬೇಕು. 

ಸಾಹಸೇಷು ಚ ಸರ್ವೇಷು ಸ್ತೇಯಸಂಗ್ರಹಣೇಷು ಚ | 

ವಾಗ್ದಂಡಯೋಶ್ಚ ಪಾರುಷ್ಕೇ ನ ಪರೀಕ್ಷೇತ ಸಾಕ್ತಣ 8 ೭೨ 

ಹೊಡೆತ, ಬಡಿತ, ಕಳ್ಳತನ, ಸ್ವೀಬಲಾತ್ಕಾರ, ಬೈಗಳು ಇಂತಹ 
ಪ್ರಸಂಗದಲ್ಲಿ ಸಾಕ್ಷಿ ಪರೀಕ್ಷೆ ಮಾಡಲು ಸಾಧ್ಯವಿಲ್ಲ. ಸಂಭವವೇ ಸಾಕು. 


ಬಹುತ್ವಂ ಸರಿಗೃಹ್ಹೀಯಾತ್ಸಾಕ್ಷಿದ್ಧೈಥಧೇ ನರಾಧಿಪಃ | 
ಸಮೇಷು ತು ಗುಹೋಸ್ಫ್ರಷ್ಟಾ ಷ್‌ ಗುಣಿದ್ದೈಥೇ ದ್ವಿಜೋತ್ತಮಾ ರ್ನ | ೭೩ 


ಸಾಕ್ಷಿಯು ವಿರುದ್ಧವಾದರೆ ಹೆಚ್ಚು ಸಾಕ್ಷಿ ಬೇಕು. ಗುಣವಂತರು 
ವಿಶ್ವಾಸಾರ್ಹರು. 


ಸಮಸ್ಪದರ್ಶನಾತ್ಸಾಶ್ಲ್ಯಂ ಶ್ರವಣಾಚ್ಚ್ಜೈನ ಸಿಧ್ಯತಿ | 
ಹತ್ರ ಸತ್ಯಂ ಬತ್ರಿವನ್‌ ಸಾಕ್ಷೀ ಧರ್ಮಾರ್ಥಾಭ್ಯಾಂ ನ ಹೀಯಂತೇ |. ೭೪ 


ಪ್ಲಿ೨ರಿ ಮನುಸ್ಮ ತಿ [ ಅಧ್ಯಾಯ ; ಳ 


ಒಂದು ಘಟನೆಯನ್ನು ಸಾಕ್ಷಾತ್‌ ನೋಡಿದರೂ, ಕೇಳಿದರೂ ಅದನ್ನು 
ಸತ್ಯವಾಗಿ ಹೇಳಿದರೆ ಧರ್ಮ, ಅರ್ಥಗಳಿಂದ ಅಂತಹವನಿಗೆ ಹಾನಿಯಾಗು 
ವುದಿಲ್ಲ. ಸುಳ್ಳು ಹೇಳಿದರೆ ಹಾನಿಯಿದೆ. 


ಸಾಕ್ಷೀ ದೃಷ್ಟಶುತಾದನ್ಯತ್‌ ವಿಬ್ರುವನ್ನಾರ್ಯಸಂಸದಿ | 
ಅನಾಜ್ನ ರಕಮಭ್ಯೇತಿ ಪ್ರೇತ್ಯ ಸ್ವರ್ಗಾಚ್ಚ ಹೀಯತೇ | ೭ಜ 


ಸಾಕ್ಷಿದಾರನು ಕೇಳಿದ್ದು, ನೋಡಿದ್ದು ಬಿಟ್ಟು ಬೇರೆ ಹೇಳಿದರೆ ಸ್ವರ್ಗ 
ಕಳೆದುಕೊಂಡು ನರಕಕ್ಕೆ ಹೋಗುತ್ತಾನೆ. 


ಯತ್ರಾನಿಬದ್ಗೊ€ಪೀಕ್ಷೇತ ಶಂ,ಜಂಯಾದ್ವಾಹಿ ಕಿ೦ಜನ | 
ದೃಷ್ಟಸ್ತತ್ರಾಪಿ ತದ್ಬೂ )ಯಾದೃಥಾದೃಷ್ಟಂ ಯಥಾಶ್ರ್ರುತವರ್‌ |. ೭೬ 


ಒಬ್ಬ ಮನುಷ್ಯನು ಸಾಕ್ಷೀದಾರನೆಂದು ನಿಯಮಿಸಲ್ಪಟ್ಟಿರದಿದ್ದರೂ 
ಆಮೇಲೆ ಅವನನ್ನು ಎಚಾರಿಸಿದರೂ ಕೂಡ ಅವನು ತಾನು ಕಂಡ ಹಾಗು 
ಕೇಳಿದ ನಿಜ ಸಂಗತಿಯನ್ನು ಚಾಚೂ ಬಿಡದಂತೆ ಹೇಳಬೇಕು. 


ಸ್ವ್ರೀಬುದ್ಧೆ €ರಸ್ಸಿರತ್ವಾತ್ತು ದೋಸ್ಮೈಶ್ಚಾನೈಲಪಿ ಯೇ ವೃತಾಃ | ೭೩ 

ಲೋಭಾದಿ ದೋಷರಹಿತನು ಒಬ್ಬನು ಸಾಕ್ಷಿಯಿದ್ದರೂ ನಂಬಬಹುದು. 
ಬಹುಮಂದಿ ಹೆಂಗಸರು ಒಳ್ಳೆಯವರಾದರೂ ಅವರು ಹೇಳಿದುದು ಅವರ 
ಸ್ವಭಾವ ಚಾಂಚಲ್ಕದಿಂದ ವಿಶ್ವಾಸಾರ್ಹವಲ್ಲ.  ದೋಷದುಷ್ಕರು ಬಹು 
ಮಂದಿಯೂ ಪ್ರಮಾಣವಲ್ಲ. ವ್ಯವಹಾರದಲ್ಲಿ ಪೂರ್ವಪರಾಮರ್ಶವು ಮುಖ್ಯ. 
ಅದು ಚಾಂಚಲ್ಯವಿದ್ದಲ್ಲಿರದು. 


ಏಕೊಲಲುಬ್ಬಸ್ತು ಸಾಕ್ಷೀ ಸ್ಯಾದ್ರಹ್ವ್ಯಃ ಶುಚ್ಕೊ «ಹಿ ನ ಸ್ತ್ರಿಯಃ | 


ಸ್ವಭಾನೇನೈನ ಯದ್ಭೂಯುಸ್ತದ್ಧಾ ,ಹ್ಕಂ ವ್ಯಾನಹಾರಿಕಂ 

ಅಕೋ ಯದನ್ಯದ್‌ ವಿಬ್ರೂಯಯರ್ಥರ್ವಾರ್ಥಂ ತದಪಾರ್ಥಕಂ || ೩೮ 

ಭಯ, ಪಕ್ಷಪಾತಗಳಿಲ್ಲದೆ ಸ್ವಭಾವದಿಂದ ಹೇಳಿದ ಸಾಕ್ಷಿವಚನವು 
ಪ್ರಮಾಣವು. ಅಲ್ಲವಾದರೆ ಯಧಾರ್ಧವಲ್ಲದ್ದರಿಂದ ಅಪ್ಪಮಾಣವು, ಆದು 
ಧರ್ಮಾರ್ಥ ಸಾಧಕವಲ್ಲ. 


೨ದಿ-ಅಧ್ಯಾಯ: ೮] ಮನುಸ್ಮೃತಿ ಷ್ಲಿತ6ಿ 


ಸಭಾಂತಃ ಸಾಕ್ಷಿಣಃ ಪ್ರಾಪ್ನಾನರ್ಥಿಪ್ರತ್ಯರ್ಥಿಸನ್ನಿಧೌ | 
ಪ್ರಾಜಕ್ಕಿವಾ ಕೋಂನುಯಂಂಜೀತ ವಿಧಿನಾ ತೇನ ಸಾಂತ್ವಯನ್‌ 1 ೭೯ 


ವಾದಿಪ್ರತಿವಾದಿಗಳ ನಮ್ಮುಖದಲ್ಲಿ ಸಭೆಯಲ್ಲಿ ಸಾಕ್ಷಿದಾರರಿಗೆ ಪ್ರಶ್ನೆ 
ಮಾಡಬೇಕು. ರಾಜಪ್ರತಿನಿಧಿಯು ಸಾಕ್ಷಿದಾರರಿಗೆ ರಕ್ಷಣೆ ಸಮಾಧಾನಗಳನ್ನು 
ಕೊಡಬೇಕು. 


ಯದ್ದ್ವಯೋರನಯೋರ್ವೇತ್ಥ ಕಾರ್ಯೇಸಸ್ಮಿಂಶ್ಸೇಷ್ಟಿ ತಂ ಮಿಥಃ! 
ತದ್ಬೂ )ತ ಸರ್ವಂ ಸತ್ಯೇನ ಯುಷ್ಮಾಕಂ ಹ್ಯತ್ರ ಸಾಕ್ಷಿತಾ॥ ೮೦ 


ಇವರಿಬ್ಬರ ವ್ಯವಹಾರದಲ್ಲಿ ನಿಮಗೇನು ತಿಳಿದಿದೆಯೋ ಅದೆಲ್ಲ ಸತ್ಯ 


ವನ್ನು ಹೇಳಿರಿ. ನೀವೇ ಈ ವಿಷಯದಲ್ಲಿ ಸಾಕ್ಷಿಗಳು, ಎಂದು ನ್ಯಾಯ 
ಪತಿಯು ಕೇಳಬೇಕು. 


ಸತ್ಯಂ ಸಾಕ್ಷ್ಯೇ ಬ್ರುವನ್‌ ಸಾಕ್ಷೀ ಲೋಕಾನಾಪ್ಲೋಕಿ ಪುಷ್ಕಲಾನ್‌ | 
ಇಹ ಚಾನುತ್ತಮಾಂ ಕೀರ್ತಿಂ ವಾಗೇಷಾ ಬ್ರಹ್ಮಪೂಜಿತಾ | ೮೧ 


ಸಾಕ್ಷಿ ಹೇಳುವವನು ಸತ್ಯ ಹೇಳಿದರೆ ಸದ್ಗತಿಯು. ಅಲ್ಲದೆ ಈ ಲೋಕ 
ದಲ್ಲಿ ಅಪಾರವಾದ ಕೀರ್ತಿಯು. ಇದು ಜಗತ್‌ಸ್ರಷ್ಟಾರನಿಗೆ ಪ್ರಿಯವಾದ 
ವಿಷಯವು. 


ಸಾಕ್ಕೇೇಂನೃತಂ ವದನ್‌ ಪಾಶೈರ್ಬಧ್ಯತೇ ನಾರುಷೈರ್ಭ್ಯಶಂ | 
ವಿನಶಃ ಶತಮಾಜಾತೀಸ್ತಸ್ಮಾತ್ಸಾಕ್ಷ್ಯಂ ವದೇದೃತಂ॥ ೮೨ 


ಸಾಕ್ಷಿದಾರನು ಸುಳ್ಳು ಹೇಳಿದರೆ ಧರ್ಮಪತಿಯಾದ ವರಂಣನ ಬಂಧನ 
ವನ್ನು ಹೊಂದುವನು.  ಜಲೋದರ ರೋಗ ಬರುವುದು. ನೂರಾರು 
ಜನ್ಮದಲ್ಲಿ ದುಃಖವಿದೆ. ಆದುದರಿಂದ ಸತ್ಯವನ್ನೇ ಹೇಳಬೇಕು. 


ಸತ್ಯೇನ ಪೂಯತೇ ಸಾಕ್ಷೀ ಧರ್ಮಃ ಸತ್ಯೇನ ವರ್ಧತೇ | 

ತಸ್ಮಾತ್‌ ಸತ್ಕಂಹಿ ವಕ್ತವ್ಯಂ ಸರ್ವವರ್ಣೆೇಷು ಸಾಕ್ಷಿಭಿಃ | ಲಪ 

ಸಾಕ್ಷಿದಾರನು ಸತ್ಯವಚನದಿಂದ ವವಿತ್ರನಾಗುವನು. ಧರ್ಮವೃದ್ಧಿ 
ಯಾಗುವುದು. ಆದುದರಿಂದ ಎಲ್ಲರೂ ಸತ್ಯವನ್ನೇ ಹೇಳಬೇಕು. 


ಪ್ಲಿ೨೨ಿ ಮನುಸ್ಮೃತಿ [ ಅಥ್ಯಾಯಂ ಟೆ 


ಆತ್ಮ್ಮವ ಹ್ಯಾತ್ಮನಃ ಸಾಕ್ಷೀ ಗತಿರಾತ್ಮಾ ತಥಾಕ್ಮನಃ | 
ಮಾವಮಂಸ್ಥಾಃ ಸ್ವಮಾತ್ಮಾನಂ ನೃಣಾಂ ಸಾಕ್ಷಿಣಮುತ್ತ ವಂ೦ ॥ ev 


ತನಗೆ ತಾನೇ ಸಾಕ್ಷಿಯು. ತನಗೆ ತಾನೇ ಗತಿಯು. ಆದುದರಿಂದ 
ಉತ್ತಮವಾದ ನಾಕ್ಸಿಸ್ಮಾನದಲ್ಲಿರುವ ತಾನು ತನ್ನನ್ನು ಅಸತ್ಯ ವಚನದಿಂದ 
ಅವಮಾನಿಸಬಾರದು. 


ಮನ್ಯಂತೇ ವೈ ಪಾಪಕೃತೋ ನ ಶಶ್ಚಿತ್ಸಶೃತೀತಿ ನಃ 1 
ತಾಂಸ್ತು ದೇವಾಃ ಪ್ರಪಶ್ಕಂತಿ ಸ್ವಸ್ಥೈವಾಂತರಪೂರಂಷಃ | ೮೫ 


ಸುಳ್ಳಾಡುವ ಆ ಪಾಪಾತ್ಮರು ತನ್ನನ್ನು ಯಾರೂ ನೋಡುವುದಿಲ್ಲ 
ವೆಂದು ತಿಳಿದಿದ್ದಾರೆ. ತಮ್ಮೊಳಗೆ ಇರುವ ದೇವರು ಅದೆಲ್ಲವನ್ನು ನೋಡು 
ತ್ತಾನೆ ಎಂದು ಅವರು ತಿಳಿಯುವುದಿಲ್ಲ. 


ದ್ಯೌರ್ಭೂಮಿರಾಪೋ ಹೃದಯಂ ಚಂದ್ರಾರ್ಕಾಗ್ನಿ ಯಂವರಾನಿಲಾ॥ | 
ರಾತ್ರಿಃ ಸಂಧ್ಯೇಚ ಧರ್ಮಶ್ಚ ವೃತ್ತಜ್ಞಾಃ ಸರ್ವದೇಹಿನಾಂ | ೮೬ 


ಸ್ವರ್ಗ, ಭೂಮಿ, ನೀರು, ಹೃದಯ, ಚಂದ್ರ, ಸೂರ್ಯ, ಅಗ್ನಿ, 


ಯಮ, ವಾಯು, ರಾತ್ರಿ, ಸಂಧ್ಯೆ, ಧರ್ಮ ಈ ಅಭಿಮಾನಿ ದೇವತೆಗಳು 
ಮನುಷ್ಯರ ಸಕಲ ವೃಂತ್ತಾಂತವನ್ನು ತಿಳಿಯುವರು. 


ದೇನಬ್ರಾಹ್ಮೆಣಸಾನ್ಸಿಥೈೈ € ಸಾಕ್ಷ್ಮಂ ಸೃಚ್ಛೆ "ದೃತಂ ದ್ವಿಜಾನ್‌ | 
ಉದಜ್ಮುಖಾನ್‌ ಪ್ರಾಜ್ಮುಖಾನ್ವಾ ಪೂರ್ವಾಹ್ನೇ ಮೈ ಶುಚಿಃ ಕಂಚೀನ್‌ | ೮೭ 


ನ್ಮಾಯಪತಿಯು, ಬೆಳಗ್ಗೆ ಶುಚಿಯಾಗಿ, ದೇವತಾಮೂರ್ತಿಗಳ, ಬ್ರಾಹ್ಮ 
ಣರ ಸಮ್ಮುಖದಲ್ಲಿ ಶುಚಿಯಾದ ಸಾಕ್ಲಿಯವರನ್ನು ಸಾಕ್ಷಿಯ ವಿಷಯದಲ್ಲಿ 
ಪ್ರಶ್ನಿಸಬೇಕು. 


ಬ್ರೂಹೀತಿ ಬ್ರಾಹ್ಮಣಂ ಪೃತ್ಸೇತ್ಸತ್ಯಂ೦ ಬ್ರೂಹೀತಿ ಪಾರ್ಥಿವಂ | 
ಗೋಬೀಜಕಾಂಚನೈರ್ವೈಶ್ಯಂ ಶೂದ್ರಂ ಸರ್ವೈಸ್ತು ಪಾತಕೈೈಃ | ಆಲ 


ಅಮೇರಿಕದ ಅಂಗಡಿಯಲ್ಲಿ ಮನುಷ್ಕರಿಲ್ಲ. ವಸ್ತುಗಳ ಬೆಲೆಯನ್ನು 


ಅಧ್ಯಾಯ : ೮] ಮನುಸ್ಮೃತಿ ಸಿಎ 


ಅದರಲ್ಲಿ ಬರೆದಿರುತ್ತಾರೆ. ಹಣ ತುಂಬಲು ಪೆಟ್ಟಿಗೆಯೂ ಅಲ್ಲೇ ಇದೆ. 
ಗಿರಾಕಿ ಬೇಕಾದ ಸಾಮಾನು ತೆಗೆದುಕೊಂಡು ಬೆಲೆಯ ಹಣ ಹಾಕಿಹೋಗು 
ವರು ಎಂದು ಹೇಳುವ ಸಮಾಚಾರವನ್ನು ನಂಬುವುದಾದರೆ ಅದರಷ್ಟೆ ಇದು 
ಸರಿ. ಸಾಕ್ಷಿದಾರನಾಗಿ ಬ್ರಾಹ್ಮಣನು ನಿಂತಿದ್ದರೆ ನ್ಯಾಯಪತಿಯು--*ಹೇಳು? 
ಎಂದರೆ ಸಾಕು. ಕ್ಷತ್ರಿಯನನ್ನು ಸತ್ಯ ಹೇಳು ಎನ್ನಬೇಕು. ವೈಶ್ಯನಿಗೆ 
ಚೆನ್ನ, ಬೀಜ, ಗೋವುಗಳ ಸಾಕ್ಲಿಯಾಗಿ ಸತ್ಯ ಹೇಳು ಎಂದು, ಶೂದ್ರನಿಗೆ 
ಪಾಪವಿದೆ ಸತ್ಯ ಹೇಳು ಎಂದು ಪ್ರಶ್ನವಾಕ್ಕವನ್ನು ನಿಶ್ಚಯಿಸಬಹುದು. 
ಈಗಲೂ ಶೂದ್ರರು ಪಿಶಾಚಿ, ಭೂತ್ಕ ಕೊಲೆಗಳಿಗೆ ಬೆದರುತ್ತಾ ರೆ. 

ಬ್ರಹ್ಮಘ್ನೋ ಯೇ ಸ್ಮೃತಾ ಲೋಕಾ ಯೇ ಚ ಸ್ತ್ರೀಬಾಲಘಾತಿನಃ | 

ವಿಂತ್ರದ್ರುಹಃ ಕೃತಪ್ಪುಸ್ಕ ತೇತೇ ಸ್ಯುಬ್ರುವತೋ ಮೃಷಾ 1 ೮೯ 

ಬ್ರಹ್ಮಹತ್ಯೆ, ಸ್ತ್ರೀ, ಬಾಲ ಹತ್ಯೆ, ಮಿಶ್ರದ್ರೋಹ 
ನಿಗೆ ಮಾಡಿದವರಿಗೆ ಯಾವ ಪಾಪವಿದೆಯೋ ಆ ಎಲ್ಲ 
ಸುಳ್ಳಾಡಿದವನಿಗೆ ಬರುವುದು. 


, ಕೃತಜ್ಞತೆಯಿಲ್ಲದವ 
ಪಾಪವು ಸಾಕ್ಸಿಯಲ್ಲಿ 


ಜನ್ಮಪ್ರಭೃತಿ ಯೆತ್ಛಿಂಚಿತ್‌ ಪುಣ್ಯಂ ಭದ್ರ ತ್ವಯಾ ಕೃತಂ | 

ತತ್ತೇ ಸರ್ವಂ ಶುನೋ ಗಚ್ಛೇೇದ್ಯದಿ ಬ್ರೂಯಾ ಸ್ತ್ಯೃಮನ್ಮಥಾ | ೯೦ 

ನೀನು ಸುಳ್ಳಾಡಿದರೆ ಹುಟ್ಟಿದಂದಿನಿಂದ ಮಾಡಿದ ಸ್ವಲ್ಪ ಪುಣ್ಮವೂ 
ನಾಯಿಗೆ ಸೇರುವುದು. ನಿನಗಿಲ್ಲ. 


ಏಕೋ ಹಮಸ್ಮೀತ್ಯಾತ್ಮಾನಂ ಯತ್ತ್ವಂ ಕಲ್ಯಾಣ ಮನ್ಯಸೇ | 
ನಿತ್ಯಂ ಸ್ಥಿ ತಸ್ತೇೇ ಹೃದ್ಯೇಷಃ ಪುಣ್ಯಪಂಪೇಶ್ಷಿತಾ ಮುನಿಃ 1 ೯೧ 


ನಾನು ಒಬ್ಬನು. ಸುಳ್ಳಾಡಿದರೆ ತಿಳಿಯದು ಎಂದು ಇದು ತಪ್ಪು 
ತಿಳುವಳಿಕೆ. ನಿನ್ನ ಹೃದಯದಲ್ಲಿ ಸರ್ವಜ್ಞಪರಮಾತ್ಮನಿರುವನು. 


ಯಂಮೋ ವೈವಸ್ವತೋ ದೇವೋ ಯಸ್ತನೈಷ ಹೃದಿ ಸ್ಥಿತಃ | 
ತೇನ ಚೇದನಿವಾದಸ್ತೇ ಮಾ ಗಂಗಾಂ ಮಾ ಕುರೂನ್‌ಗಮಃ ೯೨ 


ಪ್ಲಿ೨೪ ಮನುಸ್ಮೃತಿ [ ಅಧ್ಯಾಯ: ೮ 


ಯಮನು ನಿನ್ನ ಹೃದಯದಲ್ಲಿ ಧರ್ಮಪತಿಯಾಗಿರುವಾಗ ನೀನು ಗಂಗೆ 
ಕುರುಕ್ಷೇತ್ರ, ವುಣ್ಮ ಸನ್ನಿಧಿ--ಎಲ್ಲಿಗೂ ಹೋಗುವುದು ಬೇಡ. 


ನಗ್ಗೊ € ಮುಂಡಃ ಕಪಾಲೇನ ಭಿಕ್ಬಾರ್ಥೀ ಶುತ್ಸಿಪಾಸಿತಃ | 
ಅಂಥಃ ಶತ್ರುಕುಲಂ ಗಚ್ಛೇದ್ಮಃ ಸಾಕ್ಷ್ಯ ಮನೃತಂ ವದೇತ್‌ l «೩ 


ಸಾಕ್ಸಿ ಸುಳ್ಳಾಡಿದವನು ತಲೆ ಬೋಳಿಸಿ ಪಾತ್ರೆ ಹಿಡಿದು ಹಸಿವು ಬಾಯಾ 
ರಿಕೆಯಿಂದ ಕುರುಡನಾಗಿ ಶತ್ರುವಿನಲ್ಲಿ ಭಿಕ್ಷೆ ಬೇಡಬೇಕು. 


ಅವಾಜ್‌ ಶಿ ರಾಸ್ತ್ರಮನಸ್ಕಂಥೇ ಕಿಲ್ಬಿಷೀ ನರಕಂ ವ್ರಜೇತ್‌ | 
ಯಃ ಪ್ರಶ್ನಂ ನಿತಥಂ ಬ್ರೂಯಾತ್‌ ಕ್ಭಷ್ಟಃ ಸನ್ಹರ್ಮನಿಶ್ಚಯೆೇ | ೯೪ 


ಧರ್ಮನಿಶ್ಚಯಕಾ ಗಿ ಕೇಳುವಾಗ ಸುಳ್ಳಾಡಿದವನು ತಲೆ ಕೆಳಗಾಗಿ 
ಕತ್ತಲು ನರಕದಲ್ಲಿರಬೇಕು. 


ಅಂಧೋ ಮತ್ಸ್ಯಾನಿವಾಶ್ನಾತಿ ಸ ನರಃ ಕಂಟಕ್ಕೆಃ ಸಹ | 


ಯೋ ಭಾಷತಕೇಂರ್ಥವೈಕಲ್ಯಮಪ್ರತ್ಕಕ್ಷಂ ಸಭ್‌ಂ೦ಂ ಗತಃ! ೯೫ 


ಸಭೆಯಲ್ಲಿ ಸ್ತಳ್ಳು ಹೇಳಿದರೆ ಮುಳ್ಳುಮೂನನ್ನು ಕುರುಡನು ನುಂಗಿ 
ಗಂಟಲು ಸೀಳಿದಂತಾಗುವುದು. 


ಯಸ್ಯ ವಿದ್ವಾನ್ಹಿ ವದತಃ ಕ್ಷೇತ್ರಜ್ಞೋ ನಾಭಿಶಂಕತೇ | 
ತಸ್ಮಾನ್ಸ್ನ ದೇವಾಃ ಶ್ರೇಂಯಾಂಸಂ ಲೋಕೇನ್ಯಂ ಪುರುಷಂ ವಿದುಃ | ೯೬ 


ಶಂಕಿಸಲಾರದಂತಹ ಸತ್ಯವನ್ನು ಹೇಳುವವನಿಗಿಂತ ಉತ್ತಮನು ಬೇರೆ 
ಯಾರೂ ಇಲ್ಲವೆಂದು ದೇವತೆಗಳೂ ಹೇಳುವರು. 


ಯಾನತೋ ಬಾಂಧವಾನ್‌ ಯಸ್ಮಿನ್‌ ಹಂತಿ ಸಾಕ್ಷ್ಯೇನೃತಂ ನದನ್‌ ! 
ತಾನತ॥ ಸಂಖ್ಯಯಾ ತಸ್ಮಿನ್‌ ಶೃಣಂ ಸೌಮ್ಯಾನುಪೂರ್ವಶಃ | ೯೭ 


ಸುಳ್ಳು ಸಾಕ್ಷ್ಯ ಹೇಳುವುದರಿಂದ ತನ್ನ ಬಂಧುಗಳಿಗೆ ಎಷ್ಟು ಹೀಡೆ 
ಯಾಗಂವುದೆಂಬುದನ್ನು ಕ್ರಮವಾಗಿ ಹೇಳುತ್ತೇನೆ. 


ಅಧ್ಯಾಯ: ೮] ಮನುಸ್ಮೃತಿ ಷ್ಲಿ೨೫ 


ಪಂಚೆ ಪಶ್ಚನೃತೇ ಹಂತಿ ದಶ ಹಂತಿ ಗವಾನೃತೇ | 
ಶತಮುಶ್ವಾನೃತೇ ಹಂತಿ ಸಹಸ್ರಂ ಪುರಂಷಾನೃತೇ 1 «೮ 


ಪಶುವಿನ ವ್ಯವಹಾರದಲ್ಲಿ ಸುಳ್ಳಾಡಿದರೆ ಐದು ಬಂಧುಗಳಿಗೆ, ಗೋವಿ 
ನಲ್ಲಿ ಹತ್ತು ಪಿತೃಗಳಿಗೆ, ಕುದುರೆಯಲ್ಲಿ ನೂರು ಬಂಧುಗಳಿಗೆ, ಮನುಷ್ಯನಲ್ಲಿ 
ಸಾವಿರ ಬಂಧುಗಳಿಗೆ ಪೀಡೆಯಿದೆ. 


ಹಂತಿ ಜಾತಾನಿಜಾತಾಂಶ್ಚ ಹಿರಣ್ಯಾರ್ಧೆ ನೃತಂ ವದನ್‌ | 
ಸರ್ವಂ ಭೂಮ್ಯನೃತೇ ಹಂತಿ ಮಾ ಸ್ಮ ಭೂಮ್ಯನೃ ತಂ ವದೀಃ | ೯೯ 


ಚಿನ್ನಕ್ಕಾಗಿ ಸುಳ್ಳಾಡಿದರೆ ಹುಟ್ಟಿದವರು, ಹುಟ್ಟುವವರು ಎಲ್ಲರಿಗೂ 
ದುಃಖವು. ಭೂಮಿಗೆ ಸುಳ್ಳಾಡಿದರೆ ಸರ್ವನಾಶವು. ಆದುದರಿಂದ ಸುಳ್ಳಾಡ 
ಬಾರದು. 


ಅಪ್ಪು ಭೂಸಿವದಿತ್ಕಾಹುಃ ಸ್ತ್ರೀಣಾಂ ಭೋಗೇ ಚ ಮೈಥುನೇ 
ಅಬ್ಬೇಷು ಚೈವ ರತ್ನೆ (ಷು ಸರ್ವೆಷ್ಟಶ್ಮಮಯೇಸಷಂ ಚ॥ ೧೦೦ 


ನೀರು, ಸ್ತ್ರೀಭೋಗ, ಮುತ್ತು, ರತ್ನ, ವಜ್ರ ಇತ್ಯಾದಿಗಳ ವಿಷಯ 
ದಲ್ಲಿ ಸುಳ್ಳಾಡಿದರೆ ಸರ್ವನಾಶವು. 


ಏತಾನ್‌ ದೋಷಾನವೇಕ್ಷ್ಯ ತ್ವಂ ಸರ್ವಾನನೃ ತಭಾಷಣೇ | 
ಯಥಾಶ್ರುತಂ ಯಥಾದೃಷ್ಟಂ ಸರ್ವಮೇವಾಂಜಸಾ ವದ | ೧೦೧ 


ಸುಳ್ಳಾಡಿದರೆ ಇರುವ ಇಂತಹ ಪಾಪಗಳನ್ನು ನೀನು ತಿಳಿದು, ನೋಡಿ 
ದಂತೆ- ಕೇಳಿದಂತೆ ಸರಿಯಾಗಿ ಹೇಳು. ಎಂದು ನ್ಶಾಯಪತಿಯು ತಿಳಿಸಬೇಕು. 


ಗೋರಕ್ಷಕಾನ್‌ ವಾಣಿಜಿಕಾನ್‌ ತಥಾ ಕಾರುಕುಶೀಲವಾನ್‌ | 
ಪ್ರೇಷ್ಕಾನ್‌ ವಾರ್ಧುಸಿಕಾಂತ್ಟೈವ ವಿಪ್ರಾನ್‌ ಶೂಪ್ರವದಾಚರೇತ್‌ 1 ೧೦೨ 


ಗೋರಕ್ಷಣೆ, ವಾಣಿಜ್ಯ, ಅಡಿಗೆ, ನೃತ್ಯ, ಬಡ್ಡಿ ಮೊದಲಾದ ಕಸುಬಿನಲ್ಲಿ 
ರುವವರನ್ನು ಸಾಮಾನ್ಯರಂತೆ ಪ್ರಶ್ನಿಸಬೇಕು. 


ಷ್ಲಿ೨ ಮನುಸ್ಮೃತಿ [ ಅಧ್ಯಾಯೆ : ೮ 


ತದ್ವದನ್‌ ಧರ್ಮತೋರ್ಸೇಷು ಜಾನನ್ನಪ್ಶನ್ಯಥಾ ನರಃ | 
ನ ಸ್ವರ್ಗಾಚ್ಚ್ಯವತೇ ಲೋಕಾದ್ದೈನೀಂ ವಾಚಂವದಂತಿ 7ಇಂ1 ೧೦೩ 


ವಸ್ತುಸ್ಥಿತಿಯನ್ನು ತಿಳಿದೂ ದಯೆಯಿಂದ ಅನ್ಯಥಾ ಹೇಳಿದರೆ ಅದು 
ದೇವವಾಣಿಸಮವು, ಪಾಪವಿಲ್ಲ. ಅಂತಹ ಸಂದರ್ಭವು 


ಶೂದ್ರಪಿಟ್‌ಕ್ಷತ್ರ ವಿಪ್ರಾಣಾಂ ಯತ್ರರ್ತೋಕ್ತ್‌ ಭವೇದ್ವಭಃ | 
ತತ್ರ ವಕ್ಷವ್ಯಮನೃತಂ ತದ್ದಿ ಸೆತ್ಕಾದ್ವಿಶಿಷ್ಯತೇ | ೧೦೪ 


ಸುಳ್ಳಾಡಿದ್ದರಿಂದ ಪ್ರಾಣ ಉಳಿಯುವುದಾದರೆ ಅದು ಸತ್ಯಕ್ಕೆ ಕಡಮೆ 
ಯಲ್ಲ. ಆದರೆ ಪ್ರಾಯಶ್ಚಿತ್ತ ಬೇಕು. 


ವಾಗ"ದೈವತ್ಕೈಶ್ವ ಚರುಭಿರ್ಯಜೇರಂಸ್ತೇ ಸರಸ್ವತೀಂ ! 
ಆನೃತಸ್ಯೈನಸಸ್ತಸ್ಯ ಕುರ್ವಾಣಾ ನಿಷ್ಯೃತಿಂ ಪರಾಂ | ೧೦೫ 


ಪ್ರಾಣರಕ್ಷಣೆಗಾಗಿ ಮಾಡಿದ ಅಸತ್ಯವಚನ ಪಾಪದ ನಿವೃತ್ತಿಗೆ ವಾಗ್‌ 
ದೇವತಾಮಂತ್ರಗಳಿಂದ ಚರುಹೋಮ ಮಾಡಬೇಕು. 


ಕೂಷ್ಮಾಂಡೈರ್ವಾಸಿ ಜಂಹಂಯಾದ್ರೃಕಮಗ್ನೌ ಯಥಾವಿಧಿ | 
ಉದಿತ್ಕೃಚಾ ವಾ ವಾರುಣ್ಯಾ ತೃಚೇನಾಬ್ದೈಇತೇನ ವಾ ೧೦೬ 


ಕೂಷ್ಮಾಂಡ ಮಂತ್ರಗಳಿಂದ ವರುಣ ದೇವತೆಯ ಉದುತ್‌ ಇತ್ಮಾದಿ 


ಮಂತ್ರದಿಂದ ಜಲದೇವತಾ ತೃಚದಿಂದ ಒಂದರಿಂದ ಫೃತಹೋಮ ಮಾಡ 
ಬೇಕು. 


ತ್ರಿಸಕ್ಸಾದಬ್ರುವನ್‌ ಸಾಕ್ಷ್ಯ ನರೃಿಣಾದಿಷು ನರೋಂಗದಃ | 
ತದೃಣಂ ಪ್ರಾಸ್ನ್ನಯಾತ್ಸರ್ವಂ ದಶಬಂಧಂ ಚ ಸರ್ವತಃ | ೧೦೭ 


ಆರೋಗ್ಯವಿರುವಾಗ ೪೫ ದಿನವರೆಗೂ ಸಾಕ್ಷಿ ಹೇಳದಿದ್ದರೆ ವಿವಾದ 
ಧನವನ್ನು ಸಾಲಕೊಟ್ಟವನಿಗೆ ಸಾಕ್ಷಿದಾರನು ಕೊಡಬೇಕು. ಮತ್ತು ಹತ್ತನೆ 
ಒಂದಂಶ ರಾಜನಿಗೆ ದಂಡತೆರಬೇಕು, 


ಅಧ್ಯಾಯ : ೮] ಮನುಸ್ಮೃತಿ ತ್ಠಿತಿ ೭ 


ಯಸ್ಯ ದೈಶ್ಯೇತ ಸಪ್ತಾಹಾದುಕ್ತವಾಕ್ಕಸ್ಕ ಸಾಕ್ಷಿಣಃ | 
ರೋಗೊಲಗ್ನಿರ್ಜಾತಿಮರಣಂ ಮೃಣಂ ದಾಪ್ಕೋ ಡೆನಂಂಡ ಸಃ81 ೧೦೪ 


ಸಾಕ್ಷಿ ಹೇಳಿ ಏಳುದಿನಗಳಲ್ಲಿ ರೋಗ, ಅಗ್ನಿ, ಜ್ಞಾತಿಮರಣ ಉಂಟಾದರೆ 
ಆಗಲೂ ಸಾಲವನ್ನು - ದಂಡವನ್ನು ಅವನು ಕೊಡಬೇಕು. 


ಅಸಾಕ್ಷಿಕೇಸು ತ್ವರ್ಥೇಷು ವಿ.ಥೋ ಪಿವದಮಾನಯೋಃ | 
ಅವಿಂದಂಸ್ತತ್ವತಃ ಸತ್ಯಂ ಶಪಥೇನಾಪಿ ಲಂಭಯೇ ತ" 1 ೧೦೯ 


ಸಾಕ್ಷಿಯಿಲ್ಲದೆ ಇದ್ದ ವಿವಾದಪರಿಹಾರಕ್ಕೆ ಶಪಥ ಮಾಡಿಸಬೇಕು. 


ಮಹರ್ಹಿಭಿಶ್ಚ ದೇವೈಶ್ಚ ಕಾರ್ಯಾರ್ಥಂ ಶಪಥಾಃ ಕೃತಾಃ | 
ವಸಿಷ್ಕಶ್ವಾಖ ಶಪಥಂ ಶೇಪೇ ಪೈಜವನೇ ನೃಪೇ ॥ ೧೧೦ 


ಸಂಶಯ ನಿವೃತ್ತಿಗೆ ದೇವತೆಗಳೂ, ಮಹರ್ಷಿಗಳೂ ಶಪಥ ಮಾಡಿ 
ದ್ದಾರೆ... ಪೈಜವನ ಸುದಾಸನಲ್ಲಿ ವಸಿಷ್ಠನು ನೂರು ಜನ ಮಕ್ಕಳಿಗಾಗಿ 
ಪ್ರತಿಜ್ಞೆ ಮಾಡಿದ್ದಾನೆ. 


ನ ವೃಥಾ ಶಪಥಂ ಕುರ್ಯಾತ್‌ ಸ್ವಲ್ಪೇಪ್ಕರ್ಥೇ ನರೋ ಬುಧಃ 
ವೃಥಾ ಹಿ ಶಪಥಂ ಕುರ್ವನ್‌ ಪ್ರೇತ್ಯ ಜೇಹ ಚ ನಶ್ಯತಿ ॥ ೧೧೧ 


ಸ್ವಲ್ಪಕ್ಕಾಗಿ ವೃಥಾ ಶಪಧ ಮಾಡಿದರೆ ಎಲ್ಲಿಯೂ ಶುಭವಿಲ್ಲ. 


ಹಾಮಿನೀಸು ವಿವಾಹೇಷು ಗವಾಂ ಭಶ್ತ್ಯೇ ತಥೇಂಧನೇ। 
ಬ್ರಾ ಹ್ಮಣಾಭ್ಕು ಪಪತ್ತೌ್‌ ಚ ಶಪಥೇ ನಾಸ್ತಿ ಪಾತಕಂ ॥ ೧೧೨ 


ಕಾಮಿನಿಯರಲ್ಲಿ, ವಿವಾಹದಲ್ಲಿ, ಗೋ, ಆಹಾರದಲ್ಲಿ, ಸಮಿತ್ತುಗಳಲ್ಲಿ 
ಬ್ರಾಹ್ಮಣ ರಕ್ಷಣೆಯಲ್ಲಿ ವೃಥಾ ಶಪಧ ಮಾಡಿದರೆ ಪಾಪವಿಲ್ಲ. 


ಸತ್ಯೇನ ಶಾಸಯೇದ್ವಿಸ್ರಂ ಕ್ಷತ್ರಿಯಂ ವಾಹನಾಯುಧೈೈಃ 
ಗೋಬೀಜಕಾಂಚನೈರ್ವೈಶ್ಶಂ ಶೂದ್ರಂ ಸರ್ವೈಸ್ತು ಪಾತಕೈಃ॥ ೧೧೩ 


ಶೂದ್ಭನನ್ನು ಪಾಪಗಳ, ವೈಶ್ಯನನ್ನು ಧನಧಾನ್ಯಗಳ, ಕ್ಷತ್ರಿಯನನ್ನು 


೨೮ ಮನುಸ್ಮೃತಿ [ ಅಧ್ಯಾಯ: ೮ 


ವಾಹನಾಯಂಧಗಳೆ, ಬ್ರಾಹ್ಮಣನನ್ನು ಸತ್ಯದ ಆಣೆಯಾಗಿ ಶಪಥ ಮಾಡಿಸ 
ಬೇಕು. 


ಅಗ್ನಿಂ ವಾಹಾರಯೇದೇನವಂಸ್ಪು ಚೈನಂ ನಿಮಜ್ಜಯೇತ್‌ 
ಪುತ್ರ ದಾರಸ್ಯ ವಾಪ್ಯೇನಂ ಶಿರಾಂಸಿ ಸ್ಪರ್ಶಯೇತ್ಸೃಥ೯್‌ 1. ೧೧೪ 


ಆಪಾದಿತನನ್ನು ಬೆಂಕಿಯಲ್ಲಿ ನಡೆಸಬೇಕು. ನೀರಲ್ಲಿ ಮುಳುಗಿಸಬೇಕು. 
ಹೆಂಡತಿ ಮಕ್ಕಳ ತಲೆ ಮುಟ್ಟಿಸಬೇಕು. 


ಯೆನಿದ್ದೊ ನ ದಹತ್ಮಗ್ನಿರಾಪೋ ನೋನ್ಮಜ್ಜಯಂಂತಿ ಚ | 
ನ ಚಾರ್ತಿಮೃಚ್ಛತಿ ಕ್ಷಿಪ್ರಂ ಸ ಜ್ಞೀಯಃ ಶಪಧೇ ಶುಚಿಃ | ೧೧೫ 


ಉರಿಯುವ ಬೆಂಕಿ ಸುಡದಿದ್ದರೆ, ನೀರಲ್ಲಿ ತೇಲುವುದಿಲವೋ, ದುಃಖ 
ಪಡುವುದಿಲ್ಲವೋ ಅವನು ಶುಚಿ ಸತ್ಯವಂತನೆಂದು ತಿಳಿಯಬೇಕು. 


ವತ್ಸಸ್ಮ ಹೈಭಿಶಸ್ತಸ್ಕ ಪುರಾ ಭ್ರಾತ್ರಾ ಯೆನೀಯಸಾ | 
ನಾಗ್ಲಿರ್ದದಾಹ ರೋವರಾಸಿ ಸತ್ಯೇನ ಜಗತಃ ಸ್ಪಶಃ | ೧೧೬ 


ಕಿರಿತಮ್ಮನು ಅಣ್ಣನಾದ ವತ್ಸನನ್ನು ನಿಂದಿಸಿದಾಗ, ವತ್ಸನು ಶಪಥ 
ಮಾಡಿದಾಗ ಬೆಂಕಿಯಲ್ಲಿ ರೋಮವೂ ಸುಡಲಿಲ್ಲ. ಸತ್ಯದಸಾಕ್ಷಿಯು ಅಗ್ನಿಯು. 


ಯಸ್ಮಿನ್‌ ಯಸ್ಮಿನ್‌ ವಿವಾದೇ ತು ಕೌಟಸಾಶ್ಷ್ಯಂ ಕೃತಂ ಭವೇತ್‌ | 
ತತ್ತತ್ಕಾರ್ಯಂ ನಿವರ್ತೇತ ಕೃತಂ ಚಾಪ್ಯಕೃತಂ ಭವೇತ್‌ || ೧೧೭ 


ವಿವಾದದಲ್ಲಿ ಸಾಕ್ಷಿಯು ವಿಚಾರ ಮಧ್ಯದಲ್ಲಿ ಸುಳ್ಳೆಂದು ತಿಳಿದರೆ ಪುನಃ 
ವಿಚಾರವನ್ನು ಆರಂಭಿಸಬೇಕು. 


ಲೋಭಾನ್ಮೋಹಾದ್ಭಯಾನ್ಮೈತಾತ್ಕಾಮಾತ್ಕೊ ಧಥಾತ್ರಥೈವ ಚ| 
ಅಜ್ಞಾನಾನ್ಭಾ ಲಭಾವಾಚ್ಚ ಸಾಸ್ಷ್ಯಂ ವಿತಥವಂಂಚ್ಯತೇ || ೧೧೮ 


ಆಸೆ, ಅಜ್ಞಾನ, ಹೆದರಿಕೆ, ಗೆಳೆತನ, ಕಾಮ, ಸಿಟ್ಟು, ತಿಳಿಯದೆ, ಬಾಲತ್ವ 
ಇವುಗಳ ಕಾರಣದಿಂದ ಸುಳ್ಳು ಸಾಕ್ಷಿಯಿರಬಹುದು, 


ಅಧ್ಯಾಯ : ೮7] ಮನುಸ್ಮೃತಿ ತ್ಠಿ೨೯ 


ಏಷಾಮನ್ಮ ತಮೇ ಸ್ಥಾನೇ ಯೆ ಸಾಕ್ಷ್ಯಮನೈೃತಂ ವದೇತ್‌ | 
ತಸ್ಕ ದಂಡವಿಶೇಷಾಂಸ್ತು ಪ್ರನಕ್ಸ್ಯ್ಯಾನ್ಮುನುಪೊರ್ವಶಃ ॥ ೧೧೯ 


ಯಾವನೊಬ್ಬನು ಮೇಲಿನ ಯಾವದೊಂದು ಉದ್ದೇಶದ ಮೂಲಕ 
ಸುಳ್ಳುಸಾಕ್ಸಿಯನ್ನು ನುಡಿದಲ್ಲಿ ಅಂಥವನಿಗೆ ವಿಶಿಷ್ಟವಾದ ಶಿಕ್ಷೆಯನ್ನು ಕೊಡ 
ಬೇಕೆಂದು ಸೂಚಿಸುವೆನು. 


ಲೋಭಾತ್ಸಹಸ್ರಂ ದಂಡ್ಕಸ್ತು ನೋಹಾತ್ತೂರ್ವಂ ತು ಸಾಹಸಂ | 
ಭಯಾದ್ದೌ ಮಧ್ಯನರೌ ಹಂಡೌ ಮೈತ್ರಾತ್ಪೂರ್ವಂ ಚತುರ್ಗುಣಂ 1 ೧೨೦ 


ಲೋಭದಿಂದ ಸಾವಿರ ಹಣ, ಮೋಹದಿಂದ ಪ್ರಧಮಸಾಹಸ, ಭಯ 
ದಿಂದ ಮಧ್ಯಮ ಸಾಹಸ, ಮಿತ್ರತ್ವದಿಂದ ಪ್ರಧಮ ಸಾಹಸ ನಾಲ್ಕು ದಂಡ 
ನೆಯು. 


ಕಾ ಮಾದ್ದ ಶಗುಣಿಂ ಪೂರ್ವಂ ಕ್ರೋಧಾತ್ತು ತ್ರಿಗುಣಂ ಪರಂ | 
ಆಜ್ಞ್ವಾನಾದ್ದ್ವೇ ಶತೇ ಪೂರ್ಣೇ ಬಾಲಿಶ್ಯಾಚ್ಛ ತನೆನೇವ ತು 1 ೧೨೧ 


ಕಾಮದಿಂದ ಸುಳ್ಳಾಡಿದರೆ ಹತ್ತು ಪ್ರಥಮಸಾಹಸ, ಕ್ರೋಧದಿಂದ 
ಮೂರು ಮಧ್ಯಮಸಾಹಸ, ಅಜ್ಞಾನದಿಂದ ಇನ್ನೂರು ಹಣ, ಬಾಲಿಶ್ಶದಿಂದ 
ನೂರು ಹಣ ದಂಡನೆಯು. 


ಏತಾನಾಹುಃ ಕೌಟಸಾಕ್ಷ್ಯೇ ಫ್ರೋಕ್ಕಾನ್‌ ದಂಡಾನ್‌ಮುನೀಹಿಭಿಃ ! 
ಧರ್ಮಸ್ಕಾವ್ಯಭಿಚಾರಾರ್ಥಮಧರ್ಮನಿಯಮಾಯ aul 23 


ಸತ್ಯರಕ್ಷಣೆ, ಅಸತ್ಯ ನಿವಾರಣೆಗೆ ಸುಳು ಕ ಸಾಕ್ಷ್ಯದಲ್ಲಿ ಈ ದಂಡನೆಗಳು 
ಅವಶ್ಯ. 


ಕೌಟಿಸಾಕ್ಷ್ಯಂ ತಂ ಕುರ್ವಾಣಾಂಸ್ರ್ರೀನ್‌ ವರ್ಣಾನ್‌ ಧಾಪಿಂ೯ಕೋ ನೃಪಃ | 
ಪ್ರವಾಸಯೇದ್ದಂಡಯಿತ್ವಾ ಬ್ರಾಹ್ಮಣಂ ತು ಪಿವಾಸಯೇತ್‌ | ೧೨೩ 


ಸುಳ್ಳುಸಾಕ್ಲಿ ಹೇಳಿದುದು ತಿಳಿದುಬಂದರೆ ಅವರನ್ನು ಊರಿನಿಂದ 
ಓಡಿಸಿಬಿಡಬೇಕು. ಉತ್ತಮರಿಗೆ ದಂಡನೆ ಬೇಡ. 


ಿಕಿ೦ ಮನುಸ್ಮೃತಿ [ ಅಧ್ಯಾಯ: ೮ 


ದಶ ಸ್ಥಾನಾನಿ ದಂಡಸ್ಯ ನುನುಃ ಸ್ವಾಯಂಭುವೊಇಂಬ್ರವೀತ | 
ತ್ರಿಷು ವರ್ಣೇಷು ಯಾನಿ ಸ್ಕುರಕ್ಷತೋ ಬ್ರಾಹ್ಮಣೋ ವ್ರಜೇತ್‌ | ೧೨೪ 


ಹತ್ತು ವಿಧಗಳಲ್ಲಿ ದಂಡನೆ ಮಾಡಬಹುದು. ಉತ್ತಮನಿಗೆ ದೇಹ 
ದಂಡನೆ ಬೇಡ. 


ಉ ಸ್ಥ ಮುದರಂ ಜಿಹ್ವಾ ಹಸ್ತೌ ಪಾದೌ ಚ ಪಂಚಮಂ ! 

ಚಕ್ಷುರ್ನಾಸಾ ಚ ಕರ್ಣೌ ಚ ಧನಂ ಡೇಹಸ್ತಥೈವ ಚ! ೧೨೫ 

ಗುಪ್ತೇಂದ್ರಿಯ, ಹೊಟ್ಟೆ, ನಾಲಿಗೆ, ಕೈ, ಕಾಲು, ಕಣ್ಣು, ಮೂಗ್ಕು 
ಕಿವಿ ದೇಹಗಳಲ್ಲಿ ನೋಯಿಸಬಹುದು. 


ಆನುಬಂಧಂ ಪರಿಜ್ಹಾಯ ದೇಶಕಾಲೌ ಚ ತತ್ತ್ವತಃ | 

ಸಾರಾಪಂಾಧೌ ಚಾಲೋಕ್ಕ ದಂಡಂ ದಂಡ್ಕೇಷು ಪಾತಯೇತ್‌ | ೧೨೬ 

ಅಪರಾಧ, ಬೆಲ್ಕೆ ದೇಶ 
ನಿರ್ಣಯಿಸಬೇಕು, 


ಕಾಲಗಳನ್ನು ನೋಡಿ ದಂಡನೆಯನ್ನು 


ಶಿ 


ಅಧವರ೯ದಂಡನಂ ಲೋಕೇ ಯಶೋಫ್ನಂ ಕೀರ್ತಿನಾಶನಂ | 
ಅಸ್ವರ್ಗೃಂ ಚ ಪರತ್ರಾಪಿ ತಸ್ಮಾತ್ತತ್ರರಿವರ್ಜಯೇ3* ॥ ೧೨೭ 


ಅಳತೆಮೂೊರಿದ ದಂಡನೆಯು ಪಾಪಕರವು. 


ಅದಂಡ್ಯಾನ' ದಂಡಯನ್‌ ರಾಜಾ ದಂಡ್ಕಾಂತ್ಟೈವಾಸ್ಕದಂಡಯನ್‌ 
ಆಯಶೋ ಮಹದಾಪ್ಲೋತಿ ನರಕಂ ಚೈವ ಗಚ್ಛತಿ 1 ೧೨೮ 


ಅಪರಾಧಿಯಲ್ಲದವನನ್ನು ದಂಡಿಸಿದರೂ, ಅಪರಾಧಿಯನ್ನು ದಂಡಿಸದೆ 
ಬಿಟ್ಟರೂ ಪಾಪವಿದೆ, ಅಪಕೀರ್ತಿಯಿದೆ. 


ವಾಗ್ದಂಡಂ ಪ್ರಥಮಂ ಕುರ್ಯಾದ್ದಿ ಗ್ಹಂಡಂ ತದನಂತರಂ | 
ತೃತೀಯಂ ಧನನಂಡಂ ತಂ ವಧದಂಡಮತಃ ಪರಂ | ೧೨೯ 


ಬಾಯಿಂದ ಗದರಿಸುವುದು ಒಂದನೆ ದಂಡನೆ. ಧಿಕ್‌ ಎಂದು ನಿಂದಿಸು 


ಅಧ್ಯಾಯ ; ೮7 ವಂನುಸ್ಮ್ಮೃತಿ ಷ್ಲಿಷಿ೧ 


ವುದು ಎರಡನೆಯದು. ಧನದಂಡನೆ ಮೂರನೆಯದು. ನಾಲ್ಕನೆಯದು 
ಹೊಡೆಯುವುದು, ಕೊಯ್ಯುವುದು. 


ವಥೇನಾಫಿ ಯದಾ ತ್ವೇತಾನ್ನಿ ಗ್ರಹೀತುಂ ನ ಶಕ್ನು ಯಾತ್‌ | 
ತದೈೈಷು ಸರ್ವಮಖಪೈ (ಅತ್‌ ಪ್ರಯುಂಜೀತ ಚತುಷ್ಟ ಯಂ || co 


ದೊಡ್ಡ ಅಪರಾಧಕ್ಕೆ ಈ ನಾಲ್ಕನ್ನೂ ಉಪಯೋಗಿಸಬಹುದು. 


ಲೋಕಸಂವ್ಯವಹಾರಾರ್ಥಂ ಯಾಃ ಸಂಜ್ಞಾ ಪ್ರಥಿತಾ ಭುವಿ 1 
ತಾಮ್ರರೂಪ್ಯಸುವರ್ಣಾನಾಂ ತಾಃ ಪ್ರವಳ್ಸ್ಯಾ ಮ್ಯುಶೇಷತಃ | ೧೩೧ 


ತಾಮ್ರ, ಚಿನ್ನ, ಬೆಳ್ಳಿ ಸಗಳ ಅಳತೆ ತೂಕಗಳನ್ನು ಲೋಕವ್ಯವಹಾರಕ್ಕೆ 
ಪ್ರಚಾರದಲ್ಲಿರುವುಂತೆ ತಿಳಿಸುತ್ತೇನೆ. 

ಜಾಲಾಂತರಗತೇ ಭಾನೌ ಯತ್‌ಸೂಕ್ಷ್ಮಂ ದೃಶ್ಯತೇ ರಜಃ | 

ಪ್ರಥಮಂ ತತ್ಪ ಮಾಣಾನಾಂ ತ್ರಸರೇಣುಂ ಪ್ರಚಕ್ಷತೇ | ೧೩೨ 


ಸೂರ್ಯನ ಬೆಳಕಿನಲ್ಲಿ ಗಾಳಿಗೆ ಹಾರುತ್ತ ಇರುವ ಅತಿ ಚಿಕ್ಕದು 
ತ್ರಸರೇಣು ಎಂದು ಕರೆಯಲ್ಪಡುವುದು. 


ತ್ರ ಸರೇಣವೋಸಷ್ಟೌ ನಿಜ್ಣೇಯಾ ಲಿಕ್ಷೈಕಾ ಸರಿಮಾಣತಃ | 
ತಾ ರಾಜಸರ್ಷಪಸ್ತಿಸ್ರಸ್ತೇ ತ್ರಯೋ ಗೌರಸರ್ಷಪಃ | ೧೩೩4 


೩ ತ್ರಸರೇಣು-೧ ಲಿಕ್ಷಾ; ೩ ಲಿಕ್ಷಾ೭೧ ರಾಜಸರ್ಷಪ; ೩ ರಾಜಸರ್ಷಪ- 
೧ ಗೌರಸರ್ಷಪ. 


ಸರ್ಷಪಾಃ ಷಟ್‌ ಯಂವೋ ಮಧ್ಯಸ್ತ್ರ್ರಿಯವಂ ತ್ರೇಕಕೃಷ್ಣಲಂ | 

ಸಂಚಕೃಷ್ಣಲಕೋ ಮಾಷಸ್ತೇ ಸುವರ್ಣಸ್ತು ಷೋಡಶ ॥ೃ ೧೩೪ 

೬.ಸರ್ಷಪ-ಎ0ಿ ಯವ; ೩ ಯವ ಕೃಷ್ಣಲ = ರಕ್ತಿಕಾ; ದಿ ರಕ್ಷಿಕನವ 
೧ ಮಾಷ - ೧೨ ಮಾಷ = ೧ ಸುವರ್ಣ. 


ಪಲಂ ಸುವರ್ಣಾಶ್ಟತ್ವಾರಃ ಪಲಾನಿ ಧರಣಂ ದಶ | 
ದ್ಸೇ ಕೃಷ್ಣಲೇ ಸಮಧೃತೇ ವಿಜ್ಛೇಯೋ ರೌಪ್ಯಮಾಷಕೂ | ೧೩೫ 


ಷ್ಲಿಪ್ಸಿ೨ ಮನುಸ್ಮೃತಿ [ ಅಧ್ಯಾಯ: ೮ 


೪ ಸುವರ್ಣ ಎ ೧ ಪಲ್ಯ ೧೦ ಪಲ ೩ ೧ ಧರಣ; ೨ - ರಕ್ತಿಕಾ « 
೧ ರೌಪ್ಕಮಾಷ. 

ತೇ ಸೋಡಶ ಸ್ಕಾದ್ಧರಣಂ ಪುರಾಣತೆ ಶವ ರಾಜತಃ | 

ಕಾರ್ಸಾಪಣಸ್ತು ವಿಜೆ ಸ್ಲೇಯಸ್ತಾಮ್ರಿ ಕಃ ಕಾರ್ಷಿಕಃ ಪಣ ೧೩೬ 

೧೬ ರೌಪ್ಯಮಾಷ - ೧ ರೌಪ್ಮಧರಣ; ೧ ಕಾರ್ಷಿಕ ೬ ೧ ಕಾರ್ಷಾ 
ಪಣ; ೧ ಪಲ ೬ ೪ ಕಾರ್ಷಿಕ ಕಾರ್ಪ್ಷಾಪಣ-ಪಣ ಇದು ತಾಮ್ರದ ನಾಣ್ಯ. 


ಧರಣಾನಿ ದಶ ಜ್ಞೇಯಃ ಶತಮಾನಸ್ತು ರಾಜಕ | 
ಚತುಃಸೌವರ್ಣಿಕೋ ನಿಷ್ಠೋ ವಚ್ಣೇಯಸ್ತು ವ ನಾಣತಃ | ೧೩ 


೧೦ ಧರಣ ಎ ೧ ಶತಮಾನರಾಜತ; ೪ ಸುವರ್ಣ ೩ ೧ ನಿಷ್ಕ. 


ಪಣಾನಾಂ ದ್ವೇ ಶತೇ ಸಾರ್ಧೇ ಪ್ರಥಮಃ ಸಾಹಸಃ ಸ್ಮೃತಃ | 
ಮಧ್ಯಮಃ ಪಂಚ ವಿಜ್ಞೇಯಃ ಸಹಸ್ರಂ ತ್ವೇವ ಚೋತ್ತ ಮಃ ೧೩೮ 


೨೫೦ ಪಣ ೬ ಸುವರ್ಣ ೬ ಪ್ರಥಮಸಾಹಸ್ಯ; ೫೦೦ ಪಣ - ಮಧ್ಯಮ 
ಸಾಹಸ - ೧೦೦೦ ಪಣ ೬ ಉತ್ತಮ ಸಾಹಸ. 


ಹಖುಣೇದೇಯೇ ಪ್ರತಿಜ್ಞಾತೇ ಪಂಚಕಂ ಶತವಂರ್ಹತಿ | 
ಅಸಹ್ನವೇ ತದ್ದ್ವಿ ಗುಣಂ ತನ್ಮನೋರನುಶಾಸನಂ | ೧೩೯ 


ಸಾಲಗಾರನು ನ್ಯಾಯಸಭೆಯಲ್ಲಿ ಸಾಲವನ್ನು ಒಪ್ಪಿಕೊಂಡರೆ ಸಾಲದ 
ನೂರಕ್ಕೆ ಐದರಂತೆ ದಂಡನೆ (ಜುಲುಮಾನೆ) ಸಭೆಯಲ್ಲೂ, ನಿರಾಕರಿಸಿದರೆ 
ನೂರಕ್ಕೆ ಹತ್ತು ಹಣದಂತೆ ದಂಡನೆಯು ಮನುಸಮ್ಮತ. 


ವಸಿಷ್ಠವಿಹಿತಾಂ ವೃದ್ಧಿಂ ಸೃಜೇದ್ವಿತ್ತಪಿವರ್ಧಿನೀಂ | 
ಅಶೀತಿಭಾಗಂ ಗೃಹ್ನೀಯಾನ್ಮಾಸಾದ್ವಾರ್ಧುಷಿಕ॥ ಶತೇ || ೧೪೦ 


ಹಣದ ವೃದ್ಧಿಗೆ ವಸಿಷ್ಠನಮತವು ಧರ್ಮವಾಗಿದೆ. ಸಾಲಕೊಟ್ಟವನು 
ಒಂದು ತಿಂಗಳಿಗೆ ನಾಲದ ಎಂಬತ್ತನೆ ಒಂದಂಶದಷ್ಟು ಬಡ್ಡಿಯನ್ನು ಪಡೆಯ 
ಬಹುದು. 


ಅಧ್ಯಾಯ: ೮] ಮನುಸ್ಮೃತಿ ಿತಿತಿ 


ದ್ವಿಕಂ ಶತಂ ವಾ ಗೃಹ್ವೀಯಾತ್ಸತಾಂ ಧರ್ಮಮುನುಸ್ಮರನ್‌ 
ದ್ವಿಕಂ ಶತಂ ಹಿ ಗೃಹ್ಹಾನೋ ನ ಭವತ್ಕರ್ಧಕಿಲ್ಫಿಸೀ! ೧೪೧ 


ಮೂರಕ್ಕೆ ಎರಡರಂತೆ ತಿಂಗಳಿಗೆ ಬಡ್ಡಿ ತಕ್ಕೊಂಡರೆ ತಪ್ಪಿಲ್ಲ. 


ದ್ವಿಕಂ ತ್ರಿಕಂ ಚತುಸ್ವಂ ಚ ಪಂಚಕಂ ಚ ಶತಂ ಸಮಂ! 
ಮಾಸಸ್ಯ ವೃದ್ಧಿಂ ಗೃಹ್ಚೀಯಾದ್ವರ್ಣಾನಾಮನುಪೂರ್ವಶಃ | ೧೪೨ 


ಜ್ಞಾನೋಪಾಸಕರು ಲಾಭದಾಯಕ ವೃತ್ತಿಯನ್ನು ಮಾಡುವುದಿಲ್ಲ. 
ಆದುದರಿಂದ ಅವರು ಸಾಲ ತೆಗೆದುಕೊಂಡಾಗ ಕಡಿಮೆ ಬಡ್ಡಿಯು. ನೂರಕ್ಕೆ 
ಎರಡು, ಮೂರು, ನಾಲ್ಕು, ಐದು ಅಂಶ ಬಡ್ಡಿಯನ್ನು ಬ್ರಾಹ್ಮಣಾದಿ 
ನಾಲ್ಕು ವರ್ಣದವರು ಸಾಲ ತಕ್ಕೊಂಡಾಗ ಕೊಡಬೇಕೆಂದು ನಿಯಮವು. 
ಈಗಲೂ ಬೇಂಕುಗಳು ಹೆಚ್ಚು ಬಡ್ಡಿ ಪಡೆಯಬಹುದು. ಇತರರಿಗೆ ದರ 
ಬೇರೆ. ಆದುದರಿಂದ ದೃಷ್ಟಿಕೋನವು ಬೇರಾದಂತೆ ತಾರತಮ್ಮವು ಬರು 


ವುದು. 


ನ ತ್ರೇವಾಧೌ ಸೋಪಕಾರೇ ಕೌಸೀದೀಂ ವೃದ್ಧಿ ಮಾಪ್ಲುಯಾತ್‌ | 
ನ ಚಾಧೇಃ ಕಾಲಸಂರೋಧಾನ್ನಿ ಸರ್ಗೋಸಸ್ತಿ ನ ನಿಕ್ರಯಃ ೧೪೩ 


ಆರವಾರ-ಅಡವು ಮುಂತಾದ ರೀತಿಯಲ್ಲಿ ಭೂಮಿ ಗೋವು ಮುಂತಾ 
ದುವುಗಳಿಗೆ ಹಣ ಕೊಟ್ಟಾಗ ಹಿಂದೆ ಹೇಳಿದ ರೀತಿಯಲ್ಲಿ ಬಡ್ಡಿ ಇಲ್ಲ. ಆಗ 
ಬಹಳ ಕಾಲ ಕಳೆಯುವಾಗ ಮೂಲಧನಕ್ಕಿಂತ ಬಡ್ಡಿ ಅಧಿಕವಾಗುವುದು. 
ಆದುದರಿಂದ ಬಡ್ಡಿ ಕಡಿಮೆಯಾಗಬೇಕು. 


ನ ಭೋಕ್ತವ್ಕೋ ಬಲಾದಾಧಿರ್ಭುಂಜಾನೋ ವೃದ್ಧಿ ಮುತ್ಸೃಜೇ3*! 
ಮೂಲ್ಯೇನ ತೋಷಯೇಜ್ಚೈನಮಾಧಿಸ್ತೇನೋಂ€ನ್ಮಥಾ ಭವೇತ್‌ ೧೪೪ 


ಆಧಿಶ್ಟ್ರೋ ನನಿಧಿತ್ಟೋಭೌ ನ ಕಾಲಾತ್ಯಯಮರ್ಹತಃ | 
ಅನಹಾಯರ್ಶ್‌ ಭವೇತಾಂ ತೌ ದೀರ್ವ್ಯ ಕಾಲಮವಸ್ವಿ ತೌ | ೧೪೫ 


ಸಂಪ್ರೀತ್ಕಾ ಭುಜ್ಯಮಾನಾನಿ ನ ನಶ್ಯಂತಿ ಕದಾಚನ | 
ಧೇಸುರುಷ್ಟ್ರೋ ವಹನ್ನ ಶ್ರೋ ಯಶ್ಚ ದಮ್ಮ ಪ್ರಯುಜ್ಯತೇ 1 ೧೪೬ 


ಪ್ಲಿಷ್ಲಿಳ ಮನಂಸ್ಮ ತಿ ಅಧ್ಯಾಯ : ಕ 


ಯತ್ಯಿಂಚಿದ್ದಶ ವರ್ಷಾಣಿ ಸನ್ನಿಧೌ ಪ್ರೇಕ್ಷತೇ ಧನೀ ! 
ಭುಜ್ಯಮಾನಂ ಪರೈಸ್ತೂಸ್ಟೀಂ ನ ಸ ತಲ್ಲಬ್ದುಮರ್ಹತಿ ಗ ೧೪೭ 


ಒಂದು ಸೊತ್ತನ್ನು ಒಬ್ಬನು ಹತ್ತು ವರ್ಷದಿಂದ ಅನುಭವಿಸುತ್ತ 
ಇದ್ದರೂ ನಿರಾಕರಿಸದೆ ಸ್ವಾಮಿಯು ನೋಡುತ್ತಿದ್ದರೆ ಆಗ ಅದರ ಸ್ವಾಮಿತ್ವ 
ವನ್ನು ಆ ಸ್ವಾಮಿಯು ಕಳಕೊಂಡು ಅನುಭವಿಸಿದವನೇ ಸೊತ್ತಿನ ಸ್ವಾಮಿ 
ಯಾಗುವನು. ಒತ್ತೆಯಿಟ್ಟು ಬಹಳ ಸಮಯ ಕಳೆದರೂ ಸ್ವಾಮಿಯು 
ಕೇಳಿದೊಡನೆ ಸೊತ್ತನ್ನು ಕೊಡತಕ್ಕದ್ದು. ವ್ಯಾದೆ ದಾಟುವುದೆಂದು ಇಲ್ಲ. 


ಅಜಡಶ್ಚೇದಪೋಗಂಡೋ ವಿಷಯೇ ಚಾಸ್ಕ ಭುಜ್ಯತೇ | 

ಭಗ್ನಂ ತದ್ವ್ವವಹಾರೇಣ ಭೋಕ್ಕಾ ತದ್ರವ್ಯೃಮರ್ಹತಿ | ೧೪೮ 

ಹೆಡ್ಡನು, ಅಪ್ರಾಯಸ್ತನು ಹೊರತು ಇತರರ ಸೊತ್ತನ್ನು ಇತರರು 
ಅನುಭವಿಸುವದನ್ನು ಸ್ವಾಮಿಯು ನಿರಾಕರಿಸದಿದ್ದರೆ ಅನಂಭವಿಸುತ್ತಿದ್ದವನಿಗೆ 
ಅದು ಸೇರಬೇಕು. 

ಆಧಿಃ ಸೀಮಾ ಬಾಲಧನಂ ನಿಶ್ನೇಪೋಪಫಹಿಧಿಃ ಸ್ತ್ರಿಯಃ | 

ರಾಜಸ್ಯಂ ಶ್ರೋತ್ರಿಯಸ್ವಂ ಚ ನ ಭೋಗೇನ ಪ್ರಣಶ್ಯತಿ! ೧೪೯ 

ಅನುಭವದ ಹಕ್ಕಿನಿಂದ ಕೆಳಗೆ ಹೇಳುವ ವಿಷಯಗಳು ಅವಧಿ ಕಳೆದು 
ಕೊಳ್ಳುವುದಿಲ್ಲ. ಕರಾರು, ಗಡಿ, ಮಕ್ಕಳ ಸೊತ್ತು, ಒತ್ತೆ, ಕೂಲಿಹೆಂಗಸು, 
ರಾಜಧನ, ಬ್ರಾಹ್ಮಣಧನ, ಇವುಗಳು. 

ಯಃ ಸ್ವಾಮಿನಾನಸುಜ್ಞಾ ತಮಾಧಿಂ ಭುಂಕ್ರೇವಿಚಕ್ಷಣಃ 

ತೇನಾರ್ಥವೃದ್ಧಿ ರ್ಮೋಕ್ತವ್ಯಾ ತಸ್ಯ ಭೋಗಸ್ಯ ನಿಷ್ಕೃತಿಃ 1 ೧೫೦ 

ಒತ್ತೆಯಿಟ್ಟಿ ಸೊತ್ತನ್ನು ಸ್ವಾಮಿಯ (ಮಾಲಿಕನ) ಒಪ್ಪಿಗೆಯಿಲ್ಲದೆ 
ತಾನು ಅನುಭವಿಸಿದರೆ ಅದರ ಬಡ್ಡಿಯ ಅರ್ಥವನ್ನು ಮಾಲಿಕನಿಗೆ ಕಡಿಮೆ 
ಮಾಡಬೇಕು. 

ಕುಸೀಪದವೃದ್ಧಿ ಜ್ವ್ಯ್ಮಗಂಜ್ಯಂ ನಾತ್ಯೇತಿ ಸಳೃ್ಳದಾಹೃತಾ | 

ಧಾನ್ಕೇ ಸದೇ ಅವೇ ವಾಹ್ಯೇ ನಾತಿಕ್ರಾಮತಿ ಪಂಚತಾಂಗ ೧೫೧ 

ಬಡ್ಡಿಗೆ ಹಣ ಕೊಟ್ಟಾಗ ಅದರ ಬಡ್ಡಿಯು ಅಸಲಿನಿಂದ ಇಮ್ಮಡಿ 


ಅಧ್ಯಾಯ : ಆ] ಮನಂಸ್ಕ್ರ್ಯೃತಿ ಪ್ಲಿ೩ಿಜಿ 


ಯಾಗುವ ಮೊದಲು ವಸೂಲು ಪಡೆಯಬೇಕು. ಧಾನ್ಯ, ಮರಮುಟ್ಟು, 
ಉಣ್ಣೆ, ಎತ್ತು, ಕೋಣ, ಕುದುರೆ ಇವನ್ನೆಲ್ಲ ಬಾಡಿಗೆಗೆ ಕೊಟ್ಟಾಗ ಮೂಲ 
ಧನದ ಐದು ಪಾಲಿಗಿಂತ ಮೊರಬಾರದು. 

ಕೃತಾನುಸಾರಾದಧಿಕಾ ನ್ಯತಿರಿಕ್ತಾ ನ ಸಿಧ್ಯತಿ 
ಆ ಕುಸೀದಪಥನಮಾಹಂಸ್ತಂ ಪಂಚಕಂ ಶತಮರ್ಹತಿ lI o೫೨ 


ಹಿಂದೆ ಹೇಳಿದ ಎಂಬತ್ತನೆ ಒಂದು,ನೂರಕ್ಕೆ ಎರಡು, ಮೂರು, ನಾಲ್ಕು, 
ಐದು ಎಂಬ ದರದ ಬಡ್ಡಿ ಹೊರತು ಬೇರೆ ದರವು ಶಾಸ್ತ್ರಸಮ್ಮತವಲ್ಲ. 


ನಾತಿಸಾಂವತ್ಸರೀಂ ವೃದ್ಧಿಂ ನ ಚಾದೃಷ್ಟಾಂ ಪುನರ್ಹರೇತ್‌ | 
ಚಕ್ರವೃದ್ಧಿಃ ಕಾಲವೃದ್ಧಿಃ ಕ:ರಿತಾ ಕಾಯಿಂಕಾ ಚ ಯಾ | ೧೫೩ 


ಬಡ್ಡಿ ಸಂದಾಯದ ಅವಧಿಯು ಇಬ್ಬರ ಸಮ್ಮತಿಯಿಂದ ಒಂದು 
ವರ್ಷದ ಒಳಗೆ ಹೇಗೆಯೂ ಮಾಡಿಕೊಳೆ ಬಹುದು. ಒಂದು ವರ್ಷಕ್ಕಿಂತ 
ಹೆಚ್ಚಿನ ಅವಧಿಯು ಸಾಲದ ಬಡ್ಡಿಗೆ ಎಂದೂ ಇಲ್ಲ. ಸಾಲಕ್ಕೂ ಇಲ್ಲ. 
ಚಕ್ರಬಡ್ಡಿ ಮುಂತಾದ ಬಡ್ಡಿ ರೀತಿಯು ಧರ್ಮವಲ್ಲ. 

ಯುಣಂ ದಾ ಕುಮಶಕ್ತೋ ಯಃ ಕತ ಮಿಚ್ಛೇಸ್ಸಾನಃ ಕ್ರ್ರಿಯಾಂ | 
ಸ ದತ್ತಾ ನಿರ್ಜೆತಾಂ ನೃದ್ಧಿಂ ಕರಣಂ ಸಂವರ್ತ್ಶಯೇತ್‌ | ೧೫೪ 

ಅವಧಿಗೆ ಸಾಲ ಸಂದಾಯ ಮಾಡಲು ಅಶಕ್ತನಾದರೆ ಆ ವರೆಗಿನ ಬಡ್ಡಿ 
ಕೊಟ್ಟು ಹೊಸ ಲೇಖನವನ್ನು ಬರೆದುಕೊಡಬೇಕು. 

ಅದರ್ಶಯಿತ್ವಾ ತತ್ರೈವ ಹಿರಣ್ಯಂ ಪರಿವರ್ತಯೇತ್‌ | 

ಯಾವತೀ ಸಂಭವೇದ್ವದ್ಧಿಸ್ತಾವತೀಂ ದಾತುಮರ್ಹತಿ! ೧೫೫ 

ಬಡ್ಡಿ ಹಣವನ್ನು ವ್ಯಾದೆಗೆ ಕೊಡದೆ ಹೋದರೆ ಆಗ ಪುನಃ ಬಡ್ಡಿ 
ಬಾಕಿಯನ್ನು ಅದರಲ್ಲಿ ಬರೆಯಬೇಕು. 


ಚಕ್ರವೃದ್ಧಿಂ ಸಮಾರೂಢೋ ದೇಶಕಾಲವ್ಯವಸ್ಥಿ ತಃ 
ಅತಿಕ್ರಾನುನ್ಸೇಶಕಾಲೌ ನ ತತ್ಸಲಮವ.ಸ್ಲುಯಾತ್‌ | ೧೫೬ 


ಇಷ್ಟು ಸಮಯ, ಇಷ್ಟು ದೂರಕ್ಕೆ, (ವಾಹನ) ಇಷ್ಟು ಬಾಡಿಗೆ ಎಂದು 


ತಿಕ್ಕಿ ಮನುಸ್ಮೃತಿ [ ಅಧ್ಯಾಯ: ೮ 
ನಿಶ್ಚೈಸಿದರೆ ಆ ನಿಯಮವನ್ನು ಸಾಧಿಸದೆ ಹೋದರೆ ಆ ಬಾಡಿಗೆ ಕೊಡಬೇಕಾ 
ಗಲ್ಲ. 


ಸಮಂದ್ರಯಾನಕುಶಲಾ ದೇಶಕಾಲಾರ್ಥದರ್ಶಿನಃ | 
ಸ್ಥಾಪಯಂತಿ ಕು ಯಾಂ ವೃದ್ಧಿಂಸಾ ತಂ್ರಧಿಗಮಂ ಪ್ರತಿ 1 ೧೫೭ 


ನೀರಿನ, ನೆಲದ ಬಾಡಿಗೆಯನ್ನು ಆ ಕಾಲದ, ಆ ದೇಶದ ಜನರು ಹೇಗೆ 
ನಿಶ್ಠೆ ಕೈಸುತ್ತಾರೊ ಅದೇ ನಿಯಮವು ಶಾಸ್ತ್ರಸಮ್ಮತವು. 

ಯೋ ಯಸ್ಯ ಪ್ರತಿಭೊಸ್ತಿಷ್ಮೇದ್ದರ್ಶನಾಯೇೋಹ ಮಾನವಃ | 

ಅದರ್ಶಯನ್ಸ ತಂ ತಸ್ಯ ಪ್ರಯಜಚ್ಛೇಶ್ಚ್ವಧನಾದೃಣಂ | ೧೫೮ 

ಸಾಲ ತಕ್ಕೊಳ್ಳುವ ಕಾಲದಲ್ಲಿ ಆ ಸಾಲಗಾರನನ್ನು ಯೋಗ್ಯ ಸಮ 
ಯಕ್ಕೆ ತೋರಿಸಲು ಒಬ್ಬನು ಜಾಮೀನುದಾರನಾದರೆ ಅವನು ಆ ಶರತ್ತನ್ನು 
ವೂರಿದರೆ ಸಾಲವನ್ನು ಅವನೇ ತೆರಬೇಕಾಗುವುದು. 


ಪ್ರಾತಿಭಾವ್ಯಂ ವೃಥಾದಾನಂ ಆಕ್ಷಿಕಂ ಸೌರಿಕಂ ಚ ಯಂತ್‌ | 
ದಂಡಶುಲ್ಯಾವಶೇಷಂ ಚ ನ ಪುತ್ರೋ ದಾಶುಮರ್ಹತಿ | ೧೫೯ 


ಜಾಮೂನುದಾರಿಕೆ ಹೊಣೆ, ಪರಿಹಾಸವಾಗ್ದಾನ, ಮದ, ಜೂಜುಗಳ 
ಹಣ, ಅಪರಾಧ ದಂಡನೆ, ಶುಲ್ಕ ಇವನ್ನು ತಂದೆಯು ತೀರಿಸದೆ ಉಳಿದಂ 
ಮೃತನಾದರೆ ಮಗನು ಅದನ್ನು ಕೊಡತಕ್ಕದ್ದಲ್ಲ. 


ದರ್ಶನಪ್ರಾತಿಭಾವ್ಕೇ ತು ವಿಧಿಃ ಸ್ಕಾತ್ಸೂರ್ವಚೋದಿತಃ | 


ದಾನಪ್ಪುತಿಭುವಿ ಪ್ರೇತೇ ದಾಯಾದಾನಸಿ ದಾಪಯೇತ್‌ 1 ೧೬೦ 

ಹಿಂದೆ ಜಾಮೊನುದಾರನು ಮೃತನಾದರೆ ಮಗನು ಬದ್ಧನಲ್ಲವೆಂದು 
ಹೇಳಿದುದು ಗುರುತು-ಜಾವೊೂನುದಾರಿಕೆ ಬಗ್ಗೆ. ಸಾಲದ ಜಾಮೂನುಗಾರಿ 
ಯಿದ್ದರೆ ಅದು ಮಗನಿಗೂ ಸಂಬಂಧಿಸುವುದು. 


ಆದಾತರಿ ಪುನರ್ದಾತಾ ವಿಜ್ಞಾ ತಪ್ರಕೃತಾವೃಣಂ | 
ಪಶಾತ್ರ್ರತಿಭುವಿ ಪ್ರೇತೇ ಪರೀಪೆ ತೇನ ಹೇತುನಾ! ೧೬೧ 


ಜಾವೂನುದಾರನು ಹಣ ವಸೂಲು ಬರುವ ಮೊದಲು ಸತ್ತರೆ ಸಾಲ 
ಕೊಟ್ಟವನಿಗೆ ಹಣ ಬರುವುದಕ್ಕೆ ಬೇರೆ ಉಪಾಯವಿಲ್ಲ. 


೬೨-ಅಧ್ಯಾಯ : ೮] ಮನುಸ್ಮೃತಿ ಶಿಷ್ಟ 


ನಿರಾದಿಷ್ಟಧನಶ್ಚೇತು ಪ್ರತಿಭೂಃ ಸ್ಯಾ ದಲಂಧನ॥ | 
ಸ್ವಧನಾದೇವ ತದ್ದದ್ಧಾನ್ನಿರಾದಿಷ್ಟ ಇತಿ ಸ್ಥಿತಿ8 1 ೧೬೨ 


ಜಾವಮೂನ್ಹಾರನಿಗೆ ಸಾಲಗಾರನು ಸಾಲದ ಹಣವನ್ನು ಸಂದಾಯ ಮಾಡಿ 
ದ್ದರೆ ಸಾಲಗಾರನು ಸತ್ತರೂ ಜಾವೂನುದಾರನೇ ತೆರಬೇಕು. 


ಮತ್ತೋನ್ಮತ್ತಾರ್ತಾಧ್ಯಧೀನೈರ್ಬಾಲೇನ ಸ್ಥವಿರೇಣ ವಾ | 
ಆಸಂಬದ್ಧಕೃತಶ್ಚ್ವೈವ ವೃನಹಾರೋ ನ ಸಿಧ್ಯತಿ! ೧೬೩ 


ಮದ್ಮಮತ್ತರು, ಹುಚ್ಚರು, ರೋಗಿಗಳು, ಹುಡುಗರು, ಮುದುಕರು, 
ಪರಾಧೀನರು, ಸಂಬಂಧಹೀನರು ಮಾಡಿದ ವ್ಯಾಜ್ಯವು ಸಿಂಧುವಲ್ಲ. 


ಸತ್ಯಾ ನ ಭಾಷಾ ಭವತಿ ಯದ್ಯಪಿ ಸ್ಕಾತ್ಟತಿಸ್ಕಿತಾ | 


ಬಹಿಶ್ಚೇದ್ಸಾಷ್ಯತೇ ಧರ್ಮಾತ್‌ ನಿಯತಾಜ್‌ ವ್ಯಾವಕಾರಿಕಾತ್‌ 1 ೧೬೪ 


ಎಗ್ರಿಮೆಂಟ್‌ ಕರಾರು ರಜಿಸ್ಫರಾದರೂ ಶಾಸ್ತ್ರಧರ್ಮ, ವ್ಯವಹಾರ 
ಧರ್ಮಗಳಿಗೆ ವಿರುದ್ಧವಾದರೆ ಅದು ಮಾನ್ಯವಲ್ಲ. ಕಾರ್ಯಕಾರಿಯಲ್ಲ. 


ಯೋಗಾಧಮನಪಿಕ್ರೀತಂ ಯೋಗದಾನಪ್ರತಿಗ್ರಹಂ ! 
ಯತ್ರ ವಾಪ್ಯುಪಧಿಂ ಪಶ್ಶೇತ್ತತ್ಸರ್ವಂ ವಿನಿವರ್ತಯೇತ" | ೧೬೫ 


ಬಿನಾಮೆ, ಸುಳ್ಳು, ಕಪಟವಾಗಿ ಮಾಡಿದ ಅಡವು-ಆರವಾದ ಕ್ರಯ 
ಪ್ರತಿಗ್ರಹದಾನಗಳು ಒತ್ತೆಯಿಡುವುದು ಇವು ಯಾವುವೂ ನ್ಯಾಯವಲ್ಲ. 


ಗ್ರಹೀತಾ ಯದಿ ನಷ್ಟಃ ಸ್ಯಾತ್ವುಟುಂಬಾರ್ಥೇ ಕೃತೋ ವ್ಯಯಂಃ | 
ದಾತವ್ಯಂ ಬಾಂಧವೈಸ್ತತ್ಪ್ಯಾತ್‌ ಪ್ರವಿಭಕ್ತೈರಹಿ ಸ್ವತಃ ೧೬೬ 


ವಿಭಾಗದ ಮೊದಲು ಕುಟುಂಬದ ಕ್ಷೇಮಕ್ಕಾಗಿ ಮಾಡಿಷ- ಹಾಲನು 
ಸಾಲ ತಕ್ಕೊಂಡವನು ಸತ್ತರೂ ವಿಭಾಗಹೊಂದಿದರೂ ಅವರೆಲ್ಲರೂ ಆ ಸಾಲಡ 
ಹಣ ಸಂದಾಯ ಮಾಡಲು ಬದ್ಧರು. 


ಕುಟಿಂಬಾಡೆ ೯8ಧ್ಯಧೀನೋಪಿ ವೃವಹಾರಂ ಯವರಾಚರೇರ್‌ | 
ಸ್ವದೇಶೇ ವಾ ನಿದೇಶೇ ವಾ ತಂ ಜ್ಯಾಯಾನ್ನ ಖಯಲಟೋತ್‌ 1 ೦೬೭ 


ಪ್ಲಿತ್ಲಿಆೆ ಮನುಸ್ಮೃತಿ [ ಅಧ್ಯಾಯ; ೮ 


ಕುಟುಂಬದ ಕ್ಷೇಮದ ಬಗ್ಗೆ ಕುಟುಂಬ ಪತಿಯು ಇದ್ದಾಗಲೂ ದೂರ 
ದೇಶದಲ್ಲಿದ್ದಾಗಲೂ ಮನೆಯ ಯಾವ ಸದಸ್ಮನೂ ಅಧವಾ ಸೇವಕನೂ 
ಮಾಡಿದ ಸಾಲವನ್ನು ಸಾ ಿಮಿಯು ತೆರಲು ಬದ್ಧನು. 


ಬಲಾದ್ದತ್ತಂ ಬಲಾದ್ಭುಕ್ತಂ ಬಲಾದ್ಯಚ್ಚಾಪಿ ಲೇಖಿತಂ! 
ಸರ್ವಾನ್‌ ಬಲಕೃ ತಾನರ್ಥಾನಕ್ಕ ತಾನ್‌ ಮನುರಬ್ರನೀತ್‌ | ೧೬೮ 


ಸಮ್ಮತಿಯಿಲ್ಲದೆ ಬಲಾತ್‌ ಕೊಟ್ಟದ್ದು, ಅನುಭವಿಸಿದ್ದು ಬರಹ, ಲೇಖ 
ರಿಕಾರ್ಚು ಅಧವಾ ಯಾವುದೇ ಅಕ್ರಮವ್ಮವಹಾರ ನ್ಯಾಯಕ್ಕೆ ಮಾನ್ಮವಾಗ 
ತಕ್ಕದ್ದಲ್ಲ. ಇದು ಮನುಮತವು. 

ತ್ರಯಃ ಪರಾರ್ಥೇ ಕ್ಲಿಶ್ಯಂತಿ ಸಾಕ್ಷಿಣಃ ಪ್ರತಿಭೂಃ ಕುಲಂ | 

ಚತ್ವಾರಸ್ತೂಸಚೀಯಂತೇ ವಿಪ್ರ ಆಢ್ಯೋ ವಣಿಜ್‌ನೃಪಃ! ೧೬೯ 

ಸಾಕ್ಷಿಗಳು, ಜಾಮೂನುದಾರರು, ಪಾರ್ಟಿಯವರು ಇವರು ಮೂವರು 
ಇನ್ನೊಬ್ಬರಿಗಾಗಿ ದುಃಖ ಅನುಭವಿಸುತ್ತಾರೆ. ಆದುದರಿಂದ ಸಾಕ್ಷ್ಯ, 
ಜಾಮೂನು, ನ್ಯಾಯಪತಿತ್ವ ಇವನ್ನು ಯಾರೂ ಬಲಾತ್‌ ಅಂಗೀಕರಿಸುವಂತೆ 
ಮಾಡಬಾರದು. ನ್ಯಾಯಪತಿ, ಸಾಲಕೊಟ್ಟವನು, ವ್ಯಾಪಾರಿ, ರಾಜ ಇವರು 
ಕರ್ತವ್ಯಪರಾಯಣರಾದರೆ ವೃದ್ಧಿಹೊಂದುತ್ತಾರೆ. ಇವರಲ್ಲೂ ಬಲಾತ್ಕಾರ 
ಸಲ್ಲದು. ಹಿಂದಿನ ವಿವರವಿದು. 

ಆನಾದೇಯಂ ನಾಹಡೀತ ಪರಿಕ್ಷೀಣೋಂಪಿ ಪಾರ್ಥಿವಃ | 

ನ ಚಾದೇಯಂ ಸಮೃದ್ಧೊ ಆಪಿ ಸೂಕ್ಷ್ಮಮಪ್ಶರ್ಥಮುತ್ಸೃಜೇ3 1 ೧೭೦ 

ರಾಜನು ದರಿದ್ರನಾಗಿ ಕ್ಲೀಣನಾದರೂ ಅಧರ್ಮದ ಧನವನ್ನು ಸ್ಟೀಕರಿಸ 
ಜಾರದು. ಐಶ್ವರ್ಯವಂತನಾದರೂ ಸ್ವಲ್ಪವೆಂದು ಸಿಗತಕ್ಕ ಹಣವನ್ನು ಬಿಡ 
ಬೇಕಾಗಿಯೂ ಇಲ್ಲ. 

ಅನಾಹೇಯಂಸ್ಯ ಚಾದಾನಾ3 ಆದೇಯಸ್ಯೆ ಚ ವರ್ಜನಾತ್‌ | 

ದೌರ್ಬಲ್ಯಂ ಖ್ಯಾಪ್ಯತೇ ರಾಜ್ಞಃ ಸ ಪ್ರೇತ್ಯೇಹ ಚ ನಶ್ಯತಿ! ೧೭೧ 

ಪರಧನ ಸ್ವೀಕಾರ, ಸಥನ ಪರಿತ್ಕಾಗಗಳು, ರಾಜನ ದೌರ್ಬಲ್ಯ. ಅದ 
ರಿಂದ ಎಲ್ಲೆಯೂ ಕ್ಷೇಮವಿಲ್ಲ. 


ಅಧ್ಯಾಯ : ೮] ಮನುಸ್ಮೃತಿ ತಿಕ್ಕ 


ಸ್ವಾದಾನಾದ್ವರ್ಣಸಂಸರ್ಗಾತ್ರ್ವಬಲಾನಾಂ ಚ ರಕ್ಷಣಾತ್‌ | 
ಬಲಂ ಸಂಜಾಯತೇ ರಾಜ್ಞಃ ಸ ಪ್ರೇತ್ಯೇಹ ಚ ವರ್ಧತೇ! ೧೭೨ 


ನ್ಯಾಯವಾದ ಧನಪರಿಗ್ರಹ, ಧರ್ಮವಿವಾಹ, ದುರ್ಬಲ ರಕ್ಷಣೆ 
ಇವುಗಳಿಂದ ರಾಜನು ಧರ್ಮವೃದ್ಧಿಯ ಮೂಲಕ ಸಕಲ ಶ್ರೇಯೋಭಾಜನ 
ನಾಗುವನು. 

ತಸ್ಮಾದ್ಯಮ ಇವ ಸ್ವಾಮೂ ಸ್ವಯಂ ಹಿತ್ವಾ ಪ್ರಿಯಾಪ್ರಿಯೇ | 

ವರ್ತೇತ ಯಾವ್ಯುಯಾ ವೃತ್ತ್ಯಾ ಜತಕ್ರೋಥೋ ಜಿತೇಂದ್ರಿಯಃ | ೧೭೩4 


ಸಿಟ್ಟು ರಾಗದ್ವೇಷಗಳನ್ನು ಬಿಟ್ಟು ಸರ್ವಸಮಾನತೆಯಿಂದ ಯಮನಂತೆ 
ತನ್ನ ಇಷ್ಟಾನಿಷ್ಟಗಳನ್ನು ಗಣಿಸದೆ ನ್ಯಾಯವಂತನಾಗಬೇಕು. 


ಯಸ್ಸಧರ್ಮೇಣ ಕಾರ್ಯಾಣಿ ಮೋಹಾತ್ವುರ್ಯಾನ್ನ ರಾಧಿಪಃ | 
ಆಚಿರಾತ್ತಂ ದುರಾತ್ಮಾನಂ ವಶೇ ಕುರ್ವಂತಿ ಶತ್ರವಃ | ೧೭೪ 


ಅಧರ್ಮದಿಂದ ವ್ಯವಹರಿಸುವ ರಾಜನು ಪ್ರಜೆಗಳ ಕೋವಕ್ಕೆ ತುತ್ತಾಗಿ 
ಬೇಗನೆ ಶತ್ರುಗಳ ಆಘಾತಕ್ಕೆ ಗುರಿಯಾಗುವನು. 


ಕಾಮಕ್ರೋಧೌ ತು ಸಂಯಮ್ಯ ಯೋತರ್ಥಾನ್ಸರ್ಮೋಣ ಪಶ್ಶತಿ | 
ಪ)ಜಾಸ್ತಮನುವರ್ಶಂಶೇ ಸಮಂದ್ರನಿವ ಸಿಂಥವಃ ೧೭೫ 


ಕಾಮಕ್ರೋಧ ವಶನಾಗದೆ ಧರ್ಮಪರನಾಗಿ ರಾಜ್ಯ ಕರ್ಮವ್ಮಾಪೃತ 
ನಾದರೆ ಪ್ರಜೆಗಳು ಅವನನ್ನು ನಂಬಿ ಸ್ವಾತ್ಮಸಮರ್ಪಣೆ ಮಾಡಲು ಹಿಂಜರಿ 
ಯುವುದಿಲ್ಲ. ಸಮುದ್ರವನ್ನು ಸೇರಿ ನದಿಗಳು ಅಡಗುತ್ತವೆ. 


ಯಃ ಸಾಧಯಂತಂ ಛಂದೇನ ವೇದಯೋದ್ದನಿಕಂ ನೃಷೇ | 

ಸ ರಾಜ್ಞಾ ತಚ್ಚತುರ್ಭಾಗಂ ದಾಷ್ಯಸ್ತಸ್ಯ ಚ ತದ್ದನಂ | ೧೩೬ 

ಸಾಲಗಾರನು ಸಾಲಕೊಟ್ಟಿವನು ಸಾಲವನ್ನು ತನ್ನಲ್ಲಿ ಕೇಳುವಾಗ 
ಅದನ್ನು ರಾಜನಲ್ಲಿಗೆ ಬೇಕೆಂದು ಒಯ್ದರೆ ಅಂತಹ ಕಪಟಿಗೆ ರಾಜನು ಸಾಲದ 
ನಾಲ್ಕನೆ ಒಂದು ಪಾಲಿನಷ್ಟು ದಂಡನೆ ಮಾಡಿ ಅದನ್ನು ಸಾಲಕೊಟ್ಟವನಿಗೆ 
ಕೊಡಬೇಕು. 


ಪ್ಲಿಳಿಲಿ ಮನುಸ್ಮೃತಿ [ ಅಧ್ಯಾಯ; ೮ 


ಕರ್ಮುಣಾಪಿ ಸಮಂ ಕಂರ್ಯಾದ್ಧ ನಿಕಾಯಾಧಮರ್ಣಿಕಃ | 
ಸನೊ€ನಕೃಷ್ಣ ಜಾತಿಸ್ತು ದದ್ಯಾಚ್ಛೆ ಯಾಂಸ್ತು *ಚ್ಛನೈಃ | ೧೭೭ 


ಸಾಲಗಾರನು ಮರುಪಾವತಿ ಮಾಡಲು ಹಣವಿಲ್ಲದೆ ಗರಿಬನಾಗ 
ಬಹುದು. ಅಂತಹವನು ಕೆಲನಮಾಡಿ ಜೀವಿಸುವವನಾದರೆ ಅವನು ಕೆಲಸ 
ಮಾಡಿ ಸಾಲ ಸಂದಾಯ ಮಾಡಬಹುದು. ಕೆಲಸಮಾಡದ ಜ್ಞಾನವ್ಮವಸಾಯಿ 
ಯಾದರೆ ದೀರ್ಥ್ಫ್ಥ ಅವಧಿಯಲ್ಲಿ ಸ್ವಲ್ಪ ಸ್ವಲ್ಪ ಕೊಟ್ಟು ಸಂದಾಯ ಮಾಡ 
ಬೇಕು. 


ಅನೇನ ವಿಧಿನಾ ರಾಜಾ ಮಿಥೋ ವಿವದತ390 ನೃಣಾಂ | 
ಸಾಸ್ಷಿಪ್ರಕ್ಕಯಸಿದ್ದಾನಿ ಕಾರ್ಯಾಣಿ ಸಮತಾಂ ನಯೇತ್‌ | ೧೭೮ 


ಹೀಗೆ ವಿವಾದ ಬಂದಾಗ ಲೇಖ, ಸಾಕ್ಲಿ ಮುಂತಾದ ಆಧಾರದಿಂದ 
ನಿರ್ಣಯಿಸಿ ಸಂಶಯ ನಿವಾರಣೆ ಮಾಡಬೇಕು. 


ಕುಲಜೇ ವೃತ್ತ ಸಂಪನ್ನೆ € ಥರ್ಮುಜ್ಞೇ ಸತ್ಯವಾದಿನಿ | 
ಮಹಾಪಕ್ಷೇ ಛನಿನ್ಶಾರ್ಯೇ ನಿಕ್ಷೇಪಂ ನಿಕ್ಷಿಪೇದ್ಬುಧ8 1 ೧೩೯ 


ತನ್ನ ಸೊತ್ತನ್ನು ತನಗೆ ಅನುಕೂಲವಿಲ್ಲದೆ ಇನ್ನೊಬ್ಬನಲ್ಲಿ ಕಾದು 
ಕೊಳ್ಳಲು ಇಡುವುದುಂಟು. ಅಂಧವನು ಸೊತ್ತನ್ನು ಸತ್ಯ, ಧರ್ಮ, ಸದಾಚಾರ, 
ಸತ್ಕುಲ ಮತ್ತು ಧನ ತುಂಬಿದ ಸಂಸಾರ ಇರುವಂತಹ ಮನುಷ್ಯನಲ್ಲಿ ಇಡಂ 
ವುದು ಒಳ್ಳೆದು. ಶಾನು ಕೇಳುವಾಗ ಸಿಗಲು ಇಂತವನೆ ಆಗಬೇಕು. 


ಯೋ ಯಥಾ ನಿಕ್ಷಿಸೇದ್ಠಿ ಸ್ತೇ ಯಮರ್ಥಂ ಯಸ್ಯ ಮಾನವಃ । 
ಸ ತಥೈವ ಗೃಹೀತವ್ಯೋ ಯಥಾ ದಾಯಸ್ತಥಾ ಗ್ರಹಃ |! ೧೮೦ 


ನಿಕ್ಷೇಪ ಇಡುವಾಗ ಯಾವ ರೀತಿ ಇಟ್ಟಿದ್ದಾನೋ ಅದೇ ರೀತಿ ಆ 
ಸೊತ್ತನ್ನು ಹಾಗೆಯೆ ಹಿಂದೆ ಪಡೆಯಬೇಕು. ಲಿಖತ ಮಾಡಿ ಸಾಕ್ಸಿಸಮ್ಮುಖ 
ದಲ್ಲಿ ಎಣಿಕೆ ಮಾಡಿ ಮುದ್ರೆ ಮಾಡಿ ಇಲ್ಲದೆ ಇಡಬಹುದು. ಅದು ಅವರ 
ಇಷ್ಟೂ ತಕ್ಕೊಳ್ಳುವವನಿಗೆ ಹೆಚ್ಚು ಶರತಕ್ಕೆ ನ್ಕಾಯವಿಲ್ಲ. 


ಅಭ್ಯಾಯೆ : ಲೆ] ಮನುಸ್ಮೃತಿ ಶಿ೪೧ 


ಯೋ ನಿಕ್ಷೇಪಂ ಯಾಚ್ಯಮಾಸೋ ನಿಕ್ಷೇಪ್ತುರ್ನ ಪ್ರಯಚ್ಛತಿ | 
ಸ ಯಾಶ್ಯಃ ಪ್ರಾಡ್ವಿವಾಕೇನ ತನ್ನಿಕ್ಷೇಪ್ತುರಸನ್ನಿಧೌ |! ೧೮೧ 


ನಿಕ್ಷೇವ ವಸ್ತುವನ್ನು ನಿಕ್ಸೇಪವಿಟ್ಟವನು ನಿಕ್ಷೇಪ ತಕ್ಕೊಂಡವನಲ್ಲಿ ಕೇಳಿ 
ದಾಗ ಆ ನಿಕ್ಷೇವವನ್ನು ಅವನು ಕೊಡದಿದ್ದರೆ ಅಲ್ಲಿ ಈ ಉಪಾಯವನ್ನು 
ಮಾಡಬೇಕು. ಆ ನಿಕ್ಷೇಪ ಇಟ್ಟವನನ್ನು ಈಗ ನೀನು ಹೋಗು ವಿಚಾರಿಸಿ 
ತಿಳಿಸುತ್ತೇವೆ ಎಂದು ನ್ಮಾಯವತಿಯು ಅವನನ್ನು ಕಳಿಸಿಬಿಡಬೇಕು. ಮತ್ತು 
ತನ್ನ ಆಪ್ತರಿಂದ ಸ್ವಲ್ಪ ಬಂಗಾರವನ್ನು ಪುನಃ ಅವನಲ್ಲಿ ನಿಕ್ಸೇಪವಿಡಬೇಕು. 
ಇಡುವಾಗ ಅವರು ನಾವು ರಾಜಾಗ್ರಹಕ್ಕೆ ತುತ್ತಾದವರು ಗುಟ್ಟು ಯಾರಿಗೂ 
ತಿಳಿಯಬಾರದು ಎಂದು ಅವನಿಗೆ ತಿಳಿಸಬೇಕು. ಅಂತಹ ನಿಕ್ಷೇಪವನ್ನು ಪುನಃ 
ಕೆಲಸಮಯ ಕಳೆದು ಆ ನ್ಯಾಯಪತಿಯು ಅವನಲ್ಲಿ ಕೇಳಬೇಕು. ಇದು 
ಸಾಕ್ಷಿಯಿಲ್ಲದ ನಿಕ್ಷೇವವನ್ನು ಗೊತ್ತುಮಾಡುವ ರೀತಿಯು. ಅದನ್ನೆ ವಿವರಿ 
ಸುತ್ತಾರೆ. 


ಸಾಕ್ಷ್ಯ ಭಾವೇ ಪ್ರಣಿಧಿಭಿರ್ನ ಯೋರೂಪಸಮನ್ಚಿತೈಃ ! 
ಅಪದೇಶೈಶ್ಚ ಸನ್ಯ ಸ್ಥ ಹಿರಣ್ಯಂ ತೆಸ್ಕ ತತ್ವತಃ 1 ೧೮೨ 
ಸ ಯದಿ ಪ್ರತಿಪಡ್ಯೇತ ಯಥಾನ್ಯಸ್ತಂ ಯಥಾಕೃತಂ | 
ನ ತತ್ರ ವಿದ್ಯತೇ ಕಿಂಚಿದ್ಕತ್ತರೈರಭಿಯಂಜ್ಯತೇ 1 ೧೮೩ 


ಹಾಗೆ ಆ ನ್ಯಾಯಪತಿಯು ಬೇರೆಯವರಿಟ್ಟ ನಿಕ್ಷೇಪವನ್ನು ಕೊಡಲು 
ಒಪ್ಪುತ್ತಾನಾದರೆ ವಿಷಯವನ್ನು ವಿವರಿಸುತ್ತಾನಾದರೆ ಆಗ ಅವನು ಅವರಾಧಿ 
ಯಲ್ಲ, ಸುಳ್ಳುಗಾರನಲ್ಲ ಹಿಂದಿನ ನಿಕ್ಷೇಪದ ಅಪಹಾರದ ಆಪಾದನೆ ಸರಿ 
ಯಲ್ಲ ಎಂದು ನಿರ್ಣಯಿಸಬಹುದು. ಈಗಲೂ ಮೋಸಗಾರನಾದರೆ ಅವನಿಂದ 
ಸೊತ್ತು ಪೂರಾ ವಶಪಡಿಸಿ ವಸೂಲು ಪಡೆಯಬಹುದು. 


ತೇಷಾಂ ನ ದದ್ಯ್ಕಾದ್ಯದಿ ತು ತದ್ದಿರಣ್ಯಂ ಯಥಾವಿಧಿ | 
ಉಭೌ ನಿಗೃಹ್ಯ ದಾಪ್ಮಃ ಸ್ಯಾದಿತಿ ಧರ್ನುಸ್ಯ ಧಾರಣಾ ೧೮೪ 


ವಂಚಕನನ್ನು ಎರಡು ನಿಕ್ಷೇಪವು ಸತ್ಯವೆಂದು ತಿಳಿದು ಬಲಾತ್ಮರಿಸಿ 
ವಸೂಲು ಮಾಡತಕ್ಕದ್ದು. ಇದು ಧರ್ಮವು. 


ಪಿ೪೨ ಮನುಸ್ಮೃತಿ [ ಅಧ್ಯಾಯ : ಆ 


ನಿನ್ಷೇಪೋಪನಿಧೀ ನಿತ್ಯಂ ನ ದೇಯ್‌ೌ ಪ್ರತ್ಮನೆಂತರೇ | 
ನಶ್ಯತೋ ವಿರಿಪಾತೇ ತಾವರಿಪಾತೇ ತ್ರನಾಶಿನ್‌ | ೧೮೫ 


ನಿಕ್ಷೇಪ, ಉಪನಿಧಿ ದ್ರವ್ಮಗಳನ್ನು ಕೊಟ್ಟವರು ಬದುಕಿರುವಾಗ ಅವರ 
ಉತ್ತರಾಧಿಕಾರಿಗಳಿಗೆ ಕೊಡಬಾರದು. ತಂದೆಯು ಮಕ್ಕಳಿಗೆ ಕೊಡದಿದ್ದರೆ 
ಸ್ವತ್ವ ಬರುವುದಿಲ್ಲ. 

ಸ್ವಯವೆೀವ ತು ಯೋ ದೆದ್ಯಾನ್ಮೃ ತಸ ಪ್ರತ್ನನಂತರೇ 

ನಸ ರಾಜ್ಞಾ ನಿಯೋಕ್ತವ್ಕೋ ನ ನಿಶ್ಷೇಪುಶ್ವ ಬಂಧುಭಿಃ ॥8 ೧೮ 


ವಿಕ್ಷೇವ ಕೊಟ್ಟವನು ತಕ್ಕೊಳ್ಳುವ ಮೊದಲು ಸತ್ತರೆ ಆ ನಿಕ್ಷೇಪವನ್ನು 
ತಾನು ಸ್ವೇಚ್ಛೆಯಿಂದ ಕೊಟ್ಟಿವನ ಉತ್ತರಾಧಿಕಾರಿಗೆ ಕೊಡಬಹುದು. ಹಾಗೆ 
ಕೊಡುವಾಗ ರಾಜನಿಗಾಗಲಿ ಬಂಧುಗಳಿಗಾಗಲಿ ನಿಕ್ಷೇಪದ ವಿಷಯವಾಗಿ ವಾದಿ 
ಸುವ ಹಕ್ಕು ಇರುವುದಿಲ್ಲ. 


ಅಚ್ಛಲೇನೈನ ಚಾನ್ವಿಚ್ಛೇತ್ತಮರ್ಥಂ ಪ್ರೀತಿಪೂರ್ನಕಂ | 
ನಿಚಾರ್ಯ ತಸ್ಕ ವಾ ವೃತ್ತಂ ಸಾಮೈೈ ನ ಪರಿಸಾಧಯೇತ್‌ | ೧೮೭ 


ನಿಕ್ಷೇಪದ ಮರುಪಾವತಿ ವಿಷಯದಲ್ಲಿ ನಿಕ್ಷೇಪವು ಬಾಕಿ ಉಳಿದಿದೆ ಎಂದು 
ಸಂಶಯವಿದ್ದರೆ ಪ್ರೀತಿಯಿಂದ ವಿಚಾರಿಸಬೇಕು. ಪ್ರತಿಜ್ಞೆ ಅಗ್ನಿದಿವ್ಕಾದಿ 
ಗಳನ್ನು ಪ್ರಯೋಗಿಸಬಾರದು. ಅವನು ಧಾರ್ಮಿಕನಾದುದರಿಂದ ಬಲಾತ್ಕಾರ 
ವಿಲ್ಲದೆ ಸಮಾಧಾನ ತಾಳಬೇಕು. 


ನಿಕ್ಷೇಪೇಷ್ಟೇಷು ಸರ್ವೇಷು ವಿಧಿಃ ಸ್ಯಾತ್ತೃರಿಸಾಧನೇ | 
ಸಮುದ್ರೇ ನಾಫ್ಟ್ನಯಾತ್ವಿಂಚಿದ್ಯದಿ ತಸ್ಮಾನ್ನ ಸಂಹರೇತ್‌ | ೧೮೮ 


ನಿಕ್ಷೇಪ ಪ್ರತ್ಕರ್ಪಣವು ಆತಂಕಿಸಲ್ಪಟ್ಟಾಗ ಹಿಂದಿನ ಉಪಾಯವನ್ನು 


ಆಶ್ರಯಿಸಬೇಕು. ಮುದ್ರಾಸಹಿತವಾಗಿ ಒಪ್ಪಿಸುವಾಗ ಯಾವ ಅಪರಾಧವೂ 
ಇರುವುದಿಲ್ಲ. 


ಚೌರೈರ್ಹ್ವತಂ ಜಲೇನೋಡಢಮನ್ನಿ ನಾ ದಗ್ಗ ಮೇನ ವಾ 
ನ ದದ್ಯಾದ್ಯದಿ ತಸ್ಮಾತ್ಸೃ ನ ಸಂಹರತಿ ಕಿಂಚನ 1 ೧೮೯ 


ಅಧ್ಯಾಯ ; ೮] ಮನುಸ್ಮೃತಿ ತ್ವ 


ಕಳ್ಳ ರು ಕದ್ದ ರೆ, ನೀರುಪಾಲಾದರೆ, ಬೆಂಕಿಸ ಟ್ಟಿ ಡೆ ಆ ನಿಕ್ಷೇಪವನ್ನು 


ಜಟ ಬೇಡ. ತಾನು ಮಾತ್ರ ಅದರ Ki, ಸ ತಕ್ಕೊಳ್ಳ ; ಬಾರದು. 
ತಕ್ಕೊಂಡರೆ ಕೊಡಬೇಕು. 


ನಿಕ್ಷೇಪಸ್ಕಾ ಪಹರ್ತಾರಮನಿಸ್ಷೇಪ್ತಾರನೋವ ಚ | 
ಸರ್ವ್ಮೈರುಪಾಯ್ಕೆರನ್ವಿಚ್ಛೇ ಚ್ಛಪಥೈಶ್ಚೈವ ವೈದಿಕ lH ೧೯೦ 


ನಿಕ್ಷೇಪವನ್ನು ಅಪಹರಿಸುವವನು ನಿಕ್ಷೇಪವಿಡದೆ ಕೇಳುವವನು ಇಂತಹ 
ರನ್ನು ಸಮಯೋಚಿತ ಉಪಾಯಗಳಿಂದ ವೈದಿಕವಾದ ಶಪಧದಿವ್ಯಗಳಿಂದ 
ನಿಶ್ಚೆ ತಸಬೇಕು. 

ಯೋ ನಿಶ್ಲೇಪಂ ನಾರ್ಪಯತಿ ಯಶ್ಚಾನಿಕ್ಷಿಸ್ಕ್ಯ ಯಾಚತೇ | 


ತಾವುಭೌ ಚೌರವಚ್ಛಾಸ್ಕೌ ದಾಪ್ಕೌ ವಾ ತತ್ಸಮಂ ದಮಂ॥ೃ ೧೯೧ 


ನಿಕ್ಷೇಪವನ್ನು ನಿರಾಕರಿಸುವವನನ್ನು ಸುಳ್ಳು ನಿಕ್ಷೇಪವನ್ನು ಕೇಳುವವನ್ನು 
ಕಳ್ಳರಂತೆ ದಂಡಿಸಬೇಕು. ನಿಕ್ಷೇಪ ಸಮಧನವನ್ನು ವಸೂಲು ಪಡೆಯಲೂ 
ಬಹುದು. 


ವಿಶ್ಲೇಪಸ್ಕಾಪಹರ್ತಾರಂ ತತ್ಸಮಂ ದಾಪಯೇದ್ದಮಂ | 
ತಥೋಪನಿಧಿಹರ್ತಾರಮವಿಶೇಷೇಣ ಪಾರ್ಥಿವಃ | ೧೯೨ 


ನಿಕ್ಷೇಪವನ್ನು ಕೊಡದಿರುವವನು ಸುಳ್ಳಾಗಿ ಇಡುಗಂಟನ್ನು ಕೇಳುವವನು 
(ಕದಿಯುವವನು) ನಿರಾಕರಿಸುವವನ ಪ್ರಥಮ ಬಾರಿಗೆ ಇಂತಹ ಅಪರಾಧಿ 
ಯನ್ನು ದೇಹದಂಡನೆಯಿಂದ ವಿನಾಕರಿಸಿ ಧನದಂಡವನ್ನು ಮಾತ್ರ ಪ್ರಯೋಗಿಸ 
ಬೇಕು. ಹಿಂದೆ ಹೇಳಿದುದು ಅನೇಕಬಾರಿ ಅಪರಾಧಿಯಾದಾಗ. 


ಉಪಧಾಭಿಶ್ಚ ಯಃ ಕಶ್ಚಿತ್ಸರದ್ರವ್ಯಂ ಹರೇನ್ನ ರಃ | 
ಸಸಹಾಯಃ ಸ ಹಂತವ್ಯಃ ಪ್ರಕಾಶಂ ವಿವಿಧೈರ್ವಥೈಃ 1 ೧೯೩ 


ಸುಳ್ಳು, ಮೋಸಗಳಿಂದ ಪರದ್ರವ್ಯವನ್ನು ಅಪಹರಿಸಿದವನಿಗೆ ಅವನ 
ಪರಿವಾರಸಹಿತವಾಗಿ ಬಹಿರಂಗ ಚೆತ್ನ ಹಿಂಸೆಗೆ. ಗುರಿಪಡಿಸಬೇಕು. 


ನಿಕ್ಷೇಪೋ ಯಃ ಕೃತೋ ಯೇನ ಯಾವಾಂಶ್ಚ ಕುಲಸನ್ನಿಫೌ | 
ತಾವಾನೇವ ಸ ಎಜಿ ಶ್ಲೇಯೋ ಫಿಬ್ಭುವನ್‌ ಹ ಚತವ ಬು 1 ೧೯೪ 


2೪೪ ಮೆನುಸ್ಕೃತಿ ಅಧ್ಯಾಯ: ೮೪] 


ನ್ಯಾಸ (ಇಟ್ಟವನು) ಇಡುವಾಗ ಇದ್ದ ಸಾಕ್ಷಿದಾರನು ಹೇಳಿದ ಧನ 
ಮೂಲ್ಯವೇ ನ್ಯಾಯವು. ಬಳಿಕ ನ್ಯಾಸ ಇಟ್ಟವನು ವ್ಯತ್ಕಾಸ ಮಾಡಿದರೆ 
ಅವನು ದಂಡನೀಯನು. 


ಮಿಥೋ ದಾಯಃ ಕೃತೋ ಯೇನ ಗೃಹೀತೋ ಪಂಥ ಏನ ವಾ! 
ಪಂಥ ಏನ ಪ್ರಜಾತವ್ಯೋ ಯಥಾ ದಾಯಸ್ತಥಾ ಗ್ರಹಃ ॥ ೧೯೫ 


ನಿಕ್ಷೇಪ ಇಡುವಾಗ ತೆಕ್ಕೊಳ್ಳುವಾಗ ಅವರಿಬ್ಬರ ಸಾಕ್ಷಿಯನ್ನು ಅಪೇಕ್ಷಿ 
ಸದೆ ಅನ್ಯೋನ್ಯ ಮೈತ್ರಿಯಿಂದ ಮಾಡಿದ ವ್ಯವಹಾರದಲ್ಲಿ ನಿಕ್ಷೇಪದ 
ಪ್ರತ್ಕರ್ಪಣ ಮಾಡುವಾಗ ನಿಕ್ಷೇಪವನ್ನು ಮರುಪಾವತಿ ಮಾಡುವವನಿಗೆ 
ಸಾಕ್ಷಿಯಿಲ್ಲದೆ ಕೊಡಲಾರೆನೆಂದು ಹೇಳುವ ಹಕ್ಕು ಇಲ್ಲ. ಕೊಟ್ಟಂತೆ ಕೊಡು 
ವುದು. ಪುನಃ ಹಿಂದೆ ನಿಕ್ಷೇಪ ಪಡೆಯುವವನು ಸಾಕ್ಸಿಯನ್ನು ಬೇಕೆಂದು 
ಹೇಳುವ ಅಧಿಕಾರವನ್ನು ನಿರಾಕರಿಸಿರುವುದು. ಇಲ್ಲಿ ನಿಕ್ಷೇಪ ಪುನಃ ಕೊಡುವ 
ವನು ಸಾಕ್ಷಿಯನ್ನು ಬೇಕೆಂದು ಹೇಳುವ ಅಧಿಕಾರವನ್ನು ನಿರಾಕರಿಸುವುದು. 
ಹೀಗೆ ಎರಡು ಜನರೂ ಶರತ ಏರಿಸಕೂಡದು ಎಂದು ಭಾವ. 


ನಿಕ್ಷಿಸ್ತಸ್ಯ ಧನಸ್ಕೈನಂ ಪ್ರೀತ್ಯೋಪನಿಹಿತಸ್ಯ ಚ | 
ರಾಜಾ ವಿನಿರ್ಣಯಂ ಕುರ್ಯಾತ್‌ ಅಕ್ಷಿಜ್ವನ್‌ ನ್ಯಾ ಸಧಾರಿಣಂ | ೧೯೬ 


ಸೊತ್ತನ್ನು ಕಾಪಾಡಲು ಕೊಟ್ಟು ನಿಕ್ಷೇಪ ಮಾಡಿದರೂ ಪ್ರೀತಿಯಿಂದ 
ಸ್ವಲ್ಪ ಕಾಲ ಅನುಭವಿಸಲು ಕೊಟ್ಟು ಉಪನಿಧಾನ ಮಾಡಿದರೂ ಈ ಎರಡು 
ಸಂದರ್ಭಗಳಲ್ಲೂ ನಿರ್ಣಯವು ಉಪಕಾರ ಮಾಡಿದ ಮೂಲಕ ಕ್ಲಪ್ತಕಾಲ 
ಹೊಂದಿದವನನ್ನು ಸರ್ವಧಾ ಪೀಡಿಸಬಾರದು. 


ವಿಕ್ರೀಣೇತೇ ಪರಸ್ಕ ಸ್ವಂ ಯೋಂಸ್ವಾಮೂ ಸ್ವಾಮ್ಮಸಮ್ಮ್ಮತಃ | 
ನ ತಂ ನಯೇತ ಸಾಕ್ಷ್ಯಂ ತು ಸ್ನೇನಮಸ್ತೇನಮಾನಿನಂ1. ೧೯೭ 


ಪರದ್ರವ್ಯವನ್ನು ಸ್ವಾಮಿ ಸಮ್ಮತಿಯಿಲ್ಲದೆ ಮಾರಾಟ ಮಾಡಿ ಹಣ 
ತಕ್ಕೊಳ್ಳುವವನು ಕಳ್ಳನೇ ಆದುದರಿಂದ ಅವನು ಎಂದೂ ಸಾಕ್ಸಿಯಾಗಲು 
ಅರ್ಹನಲ್ಲ, ವಂಚಕನು. ಪ್ಫಾಮಾಣಿಕನಲ್ಲ. 


ಅಧ್ಯಾಯ : ೮] ಮನುಸ್ಮೃೃತಿ ೩೪೫ 


ಅನಹಾರ್ಯೋ ಭನೇಚ್ಛೈೈನ ಸಾನ್ವಯಃ ಷಟ್ಟಿ ತಂ ದಮಂ | 
ನಿರನ್ಹಯೋಜನಪಸರಃ ಪ್ರಾಪ್ತಃ ಸ್ಕಾಚ್ಟ್‌ ರಕಿಲ್ರಿಷ ಸಂ |! ೧೯೮ 


ಪರದ್ರವ್ಯವನ್ನು ಮಾರಾಟ ಮಾಡಿದವನು ಸ್ವಾಮಿ ಸಂಬಂಧಿಯಾಗಿ 
ದ್ದರೆ ೬೦೦ ಹಣ ದಂಡನೆಯು. ಬೇರೆಯವನಾದರೆ ಕಳ್ಳನಂತೆ ದಂಡ್ಕನು. 
(ಸ್ವಾಮಿ) ಮಾಲಿಕನ ಬಂಧುವಲ್ಲದಿದ್ದರೂ ಅವನ ಉತ್ತರಾಧಿಕಾರಿಯು 
ಕೊಟ್ಟ ದ್ದು ಸ ಮಾರಿದ್ದು ಆದರೆ ಅದು ಕಳೆ ತನವಲ್ಲವಾದರೂ ಅಕ್ರಮವ್ಯವ 
ಹಾರದ ದಂಡನೆಗೆ ಗುರಿಯಾಗುವನು. 


ಅಸ್ವಾಮಿಂನಾ ಫೃ ತೋ ಖಯ 1 ಹಾಯೋ ಪಿಕ್ರಯ ಏವ ವಾ | 
ಆಕೃ ಸೆ ಸತು ಆಡ ಸೋಯೋ ವ್ಯವಹಾರೇ ಯಥಾ ಸ್ಥಿತಿಃ || ೧೯೯ 


ಮಾರಾಟ ಮಾಡಲು ಕೊಡಲು ಸಾ ಮಿಯಲ್ಲದವನಿಗೆ ಹಕ್ಕು ಇಲ್ಲದಿರು 
ವುದರಿಂದ ಅಂತಹವರು ಕೊಟಿ ದ್ದು ಮಾರಿದ್ದು ಅಲ್ಲವೆಂದೇ ನಿರ್ಣಯ. 
ದಾನ ವಿಕ್ಟಯವನ್ನು ಸ್ವಾಮಿ ಮಾಡಿದರೆ ಮಾತ್ರ ನ್ಯಾಯವು. 


ಸಂಭೋಗೋ ದೃಶ್ಯತೇ ಯತ್ರ ನ ದೃಶ್ಯೇತಾಗಮಃ ಕ್ವಚಿತ್‌! 
ಆಗಮಃ ಕಾರಣಂ ತತ್ರ ನ ಸಂಭೋಗ ಇತಿಸ್ಥಿತಿಃ || ೨೦೦ 


ಒಬ್ಬನು ಒಂದು ಸೊತ್ತನ್ನು ಅನುಭವಿಸುತ್ತಾನೆ. ಅದು ಅವನಿಗೆ 
ಬಂದು ಸೇರಿದ. ಸಿಕ್ಕಿದ ವಿಧಾನವು ತಿಳಿದಿಲ್ಲ. ದಾನ ಕ್ರಯಗಳು ಪ್ರತ್ಯಕ್ಷ 
ವಲ್ಲ. ಅಂತಹ ಸಂದರ್ಭದಲ್ಲಿ, ಅನುಭವದ ಹಕ್ಕು ಮಾನ್ಯವಲ್ಲ. ಹೇಗೋ 
ಬಂದಿದೆಯೆಂದು ಮಾನ್ಕವಾಗುವುದು. 


ಏಕ್ರಯಾದ್ಯೋ ಧನಂ ಕ೦ಚಿದ್ದೃಹ್ಲೀಯಾತ್ಸು ಲಸಸ್ನಿಧೌ | 
ಕ್ರಯೇಣ ಸ ವಿಶುದ್ಧ ೦ ಹಿ ನ್ಯಾಯತೋ ಲಭತೇ ಥನಂ॥ ೨೦೦ 


ಹಣ ಕೊಟ್ಟು ಒಂದು ಸೊತ್ತನ್ನು ತಕ್ಕೊಳ್ಳುವಾಗ ಮಾರಾಟದಲ್ಲಿ 
ಅದರ ಬೆಲೆಯನ್ನು ಬಹಿರಂಗವಾಗಿ ಕೊಟ್ಟಿದ್ದಾನೆ. ಆದುದರಿಂದ ಆ ಸೊತ್ತು 
ನ್ಯಾಯವಾಗಿ ತಕ್ಕೊಂಡವನದು. ಅದು ಕಳ್ಳಮಾಲು ಆಗಿರಬಹುದು ಎಂದರೆ 
ಯಾರದೋ ಸೊತ್ತನ್ನು ಯಾರೋ ಕೊಟ್ಟಿರಬಹುದು. ಕೊಟ್ಟವನು ಈಗ 


ಪ೪೬ ಮನಸ್ಮ್ಮೃತಿ [ ಅಧ್ಯಾಯ; ಆ 


ಸಿಗದಿರಬಹುದು... ಆದರೂ ಅಂಗಡಿಗಾರನು ಯೋಗ್ಯ ಬೆಲೆ ಕೊಟ್ಟೇ 
ತಕ್ಕೊಂಡದ್ದರಿಂದ ಅದು ನ್ಯಾಯವಾಗಿ ಅವನ ಸೊತ್ತು. 


ಅಥ ಮೂಲಮನಾಹಾರ್ಯಂ ಪ್ರಕಾಶಕ್ರುಶೋಧಿತಃ | 
ಅದಂಡ್ಕೋ ಮುಚ್ಯತೇ ರಾಜ್ಞಾ ನಾಸ್ಟಿಕೋ ಲಭತೇ ಧನಂ ೨೦೨ 


ಕಳ್ಳ ಮಾರಾಟಗಾರನು ಕಾಣೆಯಾದರೂ ಅಂಗಡಿಗಾರನು ರಾಜನಿಂದ 
ದಂಡ್ಕನಲ್ಲ. ಅವನು ನ್ಯಾಯವಾಗಿ ಹಣ ಕೊಟ್ಟಿದ್ದಾನೆ. ಆದರೆ ಅದು 
ಸತ್ಯವಾಗಿ ಯಾರ ಸೊತ್ತೋ ಅಂಥ ಕಳಕೊಂಡವನು ಅದನ್ನು ಪಡೆಯಲೇ 
ಬೇಕು. ಅಂಗಡಿಕಾರನಿಗೆ ಅರ್ಧ ಹಣ ಕೊಡಬೇಕೆಂದು ನಿರ್ಣಯ, 


ನಾನ್ಯದನ್ಯೇನ ಸಂಸೃಷ್ಟರೂಪಂ ಪಿಕ್ರಯವಮರ್ಹತಿ | 
ನ ಚಾಸಾರಂ ನ ಚ ನ್ಯೂನಂ ನ ದೂರೇಣ ತಿರೋಹಿತo! ೨೦೩ 


ಒಂದಕ್ಕೆ ಒಂದು ಬೆರಕೆ ಮಾಡಿ ಮಾರಬಾರದು. ಹಾಳನ್ನು ಒಳ್ಳೆ 
ದೆಂದು ಲೆಖ್ಬಿದ ತೂಕಕ್ಕಿಂತ ಕಡಿಮೆ. ಮಾಲು ಕೈಯಲ್ಲಿ ಕೊಡದೆ ಅಡಗಿಸಿ 
ಮಾರಾಟ ಮಾಡಬಾರದು. ಸ್ಥಾಮಿವಿಕ್ರಯವಾದರೂ ಅಸ್ವಾಮಿಂ ವಿಕ್ರಯ 
ಸಮಾನವೆಂದೇ ಅದರ ದಂಡನೆಯು ಧರ್ಮವು. 


ಅನ್ಕಾಂ ಚೇಡ್ದರ್ಶಯಿತ್ವಾನ್ಕಾ ವೋಡುಃ ಕನ್ಯಾ ಪ್ರದೀಯತೇ | 
ಉಬೇ ತ ಏಕಶುಲ್ವೇನ ವದೇದಿತ್ಯಬ್ರನೀನ್ಮನಂಃ ॥ ೨೦೪ 


ಹಣಕೊಟ್ಟು ಹೆಣ್ಣು ಪಡೆಯುವಾಗ ಕೊಡುವವರು ಒಳ್ಳೆ ಹುಡುಗಿ 
ತೋರಿಸಿ ಇನ್ನೊಂದು ಹುಡುಗಿಯನ್ನು ಮದುವೆ ಮಾಡಿದರೆ ಆಗ ಮೊದಲಿನ 
ಶುಲ್ಕದಿಂದ ಆ ಎರಡು ಹುಡುಗಿಯರನ್ನು ಮದುವೆಯಾಗಲು ಆ ವರನು 
ಹಕ್ಕುಳ್ಳವನು ಇದು ಮನುಮತ. 

ನೋನ್ಮತ್ತಾಯಾ ನ ಕುಷ್ಮಿನ್ಕಾ ನ ಚ ಯಾ ಸ್ಪೃಷ್ಟಮೈಥುನಾ! 

ಪೂರ್ನಂ ದೋಷಾನಭಿಖ್ಯಾಪ್ಯ ಪ್ರದಾತಾ ದಂಡಮರ್ಹತಿ॥ ೨೦೫ 

ಹುಚ್ಚು, ಕುಷ್ಠ, ಪರಸ್ಪರ್ಶ ದೋಷವುಳ್ಳ ಹುಡುಗಿಯ ವಿಷಯ ಹೇಳಿ 
ಇಷ್ಟ ಇದ್ದವನು ಮದುವೆಯಾಗುವುದಾದರೆ ಕೊಡಬಹುದು. ಹೇಳದೆ 


ಅಧ್ಯಾಯ: ೮] ಮನುಸ್ಮೃತಿ ಪ೪೭ 


ಮದುವೆ ಮಾಡಿದ ಕನ್ಮಾಪಕ್ಷದವರು ದಂಡನೀಯರು. ದಂಡಪರಿಮಾಣ 
ವನ್ನು ಮುಂದೆ ಹೇಳುವರು. ವಿನಿಮಯ ವಂಚನೆಯಾದುದರಿಂದ ಈ 
ಪ್ರಕರಣದಲ್ಲಿ ಬಂದಿದೆ. 


ಯತ್ವಿಗೃದಿ ವೃತೋ ಯಚ್ನೇ ಸ್ವಕರ್ಮ ಸರಿಹಾಸಯೇತ್‌ | 
ತಸ್ಕ ಕರ್ವಾನುರೂಪೇಣ ದೇಯೋಂಂಶಃ ಸಹ ಕರ್ತ್ಯಭಿಃ | souk 


ಯಾಗದಲ್ಲಿ ಖುತ್ವಿಗ್ವರಣದ ಬಳಿಕ ಖುತ್ತಿಕ್ಕಿಗೆ ವ್ಯಾಧಿ, ಸಂಬಂಧಿಮರಣ 
ಮುಂತಾದ ಪ್ರಶಿಬಂಧಕ ಬಂದು ಅವನ ಕರ್ಮವು ಉಳಿದುಹೋದರೆ ಆಗ 
ಆ ವರೆಗೆ ಮಾಡಿದ ಕರ್ಮಕ್ಕೆ ಸರಿಯಾಗಿ ದಕ್ಷಿಣಾಂಶವನ್ನು ಕೊಡಬೇಕು. 


ದಕ್ಷಿಣಾಸು ಚ ದತ್ತಾಸು ಸ್ವಕರ್ಮ ಪರಿಹಾಪಯಂನ್‌ | 
ಕೃತ ಮೇವ ಲಭೇತಾಂಶಮನ್ಯೇನೈವ ಚ ಕಾರಯೇತ್‌ ॥ೃ ೨೦೩ 


ಯಾಗದಲ್ಲಿ ದಕ್ಷಿಣಾದಾನದ ಬಳಿಕ ವಿಘ್ನ ಬಂದು ಕರ್ಮವನ್ನು ಖಂತ್ತಿ 
ಜನು ಮಾಡದಿದ್ದರೆ ದಕ್ಷಿಣೆಯಲ್ಲಿ ಲೋಪವಿಲ್ಲ. ಉಳಿದ ಕರ್ಮವನ್ನು 
ಇತರರಿಂದ ಮಾಡಿಸಬೇಕು. 


ಯಸ್ಮಿನ್‌ ಕರ್ಮಣಿ ಯಾಸ್ತು ಸ್ಕುರುಕ್ತಾಃ ಪ್ರತ್ಯಂಗದಕ್ಷಿಣಾಃ | 
ಸ ಏವ ತಾ ಆದದೀತ ಭಜೇರನ್‌ ಸರ್ವ ಏವ ವಾ | ೨೦೮ 


ಒಂದು ಕರ್ಮದಲ್ಲಿ ಅಂಗದಕ್ಷಿಣೆಗಳು ತುಂಬಾ ಇದ್ದರೆ ಆಗದಕ್ಸಿಣೆ 
ಎಲ್ಲ ಖುತ್ವಿಜರಿಗೆ ಸಮವೊ ವಿಷಮ ಭಾಗವೋ ಎಂದು ಸಂಶಯ. ಅದಕ್ಕೆ 
ಸಿದ್ಧಾಂತ 


ರಥಂ ಹರೇತ ಚಾಧ್ವರ್ಯುರ್ಬ್ರಹ್ಮಾಧಾನೇ ಚ ವಾಜಿನಂ | 
ಹೋತಾ ವಾಸಿ ಹರೇದಶ್ಚಂ ಉದ್ಧಾತಾ ಚಾಪಸ್ಕನಃ ಕ್ರಯೇ | ೨೦೯ 


ಅಧ್ವರ್ಯುವಿಗೆ ರಥವೂ ಬ್ರಹ್ಮನಿಗೆ ಓಟದ ಕುದುರೆಯೂ ಹೋತೃ 
ವಿಗೆ ಕುದುರೆಯೂ ಉದ್ಗಾತೃವಿಗೆ ಸೋಮಕ್ರಯವಾಹನವಾದ ಗಾಡಿಯೂ 
ದಕ್ಷಿಣೆಯೆಂದು ನಿಯಮವು. 


ಶಿ೪೮ ಮನುಸ್ಮೃತಿ [ ಅಧ್ಯಾಯ : ೮ 


ಸರ್ವೇಷಾಮರ್ಥಿನೋ ಮುಖ್ಯಾಸ್ತದರ್ಧೇನಾರ್ಧಿನೋಪರೇ | 
ತೃತೀಯಿನಸ್ತೃತೀಯಾಂಶಾಶ್ಚತುರ್ಥಾಂಶಾಶ್ಚ ಪಾದಿನಃ | ೨೧೦ 


ಹದಿನಾರುಮಂದಿ ಖತ್ವಿಜರು. ಅವರಲ್ಲಿ ಹೋತೃ, ಅಧ್ವರ್ಯು, ಬ್ರಹ್ಮ 
ಉದ್ದಾ ತೃಗಳು, ಸಂಪೂರ್ಣ ದಕ್ಷಿಣೆಯ ಅರ್ಥಕ್ಕೆ ಹಕ್ಕುದಾರರು. ೪೮ 
ಗೋವುಗಳು ಆ ಅರ್ಥವು. ಮೈಶ್ರಾವರುಣಿ ಪ್ರತಿಪ್ನ ್ರಸ್ಮಾತೃ, ಬ್ರಾಹ್ಮಣಾ 
ಚ್ಛರಿಸಿ ವ್ರನ್ತೋತೃಗಳು ಅರ್ಧದ ಅರ್ಧ ೨೪ ಗೋವುಗಳು ದಕ್ಷಿಣೆ ಉಳ್ಳ 
ವರು. ಅಚ್ಛಾವಾಜ್‌ನೇಷ್ಟು, ಆಗ್ನೀಧ್ರ, ಪ್ರತಿಹರ್ತ್ಯ ಎಂಬವರಂ 
ಮೂರನೆ ಒಂದು ಭಾಗದ ದಕ್ಷಿಣೆ ಉಳ್ಳವರು. ೧೨ ಗೋವುಗಳು. ಗ್ರಾವ 
ಸ್ತುತ್‌ ನೇತೃ, ಪೋತೃ, ಸುಬ್ರಹ್ಮಣ್ಯ ಈ ಖುತ್ತಿಜರು ಮುಖ್ಯ ಯತ್ವಿಜರ 
ದಕ್ಷಿಣೆಯ ನಾಲ್ಕನೆ ಒಂದಂಶದ ದಕ್ಷಿಣೆ ಉಳ ವರು. 


ಸಂಭೂಂರಂ ಸ್ವಾನಿ ಕವರ್ತಾಣಿ ಕುರ್ವದಿರಿಹ ಮಾನವೈಃ | 
ಅನೇನ ವಿಧಿಯೋಗೇನ ಕರ್ತವ್ಯಾಂಶಪ್ರಕಲ್ಪನಾ | ೨೧೧ 


ಬಹುಮಂದಿ ಒಟ್ಟು ಸೇರಿ ಮಾಡುವ ಯಾಗದಲ್ಲಿ ದಕ್ಷ್ಮಿಣಾನಿಯಮವು 
ಈ ರೀತಿ. ಈ ವಿಷಯ ಇಲ್ಲಿಗೆ ಮುಗಿಯಿತು. 


ಧರ್ಮಾರ್ಥಂ ಯೇನ ದತ್ತಂ ಸ್ಯಾತ್ವಸ್ಮೈಚಿದ್ಯಾಚಿತೇ ಧನಂ | 
ಪಶ್ಚಾಚ್ಚ ನ ತಥಾ ತತ್ಸ್ಯಾನ್ನ ದೇಯಂ ತಸ್ಮ ತದ್ಭವೇ3 | ೨೧೨ 


ಒಬ್ಬನು ಯಜ್ಞಾದಿ ಧರ್ಮಕಾರ್ಯಕ್ಕೆಂದು ಯಾಚನೆ ಮಾಡಿದ ಹಣ 
ವನ್ನು ಅದು ಬಿಟ್ಟು ಬೇರೆ ರೀತಿ ಖರ್ಚು ಮಾಡಿದರೆ ಆ ಹಣವನ್ನು ಪುನಃ 
ಪಡೆಯಬಹುದು. 


ಯದಿ ಸಂಸಾಧಯೇತ್ತತ್ತು ದರ್ಪಾಲ್ಲೋಭೇನ ವಾ ಪುನಃ | 
ರಾಜ್ಞಾ ದಾಪ್ಯಃ ಸುವರ್ಣಂ ಸ್ಯಾತ್ರಸ್ಯ ಸ್ತೇಯಂಸ್ಕ ನಿಷ್ಕೃತಿಃ 1 


ಹಾಗೆ ವ್ಯಾಜದಿಂದ ಪಡೆದ ಹಣವನ್ನು ಲೋಭದಿಂದ ಇಲ್ಲವೇ ದರ್ಪ 


ದಿಂದ ಪುನಃ ಕೇಳಿದಾಗ ಕೊಡದಿದ್ದರೆ ಆ ಕಳ್ಳತನದ ಪಾ ಶಯಶ್ಚಿತ್ತವಾಗಿ 
ಒಂದು ಸುವರ್ಣದಂಡನೆಯನ್ನು ರಾಜನು ವಿಧಿಸಬೇಕು, 


ಅಭ್ಯಾಯ : ೮] ಮನುಸ್ಮೃತಿ ೩೪೯ 


ದತ್ತಸ್ಕೈಸೋದಿತಾ ಧರ್ಮಾ ಯಥಾವದನಪಕ್ರಿಯಾ | 
ಅತ ಊರ್ಧ್ವಂ ಪ್ರವಕ್ಸ್ಯಾಏಿಂ ವೇ ತನಸ್ಕಾನಪಕ್ರಿಯಾಂ | ೨೧೪ 


ಈ ವರೆಗೆ ಕೊಟ್ಟದ್ದನ್ನು ಕೊಡದೆ ಇದ್ದರೆ ಅದು ಧರ್ಮಸಮ್ಮತ 
ವಾಗುವಂತೆ ಪರಿಹರಿಸುವ ವಿಧಾನವು ನಿರೂಪಿಸಲ್ಪಟ್ಟ ತು. ಇನ್ನು ಮೇಲೆ 
ವೇತನದ ವಿವಾದ ವಿಷಯವನ್ನು ವಿವರಿಸುತ್ತೇನೆ. 


ಭೃತೋ ನಾರ್ತೋ ನ ಕುರ್ಯಾದ್ಯೋ ದರ್ಪಾತ್ಯವರ್ತಿ ಯಥೋದಿಕಂ ! 
ಸ ದಂಡ್ಕಃ ಕೃಷ್ಣ ಲಾನ್ಯ್ಕಷ್ಳ್‌ ನ ದೇಯಂ ಚಾಸ್ಮ ನೇತನಂ | ೨೧೫ 


ಕೂಲಿಯವನು ರೋಗವಿಲ್ಲದಿದ್ದರೂ ಒಪ್ಪಿದ ಕೆಲಸವನ್ನು ಮಾಡದೆ 
ಇರಲು ದರ್ವವು ಕಾರಣವಾದರೆ ಅವನಿಗೆ ಎಂಟು ಕೃಷ್ಣಲ ಹಣ ದಂಡನೆಯು. 
ಮತ್ತು ಮಾಡಿದ್ದಕ್ಕೆ ಸಂಬಳವಿಲ್ಲ. 


ಆರ್ತಸ್ತು ಕುರ್ಯಾತ್‌ ಸ್ವಸ್ಥೃಃ ಸನ್ಯ ಯಥಾಭಾನಸಿತಮಾದಿತಃ | 
ಸ ದೀರ್ಥಸ್ಕಾಪಿ ಕಾಲಸ್ಯ ತಲ್ಲಭೇತೈವ ವೇತನಂ 1 ೨೧೬ 


ರೋಗಮುಕ್ತಿಯ ನಂತರ ವಚನದಂತೆ ಕರ್ಮವನ್ನು ಮುಗಿಸಿದರೆ 
ಸಮಯ ಮೂರಿದರೂ ಅವನು ಕೂಲಿಯನ್ನು ಹೊಂದಲೇಬೇಕು. ಕಾಲದ 
ಅಂಶದಲ್ಲಿ ತಪ್ಪಿದರೂ ಕಾರ್ಯವು ಪೂರ್ಣ. 


ಯಥಧೋಕ್ತಮಾರ್ತಃ ಸುಸ್ಥ್ವೋ ವಾ ಯಸ್ತತ್ವನರ್ಣ ನ ಕಾರಯೇತ್‌ | 


ನ ತಸ್ಯ ವೇತನಂ ದೇಯನುಲ್ಟೋನಸ್ಕಾಪಿ ಕರ್ಮಣಃ ೨೧೭ 
ಆರೋಗ್ಯವಿದ್ದರೂ ಇಲ್ಲದಿದ್ದರೂ ಕೆಲಸವನ್ನು ಸ್ವಲ್ಪ ಮಾಡಿ ಉಳಿಕೆ 
ಪೂರೈಸದಿದ್ದರೆ ಕೂಲಿ ಕೊಡತಕ್ಕದ್ದಲ್ಲ. 
ಏಸ ಧರ್ಮೋಂಖಿಲೇನೋಕ್ತೋ ವೇತಾನಾದಾನಕರ್ಮಣಃ | 
ಆತ ಊರ್ಧ್ವಂ ಪ್ರವಕ್ಸ್ಯಾಮಿ ಧರ್ಮಂ ಸವಂಯಭೇದಿನಾಂ | ೨೧೮ 


ಕೂಲಿ ವಿಷಯ ಮುಗಿಸಿ ಶರತ ಮೂರುವ ವಿಷಯ ಹೇಳುತ್ತೇನೆ. 


ಯೋ ಗ್ತಿನಿದೇಶಸಂಘಾನಾಂ ಕೃತ್ವಾ ಸತ್ಯೇನ ಸಂನಿದಂ | 
ನಿಸಂವದೇನ್ನರೋ ಲೋಭಾತ್ತಂ ರಾಷ್ಟ್ರಾದ್ವಿಪ್ರವಾಸಿಯೇತ್‌ I ೨೧೯ 


ತಿ೫೦ ಮನುಸ್ಮೃತಿ [ ಅಧ್ಕಾಯ ಸ) 


ಯಾವುದೇ ಕೆಲ ಜನರು ಒಂದು ನಿಯಮವನ್ನು ಅನ್ಯೋನ್ಯ ಮಾಡಿ 
ಕೊಂಡು ಕೆಲಸ ಆರಂಭಸಿ ಮತ್ತೆ ಆಸೆಯಿಂದ ತಪ್ಪಿದರೆ ಅಂತಹವನನ್ನು ತನ್ನ 
ದೇಶದಿಂದ ಓಡಿಸಬೇಕು. ಮತ್ತು, 


ನಿಗೃಹ್ಯ ಜಾಪಯೇಜಚ್ಛೈನಂ ಸಮಯವ್ಯಭಿಚಾರಿಣಂ | 
ಚತಂ8ಸಂವರ್ಣಾನ್‌ ಸಣ್ಣಿ ಷ್ಟ್ಯಾನ್‌ ಶತಮಾನಂ ಚ ರಾಜತ೦ |! 2೨೨೦ 


ಅಂತಹ ನಿಯಮ ಮವೂರುವವನಿಗೆ ನಾಲ್ಕು ಸುವರ್ಣ ಆರು ನಿಷ್ಕ 
ನೂರು ಬೆಳ್ಳಿ ನಾಣ್ಯ ದಂಡನೆಯು. 


ಏತದ್ದ ಂಡಪಿಧಿಂ ಕಂರ್ಯಾದ್ಧಾ ವಿರ ಕಃ ಸೃಥಿನೀಪತಿಃ | 
ಗ್ರಾಮಜಾತಿಸಮೂಹೇಷು ಸಮಯವ್ಯಭಿಚಾರಿಣಾಂ | ೨೨೧ 


ನಿಯಮ (ಕರಾರು) ವೂರುವವರಿಗೆ ನಿಯಮದ ಲಾಭ-ನಷ್ಟಗಳನ್ನು 
ನೋಡಿಕೊಂಡು ಎಲ್ಲ ಅಂಶ ಪ್ರತ್ಯೇಕವಾಗಿ ಅಪರಾಧದ ತುಲನೆಯಿಂದ 
ಧಾರ್ಮಿಕನು ವಿಧಿಸಬೇಕು. 


ಕ್ರೀತ್ವಾ ನಿಕೀಯೆಂ ವಾ *ಂಚಿದ್ಯಸ್ಥೇಹಾನುಶಯೋ ಭವೇತ್‌ | 
ಸೋಂಂಶರ್ದಶಾಹಾತ್ರದ್ದ್ರವ್ಯಂ ದದ್ಯಾಚ್ಚ್ಛೈೆವಾದದೀತ ವಾ | ೨೨೨ 


ಕೊಂಡು, ಕೊಟ್ಟು, ಕ್ರಯ, ದ್ರವ್ಮಗಳ ಗುಣದಲ್ಲಿ ಏರುಪೇರು ತುಂಬ 


ಆಗಿ ವ್ಯವಹಾರದಲ್ಲಿ ಸೋಲುಕಂಡರೆ ಹತ್ತು ದಿನದೊಳಗೆ ಕೊಟ್ಟವನು ಅಥವಾ 
ತಕ್ಕೊಂಡವನು ಪುನಃ ಹಿಂತಿರುಗಿಸಬಹುದು. 


ಪರೇಣ ತು ದಶಾಹಸ್ಕೃ ನ ದದ್ಕಾನ್ನಾ ಸಿ ದಾಸಯೇತ್‌ | 
ಆದದಾನೋ ದದಚ್ಚೈೈನ ರಾಜ್ಞಾ ದಂಡ್ಕಃ ಶತಾನಿ ಷಟ್‌ ॥ ೨೨೩ 


ಹತ್ತುದಿನದ ಮೇಲ ಕೊಡಲು ತಕೊ ಳೆ ಲು ಕೂಡದು. ಹಾಗೆ ಮಾಡಿ 
ದರೆ ೬೦೦ ಹಣ ದಂಡನೆಯ. 


ಯಸ್ತು ದೋಷವತೀಂ ಕನ್ಯಾಮನಾಖ್ಯಾಯ ಪ್ರಯಚ್ಛತಿ | 
ತಸ್ಕ ಕರ್ಯಾನ್ನ್ಯಪೋ ದಂಡಂ ಸ್ವಯಂ ಸಣ್ಣ ವತಿಂ ಪಣಾನ್‌ 1! ೨೨೪ 


ಅಧ್ಯಾಯ: ೮] ಮನುಸ್ಮೃತಿ ೩೫೧ 


ಕನ್ಯಾದೋಷಗಳನ್ನು ವರಪಕ್ಷದವರಿಗೆ ತಿಳಿಸದೆ ಮದುವೆ ಮಾಡಿದರೆ 
ಅಂತಹ ಕನ್ಮಾಪಕ್ಷದವರಿಗೆ ಅರುವತ್ತಾರು ಪಣ ದಂಡನೆಯು. 


ಅಕನ್ಯೇತಿ ತು ಯಃ ಕನ್ಶಾಂ ಬ್ರೂ ಯಾದ್ದೇಷೇಣ ಮಾನವಃ | 
ಸ ಶತಂ ಪ್ರಾಸ್ನು ಯಾದ್ದಂಡಂ ತಸ್ಮಾ ದೋಷಮದರ್ಶಯನ್‌ ॥ ೨೨೫ 


ಇವಳು ಕನ್ಕೆಯಲ್ಲಿ ಪುರುಷ ಸ್ಥ ರ್ಶವುಳ್ಗೆ ವಳು ಎಂದು ದ್ವೇಷದಿಂದ 
(ಸುಳ್ಳು) ಆಪಾದನೆ ಮಾಡಿ ಅದನ್ನು ನಿದರ್ಶಿಸಲು ಅಸಮರ್ಥನಾದರೆ ನೂರು 
ಪಣ ದಂಡನೆಯು. 


ಪಾಣಿಗ್ರಹಣಿಕಾ ಮಂತ್ರಾಃ ಕನ್ಯಾ ಸ್ಟೇವ ಪ್ರತಿಷ್ಠಿ ತಾಃ | 
ನಾಕನ್ಕಾಸು ಕ್ವಚಿನ್ನೃಹಾಂ ಲುಪ್ರಧನಿಕ್ರಿಯಾ ಹಿ ತಾ8 | ೨೨೬ 


( ಪಾಣಿಗ್ರಹಣ ) ವಿವಾಹದಲ್ಲಿ ಹೇಳಬೇಕಾದ ವೇದಮಂತ್ರಗಳಲ್ಲಿ 
ಕನ್ಯಾಪದವಿರುವುದರಿಂದ ಖುತುಮತಿಯು ಪುರುಷಸ್ಪರ್ಶವುಳ್ಳವಳು ಅಲ್ಲದ 
ಹುಡುಗಿಯ ವಿವಾಹವು ಮುಖ್ಯವಾದ ಧರ್ಮವಿವಾಹವೆಂದು ಆಗುವುದು. 
ಕ್ಷತಯೋನಿಯಾದ ಗರ್ಭಿಣೀ ಸಂನ್ಕಾರವನ್ನು ಮನುಸಮ್ಮತಿಸುತ್ತಾನೆ. 
ಗಂಧರ್ವ ವಿವಾಹದಲ್ಲಿಯೂ ಬಳಿಕ ಮಂತ್ರವಿವಾಹವು ಧರ್ಮವು. ಆದುದ 
ರಿಂದ ದುರದುಷ್ಟದಿಂದ ಅಕನ್ಮಾ ವಿವಾಹವು ಮಂತ್ರಪೂರ್ವಕವಾದರೂ ಅದು 
ಧಾರ್ಮಿಕವಾದ ವಿವಾಹವಲ್ಲ. ಹಾಗಾಗಿ ಕನ್ಯಾದೂಷಣೆಯಲ್ಲಿ ದಂಡನೆಯು. 


ಪಾಣಿಗ್ರಹಣಿಕಾ ಮಂತ್ರಾ ನಿಯತಂ ದಾರಲಕ್ಷಣಂ | 
ತೇಷಾಂ ನಿಸ್ಮಾ ತಂ ವಿಜ್ಞೆ ಯಾ ವಿದ್ವದ್ಧಿಃ ಸಪ್ತಮೇ ಪದೇ | ೨೨೭ 


ಹುಡುಗಿಯು ಹೆಂಡತಿಯಾಗುವುದು ಮಂತ್ರಗಳಿಂದ. ಗೋತ್ರಜೇದ 
ಧೆರ್ಮಾಧಿಕಾರಗಳು ಅನ್ಕಥಾ ಇಲ್ಲ. ಸುಖ, ಧನ, ಪರಿಚರ್ಯೆಗಳನ್ನು 
ಸಂಬಳದವಳೂ ಕೊಡಬಹುದು. ದೀರ್ಫಕಾಲದ ವಿವಾಹ ಸಂಸ್ಕಾರದಲ್ಲಿ 
ಸಪ್ತಪದಾ ವಿಧಿಯಲ್ಲಿ ಮಂತ್ರವು ಗೆಳತಿಯಾಗೆಂದು ಹೇಳುವುದರಿಂದ ಆ ಬಳಿಕ 
ವಿಚ್ಛೇದವಿಲ್ಲದ ಸಂಬಂಧ, ಈ ಮೊದಲು ವರನು ಮೃತಪಟ್ಟರೆ ದೋಷ 


(ರೋಗ)ವುಳ್ಳವನೆಂದು ತಿಳಿದರೆ ಯೋಗ್ಕ ವರನೊಡನೆ ಬೇರೆ ವಿವಾಹ ಮಾಡ 
ಬಹುದು. 


ಪ್ಲಿ೫ಿ೨ ಮನುಸ್ಮೃತಿ [ ಅಧ್ಯಾಯ: ೮ 


ಯಸ್ಮಿನ್‌ ಯಸ್ಮಿನ್‌ ಕೃತೇ ಕಾರ್ಯೇ ಯಸ್ಯೇಹಾನುಶಯೋ ಭನೇತ್‌ | 
ತಮನೇನ ವಿಧಾನೇನ ಧರ್ಮೆೇ ಪಥಿ ನಿನೇಶಯೇತ್‌ 1 ೨೨೮ 


ಯಾವುದೇ ಒಂದು ಕೆಲಸ ಮಾಡಿದ ಮೇಲೆ ವಿವಾದ ಬಂದರೆ ಈ ರೀತಿ 
ಯಿಂದ ಧರ್ಮಪರರಾಗುವಂತೆ ರಾಜನು ಮಾಡಬೇಕು. 


ಪಶುಷು ಸ್ವಾಮಿನಾಂ ಚೈನ ಪಾಲಾನಾಂ ಚ ವ್ಯತಿಕ್ರಮೇ 1 
ವಿವಾದಂ ಸಂಪ್ರವಕ್ಷ್ಯಾನಿಂ ಯಥಾವದ್ಧರ್ಮತತ್ವತಃ ಕೆ ೨೨೯ 


ಪಶು ಸ್ವಾಮಿ ಪಶುಪಾಲಕರ ವಿವಾದ ನಿರ್ಣಯವನ್ನು ಹೇಳುತ್ತೇನೆ. 


ದಿವಾ ವಕ್ತವ್ಯತಾ ಪಾಲೇ ರಾತ್ರಾ ಸ್ವಾಮಿಂನಿ ತದ್ಗೃಹೇ | 
ಯೋಗಕ್ಷೇಮೇಂನ್ಯಥಾ ಚೇತ್ತು ಪಾಲೋ ವಕ್ತವ್ಯತಾವಿಂಯಾತ್‌ ॥ ೨೩೦ 


ಹಗಲು ಮಾತ್ರ ದನ ಕಾಯುವುದು ಕೆಲಸವಾದರೆ ಆಗ ಆದ ಪಶು 
ದೋಷಕ್ಕೆ ಪಾಲಕನೇ ಹೊಣೆ, ರಾತ್ರಿ ಸ್ವಾಮಿ ವಶ ಇರುವಾಗ ಆದ 
ಅನರ್ಥಕ್ಕೆ ಸ್ವಾಮಿ ಹೊಣೆ. ರಾತ್ರಿಯೂ ಪಾಲಕನು ಪಾಲಿಸಬೇಕೆಂದು 
ನಿಯಮವಾದರೆ ಆಗ ಪಾಲಕನು ಹೊಣೆ. 


ಗೋಪಃ ಕ್ಷೀರಭೃತೊ। ಯಸ್ತು ಸ ದುಹ್ಮಾದ್ದ ಶತೋ ನರಾಂ | 
ಗೋಸ್ವಾಮ್ಯನುಮಂತೇ ಭೃತ್ಯಃ ಸಾ ಸ್ಕಾತ್ಪಾಲೇಂೃತೇ ಭೃ ತಿಃ I ೨೩೧ 
ಗೋಪಾಲನಿಗೆ ಅನ್ನ ಸಂಬಳವಿಲ್ಲದೆ ಕಾಯುವುದು ಕೆಲಸವಾದರೆ ಅವನು 


ಹತ್ತು ಗೋಗಳನ್ನು ಕಾದರೆ, ಆತನಿಗೆ ಒಂದು ಹಸುವನ್ನು ಕರೆದುಕೊಳ್ಳಲು 
ಕೊಡಬೇಕು. ಅದೇ ಹತ್ತು ದನಕಾಯಲು ಸಂಬಳವು. 


ನಷ್ಟಂ ವಿನಷ್ಟಂ ಕೃಮಿಭಿಃ ಶ್ವಹತಂ ವಿಷಮೇ ಮೃತಂ | 

ಹೀನಂ ಪುರುಷಕಾರೇಣ ಪ್ರದದ್ಯಾತ್ಸಾಲ ಏವ ತು ॥ ೨೩೨ 

ಕಾಣೆಯಾದುದು, ಕೃಮಿ, ನಾಯಿ ತಿಂದದ್ದು, ಬಿದ್ದು ಸತ್ತದ್ದು ಪುರುಷ 
ಯತ್ನವಿಲ್ಲದೆ ನಾಶವಾದುದುಕ್ಕೆ ಪಾಲಕನು ಹೊಣೆಯು. 


ನಿಘುಷ್ಯ ತು ಹೃತಂ ಚೌರೈರ್ನ ಪಾಲೋ ದಾತುಮರ್ಹತಿ | 
ಯದಿ ದೇಶೇ ಚ ಕಾಲೇ ಚ ಸ್ವಾಮಿಂನಃ ಸ್ವಸ್ಯ ಶಂಸತಿ ॥ ಎ೨ಫ್ಲಿಸ್ಸಿ 


೨ಕಿ-ಅಧ್ಯಾಯ: ೮] ಮನುಸ್ಮೃತಿ ಪಿಕ 


ಕಳ್ಳರು ಗದ್ದಲ ಮಾಡಿ ಕದ್ದರೆ ಅದನ್ನು ಕೂಡಲೆ ಬಂದು ಸ್ವಾಮಿಗೆ 
ತಿಳಿಸಿದರೆ ಗೋಪಾಲನ ತಪ್ಪಿಲ್ಲ. 


ಕರ್ನ್‌ ಚರ್ಮ ಚ ವಾಲಾಂಶ್ಚ ಬಸ್ತಿಂ ಸ್ನಾ ಯಂ ಚರೋಚನಾಂ! 
ಪಶುಷು ಸ್ವಾಮಿನಾಂ ದದ್ಕ್ಯಾನ್ಮೃತೇಷ್ವಂಕಾನಿ ದರ್ಶಯೇತ್‌ | ೨4೪ 


ಗೋಗಳು ತಾವಾಗಿ ಸತ್ತರೆ ಕಿವಿ, ಚರ್ಮ, ಬಾಲ, ಬಸ್ತಿ, ನ್ನಾಯು 
ರೋಚನಾಗಳನ್ನು ತಂದು ಸ್ವಾಮಿಗೆ ತೋರಿಸಬೇಕು. ಗೊರಸು ಕೋಡು ಸಹ 
ಗುರುತಾಗುವುದು. 


ಅಜಾವಿಕೇ ತು ಸಂರುದ್ದೇೇ ವೃಕೈಃ ಪಾಲೇ ತ್ವ ನಾಯತಿ | 
ಯಾಂ ಪ್ರಸಹ್ಯ ವೃಕೋ ಹನ್ಶಾತ್ಪಾಲೇ ತತ್ವಿಲ್ಪಿಸಂ ಭವೇತ್‌ | ೨೩4೫ 


ಪಾಲಕನಿಲ್ಲದಾಗ ತೋಳವು ಆಡು-ಕುರಿಗಳನ್ನು ತಿಂದರೆ ಅದು ಪಾಲಕನ 
ಅಪರಾಧವು. 


ತಾಸಾಂ ಚೇದವರುದ್ದಾ ನಾಂ ಚರಂತೀನಾಂ ವಿಂಥೋ ವನೇ! 
ಯಾಮುತ್ತ್ಯ್ನುತ್ಯ ವೃಕೋ ಹನ್ಮಾತ್‌ ನ ಪಾಲಸ್ತತ್ರ ಕಿಲ್ಫಿಸೀ | sak 


ಆಡು-ಕುರಿಗಳು ಹಿಂಡಾಗಿದ್ದರೂ ಮೇಯುವಾಗ ಕಾಡಿನಲ್ಲಿ ತೋಳವು 
ಹಾರಿ ಕೊಂದರೆ ಅದು ಪಾಲಕನ ಅವರಾಧವಲ್ಲ. 


ಧನು8ಶತಂ ಪರೀಹಾರೋ ಗ್ರಾಮಸ್ಕ ಸ್ಯಾತ್ಸಮಂತತಃ 
ಶಮ್ಯಾಪಾತಾಸ್ತ್ರಯೋ ವಾಪಿ ಶ್ರಿಗುಣೋ ನಗರಸ್ಕ ತು | ೨೩೭ 


ಊರಿನ ಸುತ್ತಲೂ ನಾಲ್ಕುನೂರು ಕೋಲು ದೂರ ಧಾನ್ಯ ಬೆಳೆ ಬೆಳೆಸ 
ಬಾರದು. ಅದು ಪಶುಗಳು ಮೇಯುವ ಸ್ಥಳ. ಪಟ್ಟಣದಲ್ಲಿ ಇದರ 
ಮೂರು ಪಾಲು ದೂರ (೧೨೦೦೦) ಹುಲ್ಲುಗಾವಲು ತೋಟಮಾಡಬಾರದು. 


ತತ್ರಾಪರಿವೃತಂ ಧಾನ್ಯಂ ನಿಹಿಂಸ್ಕುಃ ಪಶವೋ ಯದಿ! 
ನ ತತ್ರ ಪ್ರಣ ಯೇಡ್ದಂಡಂ ನೃಪತಿಃ ಪಶುರಕ್ಷಿಣಾಂ 1 ೨೩೮ 


ಪಿ೫೪ ಸುನುಸ್ಮೃತಿ [ ಆಧ್ಕಾ ಯ:ಃ೮ 


ಆ ಹುಲ್ಲುಗಾವಲಿನಲ್ಲಿ ಆವರಣವಿಲ್ಲದೆ ಯಾರಾದರೂ ಧಾನ್ಯಬೆಳಸಿ 
ಅದನ್ನು ಪಶುಗಳು ತಿಂದರೆ ಆಗ ಪಶುಪಾಲಕರಿಗೆ ದಂಡನೆಯನ್ನು ರಾಜನು 
ವಿಧಿಸುವುದು ಬೇಡ. 


ವೃತಿಂ ತತ್ರ ಪ್ರಕುರ್ಪೀತ ಯಾಮುಷ್ಟ್ರೋ ನ ನಿಲೋಕಯೇತಾ್‌ | 
ಛಿದ್ರಂ ಚ ನಾರಯೇತ್ಸರ್ವಂ ಶ್ವಸೂಕರಮುಖಾನುಗಂ | ರೀ 


ಆ ಹುಲ್ಲುಗಾವಲಿನಲ್ಲಿ ಯಾರಾದರೂ ಬೆಳ ಮಾಡುವುದಾದರೆ ಅಲ್ಲಿ 
ಬೇಲಿ ಬೇಕು. ಅದು ಒಂಟೆ ಇಣಿಕಿ ನೋಡಲಾರದಷ್ಟು ಎತ್ತರವಿರಬೇಕು. 
ನಾಯಿ ಹಂದಿಗಳು ನುಗ್ಗ ದಷ್ಟು ಸ ತೂತಿಲ್ಲದೆ ದಪ್ಪವಾಗಿರಬೇಕು. 


ಸಥಿ ಕ್ಷೇತ್ರೇ ಪರಿವೃತೇ ಗ್ರಾಮಾಂತೀಯೋಥವಾ ಪುನಃ | 
ಸಪಾಲಃ ಶತದಂಡಾರ್ಹೋ ಏವಿಪಾಲಾನ್‌ ವಾಂಯೇತ್ರ ಶೂನ್‌ 1 ೨೪೦ 


ದಾರಿಯ ಪಕ್ಕದಲ್ಲಿ ಊರಿನ ಹತ್ತಿರ ಬೇಲಿ ಇರುವ ಹೊಲವನ್ನು ನುಗ್ಗಿ 
ಗೋವು ಬೆಳೆಯನ್ನು ನಾಶಪಡಿಸಿದರೆ ಗೋಪಾಲನಿಗೆ ದಂಡನೆಯು. 
ಗೋಪಾಲಕನಿಲ್ಲ ಗೋವಾದರೆ ಅದನ್ನು ಹೊಲದೊಡೆಯನು ತಡೆಯಬೇಕು. 


ಕ್ಷೇತ್ರೇಸ್ವನ್ಕೇಸು ತು ಪಶುಃ ಸಪಾದಂ ಸಪಣಮರ್ಹತಿ | 
ಸರ್ವತ್ರ ತು ಸದೋ ದೇಯಃ ಶ್ಲೇತ್ರಿಕಸ್ಕೇತಿ ಧಾರಣಾ | ೨೪೧ 


ದೂರದ ಹೊಲವನ್ನು ನುಗ್ಗಿ ದನ ಮೇದರೆ ಗೋಪಾಲನಿಗೆ ಒಂದೂ 
ಕಾಲು ಪಣ ದಂಡನೆಯು. ಮತ್ತು ನಾಶವಾದ ಬೆಳೆಯ ಪ್ರತಿಫಲವನ್ನು 
ಗೋಪಾಲನು ಅಥವಾ ಗೋಸ್ಟಾಮಿಯು ಕೊಡಬೇಕು. 


ಅನಿರ್ದಶಾಹಾಂ ಗ-0೦ ಸೂತಾಂ ವೃಷಾನ್‌ ದೇವಪಶೂನ್ಸ್‌ ಥಾ | 
ಸಸಾಲಾನ್ವಾ ವಿಪಾಲಾನ್ವಾ ನ ದಂಡ್ಯಾನ್ಮನುರಬ್ರವೀತ್‌ ॥ ೨೪೨ 


ಕರುವಿಳಿಸಿ ಹತ್ತು ದಿನ ಕಳೆಯದ ಹಸು, ಉತ್ಸರ್ಗ ಮಾಡಿದ ಎತ್ತು 
ದೇವಸ್ಥಾನದ ಎತ್ತು ಇವುಗಳು ಬೆಳ ತಿಂದರೆ ದಂಡನೆಯಿಲ್ಲ. ಎತ್ತನ್ನು 
ಗೋಪಾಲನು ಹಸುಗಳೊಡನೆ ಮೇಯಿಸಿದರೆ ಆಗ ಅವನು ಅಪರಾಧಿಯು. 


ಅಧ್ಯಾಯ: ೮] ಮನುಸ್ಮೃತಿ ೩೫೫ 


ಕ್ಷೇತ್ರಿಯಸ್ಮಾತ್ಯಯೇ ದಂಡೋ ಭಾಗಾದ್ದಶಗುಣೋ ಭನೇತ್‌ | 
ತಕತೊ€ರ್ಥದಂಡೋ ಭೃತ್ಯಾನಾಮಣಜ್ಞಾನಾತ್‌ ಶ್ಲೇತ್ರಿಕಸ್ಕ ತಂ 1 ೨೪೩ 


ಉಳುವವನ ಎತ್ತು ಹೊಲಮೇದರೆ ಸಮಯಕ್ಕೆ ಬೀಜ ಹಾಕಿ ಸಸಿ 


ನಡೆದಿದ್ದರೆ ಆ ನಷ್ಟದ ಹತ್ತು ಪಾಲು ದಂಡನೆಯನ್ನು ಆ ಭೃತ್ಯರಿಗೆ ವಿಧಿಸ 
ಬೇಕು. 


ಎತದ್ವಿಧಾನಮಾ ಶಷ್ಟೇದ್ದಾನಿರ್ಶಕಃ ಪೃಥಿನೀಪತಿಃ | 
ಸ್ವಾನಮಿನಾಂ ಚ ಪಶೂನಾಂ ಚ ಷಾಲಾನಾಂ ಚ ವೃತಿಕುಮೇ 1 ೨೪೪ 


ಗೋಸ್ಟಾಮಿಯ, ಗೋಪಾಲನ, ಪಶುವಿನ ಅಪರಾಧಗಳಲ್ಲಿ ಈ ರೀತಿ 
ಧರ್ಮವನ್ನು ನಿರ್ಣೈಸಬೇಕು. 


ಸೀಮಾಂ ಪ್ರತಿ ಸಮಂತ್ತ್ವನ್ನೇ ವಿವಾಜೀ ಗ್ರಾಮಯೋರ್ದ್ವ್ವಯೋಃ ! 
ಜ್ಕೇಸ್ಮೇ ಮಾಸಿ ನಯೇತ್ಸೀಮಾಂ ಸುಪ್ರಕಾಶೇಸು ಸೇಠಂಷು 8 ೨೪೫ 


ಗಡಿವಿವಾದವು ಬಂದಾಗ ಈ ರೀತಿ ಪರಿಹರಿಸಬೇಕು. ಸೀಮಾಚಿಹ್ನ 
ಗಳು ಬಿಸಿಲಿಗೆ ಒಣಗಿದ ಹುಲ್ಲು ತೆರೆದು ಕಾಣುವಾಗ ಪರೀಕ್ಷಿಸಬೇಕು. 


ಸೀಮಾವ್ಯ ಕ್ಟಾಂಶ್ಚ ಕುರ್ನೀತ ನೃಗ್ರೋಧಾಶ್ವತ್ಥಕಿಂಶುಕಾನ್‌ | 

ಶಾಲ್ಮಲೀನ್‌ ಶಾಲತಾಲಾಂತ್ಸ ಶ್ಲೇರಿಣತ್ಚೈ ವ ಪಾದಸಾನ್‌ | ೨೪೬ 

ಗೋಳಿ, ಅಶ್ವತ್ಥ, ಪಲಾಶ, ಮರಹತ್ತಿ ತಾಳಿ ಮರಗಳನ್ನು ಗಡಿ ಗುರಂ 
ತಿಗೆ ನೆಡಬೇಕು. 


ಗುಲ್ಮಾನ್‌ ವೇಣೂಂಶ್ಚ ವಿಧಾಇಳ್ಭ್ಛು ಮೂವಲ್ಲೀಸ್ಥ ಲಾನಿ ಚ! 
ಶರಾನ್‌ ಕಂಬ್ಹಕಂಲ್ಮಾಂತ್ಟ ತಥಾ ಸೀಮಾ ನ ನಶ್ಯತಿ 1. ೨೪೭ 


ಗಿಡ, ಬಲ್ಲೆ, ಪೊದರು, ಬಿದಿರು ಮುಳ್ಳುಗಿಡಗಳನ್ನು ಬೆಳೆಸಿ ಗಡಿಯ ಮರ 
ಗಳನ್ನು ನಾಶವಾಗದಂತೆ ಕಾಯಬಹುದು. 


ತಡಾಗಾನ್ಯು ದಪಾನಾನಿ ವಾಪ್ಯಃ ಪ್ರಸ್ರವಣಾನಿ ಚ! 
ಸೀಮಾಸಂಧಿಷು ಕಾರ್ಯಾಣಿ ದೇವತಾಯತನಾನಿ ಚ | ೨ಳಲೆ 


೩೫೬ ಮನುಸ್ಮೃತಿ [ ಅಧ್ಯಾಯ: 6 


ಕೆರೆ ಬಾವಿ, ಕಾಲುವೆಗಳನ್ನು ಗಡಿಗಳಲ್ಲಿ ಮಾಡಿದರೆ ನೀರಿನ ಜನರು 
ಗಡಿಯನ್ನು ಪ್ರಚಾರಮಾಡುವರು. ದೇವಸ್ಥಾನವನ್ನು ಮಾಡಬಹುದು. 

ಉನಚ್ಛನ್ಯಾನಿ ಚಾನ್ಯಾನಿ ಸೀನಾಲಿಂಗಾನಿ ಕಂರಯೇತ್‌ | 

ಸೀಮಾಜ್ಞಾನೇ ನೃಣಾಂ ವೀಕ್ಷ್ಯ ನಿತ್ಯಂ ಲೋಕೇ ವಿಷರ್ಯಯಂಂ 1 ೨೪೯ 

ಜನರಿಗೆ ಗಡಿಜಗಳ ಬರುವುದರಿಂದ ಗುಟ್ಟಾಗಿ ತಿಳಿಯುವ ಗಡಿಯನ್ನು 
ಗುರುತಿಸಬಹುದು. ಅದಕ್ಕೆ ಕೆಳಗೆ ಉಪಾಯವನ್ನು ಹೇಳಲಾಗುವುದು. 


ಆಶ್ಮನೋಸಸ್ಥಿ ನಿ ಗೋವಾಂಸ್ತುಷಾ ರ್ಜ ಭಸ್ಮ ಪಾಲಿಕ | 
ಕರೀಷಮಿಷ್ಟಾ ಕ 60ಗೂರೂನ್‌' ಶರ್ಕರಾ ವಾಲುಕಾಸ್ತಥಾ | ೫೦ 
ಯೂನಿ ಚೈವಂಪ್ರಕಾರಾಣಿ ಕಾಲಾದ್ಭೂನಿಿರ್ನ ಭಕ್ಷಯೇತ್‌ | 

ತ:ನಿ ಸಂಧಿಷು ಸೀ ಮಾಯಾಮ£) ಕಾಶಾನಿ ಕಾರಯೇತ್‌ ॥ ೨೫೧ 


ಶಿಲೆ, ಎಲುಬು, ಹೊಟ್ಟು, ಬೂದಿ, ತಲೆಬುರುಡೆ, ಬೆರಣಿ, ಬೆಂದ 
ಇಟ್ಟಿಗೆ ಮಸಿ, ದೊಡ್ಡಹರಳು ಹೊಗೆ, ಸಣ್ಣಮರಳು ಇಂತಹ ಮಣ್ಣಿನಲ್ಲಿ 
ನಾಶಹೊಂದದ ಸಾಮಗ್ರಿಗಳನ್ನು ಮಡಕೆಯಲ್ಲಿ ತುಂಬಿ ನೆಲದೊಳಗೆ ಹೂತು 
ಗಡಿಗುರುತಿಸಿದಲೆ ಗಡಿವಿವಾದವು ಬರಲಾರದು. 


ಏತೈರ್ಳಿಂಗೈರ್ನಯೇ ಶ್ಸೀನರಾಂ ರಾಜಾ ವಿನದನಾನಯೋಃ | 
ಪೊರ್ವಭುಕ್ಯಾ ಚ ಸತತಂ ಉದಕಸ್ಯಾಗಮೇನ ಚ ॥ ೨೫೨ 


ಮೇಲೆ ಹೇಳಿದ ಗುರುತುಗಳಿಂದ ಗಡಿ ಜಗಳವನ್ನು ನಿರ್ಣಯಿಸ 
ಬಹುದು. ನೀರಿನ ಪ್ರವಾಹವನ್ನು ಗಡಿಯಾಗಿ ಮಾಡಬಹುದು. ಸಣ್ಣ 
ಗಡಿ ವಿವಾದಗಳಲ್ಲಿ ನಿರಂತರ ಅನುಭವವನ್ನು ಪ್ರಮಾಣವಾಗಿ ಸ್ವೀಕರಿಸ 
ಬಹುದು. 


ಯದಿ ಸಂಶಯ ಏವ ಸ್ಯಾಲ್ಲಿಂಗಾನಾಮಪಿ ದರ್ಶನೇ | 
ಸಾಕ್ಷಿನೈತ್ಯಯ ಏವ ಸ್ಮಾತ್ಸೀಮಾವಾದವಿನಿರ್ಣಯಃ8 1 ೨೫೩ 


ಸೀಮಾ ಚಿಹ್ಮಗಳ ಪರಿವರ್ತನೆ, ಸೃಷ್ಟನೆ, ಮೊದಲಾದ ವಿವಾದಗಳಿಂನ 


ಪಶಿಹಾರಎಲ್ಲಪಾಡೆರೆ ಅದಕ್ಕೆ ಸಾಕ್ಷಿಯ ಮೂಲಕ ಕೊನೆ ತೀರ್ಮಾನವನ್ನು 
ಮಾಡಿಕೊಳ್ಳಬೇಕು. 


ಅಧ್ಯಾಯ : ೮] ಮನುಸ್ಮೃತಿ ೩೫೬ 


ಗ್ರಾನೊಯಕಕುಲಾನಾಂ ಚ ಸಮಕ್ಷಂ ಹೀಮಿ ಸಾಕ್ಷಿಣಃ | 
ಪ್ರಷ್ಟವ್ಯಾಃ ಸೀಮಲಿಂಗಾನಿ ತಯೋಶ್ಚ್ಛೈವ ವಿವಾದಿನೋಃ 1 ೨೫೪ 


ಗ್ರಾ ಮಸ್ಥ ರಿಗೆ, ಗ್ರಾಮಾಧಿವತಿಗಳಿಗೆ ಸೀಮಾವಿವಾದವು Wp 
ದಿದ್ದೆರೆ ವಿವಾದವುಳ್ಳ ವರು ಗ್ರಾಮಸ್ಥ ರು, ಗ್ರಾಮನಿಯುಕ್ತರು ಇವರ ಸಮ್ಮು 
ದಲ್ಲಿ ಸ ಸಾಕ್ಷಿದಾರರನ್ನು ಪ್ರಶಿ ಸಬೇಕು. ಅದರಿಂದ ನಿರ್ಣಯವು. 


ತೇ ಪೃಷ್ಟಾಸ್ತು ಯಥಾ ಬ್ರೂಯಂ॥8 ಸಮಸ್ತಾಃ ಸೀಮ್ನಿ ನಿಶ್ಚಯಂ 
ಕ ಸೀಮಾಂ ಸರ್ವಾಂಸ್ತಾಂಶ್ಟೆವ ನಾಮತಃ! ೨೫೫ 


ಆ ಸಾಕ್ಷಿಗಳ ಅಭಿಪ್ರಾಯವನ್ನು ಅವರ ಹೆಸರನ್ನು ನಿಬಂಧಿಸಿ ಪತ್ರ 
ಲೇಖನ ಪ್ರಮಾಣವನ್ನು pee ಗಡಿಯನ್ನು ಗುರುತಿಸಬೇಕು. 


ಶಿರೋಭಿಸ್ತೇ ಸೃಹೀತ್ವೋರ್ಷೀಂ ಸ್ರಗ್ವಿಹೋ ರಕ್ಷವಾಸೂಃ | 
ಸುಕೃತೈಃ ಶಾಪಿತಾಃ ಸ್ವ ೨ಸೊರ್ನಯೇಯುಸ್ತೇ ಸವಂಂಜಸಂ1 ೨೫೬ 


ಸಾಕ್ಷಿಗಳು ತಲೆ ಮೇಲೆ ಮಣ್ಣು ಹೊತ್ತುಕೊಂಡು ಕೆಂವು ಬಟ್ಟೆ 
ಯುಟ್ಟು ಹೂಮುಡಿದುಕೊಂಡು ಸುಳ್ಳಾಡಿದರೆ ತಮ್ಮ ಪುಣ್ಯವು ನಾಶ 
ಹೊಂದುವುದೆಂದು ಪ್ರತಿಜ್ಞೆ ಮಾಡಿ ನಿರ್ಣಯವನ್ನು ಹೇಳಬೇಕು. 


ಯಥೋಕ್ತೇನ ನಯಂತಸ್ತೇ ಪೂಯಂತೇ ಸತ್ಯಸಾಕ್ಷಿಣಃ | 
ವಿಪರೀತಂ ನಯೆಂತಸ್ತು ದಾಪ್ಯಾಃ ಸ್ಕುರ್ದ್ವಿಶತಂ ದಮಂ1 ೨೫೩ 


ಅವರು ಸತ್ಯವಾಗಿ ನಿರ್ಣಯ ಹೇಳಿದರೆ ಪಾಪವಿಲ್ಲ. ಸುಳ್ಳಾಡಿದರೆ 
ಅವರಿಗೆ ಇನ್ನೂರು ಹಣ ದಂಡನೆಯು. 


ಸಾಕ್ಷ್ಯಭಾವೇ ತು ಚತ್ತಾರೋ ಗ್ಯಾಮಾಃ ಸಾಮಂಕವಾಸಿನಃ | 
ಸೀಮಾವಿನಿರ್ಣಯಂ ಬರ್ಮ ಶ್ರಯತೂ ರಾಜಸನ್ನಿ ಧೌ |. ೨೫೮ 


ಸಾಕ್ಷಿಗಳು ದೊರೆಯದಿದ್ದರೆ ಗ್ರಾಮವಾಸಿಗಳಾದ ನಾಲ್ವರನ್ನು ಕರೆದು 
ಗಡಿ ನಿರ್ಣಯ ಮಾಡುವಂತೆ ಹೇಳಬೇಕು. ಇದು ರಾಜಸಮ್ಮುಖದಲ್ಲಿ 
ನಡೆಯಬೇಕು, 


ಸಾಮಂತಾನಾಮಂಭಾವೇ ತು ಮೌಲಾನಾಂ ಸೀಸ್ಲಿ ಸಾಕ್ಷಿಣಾಂ | 


ಇನಕಾನಪ್ಯನಿಂಯಂಂಜೀತ ಪುರುಷಾನ್‌ ವನಗೋಜಚರಾ ೪ | ೨೫೯ 
ಸಾಕ್ಷಿಯಾಗಿ ರಾಜ ಸಮ್ಮುಖದಲ್ಲಿ ನಿರ್ಣಯ ಹೇಳುವವರು ಮತ್ತು 
ಸಂತಾನ ಪಾರಂಪರ್ಯ ಆ ಪ್ರದೇಶದಲ್ಲಿ ವಾಸವಾಗಿ ಅನುಭವ ಹೇಳುವವರು 
ಇಲ್ಲವಾದರೆ ವನವಾಸಿಗಳನ್ನು ವಿಚಾರಿಸಬೇಕು, 


ವ್ಯಾಧಾನ್‌ ಶಾಕುನಿಕಾನ್‌ ಗೋಪಾನ್‌ ಕೈವರ್ತಾನ್‌ ಮೂಲಖಾನಕಾನ್‌ | 
ವ್ಯಾಲಗ್ರಾಹಾನುಂಭವೃತ್ತೀನನ್ಯಾಂಶ್ಚ ವನಚಾರಿಣಃ | ೨೬೦ 


ಬೇಡರು, ಹಕ್ಕಿಹಿಡಿಯುವವರು, ಗೋವಳರು, ವಿಣನು ಹಿಡಿಯುವ 
ವರು, ಸರ್ಪಹಿಡಿಯುವವರು, ಶಿಲೋಂಚ್ಛ ವೃತ್ತಿಯ ಸಾಧುಗಳು, ವನವಾಸಿ, 
ಗಳಾದ ಇತರರು ಇವರೆಲ್ಲ ಪರಿಚಯ ಉಳ್ಳ ವರಾಗಲು ಸ ಸಾಧ್ಯವಿರುವುದರಿಂದ 
ಅವರಲ್ಲಿ ತಿಳಿದು ನಿಶ್ಚಯಿಸಬೇಕು. 


ತೇ ಪೃಷ್ಠಾಸ್ತು ಯಥಾ ಬ್ರೂಯಂಃ ಸೀನರಾಸಂಧಿಷು ಲಕ್ಷಣಂ | 
ತತ್ತಥಾ ಸ್ಥಾಪಯೇದ್ರಾಜಾ ಧರ್ಮೇಣ ಗ್ರಾಮಯೋರ್ದ್ವಯೋಃ | ೨೬೧ 


ಎರಡು ಊರುಗಳ ಗಡಿಯನ್ನು ಅವರು ಹೇಳಿದಂತೆ ನಿಶ್ಚಯಿಸ 
ಬಹುದು. 


ಶ್ರೇತ್ರಕೂಸತಡಾಗಾನಾಮಾರಾಮಸ್ಯ ಗೃಹಸ್ಯ ಚ | 
ಸಾಮಂತಪ್ರ ಯೋ ಜ್ಞೇಯಃ ಸೀಮಾಸೇತುವಿನಿರ್ಣಯಂ8 8 ೨೬೨ 


ಹೊಲ, ಬಾವಿ, ಕೆರೆ ತೋಟ, ಮನೆಗಳ ವಿವಾದದಲ್ಲಿ ನಿವಾಸಿಗಳ 
ಅನುಭವದಿಂದ ನಿರ್ಣಯವು ನ್ಯಾಯವು. 


ಸಾಮಂತಾಶ್ಚೇನ್ಮೃಷಾ ಬ್ರೂಯುಃ॥ ಸೇತೌ ವಿಎದತಾಂ ನೃಣಾಂ | 
ಸರ್ವೇ ಪೃಥಕ್‌ಪೃಥಗ್‌ ದಂಡ್ಕಾ ರಾಜ್ಞಾ, ವಂಧೃಮಸಾಹಸಂ ॥ ska 


ಗಡಿ ಗುರುತುಗಳ ವಿಷಯದಲ್ಲಿ ವಿವಾದವಾಗಿ ನಿವಾಸಿಗಳು ಸುಳ್ಳು 
ಅನುಭವ ಕೊಟ್ಟ ರೆ ಅವರಿಗೆ ಮಢೃ್ಕಮ ಸಾಹಸ ದಂಡನೆಯು, 


ಅಧ್ಯಾಯ; ೮] ಮನುಸ್ಮ ತಿ ೩೫೯ 


ಗೃಹಂ ತಡಾಗಮಾರಾಮಂ ಕ್ಷೇತ್ರಂ ವಾ ಭೀಷಯಾ ಹರನ್‌ | 
ಶತಾನಿ ಪಂಚ ದಂಡ್ಯಃ ಸ್ಮಾದಜ್ಞಾನಾದ್ದಿಶತೆಣ ದಮಃ | ೨೬೪ 


ಮನೆ, ಕೆರೆ, ಕೋಟೆ, ಹೊಲಗಳನ್ನು ತಿಳಿದು ತನ್ನದಲ್ಲದುದನ್ನು ಹೆದರಿಸಿ 
ಸ್ವಾಧೀನ ಮಾಡುವವನಿಗೆ ಐನೂರು ಪಣ ದಂಡನೆಯು. ತಿಳಿಯದೆ ಭ್ರಮಿಸಿ 
ಸ್ವಾಧೀನ ಮಾಡಿದರೆ ಇನ್ನೂರು ಹಣ ದಂಡನೆಯು. 


ಸೀಮಾಯಾಮಿಷಹ್ಮಾಯಾಂ ಸ್ವಯಂ ರಾಜೈವ ಧರ್ಮವಿತ್‌ | 
ಪ್ರ ದಿಶೇದ್ಭೂಮಿವೆೇತೇಷಾಮಂಪಕಾರಾದಿತಿ ಸ್ಥಿತಿ lH 2೬೫ 


ಗಡಿ ಜಗಳದಲ್ಲಿ ಪರಿಹಾರಕ್ಕೆ ಯೋಗ್ಕ ಆಧಾರವು ಸಿಗದೆ ಹೋದಾಗ 
ರಾಜನು ಸ್ವಯಂ ಧರ್ಮಕ್ಕೆ ಸರಿಯಾಗಿ ಪಕ್ಷಪಾತವಿಲದೆ ತಾನೇ ಪರಿಶೀಲಿಸಿ 
ಯಾವ ಜಗಳದ ಸ್ಥಳವು ಯಾವ ಭೂಮಿಗೆ ಸೇರಿದ್ದರಿಂದ ಅಭಿವೃದ್ಧಿ ಹೊಂದು 
ವುದೋ ಅದು ಆ ಕಡೆಗೇ ಸೇರತಕ್ಕದೆಂದು ನಿರ್ಣಯ ಮಾಡಬೇಕು. 


ಏಷೋಸಖಿಲೇನಾಭಿಹಿತೋ ಧರ್ಮಃ ಸೀವರಾವಿನಿರ್ಣ ಯೇ | 
ಅತ ಊರ್ಧ್ವಂ ಪ ವಕ್ಸ್ಯಾವಿಂ ವಾಕ್‌ ಪಾರಂಷ್ಕೃ ವಿನಿರ್ಣ್ಜಯಂ | ೨೬೬ 


ಸೀಮಾ ವಿವಾದವನ್ನು ಮುಗಿಸಿ ವಾಕ್ಚಾರುಷ್ಕ ವಿಧಿಯನ್ನು ಹೇಳು 
ತ್ಕೇನೆ. 


ಶತಂ ಬ್ರಾಹ್ಮಣಮಾಕ್ರುಶ್ಶ ಕ್ಷತ್ರಿಯೋ ದಂಡಮರ್ಹತಿ | 
ಮೈಶ್ಯ್ಯೋಂಪ್ಯರ್ಧಶತಂ ದ್ವೇ ವಾ ಶೂದ್ರಸ್ತು ನಧಮರ್ಹತಿ ಕ ೨೬೭ 


ಕ್ಸತ್ರಿಯನು ಬ್ರಾಹ್ಮಣನನ್ನು ಬೈದರೆ ನೂರು ಹಣ ದಂಡವು. ವೈಶ್ಯನು 
ಬೈದರೆ ನೂರೈವತ್ತು, ಇನ್ನೂರು, ಹಣ ಸಂದರ್ಭಾನುಸಾರ ದಂಡನೆಯು. 
ಶೂದ್ರನು ಬೈದರೆ ಏಟು ಕೊಡುವುದು. ವಧಪದವು ಹನಧಾತುವಿನ ಒಂದು 
ರೂಪವು. ಹಿಂಸಾಪದವು ಹನಧಾತುವಿನ ಸಮಾನಾರ್ಧವು. ಪೀಡೆ, ದುಃಖ 
ತೊಂದರೆ ಉಂಟುಮಾಡುವುದು ಎಲ ವಿಧದಿಂದ, ಸಾಮಾನ್ಕ ಏಟು, ಕೊಲ್ಲು 
ವುದು, ಅರ್ಧವಾಗುವುದು. ಹಾಗಾದರೆ ಪಕ್ಷಪಾತ ಕ್ರೂರತನವು ಮನುವಿಗೂ 
ಬಾ ್ರಿಹ್ಮಣನಿಗೂ ಬರುವುದೆಂದು ಆಪಾದನೆ. ಯಾವುದೇ ಅಪರಾಧಕೂ ಈ 


ಪ೬೦ ಮನುಸ್ಮೃತಿ ಅಧ್ಯಾಯ ು ೮ 


ಮರಣ ದಂಡನೆಯಿರಬಾರದು ಎಂಬುದು ಕೆಲವರ ವಾದ. ಇನ್ನು ಕೆಲವರು 
ಒಬ್ಬ ಮನುಷ್ಯನನ್ನು ಬೈದುದಕ್ಕೆ ಒಬ್ಬನಿಗೆ ಮರಣದಂಡನೆ ಅನ್ಕಾಯ್ಕ 
ಸಮಾನತೆಯ ಉಲ್ಲಂಘನೆ ಎಂದು ಇನ್ನೊಂದು ವಾದ, ಈ ಎರಡು ವಾದವೂ 
ಹುರುಳಿಲ್ಲದ್ದು. ಸಮಾನ ಕಾಲದ ಭಾವನೆಯ ಆಧಾರದ ಆರೋಪ, ಸಂಶಯ, 
ವಿವಾದಗಳು, ಯುಕ್ತಿಯ ಪೆರ್ಯಾಲೋಚನೆಯಲ್ಲಿ ತಾರತಮ್ಯವನ್ನು ವಿವೇಚಿ 
ಸುವ. ಈಗ ಮರಣಕ್ಕೂ ಮರಣದಂಡನೆಯಿರಬಾರದುಎನ್ನುವವರ ವಾದವನ್ನು 
ನೋಡುವ. ದಂಡನೆಯು ಅಪರಾಧಿ ಮನುಷ್ಯನಿಗೆ ಎಚ್ಚರಿಕೆ. ಮತ್ತೆ 
ಮಾಡದಂತೆ ತಡೆಯುವುದು. ಈ ಉದ್ದೇಶ ಕಾರ್ಯಗತವಾಗಲು ಮರಣ 
ದಂಡನೆಯು ಬೇಡ. ಮತ್ತು ವಿರುದ್ಧ. ಕೊಂದರೆ ಅವನಿಗೆ ಯಾವ ಎಚ್ಚರಿಕೆ. 
ಆದುದರಿಂದ ಜೀವಾವಧಿ ಬಂಧನವು ಸಾಧುವೆನ್ನುವರು. ಇದು ತುಚ್ಛ 
ಭಾವನೆ. ಜೀವಾವಧಿ ಬಂಧನದಿಂದ ಅವನಿಗೆ ಎಚ್ಚರಿಕೆಯಾಗಿ ಫಲವೇನು ? 
ಯಾವ ಸದಾಚಾರದಿಂದ ತನಗೂ ಇತರರಿಗೂ ಸುಖಮಯನಾಗುವನು ? 
ಅದಿಲ್ಲ. ಸ್ವೇಚ್ಛಾ ಜೀವನಕ್ಕೆ ಅವಕಾಶ ಕೊಟ್ಟರೆ ಮಾತ್ರ ಅದರ ಫಲ ಪ್ರತ್ಯಕ್ಷ 
ವಾಗಬಲ್ಲುದು. ಜೀವಾವಧಿ ಬಂಧನವು ದಯೆಯಲ್ಲ. ಅತಿಕ್ರೂರತನ, 
ಚಿತ್ರಹಿಂಸೆ, ದೀರ್ಫಯಾತನೆ. ಅನ್ನ, ಬಟ್ಟೆ, ನಿದ್ದೆ ಕೊಟ್ಟಿ ಮೇಲೆ ಹಿಂಸೆಯಿಲ್ಲ 
ಎನ್ನುವುದಾದರೆ ಅದು ದಂಡನೆಯಲ್ಲ. ಸ್ವೇಚ್ಛೆಗೆ ತಡೆಯು ದಂಡನೆಯಾದರೆ 
ಅದು ಅಲ್ಲೂ ತುಂಬ ಇದೆ. ಕಾಮದಮನ ಅವನಿಷ್ಟದ ಯಾವುದಕ್ಕೂ ಅಲ್ಲಿ 
ಆತಂಕ. ಆದುದರಿಂದ ಜೀವಾವಧಿ ದಂಡನೆಯು ತುಂಬ ದೋಷಕರ. 
ಅವನನ್ನು ಸಾಕಲು ಹಣ ಹಾಳು. ಜನರ ಶ್ರಮ ಹಾಳು. ಆದುದರಿಂದ 
ಲಾಭವೂ ಸುಖವೂ ದೀರ್ಫ್ಥ ದಂಡನೆಯಿಂದ ಎಲ್ಲಿದೆ ? ಶಿಕ್ಷೆ ಎಂದರೆ ಕಲಿಸು 
ವುದು. ಕಲಿಸಿ ಕಲಿತು ಬಂದುದೇನು ಬಂಧನದಲ್ಲಿ. ಜೀವಾವಧಿ ದಂಡನೆ 
ಬೇಡ. ಕೆಲವರ್ಷ ಎಂದರೆ ಜೈಲಿನಿಂದ ಬಂದು ವಾರದೊಳಗೆ ಕೊಲ್ಲುವವರೂ, 
ಕದಿಯುವವರೂ ಇದ್ದಾರೆ. ಹಾಗಾದರೆ ಶಿಕ್ಷೆಯು ಸುಳ್ಳು, ಪುನಃ ಪರಿವರ್ತನೆ 
ಮನಃಶಾಸ್ತ್ರ ಸೂತ್ರಗಳು ಇಲ್ಲಿ ವಿಫಲ. ಒಂದೇ ಜನ ಹತ್ತು ಕಳ್ಳತನಕ್ಕೆ 
ಹತ್ತು ಬಾರಿ ಜೈಲು ಸೇರಿದವರನ್ನು ನಾನು ನೋಡಿದ್ದೇನೆ. ನಡತೆ ತಿದ್ದು 
ವುದು ಸುಳ್ಳು. ಕೆಲವರು ಹಾಗೆ ಹೆಚ್ಚಿನವರು ತಿದ್ದುತ್ತಾರೆ ಎಂದರೆ ಒಬ್ಬ 
ಅಪರಾಧಿಯ ಮರಣದಂಡನೆಯಿಂದ ನಾವಿರಾರು ಮಂಧಿ ಅಪರಾಧ ಮಾಡದೆ 


ಅಧ್ಯಾಯ : ೮] ಮುನುಸ್ಮ ುಕಿ ೩೬೧ 


ಎಚ್ಚರಿಕೆಯಿಂದ ವರ್ತಿಸುವವರು. ಒಬ್ಬನ ಮರಣವು ಆಗ ಇತರ ಬಹು 
ಮಂದಿಯ ಸುಖಕ್ಕೂ, ಸರಕಾರದ ಹಣಕ್ಕೂ ಲಾಭಕರ. ಆದುದರಿಂದ 
ಮರಣದಂಡನೆಯು ಯಾಕೆ ಕ್ರೂರ. ಮತ್ತು ಮರಣದಂಡನೆ ಬೇಡವೆನ್ನುವ 
ಮಹಾಪುರುಷರು ಮಾಂಸಕ್ಕಾಗಿ ವ್ರಾಣಿಗಳನ್ನು ನಾಕಿ ಕೊಂದುತಿನ್ನುವುದನ್ನು 
ಮೆಚ್ಚುತ್ತಾರೆ. ಅಲ್ಲದೆ ಯುದ್ದ ಗಳನ್ನು ಮಾರಕಾಸ್ತ್ರಗಳನ್ನು ಮೆಚ್ಚುತ್ತಾರೆ. 
ತುಂಬ ಸಂಗ್ರಹಿಸುತ್ತಾರೆ. ಸಂತೋಷಪಡುತ್ತಾರೆ. ಯುದ್ಧಕ್ಕೆ ಕಾದಿರಂ 
ತ್ತಾರೆ. ಮರಣವನ್ನು ದ್ವೇಷಿಸುವವರು ಯುದ್ಧವನ್ನು ಪ್ರೀತಿಸಲು ಮಾಂಸಾ 
ಹಾರವನ್ನು ಖ್ರತಿಸಲು ಕಾರಣವೇನಿದೆ. ಅದೆರಡು ನಮ್ಮ ರಕ್ಷಣೆಗೆ ಎನ್ನುವು 
ದಾದರೆ ಇದೇ ಕಾರಣದಿಂದಲೂ ಆಗ ಹೇಳಿದ ವ್ಯಕ್ತಿ ಸುಖದಿಂದಲೂ ಮರಣ 
ದಂಡನೆಯು ಅನ್ಯಾಯವಾಗುವುದು ಹೇಗೆ. ಒಬ್ಬನ ಮರಣದಿಂದ ಅನೇಕರ 
ಸುಖ-ಲಾಭವಾಗುವುದಾದರೆ ಅದು ಅಧರ್ಮವಾಗಲು ಶಕ್ಕವಿಲ್ಲ. ಆದುದ 
ರಿಂದ ಮರಣ ದಂಡನೆ ನಿಷೇಧವು ಸಮಾನಕಾಲೀನ ಸಮಾನತಾಭಾವನೆಯ 
ಒಂದು ವಿಕೃತರೂವವು. ಯುಕ್ತಿಗೆ ಎದುರು ನಿಲ್ಲುವುದಲ್ಲ. ಇನ್ನು ಎರಡನೆ 
ಯದು. ಒಬ್ಬನನ್ನು ಬೈದುದಕ್ಕೆ ಇನ್ನೊಬ್ಬನ ಮರಣವು ನ್ಯಾಯವಲ್ಲ. 
ಬ್ರಾಹ್ಮಣನು ಸರ್ವೋತ್ತಮನು ಯಾಕೆ, ಶೂದ್ರನು ನಿಕೃಷ್ಟನು ಯಾಕೆ, ಇದು 
ದ್ವೇಷ, ಪಕ್ಷಪಾತ, ಮತ್ಸರ, ಅವಿವೇಕ, ಅಜ್ಞಾನ, ಸ್ವಪ್ರತಿಷ್ಠೆ, ಹೀನೈಸುವ 
ನಿಕೃಷ್ಟ ಭಾವನೆ, ಇದು ಮಹಾತ್ಮತೆಯು ಆಗಬಲ್ಲುದೇ ಇದನ್ನು ನೋಡುವ. 
ಮರಣ ದಂಡನೆಯು ಕ್ರೂರತೆಯಲ್ಲ. ಮರ-ಗಿಡ.ಬಳ್ಳಿಗಳಿಗೆ ಜೀವವಿದೆ. 
ಬೆಳೆಯುತ್ತದೆ, ಒಣಗುತ್ತದೆ. ಬೀಜಕ್ಕೂ ಜೀವವಿದೆ ಅದು ಮೊಳೆಯುತ್ತದೆ. 
ಆದುದರಿಂದ ಕಟ್ಟಿಗೆ ಮಾಡುವುದು, ಅನ್ನ ಪಲ್ಕ ಮಾಡುವುದು ಹಿಂಸೆಯೇ. 
ಅದು ಬೊಬ್ಬಿಡುವುದಿಲ್ಲ. ಗದ್ದಲವಿಲ್ಲದೆ ಸತ್ತರೆ ಹಿಂಸೆ ಕ್ರೂರತನ ಯಾಕಿಲ್ಲ. 
ಅದು ನಮ್ಮ ಪೋಷಣೆಗಾಗಿರುವ ಸೃಷ್ಟಿ ಎನ್ನುವುದಾದರೆ ನಿಯಮವನ್ನು 
ವೂರುವವನು ನಿಯಮಕ್ಕೆ ಒಳಪಡುವವರ ರಕ್ಷಣೆಗೆ ಬಾಧ್ಯನು. ಅಪರಾಧಿ 
ಮರಣದಿಂದ ನ್ಯಾಯಸ್ಥರ ಸುಖ ಜೀವನವು ಸಿದ್ಧಿಸುವುದಾದರೆ ಅದು ಎಲ್ಲರ 
ಪುಣ್ಯ. ಮೃತನಿಗೂ ಅದು ಅಕಾರ್ಯವಲ್ಲ, ಅನಪೇಕ್ಷಣೀಯವಲ್ಲ. ನಿಯಮವು 
ತಿಳಿದಿದ್ದೂ ಈ ಅಪರಾಧಕ್ಕೆ ಈ ದಂಡನೆಯೆಂದೂ ತಿಳಿದೂ ಮಾಡುವುದರ 
ಉದ್ದೇಶವೇನು. ದಂಡನೆಯಿಂದ ತಪ್ಲಿಕೊಳ್ಳುವ ಉದ್ದೇಶ ಅಥವಾ ಭಾವಾ 


ಷಂ ಮನುಸ್ಮೃತಿ [ ಅಧ್ಯಾಯ: ೮ 


ವೇಶ. ಭಾವಾವೇಶ, ಕೋಪ, ಕ್ರೋಧಗಳು ಸುಧಾರಿಸುವುದು ಹೇಗೆ? 
ಅಪರಾಧಿಯು ಅಪರಾಧವನ್ನು ಒಪ್ಪಿ ಕ್ಷಮೆ ಕೇಳಿದರೆ ಸುಳ್ಳಾಡದ ಸತ್ಯದಿಂದ 
ಅವನಿಗೆ ದಂಡನೆಯು ಅರ್ಧಕ್ಕೆ ಇಳಿಯುವುದು ಇದ್ದೇ ಇದೆ. ಭಾವಾವೇಶಕ್ಕೆ 
ಗುರಿಯಾದವನು ಹೀಗೆಯೇ ಮಾಡುವನು. ಉದ್ದೇಶ ಪೂರ್ವಕ ಅಪರಾಧಕ್ಕೆ 
ಪೂರ್ಣ ದಂಡನೆಯು ವ್ಯಾಯ. ದಂಡನೆಯಿಂದ ತಪ್ಪಿಕೊಳ್ಳಬಲ್ಲೆನೆಂದು 
ಮಾಡುವ ಅಪರಾಧಿಗೆ ಎರಡು ಅಪರಾಧವು. ತಪ್ಪಿಕೊಳ್ಳುವ ಉದ್ದೇಶ 
ಒಂದು, ಅವರಾಧ ಮಾಡುವ ಉದ್ದೇಶ ಒಂದು. ಇನ್ನು ಬೈದುದಕ್ಕೆ ಮರಣ 
ದಂಡನೆಯು ಅಲ್ಲಾಪರಾಧಕ್ಕೆ ಬಹುದಂಡನೆಯಾಯಿತು ಎಂದು ಹೇಳುವುದಾ 
ದರೆ ಅದು ಕಲ್ಲನೆಯಲ್ಲಿದೆ. ದಂಡನೆಯ ಮೂಲೋದ್ದೇಶ ನೋಡಬೇಕು. 
ಜ್ಞಾನ, ಉಪದೇಶ, ಪ್ರಚಾರ, ವಿವೇಕ, ವಿದ್ಯಾಭ್ಯಾಸಗಳಿಂದ ನೀತಿಯನ್ನು 
ತರಲು ಸಾಧ್ಯವಿಲ್ಲ. ಭಯವೂ ನೀತಿಗೆ ಬೇಕು ಎಂಬುದು ಒಂದು ನ್ಯಾಯ. 
ಅಪರಾಧಿಯ ದಂಡನೆಯನ್ನು ಪ್ರತ್ಯಕ್ಷ ನೋಡಿದರೆ ಇತರರಿಗೆ ಭಯವಾಗಿ 
ಅವರು ಎಚ್ಚರವಹಿಸುತ್ತಾರೆ. ಅಪರಾಧ ಮನೋವೃತ್ತಿಯನ್ನು ಬೇರೆ 
ಯಾವ ರೀತಿ ಸರಿಪಡಿಸಲು ಸಾಧ್ಯವಿದೆ ? ಅಪರಾಧ ತಾರತಮೃ್ಮವಿದ್ದಂತೆ 
ದಂಡನೆಯಲ್ಲಿ ತಾರತಮ್ಮವಿದೆ. ಅಲ್ಫಾಪರಾಧಕ್ಕೆ ದಂಡಿಸಲ್ಲಟ್ಟಿವನು ಎಚ್ಚರಿಕೆ 
ಯಾಗಿ ತಿದ್ದಿಕೊಳ್ಳಲಿ. ಮೈಗಳ್ಳರು ಜೀವಾವಧಿ ದಂಡನೆಯನ್ನು ಸುಖವೆನ್ನು 
ತ್ತಾರೆ. ಉಣ್ಣಲು ಉಡಲು ದುಡಿಯಲಾರದವನಿಗೆ ಅದು ಜೈಲಲ್ಲಿ ಸಿಗುವು 
ದರಿಂದ ಸಂತೋಷ. ಶತ್ರುಗಳಿಗೆ ಸಹಾಯ ಮಾಡುವವನು. ರಾಷ್ಟ್ರದ 
ಉನ್ನತಾಧಿಕಾರಿಯ (ಶಾಸನಗಳ) ಮರಣವನ್ನು ಸಾಧಿಸುವವನನ್ನು ಶಾಸನಗ 
ಳನ್ನು ಭಂಗಿಸುವವನನ್ನು ಬಹುಜನರ ದುಃಖಕ್ಕೆ ಅಧಿಕಾರಿಯ, ಮರಣ, ಶಾಸನ 
ಭಂಗ ಶಶ್ರು ಪ್ರವೇಶಗಳ ಮೂಲಕ ಕಾರಣನಾದವನನ್ನು ಯಾರೂ ಮರಣ 
ದಂಡನೆಯಿಂದ ವಿಮುಕ್ತಿಗೊಳಿಸಬೇಕೆಂದು ಹೇಳುವುದಿಲ್ಲ. ಜೈಲಿನಿಂದ ತಪ್ಪ 
ಕೊಂಡು ಹೋಗಿ ಇದಕ್ಕಿಂತಲೂ ದೊಡ್ಡ ಗಂಡಾಂತರ ತರುವ ದೊಡ್ಡ ಅಪಾ 
ಯದ ರಕ್ಷಣೆಗೆ ಶೀಘ್ರ ಮರಣವು ಸಮ್ಮತವು. ರಾಷ ಧ್ವಜಕ್ಕೆ, ರಾಷ್ಟ್ರ 
ಶಾಸನಕ್ಕೆ ಉನ್ನತಾಧಿಕಾರಿಗೆ ಅವಮಾನ, ನಾಶ ಮಾಡುವ ಘೋರ ಅಪರಾಧಕ್ಕೆ 
ಬೇರಾವುದು ಸಮದಂಡನೆ? ಸಾಧುಸಂತರನ್ನು ಕೊಂದವರಿಗೂ ರಾಷ್ಠ ಕದೋಹಿ 
ಗಳಿಗೂ ಮರಣದಂಡನೆ ಬೇಡವೆಂದವರು ಈ ವರೆಗೆ ಯಾರೂ ಇಲ್ಲ. ಹೇಳಿ 


ಅಧ್ಯಾಯ : ೮] ಮನುಸ್ಮೃತಿ ಪಿಹಿತ್ಟಿ 


ದರೂ ಮಾಡಿದವರಿಲ್ಲ. ಬೈದರೆ, ಅವಮಾನಿಸಿದರೆ ಕೊಲ್ಲುವ ಅವಶ್ಯವಲ್ಲ. 
ಅವನಿಷ್ಟಕ್ಕೆ ಬಿಟ್ಟು ಶಾಂತಿ, ಅಹಿಂಸೆ, ತಾಳ್ಮೆ, ಸಹನೆಯಿಂದ ಅದನ್ನು ತಿದ್ದು 
ವುದು ನ್ಯಾಯ. ಸರಿ ಇದು ನ್ಯಾಯ ಯಾರಿಗೆ, ವ್ಯಕ್ತಿಗೆ. ಇದು ವ್ಯಕ್ತಿ 
ಧರ್ಮ. ಸಾಧು ಸಂತರು ಮಹಾತ್ಮಾಗಾಂಧಿಯವರು ತನ್ನನ್ನು ಕೊಂದವ 
ರನ್ನು ಕೊಲ್ಲಲು ಅಪೇಕ್ಷಿಸಲಿಲ್ಲ. ಬ್ರಾಹ್ಮಣೋತ್ತಮರೂ ಹಾಗೆ ಮಾಡಿದ್ದಾರೆ. 
ಆದರೆ ಅದು ರಾಷ್ಟ್ರ ಧರ್ಮವಾಗಲಾರದು. ಒಂದು ರಾಷ ಸೈ ಶಾಸನವು. 
ಒಂದು ರಾಜಕುಟುಂಬವು. ಒಂದು ರಾಜ್ಯದ ಉತ್ತಮ ಆಡಳಿತಗಾರನು 
ನಾಶಹೊಂದಿದರೆ, ಸತ್ತರೆ, ಅವಮಾನ ಹೊಂದುವುದಾದರೆ ಎಂತಹ ಆಡಳಿತ 
ದೊರೆಯುವುದು ಆ ಪ್ರಜೆಗಳಿಗೆ. ಇದೇ ಶಾಂತಿ ನ್ಯಾಯವನ್ನು ಆಕ್ರಮಣಕ್ಕೆ 
ಬರುವ ಶತ್ರುಸೈನ್ಶಕ್ಕೆ ಹೊಂದಿಸಲು ಯಾರು ತಯಾರು. ಅವನು ಮನುಷ್ಯ 
ನಲ್ಲವೆ ? ಅವನನ್ನು ಯಾಕೆ ಕೊಲ್ಲುವುದು ತಪ್ಪಲ್ಪವೆನ್ನುತ್ತೀರಿ? ರಕ್ಷಣಾ 
ವಿಭಾಗದ ಒಬ್ಬ ನೌಕರನನ್ನು ನಮ್ಮ ಪ್ರಜೆ ಕೊಂದರೆ ಯಾವ ತಪ್ಪು ಆದುದ 
ರಿಂದ ನಿಯಮದ ಉಲ್ಲಂಘನೆಯು ತಪ್ಪೇ. ಅದರಿಂದ ಅನೇಕ ಜನರ ಪ್ರಾಣವು 
ಸಂಶಯಕ್ಕೊಳಗಾಗುವುದು. ಬ್ರಾಹ್ಮಣನನ್ನು ಬೈಯಬಾರದು ಎಂದು ಶಾಸನ 
ಇರುವಾಗ ಬೈಯುವುದು ಅಪರಾಧವೇ, ಅದಕ್ಕೆ ಮರಣದಂಡನೆ ನ್ಯಾಯವೇ? 
ಮರಣ ದಂಡನೆಯನ್ನು ತಿಳಿದೂ ಬೈದಿದ್ದಾನೆ. ರಾಷ್ಟ್ರಶಾಸನವನ್ನು ಮೂರು 
ವವನು ರಾಷ್ಟ್ರವನ್ನು ನಾಶಿಸಿಯಾನು. ಆದುದರಿಂದ ಮರಣದಂಡನೆ. 
ನಿಯಮವನ್ನು ಶಾಸನವನ್ನು ತಿಳಿಯದೆ ಅಪರಾಧ ಮಾಡುತ್ತಾನೆ ಇದು 
ಸರಿಯಲ್ಲ. ತನ್ನ ಜೀವನಾವಶ್ಶವನ್ನು ವೂರಿದ ವರ್ತನೆಯೆಲ ಅಪರಾಧವು. 
ಇದು ಅಪರಾಧದ ಮೂಲ ಸೂತ್ರ. ಜನರ ಜೀವನಾವಶ್ಶವನ್ನೇ ಶಾಸನದಲ್ಲಿ 
ಸಾರುವುದು. ಅದು ತಿಳಿಯಲಿಲ್ಲ. ತಿಳಿಯುವುದು ಬೇಡ. ತನ್ನ ಆವಶ್ಯ 
ಕತೆಯು ನಿರ್ದುಷ್ಟವಿದ್ದರಾಯಿತು. ಪರಪೀಡೆಯಿಲ್ಲದೆ ತನ್ನ ಜೀವನ ನಡೆಸಲಿ. 
ಅಪರಾಧವೆಲ್ಲಿದೆ ? ಇನ್ನೊಬ್ಬರ ಅಪರಾಧವನ್ನು ತಾನು ಸರಿಪಡಿಸಲು 
ಪ್ರಯತ್ನಿಸಿ ತಾನು ಅಪರಾಧಿಯಾದನು. ಅದು ಅವನ ಕೆಲಸವಲ್ಲ. ಇನ್ನೊ 
ಬ್ಬನ ಅಪರಾಧಕ್ಕೆ ಬೇರೆ ವ್ಯವಸ್ಥೆಯಿದೆ. ತಾನು ಮಾಡುವ ವ್ಯವಸ್ಥೆಯೇ 
ಅಪರಾಧ ಆದುದರಿಂದ ಮರಣದಂಡನೆ ಆಕಾಲಕ್ಕೆ ನ್ಯಾಯ. ಈಗ ಹಣವು 
ನ್ಮಾಯವಾಗಿದೆ. ಹಣಕ್ಕೆ, ಅಧಿಕಾರಕ್ಕೆ ಅಡ್ಡಿಯಾದವನನ್ನು ಈಗ ಎಲ್ಲ 


ಪ್ಲಿಹಿಳ ಮನುಸ್ಕ್ಯೃತಿ [ ಅಧ್ಯಾಯ $1 ೮ 


ರೀತಿಯಿಂದ ಎಲ್ಲರೂ ಪೀಡಿಸುತ್ತಾರೆ. ಬ್ರಾಹ್ಮಣ ಶೂದ್ರ ಶಬ್ದವಿಲ್ಲ. ಹಣ 
ಅಧಿಕಾರವಿದೆ. ವಿಷವಿಕ್ಕುತ್ತಾರೆ. ಶಾಂತಿರಕ್ಷಣೆಯ ನೆಪದಲ್ಲಿ ಬೇಡವಾದವ 
ರನ್ನು ಕೊಲ್ಲುತ್ತಾರೆ. ವೋಲೀಸರಿಂದ ಕೊಲ್ಲಿಸುತ್ತಾರೆ. ಶಾಂತಿ, ಕ್ಷಮೆ, 
ಆತ್ಮ, ವಿದ, ಶೀಲ್ಕ ಸದಾಚಾರ, ವಿದ್ಯಾಭ್ಯಾಸಗಳಲ್ಲಿ ನಿರತನಾದವನನ್ನು 
ಬೈಯುವುದು ಯಾಕೆ? ಸಚ್ಚರಿತ್ರರ ವ್ಯವಹಾರ ತನಗೆ ಯಾಕೆ ಬೇಕಾಗಿತ್ತು? 
ಅವರು ಮಾನ್ಕರೆಂದು ಒಪ್ಪುವುದಾದರೆ ಅಪರಾಧವನ್ನು ಮಾಡಲಾರನಂ. 
ಅವರು ಅಪೂಜ್ಕರಾದರೆ ಇವನು ಯಾಕೆ ರಕ್ಷಣೀಯನು. ಇವನೇನು ಸಾಧಿಸಿ 
ದ್ದಾನೆ. ಧಾನ್ಮ ಬೇಯಿಸಿ ಕೊಂದು ತಿಂದಂತೆ ಮನುಷ್ಯನನ್ನು ಕೊಲ್ಲಬಹುದು. 
ಪ್ರಾಣಿಯನ್ನು ತಿನ್ನಬಹುದು. ಉದ್ದೇಶ ನೋಡಬೇಕು. ಶೂದ್ರನಿಗೆ ಮರಣ 
ದಂಡನೆ ಹೇಳುವ ಮನುವು ಬ್ರಾಹ್ಮಣನಾದರೂ ತನಗಾಗಿ ಧಾನ್ಯವನ್ನು ಮೃಗ 
ವನ್ನು ಬೇಯಿಸಿ ತಿನ್ನಲು ಸಮ್ಮತಿಸಲಿಲ್ಲ... ಪಂಚಯಜ್ಞಗಳೂ ಇತರ ಯಜ್ಞ 
ಯಾಗಗಳೂ ಅದಕ್ಕೆ ದೇವತೋದ್ದೇಶ. ನಾಲಗೆ ದಾಸನಾಗಿ ಹೊಟ್ಟೆಬಂಟ 
ನಾಗಿ ಧಾನ್ಯ, ಮಾಂಸ ಎರಡೂ ತಿನ್ನಬಾರದೆಂದು ನಿಂದಿಸಿ ನಿಷೇಧಿಸಿ ಪ್ರಾಯ 
ಶ್ಚಿತ್ತವನ್ನು ಕಠೋರವಾಗಿ ಬ್ರಾಹ್ಮಣನಿಗೆ ವಿಧಿಸಿದೆ. ಗೋವಧೆಯೂ ಈ 
ರೀತಿಯಿಂದಲೇ ಧರ್ಮವಾಗಿತ್ತು. ಚರ್ಮಕ್ಕೆ ಮಾಂಸಕ್ಕೆ ಗೋವನ್ನು ಕೊಲ್ಲಲು 
ವೇದವು ಹೇಳಿಲ್ಲ. ಬ್ರಾಹ್ಮಣರು ದುಡಿಯಲಾರದೆ ಮೈ ಬೆಳೆಯಲು ತಿನ್ನ 
ಲಿಲ್ಲ. ಅಂತಹ ವೇದದ ಅನುಯಾಯಿಗಳಿಗೆ ಶೂದ್ರ ವಧವು ಅಧರ್ಮವಲ್ಲ. 
ಶೂದ್ರನಲ್ಲಿ ಮಾತ್ರ ಅವರಿಗೆ ಜೀವವಲ್ಲ. ಶತ್ರುಯೋಧನಲ್ಲೂ ಇತ್ತು. 
ನಿಮಗೂ ಇದೆ. ಶತ್ತುಯೋಧನನ್ನು ಕತ್ತಿಯಿಂದ ಗುಂಡಿನಿಂದ ಕೊಲ್ಲಬಹುದು, 
ಶೂದ್ರನನ್ನು ಕೊಲ್ಲಬಾರದು ಎಂಬುದು ಕಲ್ಪನೆಯಲ್ಲವೆ? ರಾಷ್ಟ್ರಧ್ವಜಕ್ಕೆ 
ಅದರ ರಕ್ಷಣೆಗೆ ದೇಶಕ್ಕೆ ಪ್ರಾಣದಾನ ಮಾಡುವವರಿಗೆ ವೈದಿಕ ಬ್ರಾಹ್ಮಣನ 
ಅವಮಾನಕ್ಕೆ ಪ್ರಾಣವು ಅಮೂಲ್ಯವಲ್ಲ. ಈಗಿನ ಬ್ರಾಹ್ಮಣರು ಹಾಗಿಲ್ಲ. 
ನೀವೂ ಹಾಗಿಲ್ಲ. ದುಡ್ಡಿಗಾಗಿ ಇದ್ದೀರಿ. ಧರ್ಮ ಬೇಡ. ಇತರರ ಸುಖ 
ನಿಮಗೂ ಬೇಡ. ನಿಮ್ಮ ಸುಖಕ್ಕಾಗಿ ಅವರು ಬೇಕು ಹಣ ಬೇಕು. ಆ ದೃಷ್ಟಿ 
ಯಿಂದ ಈಗಲೂ ಬ್ರಾಹ್ಮಣರು ಪವಿತ್ರರು. ಎಲ್ಲವರೂ ಅಲ್ಲ. ಎಲ್ಲವರೂ 
ನೀವೂ ಒಳ್ಳೆಯವರಲ್ಲ, ಅದು ಎಂದೂ ಎಲ್ಲರಿಗೂ ಅನ್ವಯವಾಗುವ ಸೂತ್ರ. 
ಬಹುಮತ, ಬಹುಮತ ಈಗ ಏನು ತಂದಿದೆ ಎಂದು ನೋಡುತ್ತೇವೆ, 


ಅಧ್ಯಾಯ : ೮] ಮನುಸ್ಮೃತಿ ೩೬೬೪ 


ಅಲ್ಟಾಪರಾಧಗಳಿಗೆ ಮರಣ ದಂಡನೆಯು ನ್ಯಾಯ. ಅದಕ್ಕೆ ಅರ್ಥಶಾಸ್ತ್ರದ 
ಆಧಾರವಿದೆ. ಜನಸಂಖ್ಯಾ ಅಧಿಕ್ಕವನ್ನು ಇದರಿಂದ ತಡೆಯಬಹುದು. 
ಅಪರಾಧದ ಕಾರಣದಿಂದ ಅಪರಾಧಿಯನು ಬ ಕೊಂದರೆ ಸಜ್ಜನರು ಮಾತ್ರ 
'ಉಳಿಯುವರು. ಕೇಡಿಗಳು, ಕಳ್ಳರು, ಕೃತಘ್ನರು, ಕಪಟಿಗಳು ತುಂಬಿದ ನಾಡು 
ಸುಭಿಕ್ಷ ಆಗದು. ಈಗ ಅನ್ನಾಭಾವ ಯಾಕೆ? ದುಡಿಯುವವರಿಲ್ಲ. ಕೂತು 
ಉಣ್ಣುವರು. ಆದುದರಿಂದ ಮರಣ ದಂಡನೆ, ಸತೀಸಹಗಮನ, ಜನಸಂಖ್ಯೆ 
ಯನ್ನು ಸಮತೋಲದಲ್ಲಿಡುವುವು. ಸ್ತ್ರೀವ್ರಜೆಯ ಆಧಿಕ್ಕ, ಸ್ತ್ರೀ ಉದ್ದೇಶದ 
ವ್ಯಭಿಚಾರ, ಅನ್ನಾಭಾವದ ವ್ಯಭಿಚಾರ (ಹಣಕ್ಕೆ) ಎಲ್ಲ ನಿಲ್ಲುವುದು. ಮಿತಪ್ಪಜೆ 
ಯಿಂದ ದೇಶ ಸುಭಿಕ್ಷವಾಗುವುದು. ಮಿತಸಂತತಿ ಯೋಜನೆಯಿಂದ ಜನಸಂಖ್ಯ 
ನಿಯಂತ್ರಣವು ಮಾನ್ಕವಾದರೆ ಅಲ್ಫಾಪರಾಧಕ್ಕೆ ಮರಣ ದಂಡನೆಯು ಅಪೇ 
ಕ್ಷಣೀಯವೇ. ಅಂದು ವಿದ್ಮೆಯು ಬ್ರಾಹ್ಮಣನ ಅಧೀನವಿತ್ತು. ಅವನು 
ಪೂಜ್ಮನಾದನು. ಇಂದು ಉಪಾಧ್ಯಾಯರ ನಿಂದೆಯನ್ನು ಯಾರೂ ಸಹಿಸು 
ವುದಿಲ್ಲ. ಉಪಾಧ್ಯಾಯರು ಮರ್ಯಾದಸ್ಥರು. ವಿದ್ಯಾವಂತನಿಗೆ ಅಷ್ಟು 
ಮನ್ನಣೆ ಯಾಕೆ. ಸರಿ ಇಂದು ವಿದ್ಯಾಖಾತೆಯನ್ನು ಒಂದು ಸಂಸ್ಥೆ ಗೊಳಪಡಿಸಿ 
ಅದರಲ್ಲಿ ನುಗ್ಗಿದವರಿಗೆ ಮಾತ್ರ ಉದ್ಯೋಗ ಎಂಬ ನಿಯಮವಿದೆ. ಅದು 
ಯಾಕೆ. ಒಂದು ವರ್ಗದವರನ್ನು ಹೊರಗಿಡುವುದು ಉದ್ದೇಶ. ವಿದ್ಯಾಭ್ಯಾಸದ 
ಪರಿಶುದ್ಧಿಗೆ ಇಂತಹ ಪದವೀಧರನು ಈ ಉದ್ಯೋಗಕ್ಕೆ ಎಂದು ನಿಯಮ. 
ಅದಕ್ಕೆ ಅದೇ ಪರಿಶುದ್ಧಿಗೆ ಒಂದು ವರ್ಗವು ವಿದ್ಯಾರಕ್ಷಣೆಗೆ. ಕೆಲವು ಅಪವಾದ 
ಎದ್ದರೂ ಹೆಚ್ಚಾಗಿ ಆನುವಂಶಿಕತೆಯು ಅನುಭವದಲ್ಲಿದೆ. 


ಪಂಚಾಶದ್‌ಬ್ರಾಹ್ಮಣೋ ದಂಡ್ಯಃ ಸಶ್ರಿಯಾಸ್ಕಾಭಿಶಂಸನೇ | 
ನೈತ್ಯೇ ಸ್ಮಾದರ್ಧಪಂಚಾಶತ್‌ ಶೂಡ್ರೇ ವ್ವಾದಶಕೋ ದಮಃ | ೨೬೮ 


ಬ್ರಾಹ್ಮಣನು ಕ್ಷಶ್ರಿಯನನ್ನು, ವೈಶ್ಯನನ್ನು, ಶೂದ್ರನನ್ನು ಬೈದರೆ 
ಕ್ರಮವಾಗಿ ಐವತ್ತು, ಇಪ್ಪತ್ತೈದು, ಹನ್ನೆರಡು ಪಣ ದಂಡನೆಯು. 


ಇಂ 


ಸಮವರ್ಣೆೇ ದ್ವಿಜಾತೀನಾಂ ದ್ವಾದಶೈವ ವ್ಯ ತಿಕ್ರನೆ | 
ವಾದೇಸ್ವನಚನೀಯೇಷು ತದೇವ ದ್ವಿಗುಣಂ ಭವೇತ್‌ 1. ೨೬೯ 


೩೬೬ ಮನುಸ್ಮೃತಿ [| ಅಧ್ಯಾಯಂ : ೮ 


ತ್ರೈವರ್ಣಿಕರು ಅನ್ಕೋನ್ಕ ಬೈದರೆ ಹನ್ನೆರಡು ಪಣ ದಂಡನೆಯು. 
ಪರುಷವಾದರೆ ಇನ್ನೂರು ಹಣ ದಂಡವು. 


ಏಕಜಾತಿರ್ದಜಾತೀಂಸ್ತು ವಚಾ ದಾರಂಜಯಾ ಕ್ಷಿಸವ್‌ | 
ಜಿಹ್ವಾ ಯಾಃ ಪ್ರಾಪ್ನ್ನಿ ಯಾಚ್ಛೇದಂ ಜಘನ್ಯ ಪ್ರಥವೋ ಹಿ ಸಃ! ೨೭೦ 


ನಾಲ್ಕನೆಯವನು ಮೂವರನ್ನು ಹೀನವಾಗಿ ಬೈದರೆ ನಾಲಿಗೆ ಕಳಕೊಳ್ಳು 
ವನು. ಅವನು ಕೆಳಗಿನವನು. 


ನಾಮಜಾತಿಗ್ರಹಂ ತ್ರೇಷಾಮಭಛಿಡ್ರೋಹೇಣ ಕುರ್ವತಃ | 
ನಿಕ್ಷೇಪ್ಕೋಳಯೋಮಯುಃ ಶಂಕುರ್ಜ್ವಲನ್ನಾಸ್ಯೇ ದಶಾಂಗಂಲಃ 1 ೨೭೧ 


ಜಾತಿ ಹೆಸರು ಕರೆದು ಬೈಯುವವನಿಗೆ ಕಾಯಿಸಿದ ಕಬ್ಬಿಣದ ಸರಳನ್ನು 
ಹತ್ತಂಗುಲ ಬಾಯಿಗೆ ತುರುಕಬೇಕು. 


ಧರ್ಮೋಪದೇಶಂ ದರ್ಹೇಣ ವಿಪ್ರಾಣಾಮಸ್ಯ ಕುರ್ವತಃ | 


ತಪ್ತಮಾಸೇಚಯೇ ತ್ರೈ ಲಂ ನಕ್ರೇ ಶ್ರೋತ್ರೇ ಚ ಪಾರ್ಥಿವಃ! ೨೭೨ 
ಶೂದ್ರನು ದರ್ಪದಿಂದ ಬ್ರಾಹ್ಮಣನಿಗೆ ಧರ್ಮೋಪದೇಶ ಮಾಡಲು 
ಇಚ್ಛಿಸಿದರೆ ಕಾಸಿದ ಎಣ್ಣೆಯನ್ನು ಕಿವಿಮೋರೆಗಳಿಗೆ ಹಾಕಬೇಕು. 


ಶ್ರುತಂ ದೇಶಂ ಚ ಜಾತಿಂ ಚ ಕರ್ಮ ಶಾರೀರಮೇವ ಚ! 
ವಿತಥೇನ ಬ್ರುವನ್‌ ದರ್ಪಾದ್ದಾಪ್ಯಃ ಸ್ಯಾದ್ದ್ವಿಶತಂ ದವಂಂ॥ ೨೭೩ 


ಬ್ರಾಹ್ಮಣರು ಅನ್ಯೋನ್ಯ, ನೀನು ಕಲಿಯಲಿಲ್ಲ, ನೀನು ಆ ಜಾತಿಯವ 
ನಲ್ಲ, ನಿನಗೆ ಉಪನಯನವಾಗಿಲ್ಲ, ಎಂದು ಸುಳ್ಳಾಡಿ ದರ್ಪತೋರಿಸುವವನು 
ಇನ್ನೂರು ಪಣ ದಂಡನೆಗೆ ಅರ್ಹನು. 


ಕಾಣಂ ವಾಸ್ಯಥವಾ ಖಂಜಮನ್ಯಂ ವಾಪಿ ತಥಾವಿಧಂ | 
ತಥ್ಕೇನಾನಿ ಬ್ರುವನ್‌ ದಾಪ್ಯೊ € ದಂಡಂ ಕಾರ್ಸಾಸಣಾವರಂ ಗಿ. ೨೩೪ 


ಕುರುಡ, ಕುಂಟ ಎಂದು ಸತ್ಮವಾಗಿ ಬೈದರೂ ಅಲ್ಬದಂಡನೆಗೆ 
ಯೋಗ್ಯನು. 


ಅಧ್ಯಾಯ; ೮] ಮನುಸ್ಮೃತಿ ಪಿ೬೭ 
ಮಾತರಂ ಹಿತರಂ ಜಾಯಾಂ ಭ್ರಾತರಂ ತನಯಂ ಗುರುಂ | 
ಆಕ್ಸಾರಯನ್‌' ಶತಂ ದಾಪ್ಯಃ ಪಂಥಾನಂ ಚಾದದದ್ದುರೋಃ | ೨೭೫ 
ತಾಯಿ, ತಂದೆ, ಹೆಂಡತಿ ಸೋದರ, ಮಗ ಇವರನ್ನು ಶಪಿಸಿದರೆ 
ನೂರು ಪಣ ದಂಡನೆಯು. ಗುರುವಿಗೆ ದಾರಿ ಕೊಡದವನಿಗೂ ಅದೇ 
ದಂಡವು. 
ಬ್ರಾಹ್ಮಣಕ್ಷತ್ರಿಯಾಭ್ಯಾಂ ತ ದಂಡಃ ಕಾರ್ಯೋ ವಿಜಾನತಾ | 
ಬ್ರಾಹ್ಮಣೇ ಸಾಹಸಃ ಪೂರ್ವಃ ಕ್ಷತ್ರಿಯೇ ತೇವ ಮಧ್ಯಮಃ ॥ 


ಯನ್ನು ಬೈದರೆ ಮಧ್ಯಮನಾಹಸ ಬ್ರಾಹ್ಮಣನು 


೨೭೬ 


ಬ್ರಾಹ್ಮಣನನ್ನು ಕ್ಷತ್ರಿ 
ಕ್ಷಶ್ರಿಯನನ್ನು ಬೈದಾಗ ಅವನಿಗೆ ಪ್ರಥಮಸಾಹಸ. 


ವಿಟ್‌ಶೂದ್ರ ಯೋರೇವಮೇವ ಸ್ವಜಾತಿಂ ಪ್ರತಿ ತತ್ವ ಠಃ | 
ಛೇದವರ್ಜಂ ಪ್ರಜಯನಂ ದಂಡಸ್ಕೇತಿ ವಿನಿಶ್ಚಯಃ | ೨೭೭ 
ವೈಶ್ಯನು ಶೂದ್ರನನ್ನು ಬೈದರೆ ಪ್ರಧಮಸಾಹಸ. ಶೂದ್ರನು ವೈಶ್ಯ 
ನನ್ನು ಬೈದರೆ ಮಧ್ಯಮಸಾಹೆಸ. ಅಂಗಛೇದನವು ಬೇಡ. 


ಏಷ ದಂಡವಿಧಿಃ ಪ್ರೋಕ್ತೋ ವಾಕ್ಟಾರಂಷ್ಕಸ್ಯ ತತ್ವತಃ | 
ಅತ ಊರ್ಧ್ವಂ ಪ್ರವಸ್ಟ್ಯಾನಿಂ ದಂಡಪಾರುಷ್ಕನಿರ್ಣಯಂ ॥ ೨೭೮ 


ಇಲ್ಲಿವರೆಗೆ ವಾಚನಿಕ ಅಪರಾಧ ದಂಡನೆಯನ್ನು ಹೇಳಿ ಇನ್ನು ಮೇಲೆ 
ಹೊಡೆತ ಬಡಿತಗಳ ವಿಷಯವು ಹೇಳಲ್ಲಡುವುದು. 


ಯೇನ ಕೆ.ನಚಿದ:ಗೇನ ಹಿಂಸ್ಕ್ಯೂಚ್ಛೇತ್‌ ಶ್ರೇಷ್ಠ ಮಂತ್ಯಜಃ | 
ಛೇತ್ರವ್ಯಂ ತತ್ತದೇವಾಸ್ಕ ತನ್ಮನೋರನುಶಾಸನಂ | ೨೭೯ 
ಶೂದ್ರನು ಶ್ರೇಷ್ಠನನ್ನು ತನ್ನ ಯಾವ ಅವಯವದಿಂದ ಹಿಂಸಿಸು 
ತ್ತಾನೋಅವನ ಅದೇ ಅಂಗವನ್ನುಕತ್ತರಿಸುವುದು ಮನುಸಮ್ಮತ ದಂಡನೆಯು. 
ಪಾಣಿನುಯದ್ಯಮ್ಮ ದಂಡಂ ವಾ ಪಾಣಿಚ್ಛೇದನಮರ್ಹತಿ 
ಪಾದೇನ ಪ್ರಹರನ್‌ ಕೋಪಾತ್ಪ್ಸಾದ ಚ್ಛೇದನಮರ್ಹತಿ ॥ 
ದೊಣ್ಣೆಯನ್ನು ಹೊಡೆಯಲು ಕೈ ಎತ್ತಿದರೆ ಕೈಯನ್ನು ಕಡಿಯಬೇಕು. 


ಕಾಲಿನಿಂದ ತುಳಿದರೆ ಕಾಲು ಕತ್ತರಿಸುವುದು. 


೨೮ರ 


ತಿ೬೮ೆ ಮನುಸ್ಮೃತಿ [ ಅಧ್ಯಾಯ: ೮ 


ಸಹಾಸನಮಭಿಪ್ರೇಪ್ಸುರುತೃಸ್ಟಸ್ಕಾಪಕೃಷ್ಟ ಜಃ | 


ಕಟ್ಯಾಂ ಕೃತಾಂಕೊೋ ನಿರ್ವಾಸ್ಯಃ ಸ್ಸಿಚಂ ವಾಸ್ಕಾವಕರ್ತಯೇತ್‌ | ೨೮೧ 


ಅಪಕೃಷ್ಣನು ಉತ್ಕೃಷ್ಠ ಹನ ಒಡನೆ ಕುಳಿತುಕೊಳ್ಳ ಲು ಇಚ್ಛಿಸಿದರೆ ಸೊಂಟ 
ದಲ್ಲಿ ಕಬ್ಬಿಣ ಕಾಸಿಟ್ಟು ಗುರುತು ಮಾಡಬೇಕು. ಅಧವಾ ಕುಂಡೆ ಕೆತ್ತಬೇಕು. 
ಸಾಯಬಾರದು. 


ಆವನಿಷಸ್ಮೀಸತೋ ದರ್ಸಾದ್ದಾ ಶ್ಯಫೋಷ್ಟ್‌ ಛೇದಯೇನ್ನ ಪಃ 
ಅವಮೂತ್ರಯತೋ ಮೇಢ್ರಮವಶರ್ಧಯತೋ ಗುದಂ | ೨೮೨ 


ಎದುರಾಗಿ ಉಗುಳಿದರೆ ತುಟಿ ಕೊಯ್ಯುವುದು. ಮೂತ್ರ ಬಿಟ್ಟರೆ 
ಮೂತ್ರಾಂಗ ಕೊಯ್ಯುವುದು, ಅಪಾನವಾಯು ಬಿಟ್ಟರೆ ಗುದಕೆತ್ತುವುದು. 
ಉದ್ದೇಶ ಪೂರ್ವಕ ಮಾಡಿದರೆ ಈ ದಂಡನೆಯು. 


ಕೇಶೇಸು ಗೃಹ ತೋ ಹಸ್ತೌ ಛೇದಯೇದನಿಚಾರಯನ್‌ | 
ಪಾದಯೋರ್ದಾಡಿಕಾಯಾಂ ಚ ಗ್ರೀವಾಯಾಂ ವೃಷಣೇಷು ಚ | ೨೮೩ 


ತಲೆಕೂದಲು ಹಿಡಿದೆಳೆದರೆ ಕೈ ಕಡಿಯಬೇಕು. ಕಾಲ್ಕು ಗಡ್ಡ, ಮೂಸೆ, 
ಕುತ್ತಿಗೆ ಅಂಡಕೋಶ ಹಿಡಿದೆಳದರೆ ಹಾಗೆ ಮಾಡುವುದು. 


ತ್ವಗ್ಳೇದಕಃ ಶತಂ ದಂಡ್ಕೋೋ ಲೋಹಿತಸ್ಯ ಚ ದರ್ಶಕ! 
ಮಾಂಸಭೇತ್ತಾ ತು ಷಣ್ಣಿಷ್ಟಾನ್‌ ಪ್ರವಾಸ್ಯಸ್ತ್ವಸ್ಥಿ ಭೇದಕಃ | ೨೮೪ 


ಒಂದೇ ಜಾತಿಯವರು ಪರಸ್ಪರ ಜಗಳಾಡಿ ಚರ್ಮ ಕಿತ್ತರೆ ನೂರು ಪಣ, 
ನೆತ್ತರು ಸುರಿದರೆ ಅದೇ ದಂಡ, ಮಾಂಸ ಕಿತ್ತರೆ ಅರುವತ್ತು ನಿಷ್ಕ, ಎಲುಬು 
ಮುರಿದರೆ ಊರಿಂದ ಓಡಿಸುವುದು. 


ವನಸ್ಸತೀನಾಂ ಸವೇಣಷಾಂಮುಪಭೋಗೋ ಯಥಾಯಥಾ | 
ತಥಾತಥಾ ದನುಃ ಕಾರ್ಯೋ ಹಿಂಸಾಯಾಪಿಂತಿ ಧಾರಣಾ ೨೮೫ 


ವನಸ್ಪತಿಗಳ ಅವಯವ ಕಡಿದು ಅನುಭವಿಸಿದರೆ ಅದರ ಬೆಲೆಗೆ ಸರಿ 
ಯಾದೆ ದೆಂಡೆನೆಯು. 


೨೪-ಅಧ್ಯಾಯ: ೮] ಮನುಸ್ಮೃತಿ ೩೬೪ 


ನುನುಷ್ಕಾಣಾಂ ಪಶೂನಾಂ ಚ ದುಃಖಾಯ ಪ್ರಹೃತೇ ಸತಿ! 
ಯಥಾಯಥಾ ಮಹದ್ದು8ಖಂ ದಂಡಂ ಕುರ್ಯಾಕ್ರಧಾತಥಾ | ೨೮೬ 


ಮನುಷ್ಯರಿಗೂ ಪಶುಗಳಿಗೂ ಹೊಡೆದರೆ ಹೀಗೆಯೇ ದುಃಖಾನುಸಾರ 
ದಂಡನೆಯು. 


ಅಂಗಾವಸೀಡನಾಯಾಂ ಚ ವ್ರಣಶೋಣಿತಯೋಸ್ತಥಾ | 
ಸಮುತ್ಥಾನವ್ಯಯಂಂ ದಾಪ್ಯಃ ಸರ್ವದಂಡಮಥಾಪಿ ವಾ! ೨೮೭ 


ಅಂಗಪೀಡೆ, ಗಾಯ, ರಕ್ತಸೋರುವುದು ಉಂಟುಮಾಡಿದರೆ ಗುಣ 
ಹೊಂದುವವರೆಗಿನ ಖರ್ಚನ್ನು ದಂಡವಾಗಿ ವಿಧಿಸಬೇಕು. 


ದ್ರವ್ಯಾಣಿ ಹಿಂಸ್ಕಾದ್ಕೋ ಯಸ್ಯ ಜ್ಞಾನತೊಣಜ್ಞಾ ನತೋಪಿ ವಾ | 
ಸ ತಸ್ಕೋತ್ಪಾದಯೇತ್ತುಷ್ಟಿಂ ರಾಜ್ಞಿ ದದ್ಯಾಚ್ಛ ತತ್ಸಮಂ | ೨೮೪ 


ಪಾತ್ರೆ ವಗೈರೆ ಹಾಳುಮಾಡಿದರೆ ಅದನ್ನು ಸರಿಮಾಡಿಸಿ ಮಾಲಿಕನನ್ನು 
ಸಂತೋಷಪಡಿಸುವುದಲ್ಲದೆ ಅಷ್ಟು ಧನ ದಂಡನೆಯು. 


ಚರ್ಮಚಃವಿರಕಭಾಂಥೇಸು ಕಾಷ್ಕಲೋಸ್ಪ ಮಯೇೋಷಂ ಚ | 
ಮೂಲ್ಯಾ ತ್ರಂಚಗುಣೋ ದಂಡಃ ಪುಷ್ಪ ವಬೂಲಫಲೇಸು ಚ ೨೮೯ 


ಚರ್ಮದ ಪಾತ್ರೆ, ಮರದ ವಾತ್ರೆ, ಮಣ್ಣಿನ ಪಾತ್ರೆ, ಸಾಮಾನು ಹಾಳಂ 
ಮಾಡಿದರೆ ಅದರ ಐದರಷ್ಟು ದಂಡನೆಯು. 


ಯಾನಸ್ಕ ಚೈವ ಯಾತಂಶ್ಚ ಯಾನಸ್ವಾಮಿನ ಏನ ಚ | 
ದಶಾತಿವರ್ತನಾನ್ಯಾಹುಃ ಶೇಷೇ ದಂಡೋ ವಿಧೀಯತೇ ॥ 


5೯0 


ವಾಹನ, ಪ್ರಯಾಣಿಕ, ವಾಹನೆಸ್ವಾಮಿ ಇವರೊಳಗಿನ ಹತ್ತು ದುರ್ವ 
ರ್ತನೆಗಳು ದಂಡನೀಯಗಳಲ್ಲ. ಬೇರೆ ಅಪರಾಧಗಳು ದಂಡಾರ್ಹಗಳು. 


ಭಿನ್ನ ನಾಸ್ಯ ಭಗ್ನ ಯುಗೇ ತಿರ್ಯಕ್‌ ಪ್ರತಿಮಂಖಾಗತೇ | 
ಅಕ್ಷಭಂಗೇ ಚ ಯಾನಸ್ಯ ಚಕ್ರಭಂಗೇ ತಥೈವ ಚ | ೨೯೧ 


ಶ್ಲಿ೩೦ ಮನುಸ್ಮೃತಿ [ ಅಧ್ಯಾಯ ; ೮ 


ಛೇದನೇ ಚೈವ ಯಂತ್ರಾಣಾಂ ಯೋಕ್ರ್ರರಶ್ಮ್ಯೋ್ಯೋಸ್ತಧೈವ ಜ! 
ಆಕ್ರಂದೇ ಚಾಪ್ಯಪೈಹೀತಿ ನ ದಂಡಂ ಮನಂರಬ್ರಖೀತ್‌ | 3೯೨ 


ಮೂಗಿನ ಬಳ್ಳಿ ತುಂಡಾದರೆ, ನೊಗ ತುಂಡಾದರೆ, ರಧ ಹಿಂದೆ ಬಂದರೆ, 
ಅಚ್ಚು ಮುರಿದರೆ, ಚಕ್ರ ಮುರಿದರೆ, ಚರ್ಮದ ಕಟ್ಟು ಕಡಿದರೆ, ಎತ್ತಿನ ಗಾಡಿಯ 
ಬಳ್ಳಿ ಹರಿದರೆ, ದಾರಿಬಿಡಲು ಬೊಬ್ಬಿಟ್ಟರೂ ದಾರಿಯಲ್ಲಿ ಅಪಾಯವಾದರೆ 
(ದಾರಿಗರಿಗೆ) ಈ ಹತ್ತು ಅತಿಕ್ರಮಗಳು ಸಂಭವನೀಯ ದಂಡನೀಯವಲ್ಲ, 
ಎಂದು ಮನುಮತವು. 


ಯತ್ರಾಪವರ್ಶಶೇ ಯಂಗ್ಯಂ ವೈಗುಣ್ಯಾಶ್ರಾಜಕಸ್ಯ ತಂ | 
ತತ್ರ ಸ್ವಾಮೂ ಭವೇದ್ದಂಡ್ಳ್ಯ್ಯೋ ಹಿಂಸಾಆ ಕಾಂದ್ವಿ ಶತಂ ದನಂಂ! ೨೯೩ 


ಸಾರಥಿಯ ದೋಷದಿಂದ ವಾಹನಾಪಘಾತವಾಗಿ ಯಾರಿಗಾದರೂ 
ಹಿಂಸೆಯಾದರೆ ಆಗ ವಾಹನಸಾ ಮಿಗೆ ಇನ್ನೂರು ಹಣ ದಂಡವು. 


ಪ್ರಾಜಕಶ್ಚೇದ್ಭವೇ೦ಾಪ್ತ ಪ್ರಾಜಕೋ ದಂಡಮರ್ಹತಿ | 
ಯುಂಗ್ಯೃಸ್ಥಾ ಪ್ರುಜಕೇ€ನಾಸ್ತೇ ಸರ್ವೆ ದಂಡ್ಕಾ$ ಶತಂ ಶತಂ! ೨೯೪ 


ಸಾರಧಿಯು ಸಮರ್ಧನಾಗಿ ಅವಘಾತವಾದರೆ ಸಾರಥಿಗೆ ದಂಡನೆಯು. 
ಸಾರಧಿಯು ಅಶಿಕ್ಷಿತನಾದರೆ ಅವನು, ಪ್ರಯಾಣಿಕರು, ಎಲ್ಲರೂ ನೂರು ಪಣ 
ಪ್ರತ್ಯೇಕ ದಂಡತೆರತಕ್ಕವರು. 


ಸ ಚೇತ್ತು ಪಥಿ ಸಂರುದ್ದ$ ಪಶುಭಿರ್ವಾ ರಥೇನ ವಾ | 
ವ್ರಮಾಸಯೇತ್ಪ್ಛ್ರಾಣಭೃತಃಸ್ತತ್ರ ಜಂಡೋಂವಿಚಾರಿತಃ | ೨೯೫ 


ಮಾರ್ಗದಲ್ಲಿ ಪಶುಗಳು, ಇನ್ನೊಂದು ವಾಹನವು, ಎದುರಾಗಿ ಪ್ರಾಣ 
ಹಾನಿಯಾದರೆ ಆಗ ದಂಡನೆಯು ಬೇಕು. 


ಮನಂಸ್ಯ ನಾರಣೇ ಕ್ಷಿಪ್ರಂ ಚೌರವತ್ತಿಲ್ಫಿಸಂ ಭವೇ?" | 
ಪ್ರಾಣಭೃತ್ಸು ಮಹತ್ಸ್ವರ್ಧಂ ಗೋಗಜೋಸ್ಟ್ರ ಹಯಾದಿಷು |. ೨೯೬ 


ಅಪಘಾತದಲ್ಲಿ ಮನುಷ್ಯನು ಸತ್ತರೆ ಸಾರಧಿಗೆ ಕಳ್ಳನ ದಂಡನೆಯಾದ 
ಉತ್ತಮಸಾಹಸವು. ಪ್ರಾಣಿಮರಣವಾದರೆ ಐನೂರು ಪಣ ದಂಡವು. 


ಅಧ್ಯಾಯ: ೮] ಮನುಸ್ಮೃತಿ ಷ್ಲಿ೭ದಿ 


ನುದ್ರಕಾಣಾಂ ಪಶೂನಾಂ ತು ಹಿಂಸಾಯಾಂ ದ್ವಿಶತೋ ದಮಃ! 
ಪಂಚಾಶತ್ತು ಭವೇದ್ದ ೦೫8 ಶುಭೇಷು ಮುಗಕ್ತಿಖು! ೨೯೭ 


ಅಪಘಾತದಲ್ಲಿ ನಣ್ಣ ಪ್ರಾಣಿಗಳು ನತ್ತರೆ ಇನ್ನೂರು ಹಣ ದಂಡ. 
ಒಳ್ಳೆ ಪಕ್ಷಿಗಳು ಸತ್ತರೆ ಐವತ್ತು ಹಣ. 


ಗರ್ದಭಾಜಾವಿಕಾನಾಂ ತು ದಂಡಃ ಸ್ಕಾತ್ಸಂಚಮಾಷಿಕಃ | 
ಮಾಷಿಕಸ್ತು ಭವೇದ್ದಂಡಃ ಶ್ವಸೂಕರನಿಪಾತನೇ || ೨೯೮ 


ಕತ್ತೆ, ಆಡು, ಕುರಿ ಹಿಂನೆಯಾದರೆ ಐದು ಮಾಷ ದಂಡವು. ನಾಯ್ಕಿ 
ಹಂದಿ ಹಿಂಸೆಯಾದರೆ ಒಂದು ಮಾಷ ದಂಡವು. 


ಭಾರ್ಯಾ ಪುತ್ರಶ್ಚ ದಾಸಶ್ವ ವ್ರೇಷ್ಯೋ ಭ್ರಾತಾ ಚ ಸೋದರಃ | 

ಪ್ರಾಪ್ತಾಪಾಧಾಸ್ತಾಡನ್ಯಾತ ಸ್ಕೂ ರಜ್ವಾ ವೇಣುುದಲೇನ ವಾ 1. ೨೯೯ 

ಹೆಂಡತಿ, ಮಗ, ಸೇವಕ್ಕ ತಮ್ಮ ಇವರು ತಪ್ಪು ಮಾಡಿದರೆ ಬಳ್ಳಿ 
ಬಿದಿರು ಸಿಗುಳುಗಳಿಂದ ಸ್ವಲ್ಪ ಹೊಡೆಯಬಹುದು. ಆಗ ಹೊಡೆದವನಿಗೆ 
ದಂಡನೆಯಿಲ್ಲ. 

ಪೃಷ್ಠತಸ್ತು ಶರೀರಸ್ಯ ನೋತ್ತಮಾಂಗೇ ಕಥಂಚನ | 

ಆತೊಟನ್ಯ್ಕಥಾ ತಂ ಪ್ರಹೆರನ್‌ ಪ್ರಾಸ್ತ್ರಃ ಸ್ಯಾಚ್ಟೌರಕಿಲ್ಪಿಷಂ ॥ ೩೦೦ 

ಬೆನ್ನಿಗೆ ಹೊಡೆಯಬಹುದು. ತಲೆಗೆ ಹೊಡೆಯಬಾರದು. ಇಂತಹ 
ಕ್ರಮತಪ್ಪಿ ಹೊಡೆದರೆ ಕಳ್ಳನ ದಂಡನೆಗೆ ಅರ್ಹನು. 


ಏಷೋಂಖಿಲೇನಾಭಿಹಿತೋ ದಂಡಪಾರುಷ್ಯನಿರ್ಣಯಃ | 
ಸ್ತೇನಸ್ಥಾತಃ ಪ್ರವಕ್ಸ್ಸ್ಯಾವಿು ವಿಧಿಂ ದಂಡಫಿನಿರ್ಣಯೆೇ॥ ೩೦೧ 


ಇದು ಹೇಳಿದುದು ದಂಡಪಾರುಷ್ಕ ನಿರ್ಣಯವು. ಇನ್ನು ಕಳ್ಳೆನ 
ದಂಡವಿಧಿಯನ್ನು ಹೇಳುವೆನು. 

ಪರಮಂ ಯತ್ನ ವರಾತಿಷ್ಟೇತ್‌ ಸ್ರೇನಾನಾಂ ನಿಗ್ರಹೇ ನೃಪಃ | 

ಸ್ಟೇನಾನಾಂ ನಿಗ್ರಹಾದಸ್ಯ ಯಶೋ ರಾಷ್ಟ್ರಂ ಚ ವರ್ಧತೇ | 20೨ 

ರಾಜನು ಕಳ್ಳರನ್ನು ಹಿಡಿದು ದಮನಿಸಲು ತುಂಬ ಪ್ರಯತ್ನ ಮಾಡ 
ಬೇಕು. ಕಳ್ಳರನ್ನು ಅಡಗಿಸಿದರೆ ರಾಷ್ಟ್ರಕ್ಕೂ ತನಗೂ ಕೀರ್ತಿಯಿದೆ. 


೩೭೨ ಮನಂಸ್ಕ್ಯೃತಿ ಅಧ್ಯಾಯ: ೮] 


ಅಭಯ ಸ್ಯ ಹಿ ಯೋ ದಾತಾ ಸ ಪೂಜ್ಯಃ ಸತತಂ ನೃಪಃ | 

ಸತ್ರಂ ಹಿ ವರ್ಧತೇ ತಸ್ಯ ಸದೆ ವಾಭಯದಕ್ಷಿಣಂ | 2೦೩ 

ಕಳ್ಳರು ಇಲ್ಲದೆ ಪ ್ರಜೆಗಳಿಗೆ ಉಂಟಾಗುವ ಅಭಯದ ಪುಣ್ಯವು ರಾಜ 
ನಿಗೆ ಲಭಿಸುವುದು. ಈ ಯಾಗವು ನದಾ ಇದೆ. ಇಲ್ಲಿ ಅಭಯವೇ ದಕ್ಷಿಣೆ. 
ಗವಾಯನಾದಿಸತ್ರವು ಅನ್ಯವಿಧ. 

ಸರ್ವತೋ ಧರ್ಮಷಡ್ಫಾಗೋ ರಾಜ್ಞೋ ಭವತಿ ರಕ್ಷ? | 

ಆಧರ್ಮಾದನಿ ಷಡ್ಸಾಗೋ ಭವತ್ಯಸ್ಯ ಹ್ಯರಕ್ಷತಃ | ೩೦೪ 

ಪ್ರಜೆಗಳನ್ನು ಸರಿಯಾಗಿ ರಕ್ಷಿಸುವ ರಾಜನಿಗೆ ಪ್ರಜೆಗಳ ಧರ್ಮದ 
ಆರನೆ ಭಾಗ ಲಾಭವಿದ್ದಂತೆ ರಕ್ಷಣೆ ಮಾಡದಾಗ ಅಧರ್ಮದ ಭಾಗವೂ ರಾಜನಿಗೆ 
ಸೇರುವುದು. 


ಯಂದಧೀತೇ ಯದ್ಯ ತೇ ಯದ್ದ ದಾತಿ ಯಂದರ್ಜ್ಚತಿ! 

ತಸ್ಕ ಸಡ್ಭಾಗಭಾಗ್ರಾಜಾ ಸಮ್ಮಗ್ಬವತಿ ರಕ್ಷಣಾತ್‌ ॥ ೩೦೫ 

ಯಾವ ಗ್ರ್‌ಜೆಯು ಅಧ್ಯಯನ, ಯಜನ, ದಾನ, ಅರ್ಚನೆಗಳನ್ನು 
ಮಾಡುತ್ತಾನೊ ಅದರ ಆರನೆ ಒಂದು ಭಾಗವು ಅವನ ರಕ್ಷಣೆ ಮಾಡಿ ನಿರಾಂತಕ 
ಕಾರ್ಯ ನೆರವೇರುವುದರಿಂದ ರಾಜನಿಗೆ ಲಭಿಸದಿರುವುದಿಲ್ಲ. 


ರೆಫ್ಸನ್‌ ಧರ್ಮೇಣ ಭೂತಾನಿ ರಾಜಾ ವಧ್ಯಾಂಶ್ಚ ಘೂತಯನ್‌ | 
ಯಜತೇಂಹರಹರ್ಯಜ್ಞೈಃ ಸಹಸ್ರ ಶತದಕ್ಷಿಣೈೆಃ | ೩೦೬ 


ಪ್ರತಿದಿನ ಲಕ್ಷ ಗೋದಾನವುಳ್ಳ ಯಜ್ಞವನ್ನು ಮಾಡಿದ ಫಲವು 
ರಾಜನಿಗೆ ಧರ್ಮಬದ್ಧವಾದ ಪ್ರಜಾಪಾಲನೆಯಿಂದ ಲಭಿಸುವುದು. 


ಯೋಕರಕ್ಷನ್‌ ಬಲಿಮಾದತ್ತೇ ಕರಂ ಶುಲ್ಕಂ ಚ ಪಾರ್ಥಿವಃ | 
ಪ್ರತಿಭಾಗಂ ಚ ದಂಡಂ ಚ ಸ ಸದ್ಯೋ ನರಕಂ ವ್ರಜೇತ್‌ || ೩೦೭ 


ದಂಡನೆ, ಫೀಸು, ಕಂದಾಯ, ಟೇಕ್ಲು ಇವುಗಳ ರೂಪದಿಂದ ಪ ಶ್ರ ಜಾಭನ 
ಸ್ವೀಕರಿಸುವ ರಾಜನು ಅವ್ಯಾಜರಕ್ಷಣೆಯನ್ನು ಒದಗಿಸದಿದ್ದರೆ ರಾಜನಿಗೆ ನರಕ 
ವಿದೆ. 


ಅಧ್ಯಾಯ : ೮] ಮನುಸ್ಮ ವತಿ ಪ್ಳಿಡಿಷ್ಟಿ 


ಅರಕ್ಷಿತಾರಂ ರಾಜಾನಂ ಬಲಿಷಡ್ಭಾ ಗಹಾರಿಣಂ | 
ತಮಾಹಂುಃ ಸರ್ವಲೋಕಸ್ಯ ಸಮಗ್ರಮಲಹಾರಕಂ | ೩೦೮ 


ರಾಜನು ರಕ್ಷಣೆ ಮಾಡದೆ ಸುಖಲೋಲನಾಗಿ ಪ್ರಜೆಗಳು ಅಂತರ್ಬಹಿಃ 
ಶತ್ರುಗಳ ಪೀಡೆಗೊಳಗಾದರೆ ರಾಜನ ಧನವು ಮಲ ಸಮಾನವು. 


ಅನಪೇಕ್ಷಿತಮರ್ಯಾದಂ ನಾಸ್ತಿ ಕಂ ವಿಪ್ರಲುಂಪಕಂ | 
ಆರಕ್ಷಿತಾರಮತ್ತಾರಂ ನೃಪಂ ವಿದ್ಯಾಡಥೋಗತಿಂ॥ ೩೦೯ 


ಶಾಸ್ತ್ರವನ್ನು ಮೀರಿ ನಾಸ್ತಿಕನಾಗಿ ರಕ್ಷಣೆ ಮಾಡದೆ ಬರಿ ಉಣ್ಣುವವ 
ನಾದ ರಾಜನು ಉತ್ತಮ ಗತಿಯನ್ನು ಹೊಂದುವುದಿಲ್ಲ. 


ಅಧಾರ್ಮಿಕ ತ್ರಿಭಿನ್ಮಾ:ಯೈರ್ನಿಗೃಹ್ಚೀಯಾತೃ್ರ ಯತ್ನ ಹಃ 
ನಿರೋಧನೇನ ಬಂಥೇನ ವಿನಿಧೇನ ವಧೇನ ಚ! ೩೧೦ 


ಧರ್ಮವಿರುದ್ಧ ವರ್ತನೆಯುಳ್ಳವರನ್ನು ಜೈಲು, ಸರವಣಿ ಹೊಡೆತ 
ಗಳಿಂದ ಸದಾಚಾರದಲ್ಲಿ ನಿಯಮಿಸಬೇಕು. 


ನಿಗ್ರಹೇಣ ಹಿ ಪಾಪಾನಾಂ ಸಾಧೂನಾಂ ಸಂಗ್ರಹೇಣ ಚ| 
ದ್ವಿಜಾತಯ ಇವೇಜ್ಯಾ ಭಿಃ ಪೂಯ. ತೇ ಸತತಂ ನೃಪಾಃ ॥ ೩೧೧ 


ಪಾಪಕರ್ಮಿಗಳ ದಮನದಿಂದ, ಸಜ್ಜನರ ರಕ್ಷಣೆಯಿಂದ ರಾಜನು ಪರಿ 
ಶುದ್ಧನಾಗುತ್ತಾನೆ. ಬ್ರಾಹ್ಮಣರು ಯಜ್ಞದಿಂದ ಶುದ್ಧರು ಆದಂತೆ. 


ಕ್ಷಂತವ್ಯಂ ಪ್ರಭುಣಾ ನಿತ್ಯಂ ಕ್ಷಿಸತಾಂ ಕಾರ್ಯಿಣಾಂ ನೃಣಾಂ | 
ಬಾಲವೃದ್ಧಾ ತುರಾಣಾಂ ಚ ಕುರ್ವಶಾ ಹಿತಮಾತ್ಮನಃ! ೩೧೨ 


ವಾದಿ-ಪ್ರತಿವಾದಿಗಳೆ ಮತ್ತು ರೋಗಿ ಮುದುಕ, ಹುಡುಗರ ಅಸಹ 
ನೆಯ ಮಾತುಗಳನ್ನು ಸಹಿಸಬೇಕು. 


ಯಾಃ ಕ್ಲಿಸ್ತೋ ಮರ್ಷಯತ್ಮಾರ್ತೈಸ್ತೇನ ಸ್ವರ್ಗೇ ವಂಹೀಯತೇ | 
ಯಸ್ಸ್ವೈಶ್ವರ್ಯಾನ್ನ ಕ್ಷಮತೇ ನರಕಂ ತೇನ ಗಚ್ಛತಿ 8 ೩4೧4 


ಪ೭೪ ಮನಂಸ್ಮೃೃತಿ [ ಅಧ್ಯಾಯ; ಆ 


ದುಃಖಿತರ ಆಕ್ಷೇಪವನ್ನು ತಾಳಿದರೆ ಸ್ವರ್ಗದಲ್ಲಿ ಗೌರವವಿದೆ. ಅಧಿಕಾರ 
ಮದದಿಂದ ತೀಕ್ಷನಾದರೆ ನರಕವಿದೆ. 


ರಾಜಾ ಸ್ಪೇನೇನೆ ಗಂತವ್ಯೋ ಮುಕ್ತಕೇಶೇನ ಧಾವತಾ | 
ಆಚಂ್ಸಾಣೇನ ತತ್‌ಸ್ತೇಯಮೇವಂಕರಾಸ್ಮಿ ಶಾಧಿ ವರಾಂ | ೩೧೪ 
ಸ್ಥಂಧೇನಾದಾಯ ಮುಸಲಂ ಲಗುಡಂ ವಾಪಿ ಖಾದಿರಂ ॥ 

ಶಕ್ತಿಂ ಚೋಭಯತಸ್ಮ್ತೀಕ್ಷ್ಟ್ಞ್ಯಾಮಾಯಸಂ ದಂಡಮೇವ ವಾ 1 ತಿ೧೫ 


ಕದ್ದಕಳ್ಳನು ತಲೆಕೂದಲು ಕೆದರಿಕೊಂಡು ಓಡಿ ಹೋಗಿ ಇಂತಹ ಕಳ್ಳ 
ತನ ಮಾಡಿದೆ ನನ್ನನ್ನು ದಂಡಿಸು ಎಂದು ರಾಜನಿಗೆ ಮೊರೆಯಿಡಬೇಕು. 


ಓಡುವಾಗ ಹೆಗಲಲ್ಲಿ ಒನಕೆ ದೊಣ್ಣೆ ಎರಡು ಚೂಪಾದ ಕಬ್ಬಿಣದ ಸರಳು 
ಹೊತ್ತುಕೊಳ್ಳಬೇಕು. 


ಶಾಸನಾದ್ವಾ ನಿನೋಕ್ಸಾದ್ವಾ ಸ್ತೇನಃ ಸ್ತೇಯಾದ್ವಿ ಮುಚ್ಯತೇ | 
ಅಶಾಸಿತ್ವಾ ಕಂ ಶಂ ರಾಜಾ ಸ್ತೇನಸ್ಕಾಪ್ಲೋತಿ ಕಲ್ಲಿ ಷಂ ! ೩೧೬ 


ದ್ರವ್ಯದ ಮೂಲವನ್ನನುಸರಿಸಿ ಹೊಡೆದರೂ ಕೊಂದರೂ ಕಳ್ಳತನದ 
ಪಾಪದಿಂದ ಕಳ್ಳನು ಮುಕ್ತನಾಗುವನು. ಅಂತಹ ಕಳ್ಳನನ್ನು ಕರುಣೆಯಿಂದ 
ದಂಡಿಸದೆ ಬಿಟ್ಟರೆ ಕಳ್ಳೆನ ಪಾವವು ರಾಜನಿಗೆ ಬರುವುದು. 


ಅನ್ನಾದೇ ಭೂಣಹಾ ಮಾರ್ಸ್ಟಿ ಪತ್ಕೌ ಭಾಯರ್ನಾಪಚಾರಿಜೆ « | 
ಗುರೌ ಶಿಷ್ಯಶ್ಚ ಯಾಜ್ಯಶ್ಚ ಸ್ತೇನೋ ರಾಜನಿ ಕಿಲ್ಬಿಷಂ | ೩೧೩೭ 


ಬ್ರಹ್ಮಹತ್ಕಾಪಾಪವು ಅವನ ಅನ್ನ ತಿಂದವನಿಗೂ, ಹೆಂಡತಿಯ ವ್ಯಭಿ 
ಚಾರದ ಪಾಪವು ಗಂಡನಿಗೂ, ಶಿಷ್ಕಯಾಜ್ಕರ ಪಾಪವು ಗುರುವಿಗೂ, ಕಳ್ಳನ 
ಪಾಪವು ರಾಜನಿಗೂ ಸಂಬಂಧಿಸುವುದು. ಆದುದರಿಂದ ಅವರ ಅಪರಾಧಕ್ಕೆ 
ಜಾಗ್ರತೆಯಿಂದ ಪ್ರತಿಕ್ರಿಯೆ ಮಾಡಲು ಸಂಬಂಧಿಸಿದವರು ತಪ್ಪಬಾರದು. 

ರಾಜಭಿಃ ಕೃತದಂಡಾಸ್ತು ಕೃತ್ವಾ ಪಾಪಾನಿ ಮಾನವಾಃ | 

ನಿರ್ಮಲಾಃ ಸ್ವರ್ಗಮಾಯಾಂತಿ ಸಂತಃ ಸುಕೃತಿನೊ ಯಥಾ 1 ೩೧೮ 


ಅಪರಾಧಕ್ಕೆ ರಾಜನಿಂದ ದಂಡಿತರಾದವರು ನಿರ್ಮಲರಾಗಿ ಪುಣ್ಕಾತ್ಮ 
ರಂತೆ ಸ್ಫರ್ಗಕ್ಕೆ ಹೋಗುತ್ತಾರೆ. 


ಅಧ್ಯಾಯ : ೮] ಮನುಸ್ಮೃತಿ ಸಿ೭೫ 


ಯಸ್ತು ರಜ್ಜುಂ ಘಟಂ ಕೊಪ-ದ್ದ ರೇದ್ದಿದ್ಯಾಚ್ಚ ಯಃ ಪ್ರಪಾಂ | 
ಸ ದಂಡಂ ಪ್ರಾಪ್ಟುಯಾನ್‌ಮಾಸಷಂ ತಚ್ಚ ತಸ್ಮಿನ್‌ ಸಮಾಹರೇತ್‌ | ೨೧೯ 


ಬಾವಿಹಗ್ಗ, ಕೊಡ ಕದ್ದರೆ, ಅರವಟ್ಟಿಗೆಯನ್ನು ಕೆಡವಿದರೆ ಅವನಿಗೆ 
ಒಂದು ಮಾಷ ದಂಡವು. ಮತ್ತು ಆ ಸಾಮಗ್ರಿಯನ್ನು ಕೊಡಬೇಕು. 


ಧಾನ್ಯಂ ದಶಭ್ಯಃ ಕುಂಭೇಜ್ಕ್ಯೋ ಹರತೋಭ್ಯಧಿಕಂ ವಧಃ | 
ಶೇಸೇಂಸ್ಕೇಕಾದಶಗುಣಂ ದಾಸ್ಯಸ್ತಸ್ಕ ಚ ತದ್ದ ನಂ! ೩೨೦ 


ಹತ್ತು ಕುಂಭಗಳಿಗಿಂತ ಅಧಿಕ ಧಾನ್ಯವನ್ನು ಕದ್ದರೆ ಉಚಿತ ಕಂಡಂತೆ 
ಪೆಟ್ಟು. ಅಂಗಚ್ಛೇದ ಮರಣಗಳನ್ನು ವಿಧಿಸಬಹುದು. ಕಡಿಮೆ ಕದ್ದರೆ 
ಕದ್ದ ಧಾನ್ಮದ ಹನ್ನೊಂದು ಪಾಲಿನಷ್ಟು ದಂಡನೆಯು. 


ತಥಾ ಧರಿಮಮೇಯಾನಾಂ ಶತಾದಭ್ಯಧಿಕೇ ವಧಃ | 
ಸುವರ್ಣರಜತಾದೀನಾವಂುತ್ತ ಮಾನಾಂ ಚ ವಾಸಸಇಂ। ೩೨೧ 


ಚಿನ್ನ, ಬೆಳ್ಳಿ ವಗೈರೆ ತೂಗುವ ಸಾಮಾನು, ಪಟ್ಟೆ ಬಟ್ಟೆ, ನೂರುಪಲ 
ಕ್ಕಿಂತ ಅಧಿಕ ಕದ್ದರೆ ಹೊಡೆತದಿಂದ ಮರಣದವರೆಗಿನ ದಂಡನೆಯು. 


ಪಂಚಾಶತಸ್ತ್ಯ್ವಭ್ಯಧಿಕೇ ಹಸ್ತೇಚ್ಛೆದನಮಿಷ್ಮತೇ | 
ಶೇಷೇ ತ್ವೇಕಾದಶಗುಣಂ ಮೂಲ್ಯಾದ್ದಂಡಂ ಪ್ರುಕಲ್ಪಯೇತ್‌ 1 ೨೨ 


ಐವತ್ತು ಪಲಕ್ಕಿಂತ ಅಧಿಕ ಕದ್ದರೆ ಕೈ ಕಡಿಯುವುದು, ಐವತ್ತಕ್ಕಿಂತ 
ಕಡಿಮೆಯಾದರೆ ಅದರ ಹನ್ನೊಂದು ಪಾಲು ದಂಡನೆಯು. 


ಪುರುಷಾಣಾಂ ಕುಲೀನಾನಾಂ ನಂರೀಣಾಂ ಹ ವಿಶೇಷತಃ | 
ಮುಖ್ಯೂನಾಂ ಚೈವ ರತ್ನಾನಾಂ ಹರಣೇ ವಧವಮರ್ಹತಿ! ತ್ನ 


ಸತ್ಕುಲದ ಸ್ತ್ರೀ-ಪುರುಷರು ರತ್ನಗಳು ಇವುಗಳನ್ನು ಕದ್ದರೆ ಮರಣ 
ದಂಡನೆಯು. 


ಮಹಾಪಶೂನಾಂ ಹರಣೇ ಶಸ್ತ್ರಾಣಾಮೌಷಧಸ್ಮ ಚ! 


ಕಾಲಮಾಸಾದ್ಯ ಕಾರ್ಯಂ ಚ ದಂಡಂ ರಾಜಾ ಪ್ರಕಲ್ಪಯೇತ್‌ 0. ೩4೨೪ 


ಕ೭೬ ಮನುಸ್ಮೃತಿ [ ಅಧ್ಯಾಯ: ೮ 


ಆನೆ ಮುಂತಾದ ಪ್ರಾಣಿ, ಆಯುಧಗಳು, ಮದ್ದುಗಳು ಇವುಗಳನ್ನು 
ಕದ್ದರೆ ದೇಶ ಕಾಲ ಪರಿಸ್ಥಿತಿಗೆ ಸರಿಯಾಗಿ ರಾಜನು ದಂಡನೆಯನ್ನು ವಿಧಿಸ 
ಬೇಕು. 


ಗೋಷು ಬ್ರಾಹ್ಮಣಸಂಸ್ಥಾಸು ಛೂರಿಕಾಯಾಶ್ಚ ಜೇಪನೇ 1 
ಪಶೊನಾಂ ಹರಣೇ ಚ್ಛೈವ ಸದ್ಯೇಕಾರ್ಯೋಂರ್ಥಪಾದಿಕಃ | ೩.೨೫ 


ಬ್ರಾಹ್ಮಣರ ಗೋವು ಯಜ್ಞ ಪಶುಗಳನ್ನು ಕದ್ದರೆ ಹಸು ಕದ್ದು ತಂದು 
ಮೂಗು ಮುರಿದರೆ ಕಾಲನ್ನು ಅರ್ಧ ಕತ್ತರಿಸುವುದು. 


ಸೂತ್ರಕಾರ್ಪಾಸಕಿಹ್ವಾನಾಂ ಗೋಮಯುಸ್ಕ ಗಂಡಸ್ಕ ಚ | 

ದದ್ಗಃ ಸ್ಷೀರಸ್ಕ ತಕ್ರಸ್ಯ ಪಾನೀಯಸ್ಯ ತೃಣಸ್ಯ wl ask 
ವೇಣಿವೈದ ಲಭಾಂಡಾನಾಂ ಲವಣಾನಾಂ ಕಭೈವ ಚ! 
ಮೃಣ್ಮಯಾನಾಂ ಚ ಹರಣೇ ಮೃದೋ ಭಸ್ಮನ ಏವ ಚ ॥ ೩೨೭ 
ಮತ್ಸ್ಯಾನಾಂ ಪಕ್ಷಿಣಾಂ ಚೈನ ತೈಲಸ್ಯ ಚ ಘೃತಸ್ಯ ಚ! 

ಮಾಂಸಸ್ಕ ಮಧಂನಶ್ಚೈವ ಯಂಚ್ಚಾನ್ಯತ್‌ ಸಶುಸಂಭವಂ 1 ೨೮ 


ಅನ್ಯೇಷ30 ಚೈ ನಮಾದೀನಾಮದ್ಯಾನಾಮೋದನಸ್ಯ ಚ | 
ಪಕ್ವಾನ್ನಾ ನಾಂಚ ಸರ್ವೇಷಾಂ ತನ್ಮೂಲ್ಯಾದ್ವ್ವಿಗುಂಣೋ ದಮಃ |! ಷ್ಥಿ೨೯ 


ಉಣ್ಣೆ, ನೂಲು, ಹತ್ತಿ, ಮದ್ಯದ ಬೀಜ, ಬೆಲ್ಲ, ದನಗಳ ಹಾಲು, 
ಅದರ ವಿಕೃತಿ, ಸೆಗಣಿ, ಹುಲ್ಲು, ಬೆತ್ತ ಬಿದಿರು ಬೀಣೆ ಸಿಗುಳಿನ ಪಾತ್ರೆ ಉಪ್ಪು 
ಮಣ್ಣಿನ ಪಾತ್ರೆ, ಬೂದಿ, ಮೂನು, ಹಕ್ಕಿ, ಎಣ್ಣೆ, ತುಪ್ಪ, ಮಾಂಸ, ಮದ, 
ಸಿದ್ಧಾನ್ನ, ಪಕ್ವಾನ್ನ, ತಿಂಡಿತಿನಸು ಇಂತವುಗಳನ್ನು ಕದ್ದರೆ ಅದರ ಬೆಲೆಯ 
ಎರಡು ಪಾಲು ದಂಡನೆಯು. 


ಫುಷ್ಟೇಷು ಹರಿತೇ ಧಾನ್ಶೇ ಗುಲ್ಮನಲ್ಲೀನಗೇಸೂ ಚ | 
ಅನ್ಯೇಸ್ವಪರಿಪೂತೇಷು ದಂಡಃ ಸ್ಕಾತ್ಸಂಚ್‌ಕೃಷ್ಣ ಲಃ || a೦ 


ಹೊ, ಹೊಲದ ಧಾನ್ಯ, ಮರಗಿಡಬಳಿ | ಇವುಗಳನ್ನು ಕದ್ದರೆ ಐದು 
ಕೃಷ್ಣಲ ದಂಡನೆಯು, 


ಆಧ್ಯಾಯ : ೮] ಮನುಸ್ಮೃತಿ ತ್ಲಿ೭೭ 


ಪರಿಸೂತೇಷು ಧಾನ್ಯೇಸು ಶಕಮೂಲಫಲೇಷು ಚ | 
ನಿರನ್ವಯೇ ಶತಂ ದಂಡಃ ಸಾನ್ವಯೇಂರ್ಥಶತಂ ದಮಃ | ೩೩೧ 


ಅಂಗಳದಲ್ಲಿ ಗೇರಿಹಾಕಿದ ಕಾಳು ತರಕಾರಿ, ಗಡ್ಡೆಗೆಣಸುಗಳನ್ನು ದೂರ 
ದವನು ಕದ್ದರೆ ನೂರು ಪಣ ದಂಡವು. ಊರಿನವನು ಕದ್ದರೆ ಐವತ್ತು ಪಣ. 
ಮನೆಯೊಳಗಿಂದ ಕದ್ದರೆ ಅದರ ಹನ್ನೊಂದು ಪಾಲು ದಂಡ ಹೇಳಿದೆ. 


ಸ್ಕಾತ್ಸಾ ಸಸಂ ತ್ವನ್ವಯವ3* ಪ್ರಸಭಂ ಕರು ಯಂತ್ರತಂ | 
ನಿರನ್ವಯಂ ಭವೇತ್‌ ಸ್ತೇಯಂ ಹೃತ್ವಾಪವ್ಯಯತೇ ಚ ಯತ್‌! 24೨ 


ಸಾ ಿಮಿಯಿಲ್ಲದಿರುವಾಗ ಎಂದರೆ ಅವನ ತಿಳುವಳಿಕೆಗೆ ಬಾರದಂತೆ 
ತೆಗೆದರೆ ಅದು ಕಳೆ ತನ. ಕೊಂಡುಹೋಗಿ ಅಡಗಿಸಿದರೆ ಅದೂ ಕಳೆ ತನ. 


ಸ್ವಾಮಿಯು ನೋಡುತ್ತಿರುವಾಗಲೇ ಬಲಾತ್ಕಾರದಿಂದ ಕೊಂಡು ಹೋದರೆ 
ಅದು ಸಾಹಸ. 


ಯೆಸ್ಟೇತಾನ್ಕು ಪಕ್ಸೃಪ್ತಾನಿ ದ್ರವ್ಯಾಣಿ ಸ್ನೇನಯೇನ್ನ ರಃ | 
ತಮಾದ್ಕಂ ದಂಡಯೇದ್ರಾಜಾ ಯಶ್ಚಾಗ್ನಿಂ ಚೋರಯೇಜದ್ಥ್ಛೃಹಾತ್‌ ॥ ಪ್ಲಿಷ್ಲಿಪ್ಲಿ 


ತನ್ನ ಅನುಭವಕ್ಕೆ ಮಾಡಿದ ಸಾಮಗ್ರಿಯನ್ನು ಅಗ್ನಿ ಗೃಹದಿಂದ ಅಗ್ನಿ 
ಯನ್ನು ಕದ್ದರೆ ಪ್ರಧಮ ಸಾಹಸ ದಂಡನೆಯು. 


ಯೇನ ಯೇನ ಯಥಾ:ಗೇನ ಸ್ತೇನೋ ನೃಷು ವಿಚೇಷ್ಟತೇ | 
ತದೇವ ಹರೇತ್ತಸ್ಕ ಪ್ರತ್ಯಾದೇಶಾಯ ಪಾರ್ಥಿವಃ! ೩೩4೪ 


ಕಳ್ಳನು ಯಾವ ಯಾವ ತನ್ನ ಅಂಗಕೌಶಲದಿಂದ ಕಳೆ ತನೆ ಮಾಡು 


ತ್ತಾನೊ ಆಯಾ ಅಂಗಗಳನ್ನು ಕಡಿಯುವುದು ಪುನಃ ಮಾಡದಿರಲು ಉತ್ತಮ 
ದಂಡನೆಯಾಗುವುದು. 


ಪಿತಾಚಾರ್ಯಃ ಸುಹೃನ್ಮಾತಾ ಭಾರ್ಯಾ ಪುತ್ರಃ ಪುರೋಹಿತಃ | 

ನಾದಂಡ್ಕೋ ನಾಮ ರಾಜ್ಞ್ಯೋಸ್ತಿ ಯಂಕ ಸ್ವಧರ್ಮೊೋೇ ನ ತಿಷ್ಠತಿ | ೩೩4೫ 

ತಂದೆ, ಆಚಾರ್ಯ, ಮಿತ್ರ, ತಾಯಿ, ಹೆಂಡತಿ, ಮಗ, ಪುರೋಹಿತ 
ಯಾರೂ ರಾಜನಿಗೆ ದಂಡನೀಯರೇ, ಅಪರಾಧವಿದ್ಧರೆ ಸರಿ. 


ಪ್ಲಿಷಿಲೆ ಮನುಸ್ಮೃತಿ [ ಅಧ್ಯಾಯೆ : ೮ 


ಕಾರ್ಷಾಪಣಂ ಭವೇದ್ದಂಜ್ಯೋ ಯತಾನ್ಯಃ ಪ್ರಾಕೃತೋ ಜನಃ | 
ತತ್ರ ರಾಜಾ ಭವೇದ್ದಂಡ್ಯಃ ಸಹಸ್ರಮಿತಿ ಧಾರಣಾ | ೩೩೬ 


ಸಾಮಾನ್ಯ ಜನರು ಮಾಡಿದ ಯಾವ ಅವರಾಧಕ್ಕೆ ಒಂದು ಕಾರ್ಷಾಪಣ 
ದಂಡವೋ ಅದೇ ಅಪರಾಧ ರಾಜನು ಮಾಡಿದರೆ ಸಾವಿರ ಪಣ ದಂಡನೆಯು. 
ಆ ದಂಡಧನವನ್ನು ನೀರಿಗೆಸೆಯಬಹುದು. ಬ್ರಾಹ್ಮಣನಿಗೆ ಕೊಡಬಹುದು. 
ಪಕ್ಷಪಾತಎಲ್ಲದ ದಂಡವಿಧಾನವು 


ಅಸ್ಪಾಪಾದ್ಯಂ ತು ಶೂದ್ರಸ್ಯ ಸ್ನೇಯೇ ಭವತಿ ಕಿಲ್ಬಿಷಂ | 
ಷೋಡತಶೈೆೈನ ತು ವೈಶ್ಯಸ್ಯ ದ್ವಾತ್ರಿಂಶಸ್ಯಕ್ರಿಯಸ್ಕ ಚ | ೩೩೭ 
ಬ್ರಾಹ್ಮಣಸ್ಯ ಚ೦8ಷಷ್ಟಿಃ ಪೂರ್ಣಂ ವಾಸಿ ಶತಂ ಭವೇತ್‌ 
ದ್ವಿಗುಣಾ ವಾ ಚತುಃಷಸ್ಟಿಸ್ತದ್ದೋ ಷಗುಣವಿದ್ದಿ ಸ81 ೩೩೮ 


ತಿಳಿದವರು ಮಾಡುವ ಅಪರಾಧಕ್ಕೆ ದಂಡನೆಯು ಅಧಿಕ ಪ್ರಮಾಣ 
ವುಳ ದ್ದು. ತಿಳುವಳಿಕೆ ಇಲ್ಲದ ಶೂದ್ರನು ಮಾಡಿದ ಅಪರಾಧದ ದಂಡನೆಯ 
ಎಂಟು ಪಾಲು ಗುಣದೋಷ ಜ್ಞಾನವುಳ್ಳ ಶೂದ್ರನು ಮಾಡಿದ ಅಪರಾಧಕ್ಕೆ 
ದಂಡನೆಯು. ವೈಶ್ಯನು ವಿದ್ದೆಯುಳ್ಳವನಾದರೆ ಅದರೆರಡು ಪಾಲು ಹದಿನಾರು 
ದಂಡನೆ. ವಿದ್ಯಾವಂತ ಕ್ಷತ್ರಿಯನು ಮಾಡಿದರೆ ಮೂವತ್ತೆರಡು ಅಂತಹ 
ಬ್ರಾಹ್ಮಣನಿಗೆ ಅರುವತ್ತನಾಲ್ಕು ಅಧವಾ ಪೂರ್ಣ ನೂರು ಪಾಲು. ಅಧವಾ 
ಮೂರಿಪ್ಪತ್ತೆಂಟು ಪಾಲು ದಂಡನೆಯು. ಅವನು ಗುಣದೋಷ ಜ್ಞಾನವುಳ್ಳವ 
ನಾದುದಕ್ಕೆ ಸಮಾನ ದಂಡನೆಯಾದರೆ ಬೆಲೆಯೇನಿದೆ? 


ವಾನಸ್ಪತ್ಯಂ ಮೂಲಫಲಂ ದಾರ್ವಗ್ನ್ಯರ್ಥಂ *ಥ್ಸೆವ ಚ 
ತೃಣಂ ಚ ಗೋಭ್ಕೋ ಗ್ರಾಸಾರ್ಥಮಸ್ತೇಯಂ ಮನ.ರಬ್ರನೀತ್‌॥ ೩೯ 


ಆವರಣ ಇಲ್ಲದ ಸ್ಥಳದಿಂದ ಹಣ್ಣು, ಹೂ, ಗಡ್ಡೆ, ಗೆಣಸು, ಕಟ್ಟಿಗೆ, 
ಹುಲ್ಲು, ದನಗಳಿಗೆ ಇವು ತೆಗೆದುಕೊಂಡರೆ ಅದು ಕಳ್ಳತನವಲ್ಲ ಎಂದು ಮನು 
ವಿನ ಅಭಿಪ್ರಾಯವು. 


ಯೋತದತ್ತಾದಾಯಿನೋ ಹಸ್ತಾಲ್ಲಿಪ್ಟೇತ ಬ್ರಾಹ್ಮಣೋ ಧನಂ | 
ಯಾಜನಾಧ್ಯಾಪನೇನಾಸಿ ಯಥಾ ಸ್ತೇನಸ್ವಥೈನ ಸಃ 1 ೩೪೦ 


ಅಧ್ಯಾಯ: ೮7 ಮನುಸ್ಮೃತಿ ಎ೭೯ 


ಬ್ರಾಹ್ಮಣನು ಯಾಗ ವಿದ್ಯಾದಾನ ಮಾಡಿ ಕಳ್ಳೆನ ಹಣವನ್ನು ತಕ್ಕೊಂಡು 
ಜೀವಿಸಲು ಇಷ್ಟವಟ್ಟರೆ ಅವನು ಕಳ್ಳೆನೇ ಆಗುವನು. 


ದ್ವಿಜೊಧ್ಯಗಃ ಕ್ಷೀಣವೃತ್ತಿರ್ದ್ವಾವಿಕ್ಷೂದ್ಯೇ ಚ ಮೂಲನೇ | 
ಆದದಾನಃ ಪರಕ್ಷೇತ್ರಾನ್ನ ಹಂಡಂ ದಾತುಮರ್ಹತಿ॥ ೩೪೧ 


ತ್ರೈವರ್ಣಿಕರು ದಾರಿ ನಡೆಯುವಾಗ ಬುತ್ತಿಯು ತೀರಿಹೋಗಿ ಹಸಿದು 
ಬಾಯಾರಿದರೆ ಎರಡು ಕಬ್ಬು ಎರಡು ಮುಲ್ಲಂಗಿ ಗಡ್ಡೆಗಳನ್ನು ಬೇರೆಯವರ 


ಹೊಲದಿಂದ ತಕ್ಕೊಂಡರೂ ದಂಡಾರ್ಹರಲ್ಲ. ಯಾವಾಗಲೂ ದಾರಿ ನಡೆಯದೆ 
ದಣಿಯದಿರುವಾಗ ತೆಗೆದರೆ ಅಪರಾಧವು. 


ಅಸಂದಿತಾನಾಂ ಸಂದಾತಾ ಸಂದಿತಾನಾಂ ಚ ಮೋಕ್ಷಕಃ | 
ದಾಸಾಶ್ವರಥಹರ್ತಾ ಚ ಪ್ರಾವ್ತಃ ಸ್ಯಾಚ್ಛೋರಕಿಲ್ಸಿಸಂ ೩೪೨ 


ಅಡ್ಡಾಡುತ್ತಿದ್ದ ಹೆರವರ ಕುದುರೆ, ದನಕರು, ಎಮ್ಮೆ ಮುಂತಾದು 
ವನ್ನು ಕಟ್ಟುವುದು, ಹಟ್ಟಿಯಲ್ಲಿ ಕಟ್ಟೆದವುಗಳನ್ನು ಬಿಡಿಸುವುದು, ಕೊಂಡು 
ಹೋಗುವುದು, ನೇವಕ ಗಾಡಿ ಮುಂತಾದುವುಗಳನ್ನು ತಕ್ಕೊಳ್ಳುವುದು ಚೋರ 
ತನವು. 


ಅನೇನ ವಿಧಿನಾ ರಾಜಾ ಕುರ್ವಾಣಃ ಸ್ತೇನನಿಗ್ರಹಂ | 
ಯಶೋಣಸ್ಮಿನ್‌ ಪ್ರಾಪ್ಲುಯಾಲ್ಲೋಕೇ ಪ್ರೇತ್ಯ ಚಾನುತ್ತಮಂಂ ಸುಖಂ 1 ಎ೩೪್ಲ 


ಹೇಳಿದಂತೆ ಕಳ್ಳೆರನ್ನು ದಂಡಿಸುತ್ತಿದ್ದರೆ ಈ ಲೋಕದಲ್ಲಿ ಕೀರ್ತಿಯು 
ಪರಲೋಕದಲ್ಲಿ ಉತ್ತಮ ಸುಖವು ರಾಜನಿಗೆ ದೊರೆಯುವುದು. 


ಐಂದ್ರಂ ಸ್ಥಾನಮಭಿಪ್ರೇಸ್ಸ ರ್ಯಶಶ್ಚಾಕ್ಷಯಮವ್ಯಯಂ | 
ನೋಪೇಕ್ಷೇತ ಕ್ಷಣಮಹಿ ರಾಜಾ ಸಾಹಸಿಕಂ ನರಂ! ೩೪೪ 


ಕೀರ್ತಿಯೂ ಇಂದ್ರಪದವಿಯೂ ರಾಜನಿಗೆ ಬೇಕಾದರೆ ಅವನು ಯಾವಾ 
ಗಲೂ ಅಪರಾಧಿಯನ್ನು ಅಲಕ್ಷಿಸಬಾರದು. 


ವಾಗ್ದುಷ್ಟಾತ್ತಸ್ಥರಾಜ್ಚ್ಜೈವ ದಂಡೇನೈವ ಚ ಹಿಂಸಕ8। 
ಸಾಹಸಸ್ಯ ನರಃ ಕರ್ತಾ ವಿಜ್ಞೇಯಃ ಪಾಪಕೃತ್ತವಂಃ | ೩೪೫ 


ತ್ಗಿಳ೦ ಮನಂಸ್ಮ್ಮೃತಿ [ ಅಧ್ಯಾಯ: ೮ 


ಬೈಯುವುದು, ಕದಿಯುವುದು, ಹೊಡೆಯುವುದು ಈ ಮೂರರಿಂದ 
ಬಲಾತ್ಕಾರ ಮಾಡುವ ಅಪರಾಧಿಯು ಅತ್ಯಂತ ಪಾಪಿಯು. 


ಸಾಹಸೇ ವರ್ತಮಾನಂ ತು ಯೋ ವಂರ್ಷಯತಿ ಪಾರ್ಥಿವಃ | 
ಸ ನಿನಾಶಂ ವ್ರಜತ್ಯಾಶು ವಿದ್ವೇಷಂ ಚಾಧಿಗಚ್ಛತಿ | 2೪೬ 


ಡೊಂಬಿ, ದರೋಡೆ, ಕೊಲೆ, ಲೂಟಿ, ಹಲ್ಲೆ ಮಾಡುವ ಮನುಷ್ಯನನ್ನು 
ರಾಜನು ಕ್ಲಮಿಸಿದರೆ ಎಲ್ಲರೂ ಅಂತಹ ಪುಂಡರಾಗಿ ರಾಜನೂ ಪ್ರಜೆಗಳೂ 
ಅದೇ ಅನರ್ಧಕ್ಕೆ ಗುರಿಯಾಗುವರು. ಸಜ್ಜನರ ದ್ವೇಷಕ್ಕೆ ಗುರಿಯಾಗುವನು. 


ನ ಮಿಂತ್ರಕಾರಣಾದ್ರಾಜಾ ವಿಪುಲಾದ್ವಾ ಧನಾಗಮಾತ್‌ | 
ಸಮುತ್ಸೃಜೇತ್‌ ಸಾಹಸಿಕಾನ್‌ ಸರ್ವಭೂತಭಯಾವಹಾನ್‌ | ೩೪೭ 


ಮಿತ್ರತ್ವ, ಹಣ ಇವುಗಳ ಲಾಭರೂಪವಾದ ಬಂಧನಗಳ ಮೂಲಕ 
ಅಪರಾಧಿಗಳನ್ನು ಉಪೇಕ್ಷಿಸಿದರೆ ತನಗೂ ಇತರರಿಗೂ ಅಪಾಯವಾಗಬಹುದಾ 
ದುದರಿಂದ ದಂಡಿಸದಿರಲೇಬಾರದು. ಜನಮತದಿಂದ ಶಾಸಕರಾಗುವ ಈ 
ಕಾಲದಲ್ಲಿ ಯಾರ ಅಪರಾಧ ವಿಚಾರಕ್ಕೂ ಅವಕಾಶವಿಲ್ಲ. ತನಗೆ ಜನಮತ 
ಜನೆಪ್ರಿಯತ್ವ ಜನಾನುರಾಗ ತಪ್ಪಿಹೋಗಿ ಶಾಸಕನಾಗಿ ಮಾಡುವ ದೇಶ 
ಸೇವೆಯೂ, ಅಧಿಕಾರವೂ, ಧನಲಾಭವೂ, ಸುಖವೂ ಉಂಟಾಗುವುದಿಲ್ಲವೆಂದು 
ಭ್ರಷ್ಟಾಚಾರಗಳಿಗೆ ಮುಕ್ತದ್ದ್ವಾರವು ಪ್ರಜಾಪ್ರಭುತ್ವದ ದೊಡ್ಡತನವು. ಆದು 
ದರಿಂದ ಪ್ರಜಾಪ್ರಭುತ್ವವು ಯಶಸ್ಸಿ ಒಯಲ್ಲವೆಂದು ಮನುಶಾಸನವು. ಅಪರಾಧಿ 
ಗಳ ಉಪೇಕ್ಷೆಯಿಂದ ಅವರ ಆವರ್ಜನೆಯಾದರೂ ಸಜ್ಜನರ ಅಸಮಾಧಾನವು 
ತನ್ನ ಪಾಲಿಗೆ ಬರುವುದೆಂಬ ಅರಿವು ಇಂದಿನ ರಾಜಕಾರಣಿಗಿಲ್ಲದಿರುವುದು 
ಶೋಚನೀಯ ಅಥವಾ ಅವನ ಹೆಚ್ಚುಗಾರಿಕೆ. 


ಶಸ್ತ್ರಂ ದ್ವಿಜಾತಿಭಿರ್ಗ್ರಾಹ್ಮಂ ಧರ್ಮೋ ಯತ್ರೋಪರುಧ್ಯತೇ | 
ದ್ವಿಜಃತೀನಾಂ ಚ ವರ್ಣಾನಾಂ ವಿಪ್ಲವೇ ಕಾಲಕಾರಿತೇ | ಅಲ 


ಆತ್ಮನಶ್ಚ ಸರಿತ್ರಾಣೇ ದಕ್ಷಿಣಾನಾಂ ಚ ಸಂಗರೇ | 
ಸ್ತೀಪಿಪ್ರಾಭುಪಪತ್ತೌ ಚ ಫನ್‌ ಧರ್ಮೇಣ ನದುಷ್ಯತಿ | ೩೪೯ 


ಅಧ್ಯಾಯ ; ೮] ಮನಂಸ್ಕ ತಿ ಪಿ೮೧ 


ತ್ರೈವರ್ಣಿಕರು ಇಂತಹ ಕೆಲವು ಸಂದರ್ಭದಲ್ಲಿ ಆಯುಧ ಹಿಡಿಯ 
ಬಹುದು, ಕೊಲ್ಲಬಹುದು, ಯುದ್ಧ ಮಾಡಬಹುದು. ಅದು ಧರ್ಮವಿರುದ್ಧ 
ವಲ್ಲ. ಅಪರಾಧವಲ್ಲ. ಆದುದರಿಂದ ಯುದ್ಧ ವಿದ್ಯೆಯು ಆಗ ಸಾರ್ವತ್ರಿಕ 
ವಾಗಿತ್ತು. ಮತ್ತು ಅವಶ್ಯವೆಂದು ಆತ್ಮಜ್ಞಾನಿಗಳೂ ಒಪ್ಪುತ್ತಾರೆ ಎಂದು 
ತಿಳಿಯುವುದು. ಧರ್ಮ ನಾಶವಾಗುವಾಗ ಕಾಲದೋಷದಿಂದ ವರ್ಣವಿಪ್ಲವ 
ವಾದಾಗ, ಆತ್ಮರಕ್ಷಣೆ ಬಗ್ಗೆ, ದಕ್ಷಿಣೆಯನ್ನು ಎಳೆದುಕೊಂಡು ಹೋಗುವಾಗ, 
ಸ್ತ್ರೀಯ ಬ್ರಾಹ್ಮಣನ ರಕ್ಷಣೆ ಪರಹಿಂಸೆಯಾದರೆ ಧರ್ಮದ ದೋಷವಿಲ್ಲ. 
ಹಿಂಸೆಯೂ ಧರ್ಮವೇ. ಉದ್ದೇಶವು ನಿಯಾಮಕವು. 


ಗುರುಂ ವಾ ಬಾಲವೃದ್ಧ್‌ೌ ಮಾ ಬ್ರಾಹ್ಮಣಂ ವಾ ಬಹುಶ್ರುತಂ ! 
ಆತತಾಯಿನನಮಾಯ£ಂ೦ತ೦ ಹನ್ಯಾದೇವಾವಿಚಾರಯಂನ್‌ ॥ ೩೫೦ 


ಗುರು, ಹುಡುಗ, ಮುದುಕ, ಬ್ರಾಹ್ಮಣ, ವಿದ್ಯಾವಂತ ಇವರು ವಿದೆ, 
ಜನ್ಮ, ತಪಸ್ಸುಗಳಿಂದ ಅಧಿಕರಾದರೂ ಶಸ್ತ್ರಧಾರಿಗಳಾಗಿ ಬಂದಾಗ ತಾನೂ 
ಶಸ್ತ್ರಧರಿಸಬಹುದು. ಯಾವುದೇ ಉಪಾಯಗಳಾದ ಸಮಾಧಾನ, ಓಡುವುದು, 
ಬೇಡುವುದು ಮುಂತಾದ ರೀತಿಯಿಂದ ತಪ್ಪಿಕೊಳ ಲು ಅನುಕೂಲವಿಲ್ಲದೆ 
ಹೋದರೆ ಅವನನ್ನು ತಡೆಯುವ ಮಟ್ಟಿಗೆ ತಾತ್ಕಾಲಿಕ ಪ್ರತಿಕ್ರಿಯೆ ಮಾಡ 
ಬಹುದು. ಹುಡುಗ, ಮುದುಕ, ಬುದ್ಧಿ ಹೀನರು ಅವರು ಅವಿಚಾರದ ಕೆಲಸ 
ಮಾಡಬಲ್ಲರು. ಆದರೂ ಸಮರ್ಧನು ಅವರಿಗೆ ಸಮವಪ್ರತಿಕ್ರಿಯೆ ಮಾಡು 
ವುದು ಕರ್ತವ್ಯವಲ್ಲ. ತಡೆಯುವ ಉದ್ದೇಶದ ಕ್ರಿಯೆ ತಪ್ಪಲ್ಲ. ಗುರು 
ವಿದ್ಧದ್‌ ಬ್ರಾಹ್ಮಣರು ರೋಗಿಗಳಲ್ಲದಿರುವಾಗ ವಿವೇಕ ಕಳೆದುಕೊಳ್ಳುವುದು 
ಸಾಮಾನ್ಯವಾಗಿ ಅಸಂಭವ ಯುದ್ಧ ಕೋಪಗಳ ಕಾರಣದಿಂದ ಆಯುಧ 
ಹಿಡಿದು ಹೊಡೆಯಲು ಬರಬೇಕು. ಆಗಲೂ ತಡೆಯುವಷ್ಟು ಮಾಡಿದ ಪ್ರತಿ 
ಕ್ರಿಯೆ ಅಪರಾಧವಲ್ಲ. ಅನೇಕ ಹೊಡೆತ ಹೊಡೆದರೆ ಆಗಲೂ ಅಪರಾಧವು. 
ಆತತಾಯಿ ಪದವು ಸಾಮಾನ್ಯವಾಗಿ ಉದ್ದೇಶಪೂರ್ವಕ ಹೊಡೆಯಲು ಬರು 
ವವ ಎಂಬ ಅರ್ಧವನ್ನು ಕೊಡುವುದು. ಆಗ ಅವನು ಕೊಲ್ಲಬಹುದು ಎಂದು 
ಇದರರ್ಥವಲ್ಲ. ಅವನು ಕೊಲ್ಲುತ್ತಾನೆ ಎಂದು ತಿಳಿಯದು. ಹೊಡೆಯುವ 
ತಯಾರಿ ಕಾಣುವುದು. ಎದುರು ಇರುವವನು ವಿವೇಕವಂತನಾದರೆ ಗುರುವನ್ನು, 


ಪ್ಲಿಲಿಫಿ ಮನಸ 


ಓಂ [ ಅಧ್ಯಾಯ; ಛೆ 


ಹುಡುಗನನ್ನು, ಮುದುಕನನ್ನು ಕೊಲ್ಲಲು ಉದ್ದೇಶಿಸಲಾರನು. ಏನೋ 
ಒಂದು ದುರ್ಫಟನೆ ಎಂಬುದು ಸರಿ. ಆದುದರಿಂದ ಸಮಯೋಚಿತ ತಾತ್ಕಾಲಿಕ 
ಪ್ರತಿಕ್ರಿಯೆ ಅಪರಾಧವಲ್ಲ. ಚಿತ್ತಭ್ರಮೆಯಿಂದಲೂ ಆ ನಾಲ್ವರಿಗೆ ಇದು 
ಸಂಭವಿಸಬಹುದು. ಆಗಲು ಕೊಲುವುದು ಶಕ್ಕವಲ್ಲ ಬೆಂಕಿ, ವಿಷ ಇಡುವ 
ವನ್ನು ಶಸ್ತ್ರಧಾರಿ, ಧನಾಪಹಾರಿ, ಭೂಮಿ, ಹೆಂಡತಿ ಕಳ್ಳ ಈ ಆರು 
ಮಂದಿಯೂ ಆತತಾಯಿ ಪದಾರ್ಧ ಎನ್ನುತ್ತಾರೆ. ಈ ಸಂದರ್ಭವು ಯಾರಿ 
ಗಾದರೂ ದುರದೃಷ್ಟದಿಂದ ಬರಬೇಕಷ್ಟೆ. ಗುರು, ವಿದ್ವದ್‌, ಬ್ರಾಹ್ಮಣರು 
ಇವುಗಳನ್ನು ಸಂಕಲ್ಪಿಸುವುದು ದುಷ್ಕರ, ಮುಂದಿನ ಪದದಲ್ಲಿ ಕೋಪವನ್ನೇ 
ಅಪರಾಧ ಕಾರಣವಾಗಿ ಉದಾಹರಿಸುತ್ತಾನೆ. ಸಿಟ್ಟಿನಿಂದ ಸಿಟ್ಟು ಕೆರಳಿ ನಡೆ 
ಯುವ ಅಪಘಾತವಾದುದರಿಂದ ಅಪರಾಧವಲ್ಲ ಎಂಬ ಭಾವವು ಅಲ್ಲಿ ತೋರು 
ವುದು ಆದರೂ ಕೊಲ್ಲಲು ಉದ್ದೇಶಿಸಬೇಕೆಂಬ ಲರ್ಧವಿಲ್ಲ. 


ನಾತತಾಯಿವಧೇ ದೋಷೋ ಹಂತಂರ್ಭವತಿ ಕಶ್ಚನ 1 
ಪ್ರಕಾಶಂ ವಾಪ್ರಕಾಶಂ ವಾ ಮನ್ಯುಸ್ತಂ ಮನ್ಯುಮೃಚ್ಛತಿ ! ೩೫೧ 


ಈ ಪರಸ್ಪರಾಕ್ಟಮಣವು ಜನಶೂನ್ಮ ಪ್ರದೇಶವಾಗಿರಬಹುದು. ಬಹು 
ಜನರು ನೋಡುವಂತೆ ಘಟಿಸಬಹುದು. ಆಕ್ರಮಣವನ್ನು ತಡೆಯುವುದು 
ಅಪರಾಧವಲ್ಲ. ಆ ಕ್ರಮಣಕಾರನ ಸಿಟ್ಟಿನಿಂದ ಆಕ್ರಮಿಸಲ್ಪಟ್ಟವನ ಕೋಪವು 
ಕೆರಳಿ ಪ್ರಸಂಗವುಂಟಾಗುವುದು. ಅಲ್ಲಿ ಪರಸ್ಪರ ಕೋಪವೇ ಖಂಡನೀಯವು. 


ಪರದಿರಾಭಿಮರ್ಶೇಷು ಪ್ರವೃತ್ತಾನ್‌ ನೃನ್ಮಹಿ ಪತಿಃ | 
ಉದ್ವೇಜನಕರೈರ್ಪಂಡೈಶ್ಛಿನ್ಸಯಿತ್ವಾ ಪ್ರವಾಸಯೇತ | ೩೫೨ 


ಹೆರವರ ಹೆಂಡತಿಯನ್ನು ಅಪೇಕ್ಷಿಸುವ ಜನರಿಗೆ ಖೇದಕರವಾದ ದಂಡನೆ 
ಯನ್ನು ವಿಧಿಸಿ ಪರಊರಿಗೆ ಓಡಿಸಬೇಕು. 


ತತ್ಸಮುತ್ತೋ ಹಿ ಲೋಕಸ್ಯ ಜಾಯಂತೇ ನರ್ಜಸಂಕರಃ | 
ಯೇನ ಮೂಲಹರೋಧರ್ಮಃ ಸರ್ವನಾಶಾಯ ಕಲ್ಪತೇ | ೩೫೩ 
ಪರಸ್ತಿ 


ಸ್ರ 


ಕಾಮುಕನಿಂದ ಪ್ರಜೆಯಲ್ಲಿ ಸಂಕರತೆ ಉಂಟಾಗುವುದು. 


ಅಧ್ಯಾಯ ' ೮] ಮನುಸ್ಮೃತಿ ಪ್ಲಿಲೆಪ್ಲಿ 


ಪರಿಶುದ್ಧಯಾಗಾಧಿಕಾರಿಯಿಲ್ಲದೆ ಯಜ್ಞ, ಅದರಿಂದ ಮಳೆ ಬೆಳೆ, ಎಲ್ಲ ಪ್ರತಿ 
ಬದ್ಧವಾಗುವುದು. ಆಹಾರಾಭಾವದಿಂದ ಸರ್ವನಾಶವು. 


ಪರಸ್ಕ ಸತ್ರ್ಯಾ ಪುರುಷಃ ಸಂಭಾಸಾಂ ಯೋಜಯನ್‌ ರಃ 
ಪೂರ್ವಮಾಸ್ಸಾರಿತೋ ದೋಷೈಃ ಪ್ರಾಪ್ನುಯಾತ್ಪ್ಸೂರ್ವಸಾಹಸಂ | 4೫೪ 


ಪರಸ್ತ್ರೀಯೊಡನೆ ಗುಟ್ಟಿನಲ್ಲಿ ಮಾತನಾಡುವವನು, ಮೈಥುನ ಯಾಚನಾ, 


ವರ್ಣಸಂಕರ, ಅಧರ್ಮ ಸರ್ವನಾಶ ಕರ್ತೃವಾದುದರಿಂದ ಅವನಿಗೆ ಪ್ರಥಮ 
ಸಾಹಸ ದಂಡನೆಯು. 


ಯಸ ನಾಸ್ಸಾರಿತಃ ಪೂರ್ವಮಭಿಭಾಷೇತ ಕಾರಣಾತ್‌ | 

ನ ದೋಷಂ ಪ್ರಾಪ್ನುಯಾತ್‌ ಕಿಂಚಿನ್ನ ಹಿ ತಸ್ಕ ವ್ಯತಿಕ್ರ್‌ ವಃ ೩೫೫ 

ಮೈಧುನ ಪ್ರಾರ್ಥನೆ ಮಾಡದವನು ಏನಾದರೂ ಕಾರಣದಿಂದ ಪರಸ್ತ್ರೀ 
ಸಂಭಾಷಣೆ ಮಾಡಿದರೆ ಅವನು ಅಪರಾಧಿಯಲ್ಲ. 


ಪರಸ್ತ್ರೀ ಯಂ ಯೋಸಭಿವದೇತ್ತಿ ರ್ಥೇ€ರಣ್ಮೇ ವನೇಣಹಿ ವಾ! 
ನದೀನಾಂ ವಾಪಿ ಸಂಭೇದೇ ಸ ಸಂಗ್ರಹಣ ಮಾಷ್ಟು ಯಾತ್‌ 1 aw 


ನೀರುತರುವ ದಾರಿ, ಕಾಡು, ನದೀದಡ, ನಿರ್ಜನ ಪ್ರದೇಶದಲ್ಲಿ ಪರಸ್ತ್ರೀ 
ಸಂಭಾಷಣ ನಿರತನಾದರೆ ಅದು ಸಾವಿರ ವಣ ದಂಡನೆಯ ಅಪರಾಧವು. 
ಇಚ್ಛೆಯಂತೆ ಬಹುಸ್ತೀ ವಿವಾಹಕ್ಕೆ ಸಮ್ಮತಿಯಿರುವ ಕಾಲವಾದುದರಿಂದ 
ಪರಸ್ತ್ರೀ ಪ್ರಸಂಗವು ನಿಂದನೀಯ. 


ಉಸಚಾರಕ್ರಿಯಾ ಕೇಲಿಃ ಸ್ಪರ್ಶೋ ಭೂಷಣವಾಸಸಾಂ | 
ಸಹ ಖಟ್ಟಾ ಸನಂ ಚೈನ ಸರ್ವಂ ಸಂಗ್ರಹಣಂ ಸ್ಮೃತಂ | 2೫೭ 


ಬಟ್ಟೆಬರೆ, ವೇಶಭೂಷಣ ಕೊಡುವುದು, ಆಲಿಂಗನ, ವೀಕ್ಸಣ ವಸ್ತಾ 
ಲಂಕಾರ ಸ್ಪರ್ಶ, ಏಕಾಸನದಲ್ಲಿ ಕುಳ್ಳಿರುವುದು ಇದೆಲ್ಲ ಸಾವಿರ ಪಣ ದಂಡನೆಯ 
ಅಪರಾಧವು. 


ಸ್ತ್ರಿಯಂ ಸ್ಪೃಶೇದದೇಶೇ 8 ಸ್ಪೃಷ್ಟೋ ವಾ ಮರ್ಷಯೇತ್ತಯಾ | 
ಪರಸ್ಪರಸ್ಯಾ ನಂಮತೇ ಸರ್ವಂ ಸಂಗ್ರ ಜಂ ಸ್ಮೃತಂ | ಜಲ 


ಕ್ಮಿಲಲ ಮನುಸ್ಮೃತಿ [ ಅಧ್ಯಾಯ: ೮ 


ಸ್ತ್ರೀ-ಪುರುಷರು ಪರಸ್ಪರ ಸಮ್ಮತಿಯಿಂದ ಅಂಗಸ್ಪರ್ಶ ಮಾಡುವುದಾ 
ದರೂ ಅದು ಅಂತಹ ಅಪರಾಧವೇ ಆಗಿದೆ. 


ಆಬ್ರಾಹ್ಮಣಃ ಸಂಗ್ರಹಣೇ ಪ್ರಣ«೦೬೦ ದಂಡಮರ್ಹತಿ | 
ಚತುರ್ಣಾವಂಸಿ ವರ್ಣಾನಾಂ ದಾರಾ ರಕ್ಷ್ಯತಮಾಃ ಸದಾ | ೩4೫೯ 


ಎಲ್ಲ ಪರಸ್ವೀಯರು ರಕ್ಷಣೀಯರಾದುದರಿಂದ ಪರಸ್ತ್ರೀ ವ್ರಸಂಗದಲ್ಲಿ 
ದ್ರವ್ಮದಂಡನೆಯಲ್ಲದೆ ಮರಣಾಂತ ದಂಡನೆಯೂ ಮಾನ್ಯವಾಗಿದೆ. 


ಭಿಕ್ಷುಕಾ ಬಂದಿನತ್ರೈವ ದೀಕ್ಷಿತಾಃ ಕಾರವಸ್ತಥಾ | 
ಸಂಭಾಷಣಂ ಸಹ ಸ್ತ್ರೀಭಿಃ ಕುರ್ಯರಪ್ರತಿವಾರಿತಾಃ!! ೩೬೦ 


ಯಾಚಕರು, ಸ್ತುತಿಪಾರಕರು, ಯಜ್ಞವ್ರೆತಗಳು, ಅಡಿಗೆಯವರು 
ಮುಂತಾದವರು ಎಲ್ಲ ಸ್ತ್ರೀಯರೊಡನೆ ಸಂಭಾಷಿಸಿದರೆ ಅಪರಾಧವಲ್ಲ. 


ನ ಸಂಭಾಷಾಂ ಪರಸ್ರ್ರೀಭಿಃ ಪ ಪ್ರತಿಸಿದ್ದ 1 ಸಮಾಚರೇತ್‌ | 
ನಿಷಿದ್ಧೋ ಭಾಸಮಾಣಸ್ತು ರೋಂ ದಂಡವಂರ್ಹತಿ 1! ೩೬೧ 


ಸಂಬಂಧಪಟ್ಟವರು ನಿಷೇಧಿಸುವಾಗ ಪರಸ್ಥೀಯೊಡನೆ ಸಂಭಾಷಣೆ 
ಯನ್ನು ಮಾಡಬಾರದು. ಹಾಗೆ ಮಾತಾಡಿದರೆ ಒಂದು ಸುವರ್ಣ ದಂಡ 
ನೆಯು. 


ನೈಷ ಚಾರಣದಾರೇಷು ವಿಧಿರ್ನಾತ್ಮೋಪಜೀವಿಷು | 
ಸಜ್ಜಯಂಂತಿಹಿತೇ ನಾರೀರ್ನಿಗೂಢಾಶ್ಟಾರಯಂತಿ ಚ ೩೬೨ 


ನಟರು, ಗಾಯಕರು ಇವರ ಹೆಂಡಿರು ಮತ್ತು ಹೆಂಡತಿಯ ಜಾರತನ 
ದಿಂದ ಬದುಕುವವರ ಹೆಂಡಿರೊಡನೆ ಸಂಭಾಷಣೆಯನ್ನು ನಿಷಿದ್ದ ರೀತಿಯಲ್ಲಿ 
ಸಂಭಾಷಣೆ ಮಾಡಿದರೆ ಆ ದಂಡನೆಯ ಅಪರಾಧವಿಲ್ಲ. “ಅಂತಹವರು 
ಗುಟ್ಟಾಗಿ ಹೆಂಡಿರನ್ನು ಪರಪುರುಷರೊಡನೆ ಕಲೆಯಲು ಇಚ್ಛಿಸುತ್ತಾರೆ. 

ಕಿಂಚಿದೇವ ತು ದಾಪ್ಯಃ ಸ್ಯಾತ್ಸ ೦ಭಾಷಾಂ ತಾಭಿರಾಚರನ್‌ | 

ಪ್ರೈೆಸ್ಕಾಸಂ ಚೈಕಭಕ್ತಾಸು ರಜಃ ಪ್ರವ್ರಜೆತಾಸು ಚ! ೩೬೭ 

ಹಿಂದೆ ಹೇಳಿದ ಜಾರಸ್ತ್ರೀಯರೊಡನೆ ಮಾತನಾಡಿದರೆ ಸ್ವಲ್ಪ ದಂಡ 
ನೆಯು. ಸೇವಕಿಯರು ಬೈರಾಗಿಣಿಗಳು ಕೂಡ ಅಂತಹ ವರ್ಗದ ಸ್ತ್ರೀಯರು. 


೨೫- ಅಧ್ಯಾಯ: ೮ | ಮನುಸ್ಮೃತಿ ಷ್ಲಿಲಜೆ 


ಯೋಕಾಮಾಂ ದೂಸಷಯೇತ್ವನ್ಕಾಂ ಸ ಸದ್ಮೋ ವಧಮರ್ಹತಿ! 
ಸಕಾಮಾಂ ದೂಷಯಂಸ್ತುಲ್ಯೋ ನ ವಧಂ ಪ್ರಾಸ್ಲು ಯಾನ್ನ ರಃ | ೩೬೪ 


ಸಮಜಾತಿಯವನು ಸ್ವಜಾತಿ ಸ್ತ್ರೀಯನ್ನು ಇಚ್ಛಾವಿರುದ್ಧವಾಗಿಭೋಗಿಸಿ 
ದೂಷಿಸಿದರೆ ಹೊಡೆಯುವುದು, ಕಡಿಯುವುದು, ಕೊಲ್ಲುವುದು ಮೊದಲಾದ 
ಉಚಿತ ದಂಡನೆಗೆ ಅರ್ಹನು. ಅವಳು ಅನುರಾಗವತಿಯಾದರೆ ಆ ದಂಡನೆಯು 
ಬೇಡ. 


ಕನ್ಯಾಂ ಭಜಂತಿೀಮಂತ್ಯಷ್ಟ ೦ ನ *ಂಚಿದಪಿ ದಾಪಯೋತ್‌ | 
ಜಘನ್ಯಂ ಸೇವಮಾನಾಂ ತು ಸಂಯಕಾಂ ವಾಸಯೇದ್ಧೃಹೇ 8 ಎ೬೫ 


ಗಂಡು ತನಗಿಂತ ಹೀನ ಜಾತಿ ಸ್ತ್ರೀಯನ್ನು ಸೇವಿಸಿದರೆ ಏನೂ ದಂಡನೆ 
ಯಿಲ್ಲ. ಹೆಣ್ಣು ತನಗಿಂತ ಕೀಳು ಜಾತಿಯ ಪುರುಷನನ್ನು ಹಿಂಬಾಲಿಸಿದರೆ 
ಅವಳನ್ನು ಮನೆಯಲ್ಲಿ ಬಂದೋಬಸ್ತಿನಲ್ಲಿಟ್ಟು ಅವನನ್ನು ಮರೆಯುವಂತೆ 
ಮಾಡಬೇಕು. 


ಉತ್ತಮಾಂ ಸೇವಮಾನಸ್ತು ಜಘನ್ಯೋ ವಧಮರ್ಹತಿ | 
ಶುಲ್ಕಂ ದದ್ಯಾತ್ಸೇವಮಾನಃ ಸಮಾಮಿಚ್ಛೇತ್ಸಿ ತಾ ಯದಿ | ೩೬೬ 


ಹೀನನು ಉತ್ತಮ ಸ್ತ್ರೀಯನ್ನು ವಶೀಕರಿಸಿದರೆ ಹಿಂಸಾರ್ಹನು. ಹೀನ 
ನಳನ್ನು ಮೋಹಿಸಿದ ಅವನನ್ನು ಅವಳ ತಂದೆಯು ಸಮ್ಮತಿಸಿದರೆ ದ್ರವ್ಯ 
ಕೊಟ್ಟು ಮದುವೆಯಾಗಬಹುದು. 

ಅಭಿಷಹ್ಯ ತು ಯಃ ಕನ್ಯಾಂ ಕಂರ್ಯಾದ್ದರ್ಪೇಣ ಮಾನವಃ | 

ತಸ್ಕಾಶು ಕರ್ತೆ ಅಂಗುಲ್ಕ್ಯೌ ದಂಡಂ ಚಾರ್ಹತಿ ಷಟ್ರ ತಂ! ೩೬೭ 

ಸಮಜಾತಿಯವನು ಅಂತಹ ಕನಯ ಸಮ್ಮತಿಯಿಲ್ಲದೆ ಬಲಾತ್ಕಾರದಿಂದ 
ದೂಷಿಸಿದರೆ ಅವನ ಕೈಬೆರಳನ್ನು ಕಡಿಯಬೇಕು. 


ಸಕಾಮಾಂ ದೂಷಯಂಸ್ತುಲ್ಕ್ಯೋ ನಾಂಗಿಲಿಚ್ಛೇದಮಾಸ್ನು ಯಾ ತ್‌ 1 
ದ್ವಿಶತಂ ತು ದಮಂ ಹಾಸ್ಯಃ ಪ್ರಸಂಗಪಿನಿವೃತ್ತಯೇ | ೩೬೮ 


ಷ್ಲಿಲೆಹಿ ಮನುಸ್ಮೃತಿ [ ಅಧ್ಯಯ : ಲ್ರ 


ಸ್ವಜಾತಿಯ ಹೆಣ್ಮು ಅನುರಕ್ತಳಾಗಿ ವುರುಷಸಂಗ ವಡೆದರೆ ಗಂಡಿಗೆ 
ಹಿಂಸೆಯಿಲ್ಲ. ಇನ್ನೂರು ಪಣ ಧನದಂಡನೆಯು. 


ಕನ್ಮೈನ ಹನ್ಯಾಂ ಯಹ ಕುರ್ಯಾತ್ತಸ್ಯಾಃ ಸ್ಯದ್ದಿ «ಸತೋ ಹಮಃ | 


ಶುಲ್ಕಂ ಚ ದ್ವಿಗುಣಂ ದದ್ಯಾಚ್‌ ಶಿಫಾಶೆ ವಾ ಸ್ಪ ಯಾಜ vl «a 


ಹುಡುಗಿಯು ಹುಡುಗಿಯನ್ನು ಮರ್ಮಾಂಗ ಸಂಭೇದದಿಂದ ದೂಷಿಸಿ 
ದರೆ ಇನ್ನೂರು ಪಣ ದಂಡನೆಯು. ಕನ್ಮಾಪಿತೃವಿಗೆ ಇಮ್ಮಡಿ ಶುಲ್ಕವನ್ನು 
ಕೊಡಬೇಕು. ಹತ್ತು ಪೆಟ್ಟನ್ನು ಕೊಡಬೇಕು ಅಪರಾಧಿ ಹುಡುಗಿಗೆ. 


ಯಾತು ಕನ್ಯಾಂಪ್ರಕಂರ್ಯಾತ್ಸ್ರೀಸಾ ಸದ್ಯೋ ಮರೌಂಡ್ಯವಂರ್ಹತಿ | 
ಆಂಗುಲ್ಕೋರೇವ ವಾ ಛೇದಂ ಖರೇಣೋದ್ವಹನಂ «ಥಾ | ೩೭೦ 


ಮದುವೆಯಾಗದ ಯುವತಿಯನ್ನು ಭ್ರಷ್ಟಗೊಳಿಸಿದ ಹೆಂಗುಸನ್ನು 
ಕೂಡಲೇ ಬೋಳಿಸಬೇಕು. (ತಲೆಯನ್ನು) ಅಧವಾ ಎರಡು ಬೆರಳುಗಳನ್ನು 


ಕತ್ತರಿಸಬೇಕು. ಮತ್ತು ಕತ್ತೆಯ ಮೇಲೆ ಕೂಡಿಸಬೇಕು. (ಊರಲ್ಲೆಲ್ಲ 
ಮೆರೆಸಬೇಕು.) 


ಭರ್ತಾರಂ ಲಂಘಯೇದ್ಯಾ ಕಂ ಸ್ತ್ರೀ ಜ್ಞಾತಿಗುಣದರ್ಪಿತಾ 
ತಾಂಶ ಭಃ ಖಾದಯೇದ್ರಾಜಾ ಸಂಸ್ಥಾ ನೇ ಬಹಂಸಂಸ್ಥಿ ತೆಲೇ॥ ೩೭೧ 


ಕಿ 


ಹೆಂಗುಸು ತನ್ನ ಪಿತೃಪಕ್ಷದ ಧನಬಲಾದಿಗಳಿಂದ ಮತ್ತು ತನ್ನ ಸೌಂದರ 
ರೆರಾ ಜನು 


ದಿಂದ ಗರ್ವಿತಳಾಗಿ ಗಂಡನನ್ನು ವಮೂರಿ ಪರಪುರುಷರ ಸಂಗಮಾಡಿದ 
ಅವಳನ್ನು ಬಹುಜನ ಸಮ್ಮುಖದಲ್ಲಿ ನಾಯಿಗಳಿಂದ ತಿನ್ನಿಸಬೇಕು. 


ಪುಮಾಂಸಂ ದಾಹಯೇತ್ಪಾಪಂ ಶಯನೇ ತಪ್ತ ಆಯಸೇ | 
ಅಭ್ಯಾದಧ್ಯುಶ್ಚ ಕಾಪ್ಮಾನಿ ತತ್ರ ದಹ್ಮೇತ ಪಸಾಸಕೃತ' 1 ೩೭೨ 


ಹಿಂದೆ ಹೇಳಿದ ಪ್ರಸಂಗದ ಅಪರಾಧಿ ಪುರುಷನನ್ನು ಕಾದ ಕಬ್ಬಿಣದ 
ಮಂಚದಲ್ಲಿ ಮಲಗಿಸಿ ಸೌದೆ ಒಟ್ಟಿ ಸುಡಬೇಕು. 


ಸಂವತ್ಸರಾಭಿಶಸ್ತಸ್ಕ ದುಷ್ಟಸ್ಯ ದ್ವಿಗುಹೋ ದಮಃ | 
ವ್ರಾತ್ಯಯಾ ಸಹ ಸಂವಾ ಸೇ pe ಡಾಲ್ಕಾ ತಾವದೇವ ತಂ | ೩೭ 


ಅಧ್ಯಾಯ: ೮] ಮನುಸ್ಮೃತಿ ಲಕಿ 


ಮೊದಲು ಮಾಡಿದ ಅಪರಾಧವನ್ನು ಒಂದು ವರ್ಷ ಕಳೆದು ಪುನಃ 
ಮಾಡಿದರೆ ಅದಕ್ಕಿಂತ ಇಮ್ಮಡಿ ದಂಡನೆಯು. ವ್ರತಭ್ರಷ್ಟನ ಹೆಂಡತಿ 
ಮತ್ತು ಚಂಡಾಲ ಸಿ ್ರೀಸಹವಾಸವನ್ನು ಮಾಡಿದರೂ ದ್ವಿಗುಣ ದಂಡ. : 


ಶೂದ್ರೋ ಗುಕ್ತಮಗುಪ್ತಂ ವಾ ದ್ರೈಜಾತಂ ವರ್ಣನರಾವಸನ್‌ | 
ಅಗುಪ್ತಮಂಗಸರ್ವಸ್ವೈರ್ಗಪ್ತಂ ಸರ್ವೇಣ ಹೀಯತೇ! ೩೭೪ 


ಶೂದ್ರನು, ರಕ್ಷಣೆಗೊಳಪಟ್ಟ ಅಥವಾ ಅನಾಧ ಬ್ರಾಹ್ಮಣ ಸ್ತ್ರೀಯನ್ನು 
Ne (ತ್ರೈವರ್ಣಿಕ) ಅಂಗಹೀನತೆಯ ದಂಡಕ್ಕೆ ಅರ್ಹನು. ರಕ್ಷಿತ 
ಸ್ತ್ರೀಯ ಪ್ರೀಯಿಂದ ಧನಅಂಗದ್ದಯ ದಂಡನೆಗೆ ಅರ್ಹನು. 


4 ಸರ್ವಸ್ವದಂಡ್ಯಃ ಸ್ಕಾತ್ಸಂನತ್ಸರನಿರೋಧತಃ | 
ಸಹಸ್ರಂ ಕ್ಷತ್ರಿಯೋ ದಂಡ್ಕೋ ಎರೌಂಡ್ಯಂ ಮೂತ್ರೇಣ ಜಂರ್ಹತಿ | ೩೭೫ 


ವೈಶ್ಯನು ಬ್ರಾಹ್ಮಣ ಸಿ EES ದೂಷಿಸಿದರೆ ಒಂದು ವರ್ಷ ಬಂಧನ 


ಕೆ 
ಯನು 1 ಬ್ರಾಹ್ಮಣಿಯನ್ನು lepers ಅವನ ತಲೆಯ 2 ಕತ್ತೆಮೂತ್ರದಿಂದ 
ನೆನಸಿ ಬೋಳಿಸಬೇಕು. 


ಬ್ರಾಹ್ಮಣೀಂ ಯದ್ಯಗುಪ್ತಾಂ ತು ಗಚ್ಛೇತ«ಂ ವೈಶ್ಯಪಾರ್ಧಿವೌ | 

ವೈಶ್ಯಂ ಸಂಚಶತಂ ಕುರ್ಯಾತ್‌ ಕ್ಷತ್ರಿಯಂ ತು ಸಹಸ್ತಿಣಂ! ೩೭೬ 

ಅನಾಧ ಬ್ರಾಹ್ಮಣಿಯನ್ನು ಕ್ಷತ್ರಿಯ ವೈಶ್ಯರು ದೂಷಿಸಿದರೆ ಸಾವಿರ 
ಪಣ ದಂಡನೆಯು. 

ಉಭಾವಸಿ ತು ತಾವೇವ ಬ್ರಾಹ್ಮಣ್ಕಾ ಗುತ್ತಒಕಾ ಸಹ! 

ವಿಷ್ಣು ತೌ ಶೂದ್ರ ವದ್ದ ೧ಡ್ಯಾ ದೆಡ್ಗ ಸ್ಯ ವಾ  ಕಟಾಗ್ನಿ ನಾ | ೩೬೭ 

ರಕ್ಷಿತ ಗುಣವತೀ ಬ್ರಾಹ್ಮಣೀಯನ್ನು ಕ್ಲೃತ್ರಿಯ ವೈಶ್ಯರು ಮೈಥುನ 
ದಿಂದ ದೂಷಿಸಿದರೆ ಚಾಪೆಯಲ್ಲಿ ಸುತ್ತಿ ಸುಡಬೇಕು. 


ಸಹಸ್ರಂ ಬ್ರಾಹ್ಮಣೋ ದಂಡ್ಕೋ ಗುಪ್ತಾಂ ವಿಪ್ರಾಂ ಬಲಾದ್ವ್ರಜನ್‌ | 
ಶತಾನಿ ಪಂಚ ದಂಡ್ಕಃ ಸ್ಥಾದಿಚ್ಛಂತ ಸಹ ಸಂಗತಃ | ೩೭೮ 


ಷಿಲೆಲೆ ಮನುಸ್ಮೃತಿ [ ಅಧ್ಯಾಯ ; ೮ 


ರಕ್ಷಿತ ಬ್ರಾಹ್ಮಣಿಯು ನಿರಾಕರಿಸುವಾಗ ಬಲಾತ್ಮರಿಸಿ ಬ್ರಾಹ್ಮಣನು 
ಸಂಭೋಗಿಸಿದರೆ ಸಾವಿರ ಪಣ ದಂಡವು ಸ್ತ್ರೀ ಸಮ್ಮತಿಯಿದ್ದರೆ ಐದು ನೂರು 
ಪಣ ದಂಡವು. 


ಮಾಂಡ್ಯಂ ಪ್ರಾಣಾಂತಿಕೋ ದಂಡೋ ಬ್ರಾಹ್ಮಣಸ್ಯ ವಿಧೀಯತೇ | 
ಇತರೇಷಾಂ ತು ವರ್ಣಾನಾಂ ದಂಡಃ ಪ್ರಾಣಾಂತಿಕೋ ಭವೇತ್‌ | ೩೭೯ 


ಬ್ರಾಹ್ಮಣನನ್ನು ತಲೆ ಬೋಳಿಸಿ ಬಿಡುವುದು ಲಜ್ಜಾಕರವಾಗಿ ಮರಣ 
ದಂಡನೆಗೆ ಸಮಾನವು. ಇತರರಿಗೆ ಮರಣವು. 


ನ ಜಾಶು ಬ್ರಾಹ್ಮಣಂ ಹನಸ್ಯಾತೃರ್ವಪಾಪೇಷ್ವ ಪಿ ಓ ತಂ | 
ರುಷ್ಟ್ರಾದೇನಂ ಬಹಿಃ ಕುರ್ಯಾತೃಮಗ್ರಧನವಂಕ್ಷತಂ | ೩೮೦ 


ಯಾವ ತಪ್ಪಿಗೂ ಬ್ರಾಹ್ಮಣನಿಗೆ ಮರಣವಿಲ್ಲ. ಅವನ ಧನಸಹಿತವಾಗಿ 
ದೇಹವನ್ನು ಪೀಡಿಸದೆ ಓಡಿಸಿ ಬಿಡುವುದು ವರಮಾವಧಿ ದಂಡವು. 


ನ ಬ್ರಾಹ್ಮ” ನಧಾದ್ಬೂಯಾನಧರ್ಮೋ ಪಿದ್ಯತೇ ಭುನಿ | 
ತಸ್ಮದಸ್ಯ ವಧಂ ರಜಾ ಮನಸಾಪಿ ನ ಚಿಂತಯೇತ*" | ಎ೮೧ 


ಬ ್ರಿಹ್ಮಹಶ್ಯೇಯು ಮಹಾಪಾಪವು. ಆದುದರಿಂದ ಅದನ್ನು ಸ್ಮರಿಸಲೂ 
ಬಾರದು. 

ವೈಶ್ಯ ಶ್ಸೇತ್ವೃತ್ರಿಯಾಂ ಗುಪ್ತಾಂ ವೈಶ್ಕಾಂ ವಾ ಕ್ಷತ್ರಿಯೋ ವೃಚೇತ್‌ | 

ಯೋ ಬ್ರಾ ಹ್ಮಣ್ಮಾಮಗುಪ್ತಾಂಯಾಂ ತಾವುಭೌ ದಂಡಮರ್ಹಶಃ | ೩೮೨ 

ಕತ್ತಿಯ ವೈಶ್ಯರು ರಕ್ಷಿತ ಪರಸ್ಪರ ಸ್ತ್ರೀಯರನ್ನು ಸ ದೂಷಿಸಿದರೆ ಸಾವಿರ 
ಪಣ ದಂಡನೆಯು. 


ಸಹಸ್ರಂ ಬ್ರಾಹ್ಮಣೋ ದಂಡಂ ದಾಪ್ಯೋ ಗುಪ್ತೇತು ಶೇ ಪ್ರಜಸ" | 
ಶೂಪ್ರಾಯಾಂ ಸ್ಷತ್ರಿಯವಿಶೋಃ ಸಾಹಸ್ರೋ ವೈ ಭವೆ:ದ್ಹ ನರಃ | ಎಲ್ಲಿ 


ರಕ್ಷಿತರಾದ ಕ್ಷತ್ರಿಯ ವೈಶ್ಯ ಸ್ತ್ರೀಯರ ಸಂಗದಿಂದ ಬ್ರಾಹ್ಮಣನಿಗೆ, 
ಶೂದ್ರ ಸ್ತ್ರೀಯ ಸಂಗದಿಂದ ಕ್ಷತ್ರಿಯ ನೈಶ್ಯರಿಗೂ ಸಾವಿರ ಪಣ ದಂಡನೆಯು. 


he 


ಅಧ್ಯಾಯ : ಆ] ಮನುಸ್ಮೃತಿ ಷ್ಲಿರ್ಲ೯ 
ಕ್ಷತ್ರಿಯಾಯಾಮಗುಪ್ಮಾಂಯಾಂ ವಶೇ ಪಂಚಶತಂ ದಮಃ 
ಮೂತ್ರೆ €ಣ ವರೌಂಡ್ಯನಿಚ್ಛೇತ್ತು ಕ್ಷತ್ರಿಯೋ ದಂಡಮೇವ ವಾಗ ೩೮೪ 
ಅನಾಧ ಕ್ಷತ್ರಿಯ ಸ್ತ್ರೀಯನ್ನು ವೈಶ್ಯನು ದೂಷಿಸಿದರೆ ಐನೂರು ಪಣ 
ದಂಡನೆಯ. ಕ್ಷತ್ರಿಯನು ದೂಷಿಸಿದರೆ ಮೂತ್ತದಿಂದ ವಪನ ಅಥವಾ ಧನ 
ದಂಡನೆ ತೆರಬೇಕು. 


ಅಗುಪ್ತೇ ಕ್ಷತ್ರಿಯಾವೈಶ್ಶೇ ಶೂದ್ರಾಂವಾ ಬ್ರಾಹ್ಮಣೋ ವ್ರಜನ್‌ | 
ಶತಾನಿ ಪಂಚ ದಂಡ್ಯಃ ಸ್ಕಾತ್ಸಹಸ್ರಂ ತ್ವ೦ಸ್ತ್ಯಜಸ್ತ್ರಿಯಂ | ತಿಲ೫ 


ಬ್ರಾಹ್ಮಣನು ಅನಾಧ ಕ್ಷತ್ರಿಯ ವೈಶ್ಯ ಸ್ತ್ರೀಯರನ್ನು ಶೂದ್ರೆ ಸ್ತ್ರೀ 
ಯನ್ನು ಭೋಗಿಸಿದರೆ ಆರುನೂರು ಪಣ ದಂಡನೆಯು. ಚಂಡಾಲ ಸ್ತ್ರೀ 
ಯನ್ನು ಭೋಗಿಸಿದರೆ ನಾವಿರ ಪಣ ದಂಡನೆಯು. 


ಯಸ್ಕ ಸ್ತೇನಃ ಪುರೇ ನಾಸ್ತಿ ನಾನ್ಕಸ್ತ್ರೀಗೋ ನ ದುಷ್ಟವಾಕ್‌ | 
ನ ಸಾಹಸಿಕದಂಡಘಗ್ತಾ ಸ ರಾಜಾ ಶಕ್ರಲೋಕಭಾಕ್‌ | ಷಿ೮೬ 


ಯಾವ ಊರಿನಲ್ಲಿ ಕಳ್ಳರು, ಪರಸ್ತ್ರೀಜಾರರು, ದುಷ್ಟವಚನರು ಬಲಾ 
ತ್ಕಾರ ದೊಂಬಿ ಮಾಡುವವರು ಇಲ್ಲವೋ ಆ ಊರಿನ ರಾಜನು ಸ್ವರ್ಗ 
ಗಾಮಿಯು, 


ಏತೇಷಾಂ ನಿಗ್ರಹೋ ರಾಜ್ಞಃ ಪಂಚಾನಾಂ ವಿಷಯೇ ಸ್ವಕೇ | 
ಸಾಮ್ರಾಜ್ಯಕೃತ್ಸಜಾತ್ಮೇಷು ಲೋಕೇ ಚೈವ ಯಶಸ್ವರಃ ॥ ಪಷ್ಠಿಲ& 


ಇಂತಹ ಐದು ತರದ ಅಪರಾಧಿಗಳು ಇಲ್ಲದ ರಾಜನು ಕೀರ್ತಿಶಾಲಿಯು 
ಮತ್ತು ಸಾಮ್ರಾಜ್ಯ ಕಟ್ಟಬಲ್ಲವನು. 


ಯತ್ವಿಜಂ ಯ,ಸ್ತ್ಯ ಜೇದ್ಯಾಜ್ಕೋ ಯಾಜ್ಯಂ ಚರ್ತ್ವಿಕ್ರ್ಯಜೇದ್ಯದಿ | 
ಶಕ್ತಂ ಕರ್ಮಣ್ಯದುಷ್ಟಂ ಚ ತಯೋರ್ದಂಡಃ ಶತಂ ಶತಂ 1 ೩೮೮ 


ನಿರ್ದಿಷ್ಟ ಕರ್ಮಶೂರ ಯತ್ತಿಜನನ್ನು ಯಾಜ್ಕನ್ನು ಯಾಜ್ಯನನ್ನು 
ಯತ್ಸಿಜನು ಬಿಟ್ಟ ರೆ ಅವರಿಗಿಬ್ಬರಿಗೂ ನೂರು ನೂರು ಪಣ ದಂಡ, 


೩೯೦ ಮನುಸ್ಮೃತಿ [ ಅಧ್ಯಾಯ: ೮ 


ನ ಮಾತಾನಸಿತಾನಸ್ತ್ತ್ರೀನ ಪುತ್ರಸ್ತ್ಯಾಗವಂರ್ಹತಿ | 
ತ್ಯಜನ್ನಪಶಿತಾನೇತಾನಸ್ರಾಜ್ಞಾ ದಂಡ್ಕಃ ಶತಾನಿ ಷಟ್‌ | ೩೮೯ 


ತಾಯಿ, ತಂದೆ, ಹೆಂಡತಿ, ಮಗ ಇವರನ್ನು ಆಯಾ ರಕ್ಷಕರು ರಕ್ಷಿಸದೆ 
ಅನ್ನ ವಸ್ತ್ರ ಕೊಡದೆ ಇರಬಾರದು. ನೀತಿ ಬಾಹ್ಮರಲ್ಲದೆ ಇದ್ದು ರಕ್ಷಣೆ, 
ಪೋಷಣೆ ಮಾಡದವರಿಗೆ ಆರುನೂರು ಪಣ ದಂಡನೆಯು. 


ಆಶ್ರಮೇಷು ದ್ವಿಜಾತೀನಾಂ ಕಾರ್ಯೇ ಪಿವದತಾಂ ಪಿಂಥಃ | 
ನ ವಿಬ್ರೂಯಾನ್ನ ಪೋ ಧರ್ಮಂ ಚಿಕೀರ್ಷಸ್ಲಿ ತಮಾತ್ಮನಃ | ೩೯೦ 


ದ್ವಿಜಾತಿಗಳು ಆಶ್ರಮ ಕಾರ್ಯದಲ್ಲಿ ಶಾಸ್ವಾರ್ಥವಿವಾದ ಮಾಡುತ್ತಿರು 
ವಾಗ ಮಧ್ಯದಲ್ಲಿ ರಾಜನು ನಿರ್ಣಯಬೋಧೆಯನ್ನು ಆರಂಭಿಸುವುದು ರಾಜ 
ನಿಗೆ ಹಿತವಲ್ಲ. 


ಯಹಥಾರ್ಹಮೇತಾನಭ್ಯಚ್ಛಃ ಬ್ರಾಹ್ಮಣೈಃ ಸಹ ಪಾರ್ಥಿವಃ | 
ಸಾಂತ್ವೇನ ಪ್ರಶಮಯ್ಯಾಹಯಾೌ ಶ್ವಧರ್ಮಂ ಪ್ರತಿಪಾದಯೇತಿ್‌ 1 ೩೯೧ 


ರಾಜನು ಅವರು ವಿವಾದ ಮಾಡುತ್ತಿರುವಾಗ ಮೊದಲು ಅವರನ್ನು 
ಸಮಾಧಾನಪಡಿಸಬೇಕು. ಪ್ರೀತಿಯಿಂದ ಸ್ವಧರ್ಮವನ್ನು ತಿಳಿಸಬೇಕು. 


ಸ್ರಾತಿನೇಶ್ಯಾಸುವೇಶ್ಕೌ ಚ ಜಲ್ಯಾಣೇ ಪಿಂಶತಿದ್ಧಿ ಜೇ | 
ಅರಾವಭೋಜಯನ್‌'ವಿಪ್ರೋ ದಂಡಮರ್ಹತಿ ಮಾಷಕಂ॥ ೩೯೨ 


ನೆರೆಮನೆಯವನು (ಅಗ್ರಹಾರದವರು) ಮೂರನೆ ಮನೆಯವನು ಇವ 
ರಿಬ್ಬರನ್ನು ತನ್ನ ಮನೆಯ ಶುಭಕಾರ್ಯಕ್ಕೆ ಕರೆಯದಿರಬಾರದು. ಆಗ 
ಒಂದು ಮಾಷ ದಂಡನೆಯು. 


ಶ್ರೋತ್ರಿಯಃ ಶ್ರೋತ್ರಿಯಂ ಸಾಧುಂ ಭೂಶಿಕೃತ್ಯೇಷ್ವಭೋ ಜಯನ್‌ | 
ತದನ್ನಂ ದ್ವಿಗುಣಂ ದಾಪ್ಯೋ ಹಿರಣ್ಯಂ ಚೈನ ನರಾಷಕಂ | ೩೯ಸಿ 


ವೈದಿಕ ನೆರೆಯವರನ್ನು ಶುಭಶೋಭನಗಳಲ್ಲಿ, ಭೋಜನಕ್ಕೆ ಕರೆಯದಿ 
ದ್ದರೆ ಮಾಷ ಧನವೂ ಭೋಜನ ಪ್ರಮಾಣ ಧನವೂ ದಂಡನೆಯು, 


ಅಧ್ಯಾಯ ; ೮] ಮನುಸ್ಮೃತಿ ರ್ನ 
ಅಂಧೋ ಜಣಃ ಪೀರೆಸರ್ಪೀ ಸಸ್ತತ್ಯಾ ಸ್ಥ ವಿರಶ್ವ ಯು | 
ಶ್ರೋತ್ರಿಯೇಷೂಪಕುರ್ವಂಶ್ಥ ನ ದಾಪ್ಕಾಃ ಕೇನಚಿತ್ವರಂ ಕ್ಮ ವಲ 
ಕುರುಡ, ಕಿವುಡ್ಕ ಹೆಳವ, ಎಪ್ಪತ್ತರ ಮುದುಕ, ಶ್ಲೊ ಫ್ರೀಕಿ ಯರಿಗೆ 
ಸಹಾಯರು ಇವರಿಗೆ ಎಂದೂ ರಾಜದಾಯವಿಲ್ಲ. 


ಶ್ರೋತ್ರಿಯಂ ವ್ಯಾಧಿತರ್ತಾ ಚ ಬಾಲವೃದ್ಧಾ - ಕ೦ಚನಂ | 
ಮಹಾಕುಲೀನಮಾಯ ೦ ಚ ರಾಜಾ ಸಂಪೂಜಯೇತ್‌ಸದಾ | ೩೯೫ 


ವೈದಿಕ ರೋಗಿ, ದುಃಖಿ, ಹುಡುಗ, ಮುದುಕ, ದರಿದ್ರ, ಕುಲೀನ 
ಇವರನ್ನು ಅನ್ನ -ವಸ್ತ್ಯ ವ್ರಂಶಂಸೆಗಳಿಂದ ಗೌರವಿಸಬೇಕು. 


ಶಾಲ್ಮಲೀಫಲಕೇ ಶ್ಹಕ್ಷ್ಮೇ ನೇದಿಜ್ಯಾ ನ್ನೇಜಕಃ ಶನೈಃ | 
ನ ಚ ವಾಸಾಂಸಿ ವಾಸೋಭಿರ್ನಿರ್ಹರೇನ್ನ ಚ ವಾಸಯೇತ್‌ | ೩೯೬ 


ಅಗಸನು ನುಣುಪಾದ ಬೂರುಗದ ಹಲಿಗೆಯಲ್ಲಿ ಬಟ್ಟೆ ಒಗೆಯಬೇಕು. 
ಅವರದನ್ನು ಇವರಿಗೆ ಬಟ್ಟೆ ಬದಲಿಸಬಾರದು. ಬೆರೆಸಬಾರದು, ಉಡಬಾರದು, 


ತಪ್ಪಿದರೆ ದಂಡವು. 


ತಂತುನಾಯೋ ದಶಪಲಂ ದದ್ಕಾದೇಕಷಲಾಧಿಕಂ | 
ಆತೋನ್ಯಥಾ ವರ್ತಮಾನೋ ದಾಹ್ಯೋ ದ್ವಾದಶಕಂ ದಮಂ8ೃ ೩೯೭ 


ಬಟ್ಟೆ ನೆಯ್ಕುವ ನೇಕಾರನು ಹತ್ತು ಪಲ ನೂಲಿಗೆ ಹನ್ನೊಂದು ಪಲ 


ಬಟ್ಟೆ ಕೊಡಬೇಕು. ತಪ್ಪಿದರೆ ಹನ್ನೆರಡು ಪಣ ದಂಡವು. 


ಶುಲ್ಯಸ್ನಾ ನೇಷು ಕುಶಲಾಃ ಸರ್ವಪಣ್ಮವಿಚಕ್ಷಣಾಃ | 
ಕುರ್ಯರರ್ಫಂ ಯಥಾಪಲ್ಯಂ ತತೋ ವಿಂಶಂ ನೃಪೋ ಹರೆೇತ್‌॥ ೩೯೮ 


ರಾಜನು ಶುಲ್ಕ ವಸೂಲಿಗೆ ಆಯಾ ಸ್ಥಳಗಳಲ್ಲಿ ದಕ್ಷರನ್ನು ನಿಯಮಿಸ 
ಬೇಕು. ಅವರು ಸಾರಾಸಾರ ತಿಳಿದು ಬೆಲೆ ನಿಗದಿ ಮಾಡಿ ಮೂಲ್ಕದ ಇಪ್ಪ 
ತ್ವನೆ ಒಂದಂಶ ಶುಲ್ಕ ನಿಶ್ಚಯಿಸಿ ರಾಜಧನವಾಗಿ ಪಡೆಯಬೇಕು, 


೩೯೨ ಮನುಸ್ಮೃತಿ [ ಅಧ್ಯಾಯ: ೮ 


ರಾಜ್ಞಃ ಪ್ರಖ್ಯಾ ತಭಾಂಡಾನಿ ಪ್ರತಿಸಿದ್ಧಾನಿ ಯಾನಿ ಚ | 
ತಾನಿ ನಿರ್ಹರತೋ ಲೋ ಭಾತ್ಸರ್ವಹಾರಂ ಹರೇಸ್ಸೈ”೭ 1 ೩೯೯ 
ರಾಜೋಚಿತವಾದ ಉಪಕರಣ ದ್ರವ್ಯಗಳು ನಿಷಿದ್ಧ ದ್ರವ್ಯಗಳು. ಅವು 


ಗಳನ್ನು ನಿಯಮ ಮೂರಿ ಸಾಗಿಸಿದವನನ್ನು ಸರ್ವಸ ಹರಣ ಮಾಡಿ ದಂಡಿಸ 
ಬೇಕು. 


ಶುಲ್ಕ ಸ್ಥಾ ನಂ ಪರಿಹರನ್ನ ಕಾಣಲೇ ಕ್ರಯಪಿಕ್ರ ಯೋ | 
ಮಿಥ್ಕಾಪಾದೀ ಚ ಸಂಖ್ಯಾನೇ ದಾಪ್ಯೊ ಅಷ್ಟ ಗುಣವಂತ್ಯ೦೨೦ ॥| ೪೦೦ 


ಶುಲ್ಕ ತಪ್ಪಿಸಲು ಅಕಾಲದಲ್ಲಿ ಮಾರಾಟ, ದಾರಿತಪ್ಪಿ ಹೋಗುವುದು, 
ಲೆಖ್ಬ ತಪ್ಪು ಹೇಳುವುದು ಇಂತಹ ಅಪರಾಧಗಳಲ್ಲಿ ಮೋಸಕ್ಕೆ ಉದ್ದೇಶಿಸಿದ 
ಹಣದ ಎಂಟು ಪಾಲು ದಂಡನೆಯ. 


ಆಗಮೆಂ ನಿರ್ಗವಂಂ ಸ್ಥಾನಂ ತಥಾ ವೃದ್ದಿ ಕ್ಷಯಾವುಭೌ 
ವಿಚಾರ್ಯ ಸರ್ವಪಣ್ಯಾನಾಂ ಉರಯೇತ್ಛ್ರಯವಿಕ್ರಯ್‌ೌ | ೪೦೧ 


ಮಾಲು ಬರುವ ದಾರಿ, ಹೋಗುವ ದಾರಿ, ಖರ್ಚು, ಬೆಲೆ ಇವುಗಳನ್ನು 


ನೋಡಿಕೊಂಡು ಗಿರಾಕಿಗೂ, ಪ್ಯಾಪಾರಿಗೂ ನಷ್ಟವಾಗದಂತೆ ವಾಣಿಜ್ಯ 
ವ್ಯವಸ್ಥೆಯನ್ನು ನಿರ್ವಹಿಸಬೇಕು. 


ಪಂಚರಾತ್ರೆ € ಸ೦ಂಚರಾತ್ರ್ವೇ ಪಕ್ಷೇ ಪಶ್ಚೇಥವಾ ಗತೇ ! 
ಕುರ್ವೀತ ಜೈಷಾಂ ಪ್ರಶ್ಯಶಕ್ಷವಂರ್ಫ್ಥಸಂಸ್ಥಾಪನಂ ನೃಪಃ | ೪೦೨ 


ಸರಕದ ಉತ್ಪತ್ತಿ ಖರ್ಚು ಬರುವುದು, ಹೋಗುವುದು ಆಗಾಗ ಬದ 
ಲಾಯಿಸುವುದರಿಂದ ಕ್ಷಣಿಕ ಬೆಲೆಯ ಸಾಮಾನಿಗೆ ಪ್ರತಿ ಐದು ದಿವಸಗಳಿ 
ಗೊಮ್ಮೆಯೂ, ಸ್ಥಿರಮೂಲ್ಯದ ಮಾಲಿಗೆ ಹದಿನೈದು ದಿನಗಳಿಗೊಮ್ಮೆಯೂ 
ವಾಣಿಜ್ಯೋದ್ಯಮಿಗಳ ಮೂಲ್ಕ ತಜ್ಞರ ಪ್ರತ ಕದಲಿ ವಿಚಾರಿಸಿ ಬೆಲೆಯನ್ನು 
ನಿಶ್ಚ ಯಿಸಬೇಕು. 

ತುಲಾಮಾಸಂ ಪ ಪ್ರತೀನತಾನಂ ಸರ್ವಂ ಚಸ್ಗಾ ಒತು  ಲಕ್ಷಿತಂ | 

ಷಟ್ಟು ಷಟ್ಟು ಚ ಮಾಸೇಷು ಪುನರೇವ es | «೦೩ 


ತೂಕದ ಪಡಿಗಳು ದ್ರವ್ಯಮಾನದ ಸೇರು ಕಳಸೆ ವಗೈರೆ ಪ್ರತಿ ಆರು 
ತಿಂಗಳಿಗೊಮ್ಮೆ ವಣಿಜರಲ್ಲಿ ಪರೀಕ್ಷಿಸುವ ವ್ಯವಸ್ಥೆಯನ್ನು ಏರ್ಪಡಿಸಬೇಕು. 


ಅಧ್ಯಾಯ : ೮] ಮನುಸ್ಮೃತಿ ಷ್ಮೀಪ್ಲಿ 


ಪಣಂ ಯಾನಂ ತರೇ ದಾಸ್ಕಂ ಪೌರುಷೋಂರ್ಧಪಣಂ ತರೇ | 
ಪಾದಂ ಪಶುಶ್ಚ ಯೋಷಿಚ್ಚ ಪಾದಾರ್ಥಂ ರಿಕ್ತಕಃ ಪುಮಾನ್‌ 1 ೪೦೪ 


ವಾಹನಮಾರ್ಗ ಶುಲ್ಕವು ಹೀಗಿರಬೇಕು. ಖಾಲಿ ವಾಹನಕ್ಕೆ ಒಂದು 
ಪಣ, ಮನುಷ್ಯರ ಸವಾರಿ ವಾಹನಕ್ಕೆ ಅರ್ಧ ವಣ, ಸ್ತೀ ಮೃಗಗಳ ವಾಹನಕ್ಕೆ 
ನಾಲ್ಕನೆ ಒಂದು ಪಣ, ಭಾರ ಕಡಿಮೆ ಇರುವ ಮನುಷ್ಯನಿಗೆ ಎಂಟನೆ ಒಂದು 
ಪಣ ಕರ (ರೋಡ್‌ ಫೀಸ್‌). 


ಭಾಂಡಪೂರ್ಣಾನಿ ಯಾನಾನಿ ತಾರ್ಯಂ ದಾಪ್ಯಾನಿ ಸಾರತಃ | 
ರಿಕ ಭಾಂಡಾನಿ ಯಂತ್ಕಿಂಚಿತ್ಪು ಮಾಂಸಶ್ಚ್ಯಾಪರಿಚ್ಛ ದಾಃ | ೪೦೫ 


ಸರಕು ತುಂಬಿದ ವಾಹನಗಳಿಗೆ ಸರಕುಗಳ ಬೆಲೆ ನೋಡಿ ಶುಲ್ಕವು. 


ಗೋಣಿ, ಕಂಬಳಿ ಮುಂತಾದುವಕ್ಕೆ ಸ್ವಲ್ಪ ಶುಲ್ಕವು ಬಡವರಿಗೂ ಕಡಿಮೆ 
ಶುಲ್ಕವು. 


ದೀರ್ಥಾಧ್ವನಿ ಯಥಾದೆಃಶಂ ಯಥಾಕಾಲಂ ತರೋ ಭವೇತ್‌ | 
ನದೀತೀರೇಷು ತದ್ವಿದ್ಯಾತ್ಸಮುದ್ರೇ ನಾಸ್ತಿ ಲಕ್ಷಣವರ್‌ |. ೪೦೬ 


ದೂರದ ಯಾನಗಳಿದ್ದಾಗ ಹಡಗದ ಶುಲ್ಕವು ಸಮಯ ಮತ್ತು ಸ್ಥಳ 
ಗಳಿಗೆ ಅನುಸರಿಸಿ ಇರಬೇಕು. ಈ ನಿಯಮ ನದಿಗುಂಟದ ಯಾನಕ್ಕೆ ಅನ್ವ 
ಯಿಸುತ್ತದೆ. ಸಮುದ್ರಯಾನದ ಶುಲ್ಕವು ಇಂತಿಷ್ಟೇ ಎಂದು ನಿರ್ಧಾರವಿಲ್ಲ. 


ಗರ್ಭಿಣೀ ತು ದ್ವಿಮಾಸಾದಿಸ್ತಥಾ ಪ್ರವ್ರಜಿತೋ ಮುನಿಃ | 
ಬ್ರಾಹ್ಮಣಾ ಲಿಂಗಿನಶ್ಚೈವ ನ ದಾಸ್ಯಾಸ್ತಾರಿಕಂ ಕರೇ ೪೦೭ 


ಎರಡು ತಿಂಗಳಿಗಿಂತ ಹೆಚ್ಚಿನ ಗರ್ಭಣಿ, ಸನ್ಯಾಸಿ, ವನಸ್ಥ, ಬ್ರಾಹ್ಮಣ, 
ಬ್ರಹ್ಮಚಾರಿ ಇವರಿಗೆ ಶುಲ್ಕವಿಲ್ಲ. 


ಯನ್ನಾನಿ ಕಿಂಚಿದ್ದಾಶಾನಾಂ ವಿಶೀರ್ಯೇ ತಾಪರಾಧತಃ | 
ತದ್ದಾಶೈರೇನ ದಾತವ್ಯಂ ಸಮಾಗಮ್ಯ ಸ್ವತೋಂ6ಶತಃ | ೪೦೮ 


ನೌಕೆಯಲ್ಲಿ ನಾವಿಕರ ಅಪರಾಧದಿಂದ ನಷ್ಟ ಉಂಟಾದರೆ ಆ ನಾವಿಕರೇ 
ತುಂಬಿಕೊಡಬೇಕು. 


೩೪ ಮನುಸ್ಮೃತಿ [ ಅಧ್ಯಾಯ: ಲಿ 


ಏಸ ನೌಯಾಯಿನಾಮ:ಕ್ರೋ ವನ್ಯವಹ- ರಸ್ಕೆ ನರಿ ಯಂ? | 
ದಾಶಾನಸಲಾಧತಸ್ತೋಯೇ ದೈವಿಕೇ ನಾಸ್ತಿ ನಿಗ್ರಹ 1 ೪೦೯ 


ನೌಕೆಗೆ ಸುಂಟರಗಾಳಿ, ಮೂನು, ಬಂಡೆ ಮೊದಲಾದ ದೈವಿಕ ಅಪಘಾತ 
ದಿಂದ ನಷ್ಟವಾದರೆ ನಾವಿಕರು ಬಾಧ್ಯರಲ್ಲ. 


ವ "ಜ್ಯ ಕಾರಯೇದ್ದೆ ುಶ್ಯಂ ಕುಸೀದಂ ಕೃಷಿಮೇನ ಚ | 
ಪಶೂನಾಂ ರಕ್ಷಣಂ ಚೈವ ದಾಸ್ಯಂ ಶೂದ್ರಂ ದ್ವಿಜನ್ಮನಾಂ॥ ೪೧೦ 


ವೈಶ್ಯನು ವಾಣಿಜ್ಯ, ಕೃಷಿ, ಪಶುಪಾಲನೆ, ಬಡ್ಡಿಗೆ ಹಣ ಕೊಡುವುದು 
ಮುಂತಾದ ಉದ್ಯೋಗಗಳನ್ನು ಮಾಡಲು ನಿಯಮಿಸಬೇಕು. ಮಾಡದವ 
ರಿಗೆ ದಂಡನೆಯು. ಶೂದ್ರರನ್ನು ಎಲ್ಲ ಕೆಲಸ ಮಾಡುವ ದೇಶದ ಆಧಾರ 
ವಾಗಿ ನಿಯಮಿಸಬೇಕು. 


ಕ್ಷತ್ರಿಯಂ ಚೈವ ವೈಶ್ಯಂ ಚ ಬ್ರಾಹ್ಮಣೋ ವೃತ್ತಿಕರ್ಶಿತೌ | 
ಬಿಭ್ಭಯಾದಾನೃ ಶಂಸ್ಕೇನ ಸ್ವಾನಿ ಕರ್ಮಾಣಿ ಕಾರಯನ್‌ | ೪೧೧ 


ತನ್ನನ್ನು ಹೊಂದಿದ ಕ್ಷತ್ರಿಯ ವೈಶ್ಯರನ್ನು ಬ್ರಾಹ್ಮಣನು ಅವರವರ 
ಕೆಲಸದಲ್ಲಿ ನಿಯಮಿಸಿ ತನ್ನ ನಿರ್ದೇಶನದಲ್ಲಿ ಬುದ್ಧಿ ದರಿದ್ರರಾದ ಅವರನ್ನು 
ಪೋಷಿಸಲು ತಪ್ಪಬಾರದು. ಇಲ್ಲವಾದರೆ ದಂಡನೆ. 


ದಾಸ್ಮಂ ತು ಕಾರಯಂಲ್ಲೋಭಾದ್ಬಾ ಹ್ಮ ಣಃ ಸಂಸ್ಫತಾನ್‌ದ್ವಿಜಾನ್‌ | 
ಅನಿಚ್ಛತಃ ಪ್ರಾಭವತ್ಯಾದ್ರಾ ಜ್ಞಾ ದಂಡ್ಕಃ ಶತಾನಿ ಷಟ್‌ | ೪೧೨ 


ಉಪನೀತರಾದ ಕ್ಷತ್ರಿಯ ವೈಶ್ಯರನ್ನು ಬ್ರಾಹ್ಮಣನು ಲೋಭದಿಂದ 
ಅವರ ಇಚ್ಛಾವಿರುದ್ಧವಾಗಿ ದಾಸಕಾರ್ಯದಲ್ಲಿ ನಿಯೋಗಿಸಬಾರದು ಆಗ, 
ಆರುನೂರು ಪಣ ದಂಡನೆಯು. ತನ್ನನ್ನು ಆಶ್ರಯಿಸಿದರು ಎಂದು ದರ್ಪ 
ದಿಂದ ಬ್ರಾಹ್ಮಣನು ವರ್ಶಿಸಿ ವಿಹಿತವನ್ನು ಮೊರಬಾರದು. 


ಶೂದ್ರಂ ತು ಕಾರ ಯೇದ್ಹಾನಸ್ಯಂ ಕ್ರೀತಮಕ್ರೀತಮೇವ ವಾ | 


ದಾಸ್ಯಾಯ್ಕೆವ ಹಿ ಸೃಷ್ಟೋಸೌ ಬ್ರಾಹ್ಮಣಸ್ಯ ಸ್ವಯಂಭುವಾ | ೪೧೩ 


ಅಧ್ಯಾಯ : ೮] ಮನುಸ್ಮೃತಿ ೯೫ 


ಶೂದ್ರನು ಸೇವೆಗಾಗಿ ಜನಿಸಿದವನು ಆದುದರಿಂದ ಬ್ರಾಹ್ಮಣನು 
ಅವನಿಂದ ಸೇವೆ ಮಾಡಿಸಿಕೊಳ್ಳಬಹುದು. 


ನ ಸ್ವಾಮಿನಾ ನಿಸೃಷ್ಟೋಪಿ ಶೂದ್ರೋ ದಾಸ್ಯುದ್ವಿ ಮುಚ್ಯತೇ ! 
ನಿಸರ್ಗಜಂ ಹಿ ತತ್ತಸ್ಕ ಕಸ್ತಸ್ಮಾತ್ಮದಪೋಹತಿ |! ೪೧೪ 


ಶೂದ್ರನು ಸ್ವಾಮಿಯಿಂದ ಪರಿತ್ಯಕ್ತನಾದರೂ ದಾಸ್ಕವಿಮುಕ್ತಿ 
ಹೊಂದುವುದಿಲ್ಲ. ಅವನ ಜನ್ಮದೊಡನೆ ವ್ರಾಪ್ತವಾದ ದಾಸ್ಕವು ಅವನನ್ನು 
ಬಿಡದಿರುವುದರಿಂದ ದಾಸ್ಕದಹೊರತು ಅವನಿಗೆ ಬೇರೆ ಪುಣ್ಮಕಾರ್ಯವಿಲ್ಲ. 
ಪತ್ನಿಗೆ ಪತಿಸೇವೆಯಂತೆ ಶೂದ್ರನಿಗೆ ಬ್ರಾಹ್ಮಣ ಸೇವೆಯು ಸಕಲಪುರುಷಾರ್ಥ 
ದಾಯಕವು. 


ಧ್ವಜಾಹೃತೋ ಭಕ್ತದಾಸೋ ಗೃಹಜಃ ಕ್ರೀತದತ್ರಿಮೌ | 
ಪೈತ್ರಿಕೋ ದಂಡದಾಸಶ್ವ ಸವ್ರೈತೇ ದಾಸಯೋನಯಂ8 | ೪೧೫ 


ಯುದ್ಧದಲ್ಲಿ ಸೋತು ಸಿಕ್ಕಿದವನು, ಅನ್ನಕ್ಕಾಗಿ ಸೇರಿದವನು, ತನ್ನ 
ದಾಸೀಜಾತನು, ಕ್ರಯಕ್ಕೆ ಬಂದವನು, ದಾನ ಸಿಕ್ಕಿದವನು, ಪಿಶೃವಿನ ದಾಸನು, 
ಅಪರಾಧದಿಂದ ದಂಡನೆ ಬಂದವನು ಈ ಏಳು ರೀತಿಯಲ್ಲಿ ದಾಸರಾಗುವರು. 


ಭಾರ್ಯಾ ಪುತ್ರಶ್ಚ ಜಾಸಶ್ಚ ತ್ರಯ ಏವಾಥನಾಃ ಸ್ಮೃತಾಃ! 
ಯತ್ತೇ ಸಮಧಿಗಚ್ಛಂತಿ ಯಸ್ಕ ತೇ ತಸ್ಕ ತದ್ದನಂ ॥ ೪೧೬ 


ಹೆಂಡತಿ, ಮಗ, ಸೇವಕ ಇವರು ಮೂವರು ಸ್ವಾಮಿಯ ಸಮ್ಮತಿ 
ಯಿಂದ ಧನಾಧಿಕಾರವುಳ ವರು. ಅವರು ದುಡಿದ ಅರ್ಜನೆಯು ಸ್ವಾಮಿ 
ಧನವಾಗುವುದು. 

ವಿಸ್ರಬ್ಧಂ ಬ್ರಾಹ್ಮಣಃ ಶೂದ್ರಾದ್ದ ವ್ಯೋಪಾದಾನಮಾಚರೇತ್‌ ॥ 

ನಹಿ ತಸ್ಯ್ಯಾಸ್ತಿ ಕಿಂ೦ಚಿತ್ಸ್ವಂ ಭತರ್ತೃಹಾರ್ಯಧನೋ ಹಿಸಃ8॥ೃ ೪೧೭ 

ಸ್ವಾಮಿಯು ಸೇವಕಧನವನ್ನು ನಿಃಸಂಶಯವಾಗಿ ಸ್ವೀಕರಿಸಬಹುದು. 
ಅವನಿಗೆ ಸ ೈಯಂಧನವಿಲ್ಲ. ಅವನು ಪೋಷ್ಯನು. ಆದುದರಿಂದ ಸ್ಥಾ ಿಮಿಯು 
ದಂಡನೀಯಲ್ಲ. 


೩೯೬ ಮನಂಸ್ಮೃೃತಿ [ ಅಧ್ಯಾಯಂ : ೮ 


ವೈಶ್ಯ ಶೂಯ್ರೌ ಪ್ರಯುತ್ನೆ ನೆ ಸ್ಕಾ ನಿ ಕವರ್ತಾಣಿ ಕಾರಯೇತ್‌ | 
ತೌಾಹಿಚ್ಯುತೌ ಸ್ವಕರ್ಮಭ್ಯಃ ಕೋಭಯೇತಾವಿಂದಂ ಜಗತ್‌ 1 ೪೧೮ 


ವೈಶ್ಯಶೂದ್ರರು ಸ್ವಕಾರ್ಯಗಳನ್ನು ಮಾಡಲು ಪ್ರೇರಣೆ ಮಾಡಬೇಕು. 
ಅವರು ಸ್ವಕರ್ಮಭ್ರಷ್ಟರಾದರೆ ದೇಶಕ್ಷೋಭೆಯಾಗುವುದು, ದೇಶದ ಎಲ್ಲ 
ಕೆಲಸವೂ ಹಿಂದೆ ಬೀಳಬಾರದು. ಉಳಿದು ಹೋದರೆ ಆ ಅಂಶದ ನ್ಕೂನತೆಯು 
ಬಾಧಿಸುವುದು. 

ಅಆಹನ್ಯಹನ್ಮವೇಕ್ಷೇತ ಕವರ್ಮ್ವಾ೦ತಾನ್‌ ವಾಹನಾನಿ ಚ | 

ಆಯೆವ್ಯ ಯರ್‌ ಚ ವಿಯುತಕಾಮಾಕ್‌ ಬನ್‌ ಕೋಶವೇವ ಚ॥ ೪೧೯ 

ಪರಲೋಕ ಸಾಧಕಕರ್ಮ, ಈ ಲೋಕದ ವಾಹನ, ಲಾಭ, ನಷ್ಟ, ಗನಿ- 
ಖಜಾನೆ ಉತ್ಪತ್ತಿ, ಖರ್ಚು ಮುಂತಾದ ಎಲ್ಲ ಕೆಲಸಗಳಿಗೂ ಯೋಗ್ಯ ಅಧಿಕಾರಿ 
ಗಳನ್ನು ನೇಮಿಸಿ ಪ್ರತಿದಿನ ಅವುಗಳ ಪರೀಕ್ಷೆಯನ್ನು ನಡೆಸಬೇಕು. 

ಎವಂ ಸರ್ವಾನಿಮಾನ್‌ ರಾಜಾ ವ್ಯವಹಾರಾನ್‌ ಸಮಾಪಯನ್‌ | 

ನ್ಯಪೋಹ್ಕ್‌ *ಲ್ಬಿಷಂ ಸರ್ವಂ ಪ್ರಾಪ್ಲೊ €ತಿ ಪರಮಾಂ ಗತಿಂ॥ ೪೨೦ 

ಈ ವರೆಗೆ ಹೇಳಿದಂತೆ ಸಕಲ ವ್ಯವಹಾರಗಳನ್ನು ಯೋಗ್ಯವಾಗಿ ನಿರ್ವ 
ಹಿಸಿದರೆ ರಾಜನು ಪಾಪಶೂನ್ಮನಾಗಿ ಈ ಲೋಕದಲ್ರಿಯೂ ಪರಲೋಕದ 
ಲ್ಲಿಯೂ ಉತ್ತಮ ಸ್ಥಾನವನ್ನು ಪಡೆಯುವನು. 


ಅಧ್ಯಾಯ ೯. 


ಪುರುಷಸ್ಯ ಸ್ತ್ರಿಯಾಶ್ಚೈನ ಧರ್ಮೇ ವರ್ತ್ನನಿ ತಿಷ್ಕತೋಃ | 
ಸಂಯೋಗೇ ವಿಪ್ರಯೋಗೇ ಚ ಧರ್ಮಾನ್‌ ವಕ್ಸ್ಯಾವಿಂ ಶಾಶ್ವತಾನ್‌ ॥1 ೧ 


ಧರ್ಮಸಮ್ಮತವಾದ ವರ್ತನೆಯುಳ್ಳ ಸ್ತ್ರೀ-ಪುರುಷರು ಹೇಗೆ ಇರುವರಂ 
ಎಂಬುದನ್ನು ವಿವರಿಸುತ್ತೇನೆ. ಹೆಣ್ಣಿನ ಮತ್ತು ಗಂಡಿನ ವರ್ತನೆಯು ಯಾವ 
ರೀತಿಯಿದ್ದರೆ ಧರ್ಮವಿರುದ್ಧವಲ್ಲ, ಇಬ್ಬರ ಸುಖವೂ ಸಂಪೂರ್ಣವಾಗು 
ವುದು, ಎನ್ನುವುದೇ ಈ ವಿವರದ ಉದ್ದೇಶವು. ರಾಜಧರ್ಮದಲ್ಲಿ ಈ ಪ್ರಕರ 
ಅವು ಅಂತರ್ಗತವಾಗಿರುವುದರಿಂದ ರಾಷ ಹೈ ಶಾಸನವು ಈ ಅಭಿಪ್ರಾಯವನ್ನು 
ಒಳಗೊಂಡಿದ್ದರೆ ಮಾತ್ರ ಕ್ಷೇಮವು ದೊರೆಯುವುದೆಂದು ಮನುವಿನ ಆಶ 
ಯವು. 


ಅಸ್ವತಂತ್ರಾಃ ಸ್ತ್ರಿಯಃ ಕಾಯರ್ನಾಃ ಪುರಂಷೈಃ ಸ್ವೈೈರ್ದಿವಾನಿಶಂ | 
ವಿಷಯೇಷು ಚ ಸಜ್ಜಂತ್ಯಃ ಸಂಸ್ಥಾಪ್ಶಾ ಆತ್ಮನೋ ವಶೇ ೨ 
ಮುನ ರ್‌ ಹಂ ಪಾಸ ಕಾರ್‌ 


ಪುರುಷರು ರಕ್ಷಣೆ ಮಾಡುವಾಗ ಸ್ತ್ರೀಯರು ಸ್ವತಂತ್ರರಾಗುವ ಅವಶ್ಯ 
ವಲ್ಲ. ಗೃಹಕೃತ್ಯಗಳಲ್ಲಿ ಸ್ತ್ರೀಯರು ಯುಕ್ತರೀತಿಯಲ್ಲಿ ಗಮನಕೊಟ್ಟು 
ಅನ್ಯೋನ್ಯ ನಿರ್ವಹಣೆಯಲ್ಲಿ ಮನಸ್ಸು ವ್ಯಾಪೃತವಾಗಿರುವಾಗ ಸ್ತ್ರೀಯರಂ 
ಅನಾಯಾಸದಿಂದ ಪುರುಷವಶವರ್ಶಿಗಳಾಗುವರು. ಇದಾ ಪುರುಷನು ಸ್ತ್ರೀ 
ಯನ್ನು ವಶೀಕರಿಸುವ ವಿಧಾನವು. ಅಸ್ವತಂತ್ರಳಾಗಿರುವ ಸ್ವರೂಪವು. 
ಗಿಣಿಯನ್ನು ಗೂಡಿನಲ್ಲಿಡುವಂತೆ ಸ್ತ್ರೀಯನ್ನು ಮನೆಯಲ್ಲಿ ತುಂಬಿಡಬೇಕೆಂದು 
ಅಭಿಪ್ರಾಯವಲ್ಲ. ಸುಖ-ದುಃಖ ಆಯವ್ಯಯ ಅನ್ನಪಾನಗಳನ್ನು ಅವಳು 
ತನ್ನ ನೇತೃತ್ವದಲ್ಲಿ ನಿರ್ವಹಿಸಲು ಮುಂದಾಗುವಳು. ವಿವಾಹ ಪ್ರಕರಣದ 


ರ್ಪೀಲೆ ಮನುಸ್ಮೃತಿ ಅಧ್ಯಾಯ : ೯ 


ಯತ್ಪನಾರ್ಯಸ್ತುಪೂಜ್ಯ್ಕಂಶೇ ಎಂಬ ಪ್ರಶಂಸೆಯನ್ನು ಮರೆತು ಹೇಳುವ ಕಿವಿ 
ಮಾತು ಇದಲ್ಲ. ಸ್ತ್ರೀಗುಣವು ಸ್ಹಷ್ಟವು. ಸ್ತ್ರೀ ಸಂತುಷ್ಟಿಯಿಂದ ಪುರುಷನು 
ಅದನ್ನು ಸಾಧಿಸುವ ಸಲಹೆಯಿದು. ಸ್ತ್ರೀ ನ್ವಾಶಂಶ್ರ್ಯವಾದಿಗಳು ರಾಜಕೀಯ 
ಅಧಿಕಾರ, ಉದ್ಯೋಗ, ಧನಾರ್ಜನೆಗಳನ್ನು ಗಂಡಸಿನಂತೆ ಹೆಂಗಸು ಮಾಡಲಿ 
ಎನ್ನುವರು. ಆದರೆ ಸಮಯ, ಸೌಕರ್ಯ, ಯೋಗ್ಯತೆ ಇರುವವರು ಸತ್ಯ 
ವಾಗಿ ಹೆಂಗಸರು ಆ ಕರ್ತವ್ಶಗಳನ್ನು ನಿರ್ವಹಿಸಬೇಕು. ತಿಳಿದಿರಬೇಕು. 
ದಾಂಪತ್ಯ ಸುಖ, ಸಂತತಿ, ಪೋಷಣೆ, ಪಾಲನೆ, ಪ್ರಸವ, ವಿಶ್ರಾಂತಿಗಳನ್ನು 
ಕೂಲಿಯವಳಿಂದ ತುಂಬಿಕೊಳ್ಳೆ ಬಾರದು. ಇದನ್ನು ಹೆರುವವಳು ಮಾಡಿದಂತೆ 
ಇತರರು ಮಾದಲಾರರು. ಈ ಕೆಲಸವನ್ನು ಬೇರೆಯವರಿಂದ ಮಾಡಿಸಿ ತಾನು 
ಉದ್ಯೋಗ ಮಾಡುವುದು ಸರ್ವಥಾ ಸುಂದರವಲ್ಲ. ರಾಣಿಯಾಗಿ, ರಾಜನ 
ತಾಯಿಯಾಗಿ, ಮನೆಯೊಡತಿಯಾಗಿ, ವೀರಾಧಿವೀರನ ನೆಚ್ಚಿನ ಮಡದಿಯಾಗಿ 
ದೇಶದ ಕಾರ್ಯದಲ್ಲಿ ಪಾಲ್ಗೊಂಡ ಮಹಿಳೆಯರು ಹಿಂದೆ ಆಗಿದ್ದಾರೆ, ಇನ್ನೂ 
ಆಗುವರು, ಈಗಲೂ ಅಂತಹವರು ಇರುವರು. ಎಲ್ಲ ಹೆಣ್ಣಿಗೂ ಅಂತಹ 
ಸುಸಂದರ್ಭ ಒದಗುವುದಿಲ್ಲ. ಎಂಬುದನ್ನು ಮರೆಯಬಾರದು. ಕಟ್ಟೋಣ 
ದೊಳಗೆ ಆಸನದ ಮೇಲೆ ಕುಳಿತು ದಾಖಲೆ ನೋಡುವುದೇ ಉದ್ಕೋಗವೆಂದು 
ಭ್ರಮಿಸಿದವರು ಬಹುಮಂದಿ. ಬಟ್ಟೆ ನೇಯುವುದು, ಮಡಿಕೆ ಮಾಡುವುದು, 
ಸಸಿ ನಡುವುದು ಕಟ್ಟಿಗೆ ತರುವುದು, ಚಾಪೆ ಹೆಣೆಯುವುದು, ಭಾರಹೊರು 
ವುದು, ಅಂಗಡಿ ನಡೆಸುವುದು, ಮನೆಯನ್ನು ಒಪ್ಪಓರಣವಾಗಿಡುವುದು, 
ಮಕ್ಕಳನ್ನು ಸಾಕುವುದು, ಗಂಡನನ್ನು ಮೆಚ್ಚಿಸುವುದು ಹೆಂಗಸು ಮಾಡುತ್ತಿ 
ರುವ ಉದ್ಮೋಗವಲ್ಲವೆ ? ಕುಟುಂಬದೊಳಗೆ ಎಲ್ಲರೂ ಪ್ರತಿಯೊಬ್ಬನ 
ಅಭಿಪ್ರಾಯವನ್ನು ಹೊಂದಿಕೊಂಡೇ ಇರಬೇಕಾಗುವುದು. ಗೃಹಪತಿಯೂ 
ಇದಕ್ಕೆ ಅಪವಾದವಲ್ಲ. ಸ್ವೀತುಷ್ಟಿಯೂ ಪುರುಷ ಕರ್ತವ್ಯದಲ್ಲಿ ಸೇರಿದ 
ಮೇಲೆ ಸ್ತ್ರೀಯ ಸ್ವಾತಂತ್ರ್ಯವು ಬೇರೆ ಅದಾವುದು? ದುರಾಗ್ರಹ. 


ನಿತಾ ರಕ್ಷತಿ ಕೌಮಾರೇ ಭರ್ತಾ ರಕ್ಷತಿ ಯೌ.ನೇ! 
ರಕ್ಷಂತಿ ಸ್ಥಾವಿರೇ ಪುತ್ರಾ ನ ಸ್ರೀ ಸ್ಟಿತಂತ್ರ್ಯಮುರ೯ತಿ 4,೩ 


ಸ್ತ್ರೀಯನ್ನು ಬಾಲ್ಯದಲ್ಲಿ ತಂದೆ, ಯೌವನದಲ್ಲಿ ಗಂಡ, ಮುಖ್ಪಿನಲ್ಲಿ 


ಅಧ್ಯಾಯ ; ೯] ಮನುಸ್ಮೃತಿ ೩೯೯ 


ಮಕ್ಕಳು ರಕ್ಷಿಸುತ್ತಾರೆ. ಆದುದರಿಂದ ಸ್ತ್ರೀಯು ಸ್ವಾತಂತ್ರ್ಯುವಹಿಸುವ ಪ್ರಸಂ 
ವಿಲ್ಲ. ಎಲ್ಲ ಹೆಂಗಸರಿಗೂ ತಪ್ಪದೆ ರಕ್ಷಕರು ಸಿಗುವುದಿಲ್ಲ. ಆಗ ಯಥೋಚಿತ 
ವಾಗಿ ಗೃಹಭಾರವನ್ನು ವುರುಷ ಮುಖವಾಗಿ ಸ್ತ್ರೀಯು ಹೊರಬೇಕಾಗುವುದು. 
ಕುಂತಿಯು ಗಂಡನನ್ನು ಕಳಕೊಂಡು ಮಕ್ಕಳನ್ನು ಸಾಕಿದಳು. ಕುಂತಿಯು 
ಪಾಂಡವರಿಗೆ ನಿರ್ದೇಶಕಳಾಗಿದ್ದಳು. 


ಕ.ಲೇ.ದಾತಾ ಪಿತಾ ವಾಜಚ್ಯೋ ವಾಚ್ಯಶ್ವಾನುಪಯನ್‌ಪತಿಃ | 
ಮೃತೇ ಭರ್ತರಿ ಪುತ್ರಸ್ತು ವಾಚ್ಕೋ ಮಾತರರಕ್ಷಿತಾ ॥ ೪ 


ವಿವಾಹ ಕಾಲ ಬಂದೊಡನೆ ತಂದೆಯು ಮದುವೆ ಮಾಡಬೇಕು. ಗಂಡನು 
ಅವಳನ್ನು ಸಂತೋಷಪಡಿಸಬೇಕು. ಗಂಡ ಸತ್ತು ಮಕ್ಕಳು ಪ ್ರೈಬುದ್ಧರಾಗಿ 
ರುವಾಗ ಸಾಕಬೇಕು. ಈ ಮೂವರೂ ಆಕಾಲದ ಲೋಪಕ್ಕೆ ಅಪರಾಧಿ 
ಗಳು. ಈ ಪ್ರಕರಣವು ಪುರುಷನಿಗೆ ಮನುವು ಕೊಡುವ ಸಲಹೆಯಾಗಿದೆ. 
ಸ್ತ್ರೀಯನ್ನು ಈ ರೀತಿ ನಡೆಸಿಕೊಂಡರೆ ಕ್ಷೇಮವು ಎಲ್ಲರಿಗೂ ಸೇರುವುದು. 
ನಿಂದೆಯು ಗುರಿಯಲ್ಲ. 


ಸೂಕ್ಷ್ಮೇಭ್ಯೊ ಪಿ ಪ್ರಸಂಗೇಭ್ಯಃ ಸ್ತ್ರಿಯೋ ರಕ್ಷಾ ಏಶೇಷತಃ | 
ದ್ವಯೋರ್ಹಿ ಕುಲಯೋಃ ಶೋಕಮಾವಹೇಯುರರಕ್ಷಿತಾಃ ॥ ೫ 


ಸ್ತ್ರೀಯ ಮನಸ್ಸನ್ನು ತಿಳಿದು ಸಾಧ, ಸಾಧ್ಯತೆಯನ್ನು ವಿವರಿಸಿ 
ಯುಕ್ತಾಯುಕ್ತತೆಯನ್ನು ಅವಳು ತಿಳಿಯುವಂತೆ ಪುರುಷನು ಮಾಡಿದರೆ 
ಸ್ತ್ರೀಯು ಪ್ರಸನ್ನಳಾಗುವಳು. ಅತಿ ಚಿಕ್ಕ ಸಂದರ್ಭದಲ್ಲಿಯೂ ಅವಳ 
ರಕ್ಷಣೆಯು ಸುಗಮವಾಗುವುದು. ಅವಳು ದುಃಖಿಸಿದರೆ ಎರಡು ಕುಲವೂ 
ದುಃಖಪಡಬೇಕಾಗುವುದು. 


ಇವುಂ ಹಿ ಸರ್ವವರ್ಣಾನಾಂ ಪಶ್ಯಂತೋ ಧರ್ಮಮುಂತ್ತಮಂಂ 1 
ಯಂಶಂತೇ ರಕ್ಷತಂಂ ಭಃರ್ಯಾಂ ಭತರ್ತಾರೋ ಹಂರ್ಬಲಾ ಅಹಿ! ೬ 
ಹಿಂದೆ ಹೇಳಿದುದು ಪ್ರತಿ ಮನುಷ್ಯನಿಗೂ ಉತ್ತಮ ಧರ್ಮವು. ಅದರ 


ಅನುಸಾರ ದುರ್ಬಲ ಗಂಡಂದಿರು ಕೂಡ ಹೆಂಡತಿಯ ರಕ್ಷಣೆಯಲ್ಲಿ ಜಾಗರೂಕತೆ 
ವಹಿಸುತ್ತಾರೆ. 


೪೦೦ ಮನುಸ್ಮೃತಿ ಅಧ್ಯಾಯ: ೯] 


ಸ್ವಾಂ ಪ್ರಸೂತಿಂ ಚರಿತ್ರಂ ಚ ಕುಲಮಾತ್ಮ್ಮಾನನೇನ ಚ | 
ಸ್ವಂ ಚ ಧರ್ಮಂ ಪ್ರಯತ್ನೇನ ಜಯಾಂ ರಕ್ಷನ್ಹಿ ರಕ್ಷತಿ | ೭ 


ಹೆಂಡತಿಯು ಸಂತುಷ್ಟಳಾಗಿದ್ದರೆ ತನ್ನ ಸಂತತಿ, ಶೀಲ್ಕ ಕುಲ, ಧರ್ಮ 
ಎಲ್ಲವೂ ರಕ್ಷಿಸಿದಂತಾಗುವುದು. 


ಪತಿರ್ಭಾರ್ಯಾಂ ಸಂಪ್ರವಿಶ್ಯ ಗರ್ಭೋ ಭೂತ್ಕೇಹ ಜಾಯತೇ | 
ಜಾಯಾಯಾಸ್ತ್ರದ್ದಿ ಜಾಯಾತ್ವಂ ಯದಸ್ಕಾಂ ಜಾಯತೇ ಪುನಃ | 6 


ಗಂಡನು ಹೆಂಡತಿಯ ಹೊಟ್ಟೆಯಲ್ಲಿ ಗರ್ಭವಾಗಿ ಜನಿಸುತ್ತಾನೆ. ಆದುದ 
ರಿಂದ ಜಾಯಾ=ಜನ್ಮಭೂಮಿ ಎಂದು ಹೇಳುತ್ತಾರೆ. 


ಯಾದೃಶಂ ಭಜತೇ ಹಿ ಸ್ತ್ರೀ ಸ೦ತಂ ಸೂತೇ ತಥಾವಿಧಂ | 

ತಸ್ಮಾತ್ರ್ರ ಜಾವಿಶುಧ್ಮರ್ಥಂ ಸ್ತ್ರಿಯಂ ರಕ್ಷೇಪ್ರಿಯತ್ನ ತಃ॥ ೯ 

ಸ್ತ್ರೀಯು ಮನಸ್ಸಿನಿಂದ ಎಂತಹ ಪುರುಷನನ್ನು ಭಜಿಸುವಳೋ ಅಂತಹ 
ಸಂತತಿಯು ಜನಿಸುವುದು. ಆದುದರಿಂದ ಪರಿಶುದ್ಧ ಸಂತಾನಕ್ಕಾಗಿ ಸ್ತ್ರೀಯು 
ಪ್ರಸನ್ನಚಿತ್ತಳಾಗಿ ಪತಿಪ್ರಿಯಳಾಗಬೇಕು. 

ನ ಕಶ್ಚಿದ್ಯೋಸತಃ ಶಕ್ತಃ ಪ್ರಸಹ್ಯ ಹರಿರಕ್ಷಿತುಂ | 

ಏತೈರುಪಾಯಯೋಗ್ಯೈಸ್ತು ಶಕ್ಕಾಸ್ತಾಃ ಪರಿರಕ್ಷಿಃಂಂ ॥ ೧೦ 


ಮನುಷ್ಯನು ಮನಸ್ಸಿನಿಂದ ಪ್ರವೃತ್ತಿಯುಳ್ಳವನು. ಶಾರೀರಿಕ ಕ್ರಿಯೆಯ 
ನಿಯಮನವು ಮನಸ್ಸಿನ ಪರಿವರ್ತನೆ ಮೂಲಕವೇ ಆಗಬಲ್ಲುದು. ದೇಹವನ್ನು 
ಬಲಾತ್ಕಾರದಿಂದ ಕಲ್ಲು ಕಟ್ಟೆಗೆಯಂತೆ ಬಂಧಿಸಿದರೆ ಫಲವಿಲ್ಲ. ಅನರ್ಥವು. 
ಆತ್ಮಹತ್ಯೆ, ಕೊರಗು ಉಂಟಾಗಬಹುದು. ಆದುದರಿಂದ ರಕ್ಷ ಹೋಪಾಯ 
ಗಳನ್ನು ತಿಳಿಸುತ್ತೇನೆ. 


ಅರ್ಥಸ್ಕ ಸಂಗ್ರಹೇ ಚೈನಾಂ ವ್ಯಯೇ ಚೈನ ನಿಯೋಜಯೋಸ್‌ | 
ಶೌಚೇ ಧರ್ನ್ಲೇಂನ್ನಪಕ್ತ್ಯಾಂ ಚ ಸಾರಿಣಾಹ್ಯಸ್ಯ ವೇಕ್ಷಣೇ ॥ ೧೧ 


ಸ್ತೀಯರ ಅಧಿಕಾರ, ಉದ್ಯೋಗ ದಾಹವು ಮನುವಿಗೆ ತಿಳಿದಿದೆ. 
ಗಂಡನ ಉದ್ಯೋಗದಲ್ಲಿ ಸಂಪೂರ್ಣ ಸಹಕಾರವು ಸ್ತ್ರೀಯ ದ್ರವ್ಯಾರ್ಜನೆಯು, 


೨೬-ಅಧ್ಯಾಯ: ೯] ಮನುಸ್ಮೃತಿ ೪೦೧ 


ದೂರ ಸರಿದು ಹೊಸ ಉದ್ಮೋಗವನು _ ಸ್ತ್ರೀಯು ಆರಂಭಿಸಿದರೆ ಸಹ 
ಜೀವನಕ್ಕೆ ಧಕ್ಕೆ. ಮನುಷ್ಕ ಜೀವನದ ಕೆಲವಂಶವನ್ನು ಗಂಡನು ಮತ್ತೆಕೆಲವನ್ನು 
ಹೆಂಡತಿಯು ವರಿಪೂರ್ಣಗೊಳಿಸಿದರೆ ಅದು ಸ್ತ್ರೀಯ ಉದ್ಯೋಗವು ಏಕೆ 
ಅಲ್ಲ. ಕುಟುಂಬದ ಖರ್ಚನ್ನು ದೇಹ, ಬಟ್ಟೆ, ಪಾತ್ರೆ, ಮನೆ, ಸೊತ್ತುಗಳ 
ಶುಚಿ, ಧರ್ಮ, ಶುಚಿರುಚಿ- ಆಹಾರ ಇವುಗಳನ್ನು ಯಧಾನುಕೂಲ ತಾನು 
ಅಥವಾ ಸೇವಕರ ಮೂಲಕ ನಾಧಿಸಿಕೊಳ್ಳಬಹುದು. ಮನಸ್ಸಿಗೆ ಕೆಲಸವಿಲ್ಲ 
ದಿರಬಾರದು; ಇದು ಅವಳು ಮಾಡುವ ಒಳ್ಳೆ ಕೆಲಸ. 


ಅರಸ್ಷಿತಾ ಗೃಹೇ ರುದ್ದಾಃ ಪುರಂಸ್ಸೆರಾಸ್ತ್ರ ಕಾರಿಭಿಃ | 
ಆತ್ಮಾನಮಾತ್ಮನಾ ಯಾಸ್ತು ರಕ್ಷೇಯುಸ್ತಾಃ ಸುರಕ್ಷಿತಾಃ ॥ ೧೨ 


ಹಿತದಾಯಕರಾದ ಆವ್ತಪುರುಷರು ಮನೆಯೊಳಗೆ ಬಂಧಿಸಿದರೂ ಸ್ತ್ರೀ 
ಯರ ರಕ್ಷಣೆಯಾಗಲಿಲ್ಲ. ಸ್ತ್ರೀಯರು ಸ್ವೇಚ್ಛೆಯಿಂದ ಸ್ವರಕ್ಷಣೆ ಮಾಡಿ 
ಕೊಳ್ಳುವ ಮನೋವೃತ್ತಿಯನ್ನು ಗಂಡಸು ಹೆಂಗುಸಿಗೆ ಉಂಟುಮಾಡಬೇಕು. 
ಪಾತಿವ್ರತ್ಯ, ಪರಪುರುಷಾಕ್ರಮಣ, ಚಿತ್ತಚಾಂಚೆಲ್ಕಗಳಿಗೆ ವಶರಾಗಬಾರದು. 
ಇದೆಲ್ಲ ಉತ್ತಮ ಮನಃಶಾಸ್ತ್ರ ಸೂತ್ರಗಳ ಪರಿಣಾಮದ ಸಲಹೆಯಾಗಿದೆ. 
ವಿದ್ಯಾಭ್ಯಾಸ ಸಂದರ್ಭಕ್ಕೆ ಸರಿಯಾಗಿ ವಾರಾಗುವ ಉಪಾಯ, ಭವಿಷ್ಯತ್‌ 
ಎಲ್ಲವನ್ನು ಸ್ತ್ರೀಯರಿಗೆ ತಿಳಿಸುವುದನ್ನು ಮನುವು ಸಮರ್ಧಿಸುತ್ತಾನೆ. 


ಪಾನಂ ದುರ್ಜನಸಂಸರ್ಗಃ ಪತ್ಯಾ ಚ ವಿರಹೋಃಟನಂ | 
ಸ್ವಪ್ನೋ£ನ್ಯಗೇಹವಾಸಶ್ಚ ನಾರೀಸಂದೂಷಣ.ನಿ ಷಟ್‌ | ೧೩ 


ಮದ್ಯಪಾನ, ದುಷ್ಟಸಹವಾಸ, ವತಿವಿರಹ, ಅಲೆತ, ನಿದ್ದೆ, ಪರಗೃಹ 
ವಾಸ ಇವುಗಳು ಸ್ತ್ರೀ ಶೀಲವನ್ನು ಕೆಡಿಸುವ ಸುಲಭ ಮಾರ್ಗಗಳು. 


ನೈತಾ ರೂಪಂ ಪರೀಕ್ಷಂತೇ ನಾಸಾಂ ವಯಸಿ ಸಂಸ್ಥಿತಿಃ | 
ಸುರೂಪಂ ವಾ ಏರೂಪಂ ಮಾ ಪುಮಾನಿತ್ಯೇವ ಭುಂಜತೇ | ೧೪ 


ಸ್ತ್ರೀಯರ ಕಾಮುಕತನವು ಸೌಂದರ್ಯ, ವಯಸ್ಸು ಒಂದನ್ನೂ ಗಣಿಸು 
ವುದಿಲ್ಲ. ಕುರೂಪಿಗೂ, ಮುದುಕನಿಗೂ, ಹುಡುಗನಿಗೂ ಒಲಿಯುತ್ತಾರೆ. 


ಏಂ೨ ಮನಂಸ್ಮೃತಿ [ ಅಧ್ಯ್ಕಾ ಯಂ : ¢ 


ಸೌಂಶ್ಚಲ್ಯಾಚ್ಚಲಚಿತ್ತಾಚ್ಚ ನೈಸ್ಸೇಹ್ಯಾಚ್ಚ ಸ್ವಭಾವತಃ | 

ರಕ್ಷಿತಾ ಯತ್ನ್ಸತೋಪೀಹ ಭರ್ತ್ಪೃಷ್ಟೇತಾ ವಿಕುರ್ವತೇ ॥ೃ ೧೫ 

ಸ್ತ್ರೀಯರ ಮನಸ್ಸು ಪುರುಷಗತಿಯುಳ್ಳದು, ಚಂಚಲ, ಸ್ನೇಹಹೀನ. 
ಈ ಸ್ವಭಾವವು ಜನ್ಮಸಿದ್ಧವಾದುದರಿಂದ ಹೆಂಗಸರು ಮನೆಯೊಳಗಿದ್ದರೂ 
ಗಂಡನಲ್ಲಿ ವಿಕಾರಹೊಂದುತ್ತಾರೆ 


ಏನಂ ಸ್ವಭಾವಂ ಜ್ಞಾತ್ವಾಸಾಂ ಪುಜಾಪತನಿಸರ್ಗಜಂ | 
ಪರಮಂ ಯತ್ನ ಮಾತಿಷ್ಮೇತವ್ಪಿರಂಹೋ ರಕ್ಷಣಂ ಪ್ರತಿಗೆ ೧೬ 


ಸ್ತೀಯರ ಈ ಸ್ವಭಾವವನ್ನು ತಿಳಿದುಕೊಂಡು ರಕ್ಷಣೆಯನ್ನು ಜತನ 
ದಿಂದ ಗಂಡಸು ಮಾಡಬೇಕು. 


ಶಯ್ಯಾ ಸನಮಲಂಕಾರಂ ಕಾಮಂ ಕ್ರೋಧಮಸಾರ್ಜವಂ | 
ದ್ರೋಹಭಾವಂ ಕುಚಯಾಃ ೦ ಚ ಸಪ್ರೀಭ್ಕೊ ಮುನ.ರಕಲ್ಪಯತ*॥ ೧೭ 


ಮಲಗುವುದು, ಕುಳಿತುಕೊಳ್ಳುವುದು ಅಲಂಕಾರಗಳಲ್ಲಿ ಪ್ರೀತಿಯು, 
ಕಾಮ, ಕ್ರೋಟ್ಕ ಕಪಟ, ದ್ರೋಹ, ದುರ್ವರ್ತನೆ ಮನೋವಿಕಾರಗಳೂ 
ಸ್ತ್ರೀಯರಿಗೆ ಜನ್ಮಸಿದ್ಧ ಗಳು. 

ನಾಸ್ತಿ ಸ್ತ್ರೀಣಾಂ ಕ್ರಿಯಾ ಮಂತ್ರೈರಿತಿ ಧರ್ಮೇ ನ್ಯ ವಪಸ್ಥಿತಿಃ | 

ನಿಂಂದ್ರಿಯಾ ಹೃಮಂಂತ್ರಾಶ್ಚ ಸ್ತ್ರಿಯೊ€ನೃತಮಿತಿ ಸ್ಥಿತ81ೃ ೧೮ 


ಸ್ತ್ರೀಯರಿಗೆ ಸಂಸ್ಕಾರವು ಮಂತ್ರಹೀನವಾಗಿರಬೇಕೆಂದು ಧರ್ಮ ನಿಯ 
ಮವು. ಧರ್ಮಪ್ರಮಾಣ ಜ್ಞಾನವೂ ಮಂತ್ರಜಪವೂ ಇಲ್ಲದ ಸ್ತ್ರೀಯರಂ 
ಪಾಪ ಪರಿಹಾರ ಉಳ್ಳವರಲ್ಲ. 

ತಥಾ ಚ ಶುುತಯೋ ಬಹ್ವ್ಯೋ ನಿಗೀತಾ ನಿ-ಮೇಷ್ಟನ | 

ಸ್ವಾಲಕ್ಷಣ್ಯಸರೀಕ್ಪಾರ್ಥಂ ತಾಸಾಂ ಶೃಣಂತ ನಿಷ್ಕೃತೀಃ8 | ೧೯ 

ವೇದದೊಳಗಿನ ಮಂತ್ರಗಳು ಇಂತಹ ಅರ್ಥವುಳ್ಳವುಗಳು. ಅವರ 


ವಿಶೇಷ ಲಕ್ಷಣವಾದ ಪಾಪ ನಿವೃತ್ತಿಯ ಉಪಾಯವು. ಅವುಗಳಲ್ಲಿ ಕಾಣ 
ಬರಂವುವು. 


ಅಧ್ಯಾಯ: ೯] ಮನುಸ್ಕ್ಮ ಎಕೆ ೪ಂತ್ಲಿ 


ಯನ್ಮೇ ಮಾತಾ ಪ್ರಲುಲುಭೀ ಪಿಚರಂತ್ಯಪೆತಿವ್ರತಾ | 
ತನ್ಮೇ ರೇತಃ ಪಿತಾ ವೃಕ್ತಾಮಿತ್ಕಸ್ಕೈತನ್ನಿ ದರ್ಶನಂ {1 ೨೦ 


ನನ್ನ ತಾಯಿ ಅಪತಿವ್ರತೆಯಾಗಿ ಸಂಚರಿಸುತ್ತ ಪಠರಿಗೆ ಆಸೆಪಟ್ಟು 
ದುಷ್ಟವಾದ ನನ್ನ ಶರೀರ ರೂಪವಾದ ಮಾತೃರೇತಸ್ಸನ್ನು ನನ್ನ ತಂದೆ ಶುದ್ಧೀ 
ಕರಿಸಲಿ ಎಂಬುದು ಸ್ತ್ರೀಯ ಚಂಚಲ ಬುದ್ಧಿ ಯನ್ನು ಸೂಚಿಸುವುದು. 


ಥ್ಯಾ ಯತ್ಯನಿಷ್ಟಂ ಯತ್ವಿಂಚಿತ್ಪಾ ಜೆಗ್ರಾಹಸ್ಕ ಚೇತಸಾ | 
ತಸ್ಕೈಸ ವ್ಯಭಿಚಾರಸ್ಯ ನಿಷ್ಠ ವಃ ಸಮ್ಯುಗುಚ್ಕತೇ ॥ ೨೧ 


ತನ್ನ ಧರ್ಮಪತಿಯ ಮೇಲೆ ಅನಿಷ್ಟ ಧ್ಯಾನರೂಪವಾದ ವ್ಯಭಿಚಾರದ 
ವಿಮೋಚನೆಯು ಈ ಮಂತ್ರದಿಂದ ಹೇಳಲ್ಬಡುವುದು. 


ಯಾದೃಗ್ಗುಣೇನ ಭರ್ತಾ ಸ್ತ್ರೀ ಸಂಂಯಂಜೈ ತ ಯಥಾವಿಧಿ | 
ತಾದೃಗ್ಲುಣಾ ಸಾ ಭವತಿ ಸಮಂದ್ರೇಣೇವ ನಿನ್ನೂಗಾ | ೨೨ 


ಸಮುದ್ರ ಸೇರಿದ ನದೀನೀರು ಉಪ್ಪಾದಂತೆ ಪತಿಯ ಸಮಾನ ಗುಣವು 
ಸ್ತ್ರೀಯಲ್ಲಿ ಒಡಮೂಡುವುದು. ಸಮರ್ಧ ಪುರುಷನು ಸ್ತ್ರೀಯನ್ನು ಸಮುದ್ರ 
ದಂತೆ ಒಲಿಸಿ ತನ್ನವಳನ್ನಾಗಿ ಮಾಡಿಕೊಳ್ಳುವನು. ತನ್ನ ಪ್ರಭಾವವನ್ನು 
ಬೀರುವನು. 


ಆಕ್ಷಮಾಲಾ ವಸಿಷ್ಮೇನ ಸಂಯುಕ್ತಾಧಮಯೋನಿಜಾ | 
ಶಾರಂಗೀ ಮಂದಪಾಲೇನ ಜಗಾಮಾಭ್ಯರ್ಹಣೀಯಂತಾಂ 8 ೩ 


ಅಕ್ಷಮಾಲೆಯು ವಸಿಷ್ಮನ ಸಂಬಂಧದಿಂದ, ಶಾರಂಗಿಯು ಮಂದಪಾಲನ 
ವಿವಾಹದಿಂದ, ಪೂಜ್ಯ ಗುಣವುಳ ೈವರಾದರು. ಜನ್ಮದಿಂದ ಅವರು ಉತ್ತಮ 
ರಲ್ಲ. 

ಏತಾಶ್ಚಾನ್ಯಾಶ್ಚ ಲೋಕೇಸ್ಮಿನ್ನ ಪಕೃಷ್ಟಪ್ರಸೂತಯಃ | 

ಉತ್ಕರ್ಷಂ ಯೋಷಿತಃ ಪ್ರಾಪ್ತಾಃ ಸ್ವೈಃ ಸ್ವೈರ್ಭರ್ಕ್ಶ್ಯಗುಣೈಃ ಶುಭ್ಳೈಃ 1 ೨೪ 


ನಿಕೃಷ್ಟ ಜಾತಿಯ ಅನೇಕ ಸ್ವೀಯರು ಪತಿಗುಣಗಳ ಸಂಪತ್ತಿನಿಂದ 
ತಾವು ಉತ್ಕೃಷ್ಟ ಗುಣಗಳಿಂದ ಅಲಂಕೃತರಾದರು, 


೪.೪ ಮನುಸ್ಮೃತಿ [ ಅಧ್ಯಾಯ: ೪ 


ಏಷೋದಿ ಇ ಲೋಕಯಾ ತಾ ನಿತ್ಯಂ ಸ್ತ್ರೀಪುಂಸಯೋಃ ಶುಭಾ | 
ಪ್ರೇತ್ಯೇಹ ಚ ಸುಖೋದರ್ಶಾನ್‌ ಪ್ರ ್ರ ಜಾಧವರ್ತಾಸ್ನಿ ಬೋಧತ | 8೫ 


ಸ್ಲೀ-ಪುರುಷರ ಸುಖಮಯ ಜೀವನಯಾತ್ರೆಯು ಈ ಪರ್ಯಂತ 
-ವರ್ಣಿಸಲ್ಪಟ್ಟಿತು. ಜೀವನ ದಿಗ್ಲರ್ಶನವನ್ನು ಈ ವಿವರವು ಮಾಡಬಲ್ಲುದು. 
ಇನ್ನು ಸಂತತಿಯು ಸುಖಾಂತವಾಗುವ ಧರ್ಮಗಳನ್ನು ಹೇಳುತ್ತೇನೆ. 


ಪ್ರಜನಾರ್ಥಂ ಮಹಾಭಃಗಾಃ ಪೂಜಾರ್ಹಾ ಗೃಹದೀಪ್ತಯಃ 
ಸ್ತ್ರಿಯಃ ಶ್ರಿಯಶ್ಚ ಗೇಹೇಷು ನ ವಿಶೇಷೋಸ್ತಿ ಕಶ್ಚನ ೨೬ 


ಮನೆಯೊಳಗೆ ಒಂದು ಉರಿಯುವ ದೀಪವು ಭಾಗ್ಯಲಕ್ಷ್ಮಿಯ ಲಕ್ಷಣವು. 
ಅದರಂತೆ ಸ್ತ್ರೀಯು ಪೂಜಾರ್ಹವಾದ ಮನೆಯ ಒಂದು ಸೊತ್ತು. ಸಂತತಿಯು 
ಅದರ ಮಹಾಫಲ. ghar Kees ಮಾಡಲಾರರು. 
ಆದುದರಿಂದ ಪ್ರಜಾಂಕುರವು ಪ್ರಿಯವಾದಷ್ಟು ಸ್ತ್ರೀಯೂ ಗೌರವಾರ್ಹಳು. 


ಉತ್ಸಾ ದನನಂಪತ್ಯಸ್ಯ ಜ.ತಸ್ಯ ಪರಿಪಾಅನಂ | 
ಪ್ರತ್ಕಸಂ ಲೋಕಯಾತ್ರಾಯಾಃಪ್ರ ತ್ಮ್ಷಂ ಸ್ರ ಓೀನಿಬಂಥನಂ 1 ೨೭ 


ಲೋಕಯಾಶ್ರೆಯ ಮ.ಖ್ಯಭಾಗಗಳಾದ ಅಪತ್ಕೋತ್ಪತ್ತಿ ಪಾಲನೆಗಳು 
ಸ್ತ್ರೀಯ ಅಧೀನವಾಗಿರುವುದು ಪ್ರತ್ಮಕ್ಷವು. 


ಅಸತ್ಯಂ ಧರ್ಮಕಾರ್ಯಾಣಿ ಶುಶ್ರೂಷಾ ರತಿರುತ್ತಮಾ | 
ದಾರಾಧೀನಸ್ತಥಾ ಸ್ವರ್ಗಃ ಪಿತೃಣಾನರಾತ್ಮನಶ್ಚ ಹ॥ ೨೮ 


ಸಂತತಿ, ಧರ್ಮಕಾರ್ಯ (ಪಂಚಯಜ್ಞ) ದೇಹೋಪಚಾರ, ಉತ್ತಮ 
ರತಿ ತನಗೆ ಮತ್ತು ಪಿತೃಗಳಿಗೆ ಸ್ವರ್ಗಪ್ರಾಪ್ತಿ ಎಲ್ಲವೂ ಹೆಂಡತಿಯಿಂದ 
ಲಭಿಸುವವುಗಳು. 

ಪತಿಂ ಯಾ ನಾಭಿಚರತಿ ಮನೋವಾಗ್ದೇಹಸಂಯತಾ | 

ಸಾ ಭತೃ ೯ಲೋಕನಾಸ್ಲೊ (ತಿ ಸದ್ಧಿ 8 ಸಾಧ್ರೀತಿ ಜೋಚ್ಯತೇ॥ ೨೯ 


ಯಾವಳು ಮನಸ್ಸು, ವಚನ, ದೇಹಗಳಿಂದ ಪತಿಯನ್ನು ಅತಿಕ್ರಮಿಸು 


ಪುದಿಲ್ಲವೊ ಅವಳು ಸುಧಿ ಶಿರೋಮಣಿಯು ಮರಣಾನಂತರವೂ ಪತಿಯ 
ಚೆನ್ನು ಬಿಡುವವಳಲ್ಲ. 


ಅಧ್ಯಾಯ ು ೯ ಮನುಸ್ಮೃತಿ ೪೦೫ 


ವ್ಯಭಿಚಾಾತ್ಸು ಭರ್ತುಃ ಸ್ತ್ರೀ ಲೋಕೇ ಪ್ರಾಪ್ನೋತಿ ನಿಂದ್ಯತಾಂ | 

ಶೃಗಾಲಯೋನಿಂ ಚ ಪ್ಲೋತಿ ಪಾಪರೋಗೈಶ್ಚ ಹೀಡ್ಯತೇ | ೩೦ 

ಒಬ್ಬನನ್ನಲ್ಲದೆ ಅನೇಕರನ್ನು ಪ್ರೀತಿಸುವುದರಿಂದ ಸ್ತ್ರೀಯು ನಿಂದ್ಕಳಾ 
ಗುವಳು. ಕಾಲಾಂತರದಲ್ಲಿ ಭಯಂಕರ ರೋಗಕ್ಕೆ ತುತ್ತಾಗುವಳು. ನರಿ 
ಯಾಗಿಯೂ ಹುಟ್ಟುವಳು. 

ಪುತ್ರಂ ಪ್ರತ್ಯುದಿತಂ ಸದ್ಭಿಃ ಪೂರ್ವಜೈಶ್ಚ ನುಹರ್ಷಿಭಿಃ | 

ವಿಶ್ವಜನ್ಯ ಮಿಮಂ ಪುಣ್ಯ ಮುಪನ್ಮಾ ಸಂ ನಿಬೋಧತ | ೩೧ 


ಸಜ್ಜನರು, ಮಹರ್ಷಿಗಳು, ಪೂರ್ವಜರು ಇವರಿಂದ ಸಂತತಿಯ ಕುರಿತಾಗಿ 
ಮಾಡಲ್ಪಟ್ಟ ಉಪನ್ಮಾಸವನ್ನು ಕೇಳಿರಿ. ಅದು ದೇಶದ ಎಲ್ಲ ಜನರಿಗೂ 
ಪುಣ್ಯಕರವಾದುದು. ಹಿತೋಪದೇಶವಾಗಿರುವುದು. 


ಭರ್ತುಃ ಪುತ್ರಂ ವಿಜಾನಂತಿ ಶ್ರಿತಿದ್ದೈ ಧಂ ತು ಭರ್ತರಿ। 
ಆಹುರುತ್ಕಾದಕಂ ಕೇಚಿದಪರೇ ಕ್ಷೇತ್ರಿಣಂ ವಿದುಃ | ೩೨ 


ಪ್ರಜೆಯು ಸಾಕಿದವನ ಸೊತ್ತು. ಸಾಕುವವನು ಎರಡು ತರ. ಪುತ್ರನ 
ತಾಯಿಗೆ ಗಂಡನಾಗಿ, ಉತ್ಪಾದಕನಾಗಿ ಸಾಕುವವನು, ಒಬ್ಬನು. ತಾಯಿ 
ಯನ್ನು ಮದುವೆಯಾಗದೆ ಮಗನಿಗೆ ಜನಕನಾಗಿ ಪುತ್ತವಂತನು, ಮದುವೆ: 
ಯಾದ ತಾಯಿಯ ಮಗುವಿನಿಂದ ಪುತ್ರವಂತನು ಜನಕನು ಬೇರಾರಾದರೂ' 
ಇರಬಹುದು. ಔರಸ, ಕ್ಷೇತ್ರಜ ಎಂದು ದ್ವಿವಿಧ ಸಂತತಿ. ತಾನು ಔರಸನ 
ಜನಕನಾದರೂ ಗರ್ಭಿಣಿಯ ವಿವಾಹವು ಬೇರೊಬ್ಬ ಮೊಡನಾದರೆ ಬಹಿರಂಗದಲ್ಲಿ 
ವಿವಾಹಿತನ ಕ್ಷೇತ್ರಜ ಅಧವಾ ಸಹೋಢಜ ಪುತ್ತನು. 


ಕ್ಷೇತ್ರಭೂತಾ ಸ್ಮೃತಾ ನಾರೀ ಬೀಜಭೂತಃ ಸ್ಮೃತಃ ಪುಮಾನ್‌ | 
ಕ್ಷೇತ್ರಬೀಜಸಮಾಯೋಗಾತ್ಸಂಭವಃ ಸರ್ವದೇಹಿನಾಂ ॥ ತ್ನ 


ಹೆಣ್ಣು ಬೆಳೆಯುವ ನೆಲದಂತೆ. ಗಂಡು ಬೀಜದಂತೆ. ಬೀಜವು ಕ್ಷೇತ್ರ 
ಸಂಬಂಧಹೊಂದಿಯೇ ಸಂತತಿಯಾಗುವುದು ಆದುದರಿಂದ ಬೀಜಸ್ವಾಮಿಯು 
ಫಲಸ್ವಾಮಿಯೋ ಅಲ್ಲ ಕ್ಷೇತ್ತ ಸ್ಮಾಮಿಯೋ ಎಂಬ ವಿವಾದವು ಸಾಧು 
ವಾಗಿದೆ. | 


೪೦೩ ಮನುಸ್ಮೃತಿ [ ಅಧ್ಯಾಯಃ ೯ 


ವಿಶಿಷ್ಟ ೦ ಕುತ್ರ ಚಿದ್ದೀಜಂ ಪ್ರೀಯೋನಿಸ್ತೇವ ಕುತ್ರಚಿತ* | 
ಉಭಯಂ ತು ಸಮಂ ಯತ್ರ ಸಾ ಪ್ರಸೂತಿಃ ಪ್ರಶಸ್ಯತೇ | 4೪ 


ಒಮ್ಮೆ ಬೀಜವು ಬಲಿಷ್ಠವಾದುದೂ ಇದೆ. ವಿಭಾಂಡಕನಿಂದ ಮೃಗ 
ಗರ್ಭದಲ್ಲಿ ಜನಿಸಿದ ಯಹಷ್ಯೆಶ್ಶಂಗನು ಮನುಷ್ಯನು. ವಿಭಾಂಡಕ ಪುತ್ರನು, 
ಕೆಲವೊಮ್ಮೆ ಕ್ಷೇತ್ರಬಲವೂ ವಿಶೇಷವಾಗುವುದು. ಧೃತರಾಷ್ಟ್ರಾದಿಯು । 
ಬ್ರಾಹ್ಮಣ ಬೀಜವಾದರೂ ಕ್ಷತ್ರಿಯರು. ಬಹುಶಃ ಉದ್ದೇಶವೇ ಪ್ರಬಲವು. 
ಸ್ಟ್ರೀ-ಪ್ರರುಷರು ಸಮಪ್ಪ್ರಧಾನರಾದರೆ ಆ ಸಂತತಿಯು ಪ್ರಶಸ್ತವು. 


ಜೀಜಸ್ಮ ಚೈವ ಯೋನ್ಯಾಶ್ಚ ಬೀಜಮುತೃಷ್ಟಮುಚ್ಕತೇ | 
ಸರ್ವಭೂತಪ್ರಸೂತಿರ್ಹಿ ಬೀಜಲಕ್ಷಣಲಕ್ಷಿತಾ1 ೩೫ 


ಬೀಜಕ್ಷೇತ್ರಗಳನ್ನು ನೋಡಿದರೆ ಬೀಜವೇ ಉತ್ಕೃಷ್ಟವೆಂದು ತೋರು 
ವುದು. ಯಾಕೆಂದರೆ ಬೆಳೆಯಲ್ಲಿ ಬೀಜಲಕ್ಷಣವೇ ಪ್ರಧಾನ. 


ಯಾದೃಶಂ ತೂಪ್ಶತೇ ಬೀಜಂ ಕ್ಷೇತ್ರೇ ಕಾಲೋಪಪಾದಿತೆ | 
ತಾದ್ಲೊ _ಹತಿ ತತ್ತಸ್ಮಿನ್ಸೀಜಂ ಸ್ವೈರ್ವ್ವಂಜಿತನರ್‌ ಗುಣೈಃ! ೩೬ 


ಉಚಿತ ಕಾಲದಲ್ಲಿ ಸಿದ್ಧಗೊಳಿಸಿದ ಕ್ಷೇತ್ರದಲ್ಲಿ ಯಾವುದೇ ಬೀಜವನ್ನು 
ಬಿತ್ತಲ್ಲಿ ಆ ಬೀಜಗುಣಗಳ ವೈಲಕ್ಷ್ಮಾಣ್ಮಗಳನ್ನೊಳಗೊಂಡ ಸಸಿಯೇ ಹುಟ್ಟಿ 
ಬರುವದು. 

ಇಯಂ ಭೂಮಿರ್ಹಿ ಭೂತಾನಾಂ ಶಾಶ್ವತೀ ಯೋನಿರುಶ್ಶಾತೇ | 

ನ ಚ ಯೋನಿಸುಣಾನ್‌' ಕಾಂಶ್ಚಿಜ್‌ ಬೀಜಂ ಪುಷ್ಯತಿ ಪುಷ್ಟಿ ಷು | 8೬ 


ಈ ಭೂಮಿಯು ಸಕಲಪ್ರಾಣಿಗಳಿಗೂ ಕಾರಣವು. ಬೀಜ ಪುಷ್ಟಿಯು 
ಭೂಗುಣವನ್ನು ಅವಲಂಬಿಸಿಲ್ಲ. ಉದಾಹರಣೆ ಮುಂದಿದೆ. 


ಭೂಮಾವಪ್ಯೇಕಕೇದಾರೇ ಕಾಲೋಪ್ತಾನಿ ಕೃಷೀವಲೈಃ 
ನಾನಾರೂಪಾಣಿ ಜಾಯಂತೇ ಬೀಜಾನೀಹ ಸ್ವಭಾವತಃ 1 ೩೮ 


ಒಂದೇ ಗದ್ದೆಯಲ್ಲಿ ಒಂದೇ ಕಾಲದಲ್ಲಿ ಬಿತ್ತಿದ ನಾನಾ ರೂಪದ ಬೀಜ 
ಗಳು ಬೇರೆ ಬೇರೆ ತರದ ಗಿಡಗಳು ಕಾಳುಗಳು ಆಗುತ್ತವೆ. 


ಅಧ್ಯಾಯ ೯ ಮನುಸ್ಮೃತಿ ೪೦೭ 


ವ್ರೀಹಯಃ ಶಾಲಯೋ ವಂುಷದ್ಧಾಶ್ಮಿಲಾ ಮಾಷಾಸ್ತಥಾ ಯಾಃ ! 
ಯಥಾಬೀಜಂ ಪ್ರರೋಹ:ತಿ ಲಶುನಾನೀಶ್ರವಸ್ತಥಾ | ೩೯ 


ಭತ್ತ, ಹೆಸರು, ಎಳ್ಳು, ಉದ್ದು, ಯವ, ಬೆಳ್ಳುಳ್ಳಿ ಕಬ್ಬು ಇವುಗಳನ್ನು 
ನೆಟ್ಟರೆ ಒಂದೇ ಗದ್ದೆಯಾದರೂ ಗಿಡವೂ ಬೇರೆ. ಫಲವೂ ಬೇರೆ. ಕ್ಷೇತ್ರ 
ಪ್ರಾಧಾನ್ಯವಿದ್ದರೆ ಒಂದೇ ಆಗಬೇಕಿತ್ತು. 


ಅನ್ಕದುಪ್ತಂ ಜಾತಮನ್ಯದಿತ್ಕೇತನ್ನೋಸಪದ್ಯತೇ | 
ಉಪ್ಕತೇ ಯದ್ದಿ ಯದ್ಭ್ರೀಜಂ ತತ್ತದೇವ ಪ್ರರೋಕತಿ ೪೦ 


ಒಂದು ಬಿತ್ತಿದರೆ ಮತ್ತೊಂದು ಬೆಳೆಯುವುದಿಲ್ಲ. ಬಿತ್ತಿದ ಬೀಜವೇ 
ಅದರ ಜೆಳೆಕೊಡುವುದು. ಯವಾಃ ಪ್ರಕೀರ್ಣಾನಭವಂತಿ ಶಾಲಯಃ 


ತಕ್ರ್ರಾಜ್ಞೇನ ವಿನೀತೇನ ಜ್ಞಾನವಿಜ್ಞಾನವೇದಿನಾ | 
ಆಯುಷ್ಕಾಮೇನ ವಪ್ತವ್ಯಂ ನ ಜಾತು ಪರಯೋಹಿತಿ॥ ೪೧ 


ಆದುದರಿಂದ ತನ್ನ ಸೊತ್ತು ಅನ್ಕಹಸ್ತಗತವಾಗುವ ಕಾರಣ ಪರ' 
ಸ್ತ್ರೀಯಲ್ಲಿ ಪ್ರಜಾಜನನ ಮಾಡಬಾರದು. ಅಂತಹ ಕಾರ್ಯವು ಪ್ರಜ್ಞೆ 
ವಿನಯ್ಕ ವೇದಲೋಕ, ಜ್ಞಾನಗಳಿಗೆ ಯೋಗ್ಯವಲ್ಲ. ಆಯುರ್ನಾಶಕವೂ- 
ಹೌದು. ಕುಪಿತ ಪತಿಯಿಂದ ಪ್ರಾಣಾಪಾಯ. 


ಅತ್ರಗಾಥಾ ವಾಯುಗೀತಾಃ ಕೀರ್ತಯಂತಿ ಪುರಾವಿದಃ | 
ಯಥಾ ಬೀಜಂ ನ ವಪ್ತವ್ಯಂ ಪುಂಸಾ ಪರಪರಿಗ್ರಹೇ | ೪೨ 


ಈ ವಿಷಯದಲ್ಲಿ ಪೂರ್ವಪರಿಜ್ಞಾನವುಳ್ಳವರು ಹೇಳುವ ವಾಯು ಗೀತ 
ಗಳನ್ನು ಪರಾಮರ್ಶಿಸಬಹುದು. 


ನಶ್ಯತೀಸುರ್ಯಥಾ ವಿದ್ಧಃ ಖೇ ವಿದ್ಧ ಮನುವಿಧ್ಯ ತಃ 
ತಥಾ ನಶ್ಯತಿ ವೈ ಕ್ಲಿಪ್ರಂ ಬೀಜಂ ಸರಸರಿಗ್ರಹೇ॥ ೪೩ 


ಒಂದು ಬಾಣತಾಗಿದ ಮೃಗಕ್ಕೆ ಇನ್ನೊಬ್ಬನು ಹೊಡೆದ ಬಾಣವು. 
ವೃಥಾ ಆಗುವುದು. ಮೃಗವು ಸಿಗಲಾರದು. ಅದರಂತೆ ಇನ್ನೊಬ್ಬನ” 
ಹೆಂಡತಿಯು ಗರ್ಭಧರಿಸಿದರೆ ಪ್ರಜೆಯು ತನ್ನದಾಗದು, 


೪೦೮ ಮನುಸ್ಮೃತಿ [ ಅಧ್ಯಾಯ : ೯ 


ಪೃಥೋರಪೀವರಾಂ ಪೃಥಿವೀಂ ಭಾರ್ಯಾಂ ಪೂರ್ವವಿದೋ ನಿದುಃ | 
ಸ್ಥಾ ಣುಚ್ಛೇದಸ್ಥ ಜೇದಾರಮಾಹುಃ ಶಲ್ಕವತೋ ವ್ಫಿಗಂ |! ೪೪ 


ಈ ಭೂಮಿಯು ಮೊದಲು ಪೃಧುರಾಜನಿಂದ ಆಳಲ್ಪಟ್ಟಿದೆ. ಪೃಥು 
ವಿನ ಹೆಂಡತಿಯೆಂದೇ ಭೂಮಿಯನ್ನು ಹೇಳುವರು. ಮುಳ್ಳುಗಿಡ ಕಡಿದವನು: 
ಹೊಲದ ಹಕ್ಕುದಾರನು. ಬಾಣ ಹೊಡೆದವನಿಗೆ ಮೃಗದ ಹಕ್ಕು. ಇದರಂತೆ; 
ವಿವಾಹವಾದವನು ಹೆಣ್ಣಿಗೆ ಹಕ್ಕುದಾರನು. ಅಕ್ರಮಸಂಬಂಧವು ಸ್ಫತ್ವವನ್ನು 
ಉಂಟು ಮಾಡುವುದಿಲ್ಲ. 


ಏತಾವಾನೇವ ಪುರುಷೋ ಯಜ್ಞಾಯಾತ್ಮಾ ಪ್ರಜೇತಿ ಹ! 
ವಿಪ್ರಃ ಪ್ರಾಹುಸ್ತಥಾ ಜೈತದ್ಯೋ ಭರ್ತಾಸಾ ಸ್ಮೃತಾಂಗನಾ | ೪೫ 


ಗಂಡು, ಹೆಣ್ಣು, ಸಂತತಿ ಮೂರು ಕೂಡಿ ಒಂದು ಜನ ಎಂದು ಪರಿ 
ಗಣಿತವಾಗುವುದು. ಇಲ್ಲವಾದರೆ ಅಪೂರ್ಣ ಗಂಡ, ಹೆಂಡತಿ, ಮಕ್ಕಳು 
ಒಂದು ಸಮಷ್ಟಿ. ಸಂಸಾರವು ಈ ರೂಪದಿಂದ ನಿರಂತರವಾಗಿ ಪ್ರಗತಿಯು 
ಛೈದ್ದು. ಸೃಷ್ಟಿಯು ಒಂದರಿಂದ ಈಡೇರುವುದಿಲ್ಲ. ಗಂಡು ಅರ್ಧ ಹೆಂಡತಿ 
ಮಕ್ಕಳು ಅರ್ಧ ಎರಡೂ ಆದರೆ ವೂರ್ಣತೆಯು. ಅನುಭವವೂ ಪರಿಪೂರ್ಣ 
ಆಗುವುದೂ ಆಗಲೇ. ಹೆಂಡತಿಯಿದ್ದರೆ ಗಂಡು ಗಂಡನು, ಗಂಡಿನ ಸಂಬಂಧ. 
ದಿಂದಲೇ ಹೆಣ್ಣು ಹೆಂಡತಿಯು. ಗಂಡ-ಹೆಂಡಿರ ಅಂಗಾಂಗಿ ಭಾವದಿಂದ ಪರ 
ಕ್ಷೇತ್ರದ ಸಂತತಿಯಲ್ಲಿ ಸ್ವಾಮಿತ್ವವು ಉತ್ಪಾದಕನಿಗೆ ಬರುವುದಿಲ್ಲ. 


ನ ನಿಷ್ಕ್ರಯವಿಸರ್ಗಾಭ್ಯಾಂ ಭರ್ತುರ್ಭಾಂರರ್ಯಾ ವಿಮುಚ್ಯತೇ | 
ಏನಂ ಧರ್ಮಂ ವಿಜಾನೀಮುಃ ಪ್ರಾಕ್‌ಪ್ರಜಾಪತಿನಿವಿತಂ! ೪೬ 


ಗಂಡನು ಮಾರಾಟ ಮಾಡಿ ಬೇಡವೆಂದು ಬಿಟ್ಟು ಹೆಂಡತಿಯಲ್ಲವೆಂದು 
ವಿಮೋಚನೆಯಿರುವುದಿಲ್ಲ. ಅದರಂತೆ ಕ್ರಯಕ್ಕೆ ಹೆಂಡತಿಯನ್ನು ಪಡೆಯಲೂ 
ಆಗುವುದಿಲ್ಲ. ವಿವಾಹ ಸಂಸ್ಕಾರವು ಧೃಢವೆಂದು ಬ್ರಹ್ಮಸ್ಕಷ್ಠಿಯ 'ಧರ್ಮವು, 
ನಿವಾಹವಿಚ್ಛೇದವು ಮೃಗಜೀವನ, 


ಆಧ್ಯಾಯ : ೯] ಮೆನುಸ್ಕೃತಿ ೪೦೯ 


ಸಕೃದಂಶೋ ನಿಪತತಿ ಸಕೃತ್ತನ್ಕಾ ಪ್ರದೀಯ:ತೇ | 
ಸಕ್ಕದಾಹ ದದಾನೀತಿ ತ್ರೀಣ್ಶೇ*ಾನಿ ಸತಾಂ ಸಕೃತ್‌ 1 ೪೭ 


ಒಂದು ವಸ್ತುವಿನ ವ್ಯಾವಹಾರಿಕ ದಾನವು ಒಮ್ಮೆಯೇ. ಪುನಃ 
ತಕ್ಕೊಂಡು ಮತ್ತೊಬ್ಬನಿಗೆ ಕೊಡುವುದೆಂಬುದಿಲ್ಲ. ಪಿತೃಧನದ ದಾನವು 
ಅದರಂತೆ ಮಕ್ಕಳಗೆ ಒಮ್ಮೆ. ಕನ್ಮಾದಾನವೂ ಒಮ್ಮೆಯೇ ಆದುದರಿಂದ 
ಒಬ್ಬನ ಹೆಂಡತಿಯಾದ ಮೇಲೆ ಅದರ ಪರಿವರ್ತನೆಯು ಸಜ್ಜನ ಸಮ್ಮತವಲ್ಲ. 


ಯಥಾ ಗೋ*ಶ್ವೋಷ್ಟ ದಾಸೀಷು ಮಹಿಷ್ಕೃಜಾವಿಕಾಸು ಚ | 
ನೋತ್ಪಾದಕಃ ಪ್ರಜಾಭಾಗೀ ತಥೈವಾನ್ಕಾಂಗನಾಸ್ಪಪಿ | ೪೮ 


ಗೋವು, ಒಂಟೆ, ಎಮ್ಮೆ, ಆಡು, ಕುರಿಗಳಲ್ಲಿ ಹುಟ್ಟಿದ ಸಂತತಿಯು 
ಸ್ತ್ರೀ ಗೋಸ್ಟಾಮಿಗ್ಗೆ ಸೇರುವುದು. ಗಂಡುಪಶುವಿನ ಸ್ವಾಮಿಗೆ ಸಿಗುವುದಿಲ್ಲ. 
ಆದರಂತೆ ಹೆಂಗುಸರಲ್ಲಿ ಅದೇ ನ್ಯಾಯವು 


ಯೋತಕ್ಲೇತಿ ಹೋ ಬೀಜವಂತಃ ಪರಕ್ಷೇತ್ರಪ್ರವಾಹಿಣಃ | 
ತೇವೈ ಸಸ್ಕಸ್ಯ ಜಾಶಸ್ಯನ ಲಭಂತೇ ಫಲಂ ಕ್ವಚಿತ್‌ | ೪೯ 


ಧಾನ್ಮವನ್ನು ಯಾರ ಹೊಲದಲ್ಲಿ ಬೆಳೆಸುವರೋ ಅವರಿಗೆ ಬೆಳೆಯು. 
ಬೀಜವು ಯಾರದಾದರೂ ಅವರಿಗೆ ಬೆಳೆಯಿಲ್ಲ. 


ಯದನ್ಯಗೋಷು ವೃಷಭೋ ವತ್ಸಾಸಾಂ ಜನಯೇಚ್ಛತಂ | 
ಗೋಮಿನಾಮೇವ ತೇ ವತ್ಸಾ ಮೋಘಂ ಸ್ವಂದಿತಮಾರ್ಷ್ನಭಂ | ೫೦ 


ಬೀಜದ ಎತ್ತು ಎಷ್ಟೋ ಹಸುಗಳಿಗೆ ಜೋಡಿಯಾಗಿ ಕರುವಿಳಿಸ 
ಬಹುದು. ಆ ಕರು ಹೆಸುವಿನ ಮಾಲಕನಿಗಲ್ಲದೆ ಎತ್ತಿನ ಮಾಲಕನಿಗೆ ಸಿಗುವು 
ದಿಲ್ಲ. ವೀರ್ಯಪಾತವು ನಿಷ್ಟಲ. 


ತಥ್ಸೈವಾಕ್ಷೇತ್ರಿಹೋ ಬೀಜಂ ಪರಕ್ರೇತ್ರಪ್ರುವಾಪಿಣಃ 
ಕುರ್ವಂತಿ ಶ್ಲೇತಿ/ಹಾವಂರ್ಥಂ ನ ಬೀಜೀ ಲಭತೇ ಫಲಂ | ೫೧ 


ಬೀಜವಿದ್ದರೂ ಹೊಲವಿಲ್ಲದೆ ಬೆಳೆಯಾಗುವುದಿಲ್ಲ. ಬೀಜವಿದೆಯೆಂದು 


೪೧೦ ಮನುಸ್ಮೃತಿ [ ಅಧ್ಯಾಯ ; ೯ 


ಬೇರೆಯವರ ಹೊಲದಲ್ಲಿ ಬಿತ್ತಿದರೆ ಬೆಳೆ ಕೊಯ್ಯಲು ಸಾಧ್ಯವಿಲ್ಲದಿರು 
ವಂತೆ ಪರಸ್ತ್ರೀಯಲ್ಲಿ ಗರ್ಭವಾದರೆ ಸಂತತಿಯು ತನಗಿಲ್ಲ. 


ಫಲಂ ತ್ವನಭಿಸಂಧಾಯ ಕ್ಷೇತ್ರಿಹ೪೦ ಬೀಜನಾಂ ತಥಾ | 
ಪ್ರತ್ಯಕ್ಷಂ ಕ್ಷೇತ್ರಿಣಾನುರ್ಥೋ ಬೀಜಾದ್ಯೋನಿರ್ಗರೀಯಸೀ | ೫೨ 


ಇವಳಲ್ಲಿ ಹುಟ್ಟಿದ ಸಂತತಿಯು ನನಗೂ ನಿನಗೂ ಮಗುವು ಎಂಬ 
ಒಡಂಬಡಿಕೆಯಿಂದ ಮಾತ್ರ ಬೇರೆಯವನ ಹೆಂಡತಿಯು ಹೆತ್ತಮಗು ತನಗಾಗು 


ವುದರಿಂದ ಕ್ಷೇತ್ರ ಪ್ರಾಧಾನ್ಯವು ಪ್ರತ್ಮಕ್ನವು. 


ಕ್ರಿಯಾಭ್ಯು ಪಗಮಾತ್ರ್ವೇತದ್ಭೀಜಾರ್ಥಂ ಯ ಕ್ಟ ಜಯತೇ | 
ತಸ್ಕೇಹ ಭಾಗಿನೌ ದೃಷ್ಟೌ ಬೀಜೀ ಶ್ಲೇತ್ರಿಕ ಏವ ಚ 1 ೫ 


ಹೊಲವನ್ನು ಬೆಳೆಯ ಒಡಂಬಡಿಕೆಯಿಂದ ಬಿತ್ತುವವನಿಗೆ ಕೊಟ್ಟಾಗ 
ಬೆಳೆಯು ಇಬ್ಬರಿಗೂ ಸೇರುವುದರಿಂದ ಬೀಜಸ್ವಾಮಿಯು ಬೀಜದ ಹಕ್ಕಿನಿಂದ 
ಬೆಳೆಯನ್ನು ಪಡೆಯದಿರುವುದು ಸ್ಪಷ್ಟ. 


ಓಘವಾಕಾಹೃತಂ ಬೀಜಂ ಯಸ್ಕ ಶ್ರೇತ್ರೇ ಪುರೋಹತಿ | 
ಕ್ಷೇತ್ರಿಕಸ್ಕೈನ ತದ್ಬೀಜಂ ನ ವಪ್ತಾ ಲಭತೇ ಫಲಂ1 ೫೪ 


ಗಾಳಿಗೆ ಹಾರಿಬಂದ, ಹೊಳೆಯಲ್ಲಿ ತೇಲಿಬಂದ ಬೀಜವು ಯಾರ ಗದ್ದೆ 
ಯಲ್ಲಿ ಜೆಳೆಯುವುದೋ ಆ ಗದ್ದೆಯವನಿಗೆ ಬೆಳೆಯ ಹಕ್ಕುಬರುವುದು. 
ಬೀಜವು ಯಾರದೋ ಅವನಿಗಿಲ್ಲ. 


ಏಷ ಧರ್ಮೋ ಗವಾಶ್ವಸ್ಯ ದಾಸ್ಕುಷಸ್ಟ್ರಿ ಜಾವಿಕಸ್ಯ ಚ! 
ವಿಹಂಗಮಹಿಸೀಣಾಂ ಚ ವಿಜ್ಞೇಯಃ ಪ್ರಸವಂ ಪ್ರತಿ 1 ೫೫ 


ಗೋ, ಅಶ್ವ, ಒಂಟೆ, ಆಡು, ಕುರಿ, ಹಕ್ಕಿ, ಎಮ್ಮೆಗಳಲ್ಲಿ ಸಂತತಿಯಂ 
ಸ್ತ್ರೀಯನ್ನು ಅನುಸರಿಸುವುದು ಧರ್ಮವು. ಗುಣಕ್ಕೆ ಬೀಜವು ಪ್ರಬಲ. 
ಸಂತತಿ ಫಲಗಳಿಗೆ ಕ್ಷೇತ್ರವು ನಿಯಾಮಕವೆಂದು ವಿವೇಚನೆಯಾಗುವುದು. 


ಆಧ್ಯಾ ಯ ು ೯ | ಮನುಸ್ಮೃತಿ ೪೧೧ 


ಏತದ್ವಃ ಸಾರಫಲ್ಲು ತ್ವಂ ಬೀಜಯೋನ್ಕೋಃ ಪ್ರಕೀರ್ತಿತಂ | 
ಅತಃ ಪರಂ ಪ್ರವಕ್ಷ್ಯಾಮಿ ಯೋಷಿತಾಂ ಧರ್ಮಮತಾಪದಿ 1 ೫೬ 


ಈ ವರೆಗೆ ಕ್ಷೇತ್ರ ಬೀಜಗಪ್ಪಾಧಾನ್ಯದ ಕುರಿತು ಸಾಧಕ-ಬಾಧಕಗಳನ್ನು 
ತಿಳಿಸಿದುದಾಯಿತು. ಸ್ತ್ರೀಯರ ಆಪದ್ಧರ್ಮವನ್ನು ಇನ್ನು ಹೇಳುತ್ತೇನೆ. 


ಭ್ರಾತುರ್ಜ್ಯೇಷ್ಠಸ್ಯ ಭಾರ್ಯಾ ಯಾ ಗುಂಂಪತ್ಸ್ಯನಂಜಸ್ಯ ಸಾ | 
ಯನೀಯಂಸೆಸ್ತು ಯಾ ಭಾರ್ಯಾ ಸಷಾ ಜ್ಮೇಸ್ಮಸ್ಕ ಸಾ ಸ್ಮೃತಾ॥ ೫೭ 


ಅಣ್ಣನ ಹೆಂಡತಿಯು ತಮ್ಮನಿಗೆ ಗುರುಪತ್ನೀ ಸಮಾನಳು. ತಮ್ಮನ 
ಹೆಂಡತಿಯು ಅಣ್ಣನಿಗೆ ನೊಸೆ-ಮಗನ ಹೆಂಡತಿಯಂತೆ. ಆದುದರಿಂದ ಈ 
ರೀತಿಯಲ್ಲಿ ಅವರವರು ಅಗಲಿದಾಗ ಉಳಿದವರು ಸಂರಕ್ಷಣೆ ಮಾಡಬೇಕು. 


ಜ್ಯೇಸ್ಕೋ ಯನೀಯಸೋ ಭಾರ್ಯಾಂ ಯವೀಯಾನ್ವಾಗ್ರಜಸ್ತ್ರಿಯಂ | 

ಪತಿತೌ ಭವತೋ ಗತ್ವಾ ನಿಯುಕ್ತಾವಪ್ಯನಾಪದಿ | ಲ 

ಸೋದರರು ಸೋದರರ ಪತ್ನಿಯರ ಅಂಗಸಂಗವನ್ನು ಮಾಡಿದರೆ 
ಧರ್ಮಪತಿತರಾಗುವರು. ಸಂತಾನಕ್ಕಾಗಿ ವಿನಾಯತಿಯಿದೆ. 


ಡೇವರಾದ್ವಾ ಸಪಿಂಡಾದ್ವಾ ಸ್ತ್ರಿಯಾ ಸಮ್ಮಬ್‌ ನಿಯುಕ್ತಯಾ | 
ಪ್ರಜೇಷ್ಸಿತಾಧಿಗಂತವ್ಕಾ ಸಂತಾನಸ್ಕ ಪರಿಕ್ಷಯೇ 1 ೫೯ 


ಅಣ್ಣ-ತಮ್ಮಂದಿರಲ್ಲಿ ಯಾರಿಗೂ ಸಂತತಿಯಿಲ್ಲವಾದಾಗ ಸೋದರ 
ಪತ್ನಿಯಲ್ಲಿ ಸೋದರನಿಂದ ವಾ ಸಪಿಂಡನಿಂದ ಯುಕ್ತಸಂತಾನವಾಗುವಲ್ಲಿವರೆಗೆ 
ಸಂಬಂಧವು ನಿಷಿದ್ಯವಲ್ಲ. 

ನಿಧನಾಯಾಂ ನಿಯುಂಕ್ತಸ್ತು ಘತಾಕ್ರೋ ವಾಗ್ಯತೋ ನಿಶಿ | 

ಏಕಮಂತ್ಪಾಡಯೇತ್ಕುತ್ರಂ ನ ದ್ವಿತೀಯಂ ಕಥಂಚನ ೬ಂ 

ಹಿಂದೆ ಹೇಳಿದ ನಿಯೋಗ ವಿಧಿಯ ವಿವರವುಃ ಇದು ಸೋದರ ಪತ್ನೀ 
ವಿಧವೆಯಲ್ಲಿ ಸಂತಾನಕ್ಕಾಗಿ ನಿಯುಕ್ತನು ಗೋಘೃತವನ್ನು ಮೈಗೆ ಹಚ್ಚಿ 
ಕೊಂಡು ಮೌನವಾಗಿ ರಾತ್ರಿಯಲ್ಲಿ ಯುತುಕಾಲದಲ್ಲಿ ಗರ್ಭದರ್ಶನ ಪರ್ಯಂತ 
ಸಹವಾಸ ಮಾಡಬೇಕು. ದ್ವಿತೀಯ ಸಂತತಿಯು ನಿಷಿದ್ಧ. 


೪೧೨ ಮನುಸ್ಮೃತಿ ಅಧ್ಯಾಯ : ೯ 


ದ್ವಿತೀಯಮೇಕೇ ಪ್ರಜನ೨ ಮನ್ಯಂತೇ ಸ್ತ್ರೀಷು ತದ್ವಿಃ | 

ಆನಿರ್ವ್ವತಂ ನಿಯೋಗಾರ್ಥಂ ಪಶ್ಮಂತೋ ಧರ್ಮತಸ್ತಯೋಃ ॥ ೬೧ 

ಕೆಲಮಂದಿ ಆಚಾರ್ಯರು ನಿಯೋಗದಿಂದ ಎರಡು ಸಂತತಿಯನ್ನು 
ಸಮ್ಮತಿಸುತ್ತಾರೆ. ಆಯುಸ್ಸು ಅನಿಶ್ಚಿತವಾದುದರಿಂದ ಒಂದು ಸಂತತಿಯು 
ನಿಯೋಗದ ಉದ್ದೇಶವನ್ನು ಪರ ಗೊಳಿಸಿಲ್ಲ ಎಂದು ಅವರ ಅಭಿಪ್ರಾಯವು. 


ವಿಭವಾಯಾಂ ನಿಯೋಗಾರ್ಥೇ ನಿರ್ವ್ವೃತ್ತೇ ತಂ ಯಥಾವಿಧಿ | 
ಗುರುವಚ್ಚ ಸ್ನುಷಾನಚ್ಚ ಪರ್ತೇಯಾತಾಂ ಪರಸ್ಪರಂ H ೬೨ 


ನಿಯೋಗವು ಸಂತತಿಯಿಂದ ಪೂರೈಸಿದ ಮೇಲೆ ಆ ಸ್ತ್ರೀ-ಪುರುಷರು 
ಮೊದಲಿನಂತೆ ಗುರು ಸ್ನುಷಾಭಾವದಿಂದ ವ್ಯವಹರಿಸಬೇಕು. 


ನಿಯುಕ್ತ ಯೌ ವಿಧಿಂ ಹಿತ್ವಾ ವರ್ತೇಯಾತಾಂ ಕಂ ಕಾಮತಃ | 


ತಾವುಭೌ ಪತಿತ ಸ್ಕಾತಾಂ ಸ್ಮುಷಾಗಗು ೨ಕಲ್ಪಗೌ॥ ೬೩ 


ನಿಯೋಗ ವಿಧಿಯಲ್ಲಿ ಅವರು ಕಾಮಪ್ಪವೃತ್ತರಾದರೆ ಅದು ಪಾಪವು 
ವಿಧಿಯನ್ನು ವೂರಬಾರದು. 

ನಾನ್ಯಸ್ಮಿನ್ವಿ ಧವಾ ನಾರೀ ನಿಯೋಕ್ತನ್ಮ ದ್ವಿಜಾತಿಭಿಃ । 

ಅನ್ಯಾಸ್ಮಿನ್ದಿ ನಿಯುಂಜಾನಾ ಧರ್ಮಂ ಹನರ್ಯಃ ಸನಾತನಂ! ೬೪ 

ದ್ವಿಜಾತಿ ವಿಧವೆಯು ಅನ್ಕಸಂಬಂಧ ಹೊಂದುವುದು ಧರ್ಮವಲ್ಲ. 


ನೋದ್ಯಾಹಿಕೇಷು ಮಂತ್ರೇಷು ನಿಯೋಗಃ ಕೀರ್ತ್ಯತೇ ಕ್ವಚಿತ್‌ | 

ನ ವಿವಾಹನವಿಧಾನವುಕ೦ ವಿಧವಾವೇದನಂ ಪುನಃ! ೩೫ 

ಮದುವೆಯ ಮಂತ್ರಗಳಲ್ಲಿ ನಿಯೋಗದ ವಿಷಯವಿಲ್ಲ. ವಿವಾಹ 
ವಿಧಾಯಕ ಶಾಸ್ತ್ರದಲ್ಲಿಯೂ ವಿಧವಾ ವೇದನವು ಬರುವುದಿಲ್ಲ. 

ಅಯಂ ದ್ವಿಜೈರ್ಹಿ ವಿದ್ವದ್ಧಿ ಃ ಪಶುಧನೋಃ ವಿಗರ್ಜಿತಃ | 

ಮನನಿಷ್ಕಾಹಾಮಹಿ ಪ್ರೋಕ್ತೋ ಮೇನೇ ರಾಜ್ಯಂ ಪ್ರಶಾಸತಿ |! ೩೬ 

ವೇನನು ರಾಜಸಾಗಿರುವಾಗ ಮೃಗಗಳಂತೆ ಈ ನಿಯೋಗವನ್ನು ಮನು 


ಷ್ಕರು ಆಚರಿಸಬಹುದೆಂದು ಸಮ್ಮತಿಸಿದದು ಆದರೆ ಪಶುಧರ್ಮವಾದ 
ಇದನ್ನು ವಿದ್ವಾಂಸರು ಮನ್ನಿಸುವುದಿಐ್ಲ. 


ಅಧ್ಯಾಯ: ೯] ಮನುಸ್ಮೃತಿ ಅದಿಫ್ಠಿ 


ಸ ಮುಹೀಮಖಿಲಾಂ ಭು: ಜನ್‌ ರಾಜರ್ಷಿಪ್ರವರಃ ಪುರಾ ! 
ವರ್ಣಾನಾಂ ಸಂಕರಂ ಚಕ್ರೇ ಕಾಮೋಪಕತವಬಟೇತನಃ | ೬೭ 


ವೇನನು ಅಖಿಲ ಭೂಮಂಡಲ ವತಿಯಾಗಿ ನಿರಂಕುಶ ರಾಜರ್ಷಿಯಾಗಿ 
ದ್ದನು. ಕಾಮಬುದ್ಧಿಯ ವರ್ಣಸಂಕರವು ಧರ್ಮಬುದ್ಧಿಯಿಲ್ಲದ ಕಾರಣ 
ಅವನಿಗೆ ಪ್ರಿಯವಾಯಿತು. 


ತತಃ ಪ್ರಭೃತಿ ಯೊ ಮೋಹಾತ್ರ್ರವೂತಪತಿಕಾಂ ಸ್ತ್ರಿಯಂ | 


ನಿಯೋಜಯತ್ಕ್ಯಪತ್ಕಾರ್ಥಂ ತಂ ವಿಗರ್ಹಂತಿ ಸಾಧವ8 | ೬೮ 
ವೇನನ ಬಳಿಕ ಆಚರಣೆಗೆ ಬಂದ ಈ ನಿಯೋಗವನ್ನು ಸಾಧುಗಳು ನಿಂದಿ 
ಸುತ್ತಾರೆ. ಕಲಿಯುಗದಲ್ಲಿ ಕಾರ್ಯ ಸಾಧ್ಯವಲ್ಲ. 


ಯಸ್ಕಾ ಮ್ರಿಯೇಶ ಕನ್ಯಾಯಾ ವಾಚಾ ಸತ್ಯೇ ಕೃತೇ ಪತಿಃ ] 


ತಾಮನೇನ ವಿಧಾನೇನ ನಿಜೋ ವಿಂದೇತ ದೇವರ? ೬೯ 
ಒಂದು ಕನ್ಯೆಗೆ ವಾಗ್ದಾನದ ನಂತರ ಸಂಕಲ್ಪದ ಪತಿಯು ಮೃತನಾದರೆ 
ಮೃತನ ಸೋದರನಿಗೆ ಅವಳನ್ನು ಕೊಡಬಹುದು. 


ಯಥಾವಿಧ್ಯದಿಗಮ್ಮೈನಾಂ ಶುಕ್ಲ ವಸ್ತಾಂ ಶುಚಿವ್ರತಾಂ ! 
ಖುಥೋ ಭಜೇತಾಪ್ರಸವಾತ್ಸಕೃತ್ಸಕೃದ್ಧತಾವೃತೌ॥ ೭೦ 


ಅಂತಹ ವಾಗ್ದಾನ ಸಮನಂತರ ಮೃತ ಸೋದರನ ಕನ್ಮೆಯನ್ನುುಸೋದ 
ರನು ವಿವಾಹವಾಗಿ ಪರಿಗ್ರಹಿಸಬೇಕು. ಆದರೆ ಅವಳು ಬಿಳಿ ಬಟ್ಟೆಯುಟ್ಟು 
ದೇಹಮನಃ ಶುಚಿಯಾಗಿರಬೇಕು. ಖುತುರಾತ್ರಿಯಲ್ಲಿ ಒಂದು ಬಾರಿ ಮಾತ್ರ 
ಪ್ರತಿ ಖುತುವಿನಲ್ಲಿ ಪ್ರಸವಪರ್ಯಂತ ಭೋಗಿಸಬೇಕು. ಸಂತತಿಯು ಮೃತನ 
ದಾಗುವುದು. 

ನ ದತ್ತ್ವಾ ಕಸ್ಕಚಿತ್‌ಕನ್ಮಾಂ ಪ್ರನರ್ದದ್ಯಾದ್ವಿಚಕ್ಷಣಃ | 

ಹತ್ವಾ ಪುನಃ ಪ್ರಯಚ್ಛಸ್ಹಿ ಪ್ರಾಪ್ನೋತಿ ಪುರಂಷಾನೃತಂ [| ೭೧ 

ಹುಡುಗಿಯನ್ನು ಮೊದಲು ಒಬ್ಬನಿಗೆ ಕೊಟ್ಟು, ಬಳಿಕ ಇನ್ನೊಬ್ಬನಿಗೆ 
ಕೊಟ್ಟರೆ ಸುಳ್ಳಾಡಿದ ದಂಡನೆಗೆ ತಂದೆಯು ಪಾತ್ರನಾಗುವನು. 


೪೧೪ ಮನುಸ್ಮೃತಿ [ ಅಧ್ಯಯ : ೯ 


ಪಿಧಿವತ್ರತಿಗೃಹ್ಮಾಪಿ ತ್ಕ ಜೇತ್ವನ್ಯಾಂ ವಏಗರ್ಹಿತಾಂ | 

ವಾಧಿತಾಂ ವಿಪ್ರದುಪ್ಪಾಂ ವಾ ಛದ್ಮನಾ ಚೋಪಪಾದಿತಾಂ! ೭೨ 

ಧಾರಾದತ್ತಳಾಗಿ ಸ್ವೀಕೃತಕನ್ಮೆಯು ಸಪ್ತಪದಿಯ ಮೊದಲು ರೋಗದ 
ದುರ್ಲಕ್ಷಣಗಳನ್ನು ಅಡಗಿಸಿದುದು ತಿಳಿದರೆ ಅವಳನ್ನು ಬಿಟ್ಟರೆ ಪಾಪವಿಲ್ಲ. 
ಪೋಷಿಸಬೇಕು. 


ಯಸ ದೋಷವತೀಂ ಕನ್ಯಾ ಮನಾಖ್ಮಾ ಯೋಪಪಾದಯೇತ್‌ | 
ತಸ್ಯ ತದ್ವಿ ತಥಂ ಕುಂರ್ಯಾತ್ಮನ್ಯಾದಾತಂರ್ದುರಾತ್ಮನಃ॥ ೭೩4 


ಹುಡುಗಿಯ ದೋಷವನ್ನು ಅಡಗಿಸಿ ಮದುವೆ ಮಾಡಿದ ತಂದೆಗೆ ಕೆಟ್ಟ ಕ 


ತನದ ಪ್ರದರ್ಶನಕ್ಕೆ ಅವಳನ್ನು ಹಿಂದಿರುಗಿಸಿದರೂ ತಪ್ಪಲ್ಲ. ಆದರೆ ಅವಳನ್ನು 
ಸಾಕುವುದು ವಿವಾಹಿತನ ಕರ್ತವ್ಯ. 


ವಿಧಾಯ ವೃತ್ತಿಂ ಭಾರ್ಯಾಯಾಃ ಪ್ರವಸೇತ್ಯಾರ್ಯವಾನ್ನರಃ 
ಅವೃತ್ತಿಕರ್ಷಿತಾಹಿ ಸ್ತ್ರೀ ಪ್ರುದುಷ್ಕೇತ್‌ಸ್ಥಿತಿವಂಿತ್ಯ ಪಿ | «೪ 


ದೂರದೇಶಕ್ಕೆ ಪ್ರಯಾಣ ಮಾಡುವ ಗಂಡನು ಹೆಂಡತಿಗೆ ಜೀವನಾಂಶ 
ವನ್ನು ಒದಗಿಸಿ ಹೋಗಬೇಕು. ಜೀವನಕ್ಕಿಲ್ಲದ ಹೆಂಗಸು ಶೀಲವನ್ನು 
ಕಾಪಾಡುವುದು ಪ್ರಯಾಸಕರ. 

ವಿಧಾಯ ಪ್ರೊ ಹಿತೇ ವೃತ್ತಿಂ ಜೀವೇನ್ಸಿಯಮಮಾ ಸ್ಥಿತಾ | 

ಪ್ರೋಸಿತೇ ತ್ವನಿಧಾಯ್ಕೌನ ಜೀನೇಚ್ಛೆಲ್ಸೈೈರಗರ್ಹಿತೈ8 ॥ ೭೫ 


ಗಂಡನು ಜೀವನಕ್ಕೆ ಕೊಟ್ಟು ಪರಊರಿಗೆ ಹೋದಾಗ ನಿಯಮದಂತೆ 
ಇರಬೇಕು. ಜೀವನಕ್ಕೆ ಕೊಡದೆ ಹೋದರೆ ಶಿಲ್ಪಿಗಳಿಂದ ಹಣಗಳಿಸಿ ಜೀವನ 
ವನ್ನು ನಿರ್ವಹಿಸಬಹುದು. ದೋಷವಿಲ್ಲ. 


ಪ್ರೋಹಿತೋ ಥ ನರಿ ಕಾಯರ್ಕಾರ್ಥಂ ಪ ತೀಶ್ರೊಆಸಗ್ಟ್‌ ನಬ ಸನರಾಃ | 
ವಿಡ್ಯಾರ್ಥಂ ಷಟ್‌ ಯಶೋರ್ಧಂ ವಾ ಕಾಮಾರ್ಥಂ ತ್ರೀಂಸ್ತುು ವತ್ಸರಾನ್‌! ೭೬ 


ಗಂಡನು ಧರ್ಮಕಾರ್ಯಕ್ಕೆ ಹೋದರೆ ಎರಡು ವರ್ಷ, ವಿದೈೆಗಾಗಿ 


ಆರುವರ್ಷ, ಕೀರ್ತಿಗೆ ಆರುವರ್ಷ, ಕಾಮಕ್ಕೆ ಮೂರು ವರ್ಷ, ಕಾದು ಮತ್ತೆ 
ಅವನಿದ್ದಲ್ಲಿಗೆ ಹೋಗಬೇಕು. 


ಅಧ್ಯಾಯ: ೯1] ಮನುಸ್ಮೃತಿ ೪೧೫ 


ಸಂವತ್ಸರಂ ಪ್ರತೀಶ್ಷೇತ ದ್ವಿಷಂತೀಂ ಯೋಸಿತಂ ಪತಿಃ | 
ಊರ್ನ್ಧ್ವಂ ಸಂವಶೃರಾತ್ರ್ವೇನಾಂ ದಾಯಂ ಹೃತ್ವಾ ನ ಸಂವಸೇತ್‌ 1 ೭೭ 


ಹೆಂಡತಿಯು ಕಾಮಾಭಿಲಾಷೆಯಿಲ್ಲದೆ ಗಂಡನನ್ನು ದ್ವೇಷಿಸುವುದಾದರೆ 
ಒಂದು ವರ್ಷ ವರೀಕ್ಷಿಸಿ ಅವಳು ಪ್ರೀತಿಪಡದಿದ್ದರೆ ಅವಳಿಗೆ ಅನ್ನ ವಸ್ತ್ಯ 
ಮಾತ್ರ ಕೊಡುತ್ತಿದ್ದು. ತಾನು ಬೇರೆ ಮದುವೆ ಆಗಬಹುದು, ಸುಖಪಹ 
ಬಹುದು. 


ಅತಿಕ್ರಾಮೇತ್ವ್ರಮತ್ತಂ ಯಾ ಮತ್ತಂ ರೋಗಾರ್ತಮೇವ ವಾ! 
ಸಾ ತ್ರೀನ್‌ಮಾಸಾನ್‌ ಪರಿತ್ಕಾಜ್ಮಾ ಪಿಭೂಷಣಸರಿಚ್ಛದಾ 1 ೭೮ 


ಒಂದು ಹೆಂಗಸು ರೋಗ, ಮದ, ದ್ಯೂತಾದಿವ್ಮಸನಿಯಾದ ಗಂಡ 
ನನ್ನು ಪರಿಚರ್ಯೆ ಮಾಡದೆ ಅವಮಾನ ಮಾಡುವುದಾದರೆ ಅವಳಿಗೆ ಮೂರು 
ತಿಂಗಳುವರೆಗೆ ಅಲಂಕಾರ ಹಾಸುಗೆ ಕೊಡದೆ ನರಳಿಸಬೇಕು. 


ಉನ್ಮತ್ತಂ ಪತಿತಂ ಕ್ಲೀಬಮಬೀಜಂ ಪಾಪರೋಗಿಣಂ 1 
ನ ತ್ಕಾಗೊಆಸ್ತಿ ದ್ವಿಸಂತ್ಕಾಶ್ಚನ ಚ ದಾಯಾಪವರ್ತನಂ 1 ೭೯ 


ಹುಚ್ಚು, ಪಾತಕ, ನಪುಂಸಕತನ, ರೋಗ ಇರುವ ಗಂಡನ ಉಪಚಾರ 
ಮಾಡದ ಹೆಂಡತಿಯು ಅಪರಾಧಿಯಲ್ಲ. 

ಮದ್ಯಪಾ ಸಾಧುವೃತ್ತಾ ಚ ಪ್ರತಿಕೂಲಾ ಚ ಯಾ ಭವೇತ್‌ 1 

ವ್ಯಾಧಿತಾ ವಾಧಿವೇತ್ತವ್ಯಾ ಹಿಂಸ್ರಾರ್ಥಫ್ಲಿ€ ಚ ಸರ್ವದಾ ೮೦ 

ಮದ್ಮಪಾನ, ದುಃಶೀಲ, ವಿರುದ್ಧ ವರ್ತನೆ, ರೋಗ, ಸೇವಕರನ್ನು 
ಹೀಡಿಸುವವಳು ದುರ್ಮ್ವಯ ಮಾಡುವ ಹೆಂಡತಿಯನ್ನು ಬಿಟ್ಟು ಬೇರೆ 
ಮದುವೆಯಾಗಬೇಕು. ಬಿಡುವುದೆಂದರೆ ಓಡಿಸುವುದಲ್ಲ. ಅನ್ನ, ಬಟ್ಟೆ 
ಕೊಡಬೇಕು. ಅಂತರಂಗಬಾಹ್ಮಳಾಗಿ ಸೇವಕಳಂತೆ ಇರಗೊಡಿಸುವುದು. 


ವಂಧ್ಯಾಷ್ಟಮೇಂಧಿವೇದ್ಯಾಬ್ದೇ ಹಶಮೇ ತು ಮೃತಪ್ರಜಾ | 
ಏಕಾದಶೇ ಸ್ತ್ರೀಜನನೀ ಸದೃಸ್ತ್ಯಪ್ರಿಯವಾದಿನೀ 1 ೮7 
ಪ 


ಗರ್ಭಿಣಿಯಾಗದವಳನ್ನು ಎಂಟುವರ್ಷ, ಹುಟ್ಟಿ ಸಾಯುವ ಮಕ್ಕಳನ್ನು 


೪೧೬ ಮನುಸ್ಮೃತಿ [ ಅಧ್ಯಾಯ: ₹ 


ಹೆರುವವಳನ್ನು ಹತ್ತುವರ್ಷ, ಹೆಣ್ಣು ಹೆರುವವಳನ್ನು ಹನ್ನೊಂದು ವರ್ಷ 
ವರೆಗೆ ಕಾದು ಮತ್ತೆ ಬೇರೆ ಮದುವೆಯಾಗಬೇಕು. ವಿರುದ್ಧ ಮಾತಾಡುವ 
ಪರುಷ ವಚನದವಳನ್ನು ಕೂಡಲೆ ಬಿಡಬೇಕು. 


ಯಾ ರೋಗಿಣೀ ಸನ್ಕಿತ್ತು ಹಿತಾ ಸಂಪನ್ನಾ ಚೈವ ಶೀಲತಃ । 
ಸಾನುಜ್ಞಾಪ್ಕಾಧಿನೇತ್ತವ್ಕಾ ನಾವಮಾನ್ಕಾ ಚ ಕರ್ಹಿಚಿತ್‌ 1 ೮ 


ಗುಣವತಿ, ಶೀಲವತಿಯಾದ ಹೆಂಡತಿ ದೀರ್ಪರೋಗಿಯಾದರೆ ಅವಳ 
ಸಮ್ಮತಿಯಿಂದ ಪುನರ್ವಿವಾಹವಾಗಬೇಕು. ಅವಳಿಗೆ ಎಂದೂ ಅವಮಾನ 
ಅಸಮಾಧಾನಗಳನ್ನು ಮಾಡಬಾರದು. 


ಅಧಿವಿನ್ನಾ ತು ಯಾ ನಾರೀ ನಿರ್ಗಚ್ಛೇದ್ರುಸಿತಾ ಗೃಜಾತ್‌ | 
ಸಾ ಸದ್ಯಃ ಸನ್ನಿ ರೋದ್ಧ ವ್ಯಾ ತ್ಯಾಜ್ಯಾ ವಾ ಕುಲಸನ್ನಿಧಾ ॥ ಲ. 


ಗಂಡನು ಪುನರ್ವಿವಾಹವಾದಾಗ ಮೊದಲಿನ ಹೆಂಡತಿ ಸಿಟು ಗೊಂಡು 
ಓಡುತ್ತಾಳಾದರೆ ಅವಳನ್ನು ಹಗ್ಗದಿಂದ ಬಿಗಿಯಬೇಕು. ಅಧವಾ ತವರು 
ಮನೆಯಲ್ಲಿ ಬಿಡಬೇಕು. 


ಪ್ರತಿಸಿದ್ದಾ ಪಿ ಚೇದ್ಕಾ ತಂ ಮದ್ಯಮಭ್ಯೂದಯೇಷ್ಟಸಿ | 


ಪ್ರೇಕ್ಟಾಸಮಾಜಂ ಗಚ್ಛೇದ್ವಾ ಸಾ ದಂಡ್ಯಾ ಕೃಷ್ಣಲಾನಿ ಷಟ್‌ ॥ ೮೪! 


ಶುಭಸಮಾರಂಭಗಳಲ್ಲಿ ಹೆಂಗಸು ಮದ $ಪಾನವನ್ನು ಬೇಡವೆಂದ 
ಮೇಲೂ ಮಾಡುತ್ತ ನರ್ತಿಸುವ ಪರಪುರುಷರ ಗೋಷ್ಠಿ ಗೆ ಹೋಗುತ್ತಾಳೋ 
ಅವಳಿಗೆ ಶಹ ಷ್ಣಲ ದಂಡನೆಯು. 


ಯದಿ ಸ್ವಾಶ್ಚಾ ಪರಾಶೆ ಶೈವ ವಿಂದೇರನ್‌ ಯೋಹಿತೋ ದ್ವಿಜಾಃ | 
ತಾಸಾಂ ನರ್ಣಕ್ತ ಮೇಣ ಸ್ಯಾಜೆ ಕೈ ಸ್ಟಂ ಪೂಜಾ ಚ ವೇಶ್ಮ ಚ 1 ೮೫ 


ದ್ವಿಜರು ತುಂಬ ಹೆಂಡಿರುಳ್ಳೈವಳಾದರೆ ಜಾತಿಕ್ಟಮದಿಂದ ಹಿರಿಮೆ 
ಯನ್ನು ತಿಳಿಯಬೇಕು ತನ್ನ ಜಾತಿವಳು ದೇಹೋಪಚಾರ ಧರ್ಮಕಾರ್ಯ 
ಗಳನ್ನು ಮಾಡಬೇಕು. ಎಂದೂ ಪರಜಾತಿಯವಳಿಂದ ಅದನ್ನು ಮಾಡಿಸ 
ಬಾರದು. 


೨೭-ಅಧ್ಯಾಯ: ೯] ಮನುಸ್ಮೃತಿ ಭಿದಕ್ತಿ 


ಯಸ್ತು ಕತ್ಯಾರಯೇನ್ಮೋಹಾತ ಶೈ ಜಾತ್ಯಾ ಸ್ಥಿ ತಯಾನ್ಮಯಾ 1 
ಯೆಥಾ ಫಾ ಇಚಾಂಡಾಲಃ ಪೂರ್ವದೃ ಸ್ದಸ್ತಧೈವ ಸಃ | ೮೭ 


ತನ್ನ ಜಾತಿಯವಳನ್ನು ಅನಾದರಿಸಿ ವರಕೀಯಳಿಂದ ಮಾಡಿಸಿಕೊಂಡೆ 
ವನು ಚಂಡಾಲನೆಂದು ಮುನಿಗಳು ತಿಳಿಯುತ್ತಾರೆ. 


ಉತ್ಕೃಷ್ಟಾ ಯಾಭಿರೂಪಃಯ ವರಾಯಂ ಸದೃ್ಭಶಾಯ ಚ | 
ಆಪ್ರಾಪ್ತಾಮಸಿ ತಾಂ ತಸ್ಮೈ ಹ ದದ್ಮಾದ್ಮಥಾಪಿಧಿ | ೮೮ 


ಗುಣರೂವಗಳಿಂದ ಪ್ರಶಸ್ತ ಸ್ನಜಾತಿಯ ಅನುರೂಪ ವರನು ಒದಗಿದರೆ 
ವಿವಾಹಕಾಲ ಬಾರದ E88 ಮದುವೆ ಮಾಡಬಹುದು. 


ಕಾಮಮಾಮರಣಾತ್ತಿಸ್ಕೇದ್ಛೃಹೇ ಕನ್ಶರ್ತುಮತ್ಯಪಿ | 
ನಚ್ಛೆವೈನಾಂ ಪ್ರಯಚ್ಛೇತ್ತು ಗಂಣಹೀನಾಯ ಕರ್ಹಿಚಿತ್‌! ೮೯ 


ಹುಡುಗಿಯು ಖುತುಮತಿಯಾಗಿ ಮರಣವರ್ಯಂತವೂ ಮನೆಯಲ್ಲಿರಲಿ 


ಆದರೂ ಗುಣಹೀನನಿಗೆ ಕೊಡಬಾರದು ಎಂದು ತಂದೆ, ಅಣ್ಣ, ತಮ್ಮ, ತಾಯಿ 
ಅವೇ ಕ್ಷಿಸುತ್ತಾ ಡೆ. 


ತ್ರೀಷೆ ವರ್ಹಾಣ್ಯುದೀಕ್ಷೇತ ಕುಮಾಯ್ಯ ೯ತುವು ತೀ ಸತೀ! 
ಊಧ್ವ ೯೦ ತು ಕಾಲಾದೇ ಕಸ್ಮಾದ್ವಿ ಜೇ ಸದೃ ಶಂ ಪತಿಂ 1 ೯೦ 


ಬಾ ಕ 


ಆದರೆ ಹುಡುಗಿಯು ಖುತುಮತಿಯಾಗಿ ಮೂರು ವರ್ಷ ಕಾದಿದ್ದ 
ಮೇಲೆ ತನಗೆ ಅನುರೂವ ಪತಿಯನ್ನು ತಾನು ವರಿಸಬಹುದು. ಆ ಮೇಲೆ 
ಹಿರಿಯರನ್ನು ನಿರೀಕ್ಷಿಸುವುದು ಬೇಡ. 


ಆದೀಯಂವಮೂನಾ ಭರ್ತಾರಮಧಿಗಚ್ಛೇದ್ಯದಿ ಸ್ವಯಂ | 
ನೈನಃ ಕಿಂಚಿದವಾಸ್ನೋತಿ ನ ಚ ಯಂ ಸಾಧಿಗಚ್ಛತಿ॥ ೯೦ 


ಹಿರಿಯರು ಕೊಡದೆ ತಾನೇ ಗಂಡನನ್ನು ವರಿಸಿದರೆ ಅವಳಿಗೂ ಅವಳನ್ನು 
ಪರಿಸಿದವನಿಗೂ ಪಾಪವಿಲ್ಲ. 


ಆಬಂಕಾರಂ ನಾದದೀತ ಪಿತ್ರ್ಯಂ ಕನ್ಯಾ ಸ್ವಯಂವರಾ | 
ಮಾತೃಕಂ ಭ್ರಾತೃದತ್ತಂ ವಾ ಸ್ತೇನಾ ಸ್ಕಾದ್ಯದಿ ತಂ ಹರೇತ್‌ ॥ೃ ೯೨ 


ಭದಿಲೆ ಮನುಸ್ಮೃತಿ [ ಅಧ್ಯಾಯ: ೯ 


ತಾನೇ ಸ ಶೈ ಯಂವರ ಮಾಡಿಕೊಂಡ ಹುಡುಗಿಯು ಹಿರಿಯರ ಅಲಂಕಾರ 
ಗಳನ್ನು ತಕ್ಕೊಂಡರೆ ಕದ್ದಂತಾಗುವುದು. 


ಪಿತ್ರೇ ನ ದದ್ಯ್ಕಾಚ್ಛುಲ್ವಂ ತು ಕನ್ಯಾಮೃ ತುಪತಿೀೀಂ ಹರನ್‌ | 
ಸಹಿ ಸ್ವಾಮ್ಯಾದತಿಕಾ ಮೇದೃ ತೂನಾಂ ಪ್ರತಿರೋಥನಾತ್‌ | ೯೩ 


ಯತುಮತೀ ವಿವಾಹವಾಗುವಾಗ ತಂದೆಗೆ ಕನ್ಮಾಶುಲ್ಕವನ್ನು ಕೊಡು 
ವುದು ಬೇಡ. ಆವರೆಗೆ ಮದುವೆ ಮಾಡದೆ ಅವನು ತಪ್ಪುಗಾರನು. ಯತು 
ಭಂಗವು ಅವನಿಂದಾಗಿದೆ. 


ತ್ರಿಂಶದ್ಧರ್ನೋದ್ವಹೇತ್ವನ್ಕಾಂ ಹೃಹ್ಯಾಂ ಜ್ವಾದರವಾರ್ಷಿ ಕೀಂ | 
ತ್ರೃಷಸ್ಪವರ್ಷ್ನೋಂಷ್ಯ ಎರ್ಷಾಂ ವಾ ಧರ್ಮೇ ಸೀದತಿ ಸತ್ವರಃ | ೯೪ 


ಮೂವತ್ತು ವಯಸ್ಸಿನ ಹುಡುಗನು ಹನ್ನೆರಡು ವರ್ಷದ ಹುಡುಗಿ 
ಯನ್ನು ಮದುವೆಯಾಗಬಹುದು. ಅವಳು ತನ್ನ ಮನಸ್ಸಿಗೆ ಒಪ್ಪಿದವಳಾಗ 
ಬೇಕು.  ಇಪ್ನತ್ತನಾಲ್ಕರ ಯುವಕನಿಗೆ ಎಂಟು ವಯಸ್ಸಿನವಳೂ ಆಗ 
ಬಹುದು. ಗಂಡಿಗಿಂತ ಅರ್ಧಕ್ಕಿಂತಲೂ ಕಡಿಮೆ ವಯಸ್ಸಿನವಳಾದ ಹುಡು 
ಗಿಯು ಬುದ್ಧಿಯಲ್ಲಿ ಕಿರಿಯವಳು. ಗಂಡನನ್ನು ಮನಃಪೂರ್ವಕ ಅನುವರ್ತಿ 
ಸುವಳು. ಗಂಡು, ಹೆಣ್ಮು ಸಮವಯಸ್ಸಿನವರಾದರೆ ಹೆಣ್ಣುಗಂಡನನ್ನು 
ಹೀಯಾಳಿಸುವ ಪ್ರಸಂಗವು ಹೆಚ್ಚು. ವಯಸ್ಸಿನ ಅಂತರವು ಬಹಳವಾದರೆ 
ಹುಡುಗಿ ಇಪ್ಪತ್ತು ವಯಸ್ಸಿಗೆ ಕಡಿಮೆಯವಳಾದರೆ ಗಂಡಸಿನ ಅಂಗಸಂಗದಿಂದ 
ಕೆಡುವಳು, ಶರೀರ ಹಾಳಾಗುವುದು, ಕೋಮಲ ಹೂ ಸೂರ್ಯನ ಪ್ರಖರ 
ಕಿರಣಕ್ಕೆ ಬಾಡುವಂತೆ. ಎಂದು ಕೆಲವರ ಭ್ರಮೆ. ಇದು ಕೆಲಪು ಹೆಂಗುಸರೂ, 
ಗಂಡಸರೂ ಕಾಮಶಾಸ್ತ್ರ, ದೇಹಶಾಸ್ತ್ರ ತಿಳಿಯದೆ ಮಾಡಿಕೊಳ್ಳುವ ಕುಕಲ್ಪ 
ನೆಯು. ಹಣ ಸಂತತಿಗಳ ಅನುಕೂಲಕ್ಕೆ ವಿವಾಹವನ್ನು ಹೆಂಗಸಿಗೆ ಮುಂದೂಡ 
ಬೇಕೆಂದು ಈ ಕಾಲದ ಅಭಿಮತ. ವಿವಾಹವಾಗಿ ಹಣ ದುಡಿಯಬಾರದೆಂದು 
ಏನು? ದುಡಿಯುವುದು (ಹೊಲದಲ್ಲಿ) ಅವಮಾನ ಅಪರಾಧಕ್ಕೆ ಮರಣದಂಡನೆ 
ಬೇಡ ಮುಂತಾದ ವಿಕೃತಿಯಿಂದ ಹಣದಕೊರತೆ, ಸಂತತಿ ದ್ವೇಷಗಳು ಹುಟ್ಟು 
ವುವು. ಸತ್ಸಂತತಿಯು ಭೂಭಾರವಾಗಲಾರದು. ದುಃಸಂತತಿಯನ್ನು ಮಿತ 


ಅಧ್ಯಾಯ : ೯] ಮನುಸ್ಮೃತಿ ಅದಿಳೆ 


ವಾಗಿ ರಕ್ಷಿಸಿದರೂ ಕ್ಷೇಮವು ಸಂಶಯ. ದೈವಪ್ರಾಬಲ್ಕವಾದಿಗಳು ಪೌರುಷ 
ವಾದವನ್ನು ಸಕಾರಣವಾಗಿ ನಿರಾಕರಿಸುತ್ತಾರೆ. ಬಾಲ್ಕವಿವಾಹವಾಗಿ ಕೂಡಲೆ 
ಪತಿ ಮರಣಗೊಂಡರೆ ಹೆಂಗಸಿನ ಜೀವನವು ವೃಥಾ ಆಗುವುದಾದರೆ ಮದುವೆ 
ಯಾಗದೆ ಸಂತತಿ ಬೇಡ. ಉದ್ಯೋಗ ದೊರಕಲಿ ಎಂದು ಸಂಯಮದಿಂದಿರು 
ವಾಗ ಜೀವನವು ಹೇಗೆ ಸಫಲ ? ಇಂತಹ ಸಾಫಲ್ಯಕ್ಕೆ ಮರಣೋತ್ತರದಲ್ಲಿ 
ಯಾವ ವಿಘ್ಲವಿದೆ ? ದುರದೃಷ್ಟದ ದೋಷ. 


ದೇವದತ್ತಾಂ ಪತಿರ್ಭಾರ್ಯಾಂ ಪಿಂದತೇ ನೇಚ್ಛಯಾತ್ಮನಃ | 
ತಾಂ ಸಾಧ್ವೀಂ ಬಿಭ್ಯೃ ಯಾನ್ನಿ ತ್ಯಂ ದೇವಾನಾಂ ಪ್ರಿಯಮಾಚರನ್‌ | ೯೫ 


ಪತಿಪತ್ನೀ ಭಾವವು ದೈವಕಲ್ಪಿತವು, ಸೆ ಸ್ವೀಚ್ಛೆಯಿಲ್ಲ ಅದರಲ್ಲಿ. ಆದುದ 
ರಿಂದ ಸಾಧ್ವಿಯನ್ನು ಪೋಷಿಸಿ ದೇವತೆಗಳ ಪ್ರೀತಿಪಾತ್ರನಾಗಬೇಕು. 


ಪ್ರಜನಾರ್ಥಂ ಸ್ರ್ರಿಯಃ ಸೃಷ್ಟಾಃ8 ಸಂತಾನಾರ್ಧಂ ಚ ಮಾನವಾಃ | 
ತಸ್ಮಾತ್ಸಾಧಾರಣೋ ಧರ್ಮಃ ಶ್ರುತೌ ಪತ್ನ್ಯಾ ಸಹೋದಿತಃ 1 ೯೬ 


ಗರ್ಭಗ್ರಹಣಕ್ಕಾಗಿ ಸ್ತೀ ಸೃಷ್ಟಿಯು, ಗರ್ಭೋತ್ಪತ್ತಿಗಾಗಿ ಪುರುಷ 
ಸೃಷ್ಟಿಯು. ಆದುದರಿಂದ ಸ್ತ್ರೀ-ಪುರುಷರಿಗೆ ಸಹಧರ್ಮವು ವೇದ ಪ ಸಿದ್ಧ 
ವಾಗಿದೆ. ಯುಕ್ತಿ ಯುಕ್ತವಾಗಿದೆ. 


ಕನ್ಮಾಯಾಂ ದತ್ತಶುಲವ್ವೀಯಾಂ ಮ್ರಿಯೇತ ಯದಿ ಶುಲ್ಕದಃ | 
ದೇವರಾಯ ಪ್ರದಾತವ್ಕಾ ಯದಿ ಕನ್ಯಾನುಮನ್ಯತೇ | ೯೭ 


ಶುಲ್ಕಕೊಟ್ಟ $ಿವರನು ಮರಣಹೊಂದಿದರೆ ಅವನ ಸೋದರನು ಆ ಹುಡು 
ಗಿಯ ಸಮ್ಮತಿಯಿದ್ದರೆ ಮದುವೆಯಾಗಬಹುದು. 


ಆದದೀತ ನ ಶೂದ್ರೊ€ಪಫಿ ಶುಲ್ಕಂ ದುಹಿತರಂ ದದನ್‌ | 
ಶುಲ್ಕು೦ ಹಿ ಗೃಹ್ಹನ್‌' ಕುರುತೇ ಛನ್ನಂ ದಂಹಿತೃವಿಕ್ರಯಂ ॥ ೯೮ 


ಶೂದ್ರನೂ ಕೂಡ ಮಗಳನ್ನು ಕೊಡುವಾಗ ಶುಲ್ಕ ತೆಗೆದುಕೊಳ್ಳ 
ಬಾರದು, ಅದು ಮಾರಾಟವೇ ಆಗುವುದು. 


೪೨ರ ಮನುಸ್ಮೃತಿ [ ಅಧ್ಯಾಯ: ೯ 


ಏತತ್ತು ನ ಪರೇ ಚಕ್ರುರ್ನಾಪರೇ ಜಾತು ಸಾಧವಃ | 
ನ ತೆ 
ಯದನ್ಯಸ್ಮ ಪ್ರತಿಜ್ಞಾಯ ಪುನರನ್ಯಸ್ಮ ದೀಯತೇ! ೯೯ 


ಕನ್ಮಾದಾನಕ್ಕೆ ಒಬ್ಬನಿಗೆ ಸಮ್ಮತಿಸಿ ಶುಲ್ಕ ತೆಗೆದುಕೊಂಡು ಮತ್ತೊಬ್ಬ 
ನಿಗೆ ಕೊಡುವುದನ್ನು ಒಳ್ಳೆಯವರು ಯಾರೂ ಮಾಡುವುದಿಲ್ಲ. 


ನಾನುಶಂಶ್ರುವಂ ಜಾತೆ ಕ್ವೇತತ್ತೂ ರ್ವೇಷ್ವಪಿ ಹಿ ಜನ್ಮಸು | 
ಶುಲ್ವಸಒಜ್ಞೇನ ಮೂಲ್ಕ ನ ಭನ್ನ ೦ ದುಹಿಗ್ಯಪಿಶ್ರಯಂ ॥ ೧೦೦ 


ಕನ್ಮಾಶುಲ್ಕವು ಪೂರ್ವಕಾಲದಲ್ಲಿಯೂ ಇತ್ತೆಂದು ನಾವು ಕೇಳಲಿಲ್ಲ. 
ಆದುದರಿಂದ ಈ ಕಾಲದ ಈ ಕನ್ಮಾವಿಕ್ರಯವು ಅಸಾಧು. 


ಅನ್ಯೋನ್ಯ ಸಾ | ವ್ಯಭೀಚಾರೋ ಭನೇದಾಮರಣಾಂತಿ ಕಃ | 
ಏಷ ೩.1 ಸಮಾಸೇನ ಜ್ಞೇಯಃ ಸ್ತ್ರೀಪುಂಸಯೋಃ ಪಂ8॥ ೧೦೧ 


ಕಾಯವಾಜ್ಕನಸ್ಸುಗಳಲ್ಲಿ ದಂಪತಿಗಳು ಅನ್ಯೋನ್ಯ. ಅತಿಕ್ರಮಿಸದಿರು 
ವುದೇ ಧರ್ಮದ 'ಮರ್ಮವಾಗಿದೆ. ಆಮರಣವಾದ ಈ ಧರ್ಮವು ಸ್ಥಿರ 
ಬುದ್ಧಿಯ ಪವಿತ್ರ ಸಂಕೇತವಾಗಿದೆ. 

ತಥಾ ನಿತ್ಯಂ ಯಠತೀಯಾತಾಂ ಸ್ತ್ರೀಪುಂಸೌ ತು ಕೃತಕ್ರಿಯರೌ | 

ಯಥಾ ನಾಭಿಚರೇತಾಂ ಕೌ ವಿಯುಕ್ಕಾವಿತರೇತಿರಂ॥ ೧೦೨ 


ವಿವಾಹಿತರಾದ ಸ್ತ್ರೀ-ಪುರುಷರು ಪರಸ್ಪರ ವಿರಹವಿಲ್ಲದಂತೆ ಜೀವನವು 
ಪೂರ್ಣವಾಗಲು ಪ್ರಯತ್ನಿಸಬೇಕು. 


ಏಷ ಸಿ ಸ್ತ್ರೀಪುಂಸಯೋರುಕ್ತೊ ಧರ್ಮೋ ವೋ ರತಿಸಂಹಿತಃ | 
ಅಪದ್ಯ' ಪತೃಪ್ರಾಪ್ತಿಶ್ಚ ಜಾಯಭಾಗಂ ನಿಬೋಧತ | ೧೦೩ 


ಅನ್ಕೋನ್ಯಾನುರಾಗ ಇರುವ ಸ್ತ್ರೀ-ಪುರುಷರ ಧರ್ಮವು ಆಪದ್ಮರ್ಮವು 
ಉಕ್ತವಾಗಿದೆ. ಇನ್ನು ದಾಯಭಾಗವು ಹೇಳಲ್ಪಡುವುದು. 


ಊರ್ಡ್ವಂ ಸಿತುಶ್ಚ ಮಾತುಶ್ಚ ಸಮೇತ್ಯ ಛ್ರಾತರಃ ಸಮಂ | 
ಭಜೇರನ ಸೈತೃಕಂ ರಿಕ ವರನೀಶ-ಸ್ಮೇ ಹಿ ಜೀನತೋಃ ೧೦೪ 


ಆಧ್ಯಾಯ : ೯] ಮನುಸ್ಮೃತಿ ೪೨೧ 


ತಂದೆ ತಾಯಿ ಸತ್ತಮೇಲೆ ನೋದರರು ಸ್ಥಿರಚರ ನೊತ್ತನ್ನು ಪಾಲು 
ಮಾಡಿಕೊಳ್ಳಬಹುದು. ತಾಯ್ತೆಂದೆ ಬದುಕಿರುವಾಗ ಅವರ ಇಚ್ಛೆಯಂತೆ 
ದಾಯಭಾಗವು. ಅವರ ಇಚ್ಛೆಯ ಧರ್ಮವನ್ನು ಮುಂದೆ ತಿಳಿಸುತ್ತಾರೆ. 
ಜ್ಕೀಷ್ಠನು ಪೂರ್ಣಸೊತ್ತನ್ನು ತಂದೆಯಂತೆ ನೋಡಿಕೊಂಡು ಸೋದರರನ್ನು 
ಪೋಷಿಸುವುದು ಒಂದು ಪದ್ಧತಿ. ಪೋಷಣೆಯ ಭಾರವನ್ನು ಸ್ವೇಚ್ಛೆಯಿಂದ 
ಬಿಟ್ಟು ವಿಶೇಷವಾದ ಒಂದಂಶವನ್ನು ಉದ್ದಾರವಾಗಿ ವಡೆದು ಉಳಿದುದನ್ನು 
ಸಮವಾಗಿ ವಿಭಾಗಿಸಿಕೊಳು ವುದು ಇನ್ನೊಂದು ಪದ್ಧತಿ. ಇದೆರಡು ಪ್ರಾಚೀನ 
ಭಾರತೀಯ ಪದ್ಧತಿ. ಈಗ ಶಾನನವು ಸಮಭಾಗವನ್ನು ಸರ್ವಥಾ ಸರಿ 
ಯೆನ್ನುತ್ತದೆ. ಅದರ ದುಷ್ಪರಿಣಾಮವು ಪ್ರತ್ಯಕ್ಷವಾಗಿ ಮನುವು ವ್ರಶಂಸಿ 
ಸಿದ, ವೂರ್ವದಲ್ಲಿ ಅತ್ಕಂತ ಪ್ರಚಾರದಲ್ಲಿದ್ದ ಜ್ಯೇಷ್ಠದಾಯಭಾಗ ಅಥವಾ 
ಅವಿಭಕ್ತ ಕುಟುಂಬ ಪದ್ಧತಿಯು ಎಲ್ಲ ಕಾಲಕ್ಕೂ ನ್ಯಾಯವೆಂದು ಈಗ ಬಲು 
ಮಂದಿ ವಿಚಾರವಂತರ ಮನೋಭಿತ್ತಿಯಲ್ಲಿ ಉದ್ದ್ಭುದ್ಧವಾಗಿದೆ. ಹಿರಿಯನು 
ಪಿತೃಸಮ. ಇತರರು ಕಾಮಜರಾದುದರಿಂದ ಪಿತೃಗಳೂ ಧರ್ಮವೂ ಅವ 
ರನ್ನು ಹಿರಿಯನ ಸಮ್ಮತಿಯಿಲ್ಲದೆ ಅಧಿಕರಿಸುವುದಿಲ್ಲ ಎಂದು ಭಾರತರಾಮಾ 
ಯಣಗಳ ಸಾಕ್ಷಿಯಿದೆ. ಭಾರತಧರ್ಮದ ಮೇಲ್ಮೆಯು ಅದಾಗಿದೆ. ಭೂ 
ಸುಧಾರಣೆ, ಸಮತಾವಾದ, ಆರ್ಥಿಕ, ಅವನತಿ, ಅನ್ನಾಭಾವ, ಜನಾಧಿಕ್ಕ 
ಮುಂತಾದ ಗಂಡಾಂತರಗಳ ವಿಷಮಕಾಲದಲ್ಲಿ ಈ ಜ್ಕೇಷ್ಠಪಾರಮೃವು 
ಉತ್ತಮ ಸಂಜೀವಿನಿಯಾಗಿದೆ. ಮಿತಾಕ್ಷರಾದಲ್ಲಿ ವಿಜ್ಞಾನೇಶ್ವರನು ಸಮ 
ಬಾಯಭಾಗಕ್ಕೆ ಕೊಡುವ ಕಾರಣವು ದುರ್ಬಲವಾಗಿದೆ. ಅಸಮರ್ಪಕವಾಗಿದೆ. 
ಲೋಕವಿದ್ದಿಷ್ಟತ್ಹವು ಅವನಕಾರಣ. ಒಂದು ತಾಯ್ತಂದೆಗೆ ಒಬ್ಬನೇ ಹಿರಿ 
ಮಗ, ಇತರರು ಕಿರಿಯರು ಆದುದರಿಂದ ಲೊಃಕದಲ್ಲಿ ಬಹುಜನರು ಕಿರಿಯರು. 
ಅವರು ಅರ್ಥ, ದೃಷ್ಟಿ, ಜ್ಕ್ಯೇಷ್ಠಮಾನಲೋಭ ಇವುಗಳಿಂದ ಸಮದಾಯ 
ಭಾಗವನ್ನು ಸಮರ್ಥಿಸುವರು. ಅರ್ಧಶಾಸ್ತ್ರವು ಸಮದಾಯ ಭಾಗವನ್ನು 
ಪೋಷಿಸುವುದಿಲ್ಲ. ಭೂಮಿಯು ಅನುಭವ, ರಕ್ಷಣೆ, ಅಧಿಕಫಲಗಳಿಗೆ ಚಿಕ್ಕ 
ಚೂರಾಗುವುದು ಲಾಭದಾಯಕವಲ್ಲ ಆರ್ಥಿಕ ಅವನತಿಯಿಂದ ಪರಕೀಯರ 
ಹಸ್ತಗತವಾಗುವುದು. ಜನ್ಮತಃ ಪಿತೃಧನದಲ್ಲಿ ಜೀವನದ ಹಕ್ಕು ಹೊರತು 
ಅಧಿಕಲಾಭ, ಕೀರ್ತಿ, ಸ್ವೇಚ್ಛೆಗಳಿಗೆ ಅವಕಾಶವಿಲ್ಲದ ಪೃಜೆಯು ತನಗೆ ಪ್ರಿಯ 


೪.೨೨ ಮನಂಸ್ಮ್ರ್ಯೃತಿ [ ಅಧ್ಯಾಯ : ೯ 


ವಾದ ಉದ್ಯೋಗ, ಕಸುಬು, ಶಿಲ್ಪ, ವಿದ್ಯೆ ಆಶ್ರಯಿಸಿ ಕಾರ್ಯಕ್ಷೇತ್ರವನ್ನು 
ವಿಸ್ತರಿಸಲು ಅನುಕೂಲವಿದೆ. ಕುಟುಂಬದ ಸ್ಥಾನಮಾನಗಳ ಭಾರವಿಲ್ಲದ 
ತಾನು ಹೊಸದಕ್ಕೆ ಹೊಂದಲು ಅನುಕೂಲ ಹೆಚ್ಚು. ಎರಡನ್ನು ಸ್ವಲ್ಪ ಸ್ವಲ್ಪ 
ಹೊಂದಿಸುವುದು ಅಸಾಧ್ಯ. ಲಾಭವು ಮೂರನೆ ಮಧ್ಯವರ್ಶಿಗೆ. ಹೀಗೆ 
ಮನಃಶಾಸ್ತ್ರವೂ ಅವಿಭಕ್ತ ಪದ್ಧತಿಯನ್ನು ಬಲಪಡಿಸುವುದು. ಮೇಲಿನ 
ವಿವೇಚನೆಯಿಂದ ಇದು ಸ್ಪಷ್ಟವಾಗುವುದು. 


ಜ್ಯೇಷ್ಠ ಏನ ತು ಗೃಹ್ಚೀಯಾತ್ಸಿತ್ರ್ಯಂ ಧನಮಶೇಷತಃ | 
ಶೇಷಾಸ್ತ ಮಂಪಜೀವೇಯಂರ್ಯಥೈನ ಪಿತರಂ ತಥಾ | ೧೦೫ 


ಸೀಮಂತ ಕುಮಾರನಾದ ಅಧವಾ ಜೀವಂತರಲ್ಲಿ ಹಿರಿಯನಾದ ಜ್ಯೇಷ್ಠ 
ಪುತ್ರನು ತಂದೆಯ ಎಲ್ಲ ಸೊತ್ತನ್ನು ತಕ್ಕೊಳ್ಳಬೇಕು. ಕಿರಿಯರು ಅವನನ್ನು 
ಹೊಂದಿಕೊಂಡು ತಂದೆಯಲ್ಲಿ ಹೇಗೋ ಹಾಗೆ ಬಾಳಬೇಕು. ಇದರ ಕಾರಣ 
ಗಳು ಮುಂದೆ ಬರುವುವು. 


ಜ್ಯೇಸ್ಕೇನ ಜಾತಮಾತ್ರೇಣ ಪುತ್ರೀ ಭನತಿ ಮಾನವಃ | 
ನಿತೃಣಾಮನೃಣಶ್ಚೈವ ಸ 8ಸ್ಮಾತೃರ್ವಮರ್ಹತಿ! ೧೦೬ 


ಮೊದಲನೆ ಮಗ ಹುಟ್ಟಿದ ಕೂಡಲೆ ತಂದೆಯು ಪುತ್ರವಂತನಾದನು. 
ಪಿತೃಯಣ ವಿಮೋಚನೆಯಾಯಿತು. ಆದುದರಿಂದ ತಂದೆಯ ಸಕಲಸೊತ್ತಿಗೂ 
ಹಿರಿಯವನೇ ಅಧಿಕಾರಿಯಾಗುವುದು ನ್ಯಾಯವು. 


ಯಸ್ಮಿನ್‌ ಖಣಂ ಸನ್ನ ಯತಿ ಯೇನ ಚಾನಂತ್ಯಮಶ್ನು ತೇ | 
ಸ ಏವ ಭರ್ಮುಜಃ ಪುತ್ರಃ ಕಾಮಜಾನಿತರಾನ್‌ವಿದುಃ ॥ ೧೦೭ 


ಪಿತೃಗಳ ಮತ್ತು ತಂದೆಯ ಪಿಂಡದಾನ ಸದ್ಗತಿಗಳು ಹಿರಿಯನನ್ನು 
ಅನುಸರಿಸಿವೆ. ಅವನು ಧರ್ಮವೃದ್ಧಿಗೆ ಜನಿಸಿದವನು. ಇತರರು ತಾಯ್ತಂದೆಯ 
ಕಾಮತೃಪ್ತಿಯಿಂದ ಜನಿಸುವವರು. ಆದುದರಿಂದ ಧಾರ್ಮಿಕ ನಿರ್ಬಂಧವು 
ಅವರಿಗಿಲ್ಲ. ಅವರು ಸ್ಸೈರಿಗಳು. 


ಹಿತೇವ ಪಾಲಯೇತ್ಸು ತ್ರಾನ್‌ ಜ್ಶೇಷ್ಠೋ ಭ್ರಾತೃನ್‌ ಯವೀಯಸಃ | 
ಪುತ್ರವಚ್ಛಾನಿ ವರ್ತೇರನ್‌ ಜ್ಯೇಸ್ಕೇ ಭ್ರಾಕರಿ ಧರ್ಮತಃ 1 ೧೦೮ 


'ಅಥ್ಯಾಯ : ೯] ಮನುಸ್ಮ ತಿ 'ಇ೨ತ್ಟಿ 


ಜ್ಕೇಷ್ಠಪುತ್ರನು ತಂದೆಯಂತೆ ತಮ್ಮಂದಿರನ್ನು ಪಾಲಿಸಬೇಕು. ಅವರು 


ಈ 


ಮಕ್ಕಳೆಂತೆ ಪ್ರೀತಿವಿಶಾ ಿಸಗಳಿಂದ ಅಣ್ಣನ ವಿಧೇಯರಾಗಿರಬೇಕು. 


ಜ್ಯೇಷ್ಠಃ ಕುಲಂ ನರ್ಧಯತಿ ವಿನಾಶಯತಿ ವಾ ಪುನಃ | 
ಜ್ಕೇಷ್ಮಃ ಪೂಜ್ಯ ತಮೋ ಲೋಕೇ ಜ್ಯೇಷ್ಠಃ ಸದ್ದಿರಗರ್ಜಿತಃ | ೧೦೯ 


ಜ್ಕೇಷ್ಮನು ಕುಲವರ್ಧಕನು. ನಾಶಪಡಿಸಿದರೆ ಪಾಪ ಭಾಜನನೂ 
ಅವನೇ. ಪೂಜಾಪ್ರಶಂಸೆಗಳಿಗೆ ಅವನೇ ಪಾತ್ರನು. ಕಿರಿಯರಿಗೆ ಅದರ 
ಗೊಡವೆ ಬೇಡ. 


ಯೋ ಜ್ಕೇಷ್ಮೋ ಜ್ಯೇಸ್ಕವೃತ್ತಿಃ ಸ್ಕಾನ್ಮಾತೇನ ಸ ಹಿತೇವ ಸಃ | 
ಆಜ್ಯೇಸ್ಕವೃತ್ತಿರ್ಯಸ್ತು ಸ್ಕಾತ್ಸ ಸಂಪೂಜ್ಯಸ್ತು ಬಂಧುವತ್‌ | ೧೧೦ 


ತಂದೆಯಂತೆ ಪಾಲನೆ ಪೋಷಣೆ ಮಾಡಿದರೆ ತಾಯ್ತಂದೆಯಂತೆಯೆ 
ಪೂಜ್ಯನು. ಇಲ್ಲವಾದರೂ ಸೋದರ ಮಾವನಂತೆ ಪೂಜ್ಯನು. 


ಏವಂ ಸಹ ವಸೇಯೂುರ್ವಾ ಪೃಥಗ್ವಾ ಧರ್ನುಕಾಮ್ಯಯಾ | 
ಪೃಥಗ್ವಿವರ್ಧತೇ ಧರ್ಮಸ್ತಸ್ಮಾದ್ಧರ್ಮ್ಮಾ ಪೃಥಕ್ಛ್ರಿಯಾ 1 ೧೧೧ 


ಮೇಲೆ ಹೇಳಿದ ರೀತಿಯಲ್ಲಿ ಒಟ್ಟಿಗೆ ಜೀವಿಸಬಹುದು. ಒಂದೇ ಮನೆ 
ಯಲ್ಲಿ ಪಿತೃಶ್ರಾದ್ಧ, ದೇವತಾರ್ಚನೆ ಅತಿಥಿಸತ್ಕಾರಗಳನ್ನು ಬೇರೆ ಬೇರೆ ಮಾಡ 
ಕೂಡದು ಬೇರೆ ಬೇರೆ ಮನೆಮಾಡಿದರೆ ಇದನ್ನೆಲ್ಲ ಮಾಡಬೇಕು. ಈ 
ಧರ್ಮವೃದ್ಧಿಯ ಉದ್ದೇಶ ಬಿಟ್ಟು ಸುಖಜೀವನ ಸೆ ್ಯೇಚ್ಛೆಯ ಅವಕಾಶಕ್ಕಾಗಿ 
ಧರ್ಮಜ್ಞರು ವಿಭಾಗವನ್ನು ಸಮ್ಮತಿಸಲಿಲ್ಲ. ಆದುದರಿಂದ ಈಗ ಸುಖ 
ಜೀವನಕ್ಕೆ ಅವಿಭಕ್ತ ಕುಟುಂಬವು ಸಹಾಯವಲ್ಲವೆಂದು ವಿಭಾಗವಾಗುವುದು 
ಧರ್ಮಸಮ್ಮತವಲ್ಲ. ಈ ಸಮಭಾಗಾಧಿಕಾರವ್ರ, ಕಿರಿಯರು ಹಿರಿಯರನ್ನು 
ಯಾವ ಕಾರಣಕ್ಕೂ ಗೌರವಿಸುವುದು ಬೇಡ ವಿಧೇಯರಾಗುವುದು ಬೇಡ. 
ಹಿರಿಯನ ಪ್ರತಿವರ್ತನೆಯನ್ನು ವಿಮರ್ಶಿಸುವ ಆತಂಕಪಡಿಸುವ ಅವನನ್ನು 
ಧಿಕ್ಕರಿಸಿ ಸ್ವತಂತ್ರವಾಗಿ ಬಾಳುವ ಹಕ್ಕು ನಮಗಿದೆ ಎಂಬ ದುರವಕಾಶವನ್ನು 
ಅವರು ಪೂರ್ಣ ಸದುಪಯೋಗಪಡಿಸಲು ಮುಕ್ತದ್ಧಾರವಾಗಿದೆ. ಒಂದು 


೪.೨೪ ಮನುಸ್ಮೃತಿ [ ಅಧ್ಯಾಯ ; ೯ 


ತಂದೆಗೆ ನಾಲ್ಕಾರು ಮಕ್ಕಳಾದಂತೆ ಕೆಲವೇ ವರ್ಷಗಳಲ್ಲಿ ಜೀವನವು ದುರ್ಭರ 
ವಾಗಿ ಆ ಚೂರು ಭೂಮಿ ಪರರ ಆಕ್ರಮಣಕ್ಕೆ ಒಳೆವಡುವುದು. ಮತ್ತು 
ಸ್ವತಂತ್ರ ಉದ್ಯೋಗ ಲಾಭ ಪ ಕ್ರೈಯತ್ನಗಳಗೊಡವೆ ಬಿಟ್ಟು ಮತ್ಸರ ಮನೋ 
ವೃತ್ತಿಯು ಪರಿಪೋಷಣೆ ಹೊಂದುವುದು. 


ಜೈೇಸ್ಕಸ್ಥ ನಿಂಶ ಉದ್ಧಾರಃ ಸರ್ವದ್ರವ್ಯಾಚ್ಚ ಯಜ್ವರಂ | 
ಕು 
ತತೋರ್ಥಂ ಮಧ್ಯಮನಸ್ಕು ಸ್ಕಾತ್ತುರೀಯಂ ತು ಯಪೀಯಸಃ 1 ೧೧೨ 


ಕಿರಿಯರಿಗೆ ಜೀವನವನ್ನು ಒದಗಿಸುವ ಜವಾಬ್ದಾರಿಯನ್ನು ಸಂತೋಷ 
ದಿಂದ ತಪ್ಪಿಸಿಕೊಳ್ಳಲು ಇಷ್ಟಪಡುವ ಹಿರಿಯನ ಸಮ್ಮತಿಯಿಂದ ದಾಯ 
ಭಾಗವು ಆಗುವುದಾದರೆ ಉದ್ಧಾರಕೊಡಬೇಕು. ಹಿತೃಧನದಲ್ಲಿ ಉತ್ತಮ 
ವಾದ ಸೊತ್ತು ಇಪ್ಪತ್ತನೆ ಒಂದು ಅಂಶ ಮೂಲ್ಕಕ್ಕೆ ಸರಿಬರುವುದು ಹಿರಿಯನ 
ಉದ್ಧಾರದೃವ್ಕ. ಅದನ್ನು ತೆಗೆದು ಬೇರೆ ಇಟ್ಟು ಉಳಿದುದರಲ್ಲಿ ಸಮಭಾಗವು. 


ಅದರಂತೆ ತುಂಬ ಸೋದರರಿರುವಾಗ ನಲವಶ್ತನೆಒಂದಂಶ, ಎಂಬತ್ತನೆಒಂದಂಶ, 
ಹೀಗೆ ಕೊಡಬೇಕು ಉದ್ಧಾರವನ್ನು. 


ಜ್ಯೇಷ್ಕಶ್ಚೈವ ಕನಿಷ್ಮ ಶ್ವ ಸಂ*ರೇತಾಂ ಯಥೋದಿತಂ ! 
ಯೇಜನ್ಕೇ ಜ್ಕೇಷ್ಮಕನಿಸ್ಕಾಭ್ಯಾಂ ತೇಷಾಂ ಸ್ಕಾನ್ಮಧ್ಮ್ಯಮಂ ಧನಂ 1 ೧೧೩ 


ಕಿರಿಯನು ಮತ್ತು ಹಿರಿಯನು ಇಪ್ಪತ್ತನೆ ಒಂದು ಎಂಬತ್ತನೆ ಒಂದು 
ಉದ್ದ್ಧಾರಧನವನ್ನು ಪೂರ್ಣಪಡೆಯ ಬೇಕು. ಮಧ್ಯಮರು ತುಂಬ ಇದ್ದರೂ 


ಆ ನಲವತ್ತನೆ ಒಂದಂಶವನ್ನು ಮಾತ್ರ ಸಮಾಂಶದಿಂದ ಅವರೆಲ್ಲ ನಡುವಿನವರು 
ಹೊಂದಬೇಕು, 


ಸರ್ವೇಷಳ9ಂ ಧನಜಾತಾನಾಮಾಹದೀತಾಗ್ರ್ಯಮಗ್ರಜಃ | 
ಯಚ್ಚ ಸಾತಿಶೆಯ೨ಂ ಕಿಂಚಿದ್ದ ಶತಶ್ಥ್ಯಾಪ್ಲೂಯಾದ್ವರಂ I ೧೧೪ 


ಹಿಂದೆ ಹೇಳಿದ ಇಪ್ಪತ್ತನೆ ಒಂದಂಶ ಉದ್ದಾರವಲ್ಲದೆ ತಂದೆಯ ಸೊತ್ತಿ 
ನಲ್ಲಿ ಉತ್ಕೃಷ್ಟವಾದುದು ಇದ್ದರೆ ಅದೂ ಅಗ್ರಜನಿಗೆ. ಮತ್ತು ಒಂದು 
ವಸ್ತು ಉತ್ತಮವಾದುದು ವಿಭಾಗಕ್ಕೆ ಸಾಧ್ಯವಿಲ್ಲದುದು ಅದು ಅಗ್ರಜ ಹಿರಿ 
ನಿಗೆ, ಮತ್ತು ತುಂಬ ಗೋವಿರುವಾಗ ಪೃತಿಹತ್ತು ಗೋವಿಗೆ ಒಂದರಂತೆ 


ಅಧ್ಯಾಯ : ೯] ಮನುಸ್ಮೃತಿ ೪೨೫ 


ಒಳ್ಳೆ ಗೋವು ಹಿರಿಯಣ್ಣನಿಗೆ. ಇದೆಲ್ಲ ಉದ್ದಾರಕ್ಕೆ ಹಿರಿಯಣ್ಣನು ಅಧಿ 
ಕಾರಿಯು. 


ಉದ್ಧಾರೋ ನ ದಶಸ್ವಸ್ತಿ ಸೆ.ಪನ್ನಾ ನಾಂ ಸ್ವಕರ್ಮುಸಂ | 
ಯತ್ಚ್ರಿಂಚಿದೇವ ದೇಯಂ ಕಂ ಜ್ಯಾಯಸೇ ಮಾನವರ್ಧನಂ 1 ೧೧೫ 


ಸೋದರರೆಲ್ಲ ಸ್ವಕರ್ಮನಿರತರಾಗಿದ್ದರೆ ಹತ್ತಕ್ಕೊಂದರಂತೆ ಕೊಡುವ 


ಹಿಂದಿನ ಉದ್ಧಾರವು ಬೇಡ. ಸ್ಮಾನಲೋಪವಾಗದಂತೆ ಏನಾದರೂ ಕೊಡ 
ಬಹುದು. 


ಏವಂ ಸಮೂದ್ದೃತೋದ್ದಾರೇ ಸಮಾನಂಶಾನ್‌ ಪ್ರಕಲ್ಪಯೇತ್‌ 
ಉದ್ಧಾ ರೇನುದ್ಧೃತೇ ತ್ರೇಷಾವಿಂಯಂ ಸ್ಕಾದಂಶಕಲ್ಪನಾ | ೧೧೬ 


ಈಗ ಹೇಳಿದಂತೆ ಉದ್ಧಾರ ತೆಗೆದಿಟ್ಟು ಉಳಿದ ಸೊತ್ತನ್ನು ಸಮಭಾಗ 
ಮಾಡಬೇಕು. ಇದು ಎರಡನೆ ದಾಯಭಾಗ ವಿಧಾನವು. ಉದ್ಧಾರ ತೆಗೆಯ 
ದಿದ್ದರೆ ವಿಭಾಗಕ್ರಮವು ಮೂರನೆಯದು. ಅದನ್ನಿನ್ನುಮೇಲೆ ಹೇಳಲಾಗು 
ವುದು. 


ಏಕಾಧಿಕಂ ಹರೇಜ್ವ್ಯೇಷ್ಮಃ ಪುತೊೋ€ಂಧ್ಯರ್ಥಂ ತತೋಂನುಜಃ ! 
ಅಂಶನುಂಶಂ ಯಪವೀಯಾಂಸ ಇತಿ ಧರ್ಮೋ ವ್ಯವಸ್ಥಿ ತಃ | ೧೧೭ 


ಎಲ್ಲರಿಗೂ ಒಂದೊಂದು ಪಾಲಿನಂತೆ ಕೊಡುವುದಲ್ಲದೆ ಅಂತಹ ಒಂದು 
ಪಾಲು ಹಿರಿಯನ ಉದ್ಧಾರಭಾಗ ಅದರರ್ಧ ಅದರರ್ಥ ಎಂದು ಮುತ್ತಿನವರು 
ಎಂದು ಮೂರನೆ ಪದ್ಧತಿಯು. 


ಸ್ವೇಭ್ಕ್ಯೋಂಶೇಭ್ಯಸ್ತು ಕನ್ಯಾಭ್ಯಃ ಪದದ್ಯುರ್ಭ್ರಾತರಃ ಪೃಥಕ್‌! 
ಸ್ವಾತ್ಸ್ವಾದಂಶಾಚ್ಚ್ಟ್ರ ತಂರ್ಭಾಗಂ ಪತಿತಾಃ ಸ್ಮುರದಿತ್ಸವಃ | ೧೧೪ 


ಎಲ್ಲ ಸೋದರರು ಅವರವರ ಭಾಗದಿಂದ ಸೋದರಿಯರಿಗೆ ಬೇರೆ ಬೇರೆ 
ಯಾಗಿ ಕೊಡಬೇಕು. ಆ ಭಾಗವು ಅದರಂಶದ ನಾಲ್ಕನೆ ಒಂದು ಭಾಗಕ್ಕೆ 
ಕಡಿಮೆ ಇಲ್ಲದಷ್ಟು ಇರಬೇಕು. ಕೊಡದಿದ್ದರೆ ಅಪರಾಧಿಗಳು, 


ಖ೨೩ ಮನಂಸ್ಮೃತಿ ಅಧ್ಯಾಯ: ೯ 


ಅಜಾವಿಕಂ ಸೈಕಶಫಂ ನ ಜಾತು ವಿಷಮಂ ಭಜೇತ್‌ | 
ಅಜಾವಿಕಂ ತಂ ನಿಷವಂ೦ ಜ್ಯೇಸ್ಮಸ್ಥೈವ ವಿಧೀಯಶೇ ॥8 ೧೧೯ 


ಕುರಿ, ಅಡು, ಕುದುರೆ ಇವುಗಳು ಭಾಗಸಮ ಸಂಖ್ಯೆಯಾಗಿ ಇಲ್ಲವಾದರೆ 
ವಿಭಾಗವೇ ಬೇಡ. ಅಂತಹುದು ಜ್ಕೇಷ್ಮನಿಗೆ. 


ಯ ನೀಯಾನ್‌- ಜೈೇಸ್ಕಭಾರ್ಯಾಯಾಂ ಪುಶ್ರವರಿಶ್ಛಾ ದಯೇದ್ಯದಿ | 
ಸಮಸ್ತೆತ್ರ ವಿಭಾಗಃ ಸ್ಕಾದಿತಿ ಧರ್ಮೋ ವ್ಯವಸ್ಥಿತ ೧೨೦ 


ಕಿರಿಯವನು ಅಣ್ಣನ ಹೆಂಡತಿಯಲ್ಲಿ ನಿಯೋಗದಿಂದ ಸೆಂತಾನ ಮಾಡಿ 
ದರೆ ಅವನಿಗೂ ತನಗೂ ಧರ್ಮನಿರ್ಣಯದಂತೆ ಸಮಾಂಶ ವಿಭಾಗವು 


ಉಪಸರ್ಜನಂ ಪ್ರಧಾನಸ್ಯ ಭರ್ಮಶೋ ನೋಪಪದ್ಯತೇ | 
ಹಿತಾ ಪ್ರಧಾನಂ ಪ್ರಜನೇ ತಸ್ಮಾದ್ಧನೆರ್ಪೇಣ ತಂ ಭಜೇತ್‌ | ೧೨೧ 


ಅಪ್ರಧಾನ ಕ್ಷೇತ್ರಜ ಪುತ್ರನು ತಂದೆಯ ಧರ್ಮವಾದ ಉದ್ದಾರಕ್ಕೆ 
ಅಧಿಕಾರಿಯಾಗುವುದಿಲ್ಲ. ಜನ್ಮದಲ್ಲಿ ತಂದೆಯೇ ಪ್ರಧಾನನು. ಆದುದರಿಂದ 
ಇವರ ವಿಭಾಗದಲ್ಲಿ ಹಿಂದೆ ಹೇಳಿದುದೇ ಧರ್ಮವು 


ಪುತ್ರಃ ಕನಿಷ್ಮೋ ಜೇಷ್ಠಾ ಯಾಂ ಕನಿಷ್ಮಾಯಾಂ ಚ ಪೂರ್ವಜಃ | 
ಕಥಂ ತತ್ರ ವಿಭಾಗಃ ಸ್ಯಾದಿತಿ ಚೇತ್ಸಂಶಯೋ ಭವೇತ್‌ | ೧೨೨ 


ಒಬ್ಬನ ಅನೇಕ ಹೆಂಡತಿಯರಲ್ಲಿ ಕರಿಯಳು ಮೊದಲು ಹೆತ್ತು ಹಿರಿಯಳು 
ಮತ್ತೆ ಹೆತ್ತು ಇಬ್ಬರು ಮಕ್ಕಳಲ್ಲಿ ಜೇಷ್ಟತ್ವವು-ವಿಭಾಗವು ಹೇಗೆಂದು ಸಂಶ 
ಯವು ಉಂಟಾಗುವುದು. 

ಏಕಂ ವೃಸಭಮುದ್ಧಾರಂ ಸಂಕರೇತ ಸಪೂರ್ವಜಃ | 

ತತೋಃಪರೇ ಜೈೇಷ್ಠವೃಷಾಸ್ತದೂ ನಾನಾಂ ಸ್ವವಾಾಸೃತಃ ॥ ೧2೨೨ 

ಹಿರಿಯ ಹೆಂಡತಿಯ ಮಗನಿಗೆ ಒಂದು ಒಳ್ಳೆ ಎತ್ತು ಉದ್ಧಾರವು. 
ಉಳಿದವರಿಗೆ ಉಳಿದುದು ವಿವಾಹಕ್ತಮದಿಂದಲೇ ಜ್ಮೇಷ್ಮತ್ವವು. 


ಜ್ಯೇಷ್ಮಸ್ತು ಜಾತೋ ಜ್ಯೇಷ್ಠಾ ಯಾಂ ಹರೇದ್ವ ಎಸಭಸೋಡಶಾಃ | 
ತತಃ ಸ್ಥಮಾತೃ ತಃ ಶೇಷಾ ಭಜೇರಸ್ನಿತಿ ಧಾರಣಾ | ೧೨೪ 


ಅಧ್ಯಾಯ ು೯] ಮನುಸ್ಮೃತಿ ೪೨೭ 


ಹಿರಿಹೆಂಡತಿಯಲ್ಲಿ ಹಿರಿಯನು ಹುಟ್ಟಿದರೆ ಅವನಿಗೆ ಒಂದು ಎತ್ತು 


ಹದಿನೈದು ಹಸುಗಳು ಒಟ್ಟು ಹದಿನಾರು ಕೊಡಬೇಕು. ಉಳಿದವರಿಗೆ 
ಉಳಿದುದು. 


ಸದ್ದ ಶಸ್ತ್ರೀಷು ಜಾತಾನಾಂ ಪುತ್ರಾಣಾಮವಿಶೇಷತಃ | 
ನ ಮಾತೃತೋ ಜೈ ಸ್ಕ್ಯವಂಸ್ತಿ ಜನ್ಮತೋ ಜೈೈಷ್ಕ್ಯಮುಚ್ಯತೇ ॥ ೧೨೫ 


ಹೆಂಡಿರು ಸವರ್ಣಸ್ತೀಯರಾದರೆ ಅವರ ಸಂತತಿಯಲ್ಲಿ ಮೊದಲಿನವನು 
ಹಿರಿಯವನು. ವಿವಾಹಕ್ರಮವಿಲ್ಲ. 


ಜನ್ಮಜ್ಶೇಸ್ಕೇನ ಚಾಹ್ವಾನಂ ಸುಬ್ರಹ್ಮೆಣ್ಯಾಸ್ತಪಿ ಸ್ಮೃತಂ ! 
ಯಮಯೋತ್ಪೈವ ಗರ್ಭೀಷು ಜನ್ಮತೋ ಜ್ಯೇಷ್ಠತಾ ಸ್ಮೃತಾ | ೧೨೬ 


ಸುಬ್ರಹ್ಮಣ್ಯ ಮಂತ್ಸ ದಲ್ಲಿ ಪ್ರಥಮ ಪುತ್ರನು ಆಮಂತ್ರಿಸಂವವನು. 
ಯಮಲ ಗರ್ಭದಲ್ಲಿಯೂ ಜನ್ಮಕ್ಷ ಮದಿಂದ ಹಿರಿತನವು. ಆದುದರಿಂದ 
ತಾಯಿಯ ವಿವಾಹಕ್ರಮದಿಂದ ಜ್ಮೇಷ್ಠತ್ವವು ಪುತ್ರನಿಗೆ ಸವರ್ಣಸ್ತೀಯರಲ್ಲಿ 
ಇಲ್ಲ, 

ಅಪುತ್ರೋ€ಂನೇನ ವಿಧಿನಾ ಸುತಾಂ ಕುರ್ವೀತ ಪುತ್ರಿಕಾಂ | 

ಯದಪತ್ಯಂ ಭವೇದಸ್ಕಾಂ ತನ್ನಮ ಸ್ಕಾತ್ಸುಧಾಕರಂ | ೧೨೭ 


ಗಂಡು ಮಕ್ಕಳಿಲ್ಲದವರು ಮಗಳನ್ನು ಪುತ್ರಿಕೆಯೆಂದು ಅಂಗೀಕರಿಸ 
ಬಹುದು. ಇವಳಲ್ಲಿ ಜನಿಸುವ ಗಂಡುಮಗು ನನಗೆ ಪಿಂಡದಾಯಿಯಾಗಲಿ 
ಎಂಬ ಸಂಕಲ್ಪವು. ಈ ಸಂಕಲ್ಪಪೂರ್ವಕವಾಗಿ ಮಗಳ ವಿವಾಹವನ್ನು 
ಮಾಡಬೇಕು. 


ಅಭ್ರಾತೃಕಾಂ ಪ್ರದಾಸ್ಕಾಪಿಂ ತುಭ್ಯಂ ಕನ್ಮಾಮಲಂಕೃತಾಂ | 
ಅಸ್ಯಾಂ ಯೋ ಜಾಯತೇ ಪುತ್ರಃ ಸ ಮೇ ಪುತ್ರೋ ಭವೇದಿತಿ 1 ೧೨೭ ಅ 


ಸೋದರರಿಲ್ಲದ ಈ ಹುಡುಗಿಯನ್ನು ಅಲಂಕರಿಸಿ ನಿನಗೆ ಕೊಡುತ್ತೇನೆ. 
ಇವಳಲ್ಲಿ ನಿನಗೆ ಜನಿಸುವ ಪುತ್ರನು ನನಗೆ ಮಗನಾಗಲಿ ಎಂದು ಅವರಿಬ್ಬರ 
ಒಪ್ಪಂದವು. 


೪.ಿಲಿ ಮನುಸ್ಮೃತಿ [ ಅಧ್ಯಾಯ ; ೯ 


ಅನೇನ ತು ವಿಧಾನೇನ ಪುರಾ ಚಕ್ಕೆಆಧ ಪುತ್ರಿಕಾಃ | 
ವಿವೃಧ್ಯರ್ಥಂ ಸ್ವವಂಶಸ್ಯ ಸ್ವಯಂ ದಕ್ಷಃ ಪ್ರಜಾಪತಿಃ | ೧೨೮ 


ಈ ರೀತಿಯಿಂದ ಮೊದಲು ದಕ್ಷಪ್ರಜಾಪಶಿಯು ಸ್ವವಂಶವೃದ್ಧಿಗಾಗಿ 
ಮಗಳನ್ನು ಪುತ್ರಿಕೆಯಾಗಿ ಮಾಡಿಕೊಂಡನು. 


ದದೌ ಸದಶ ಧರ್ಮಾಯ ಕಶ್ಯಪೂಯ ಕ್ರಯೋದಶ | 
ಸೋಮಾಯ ರಾಜ್ಞೇ ಸತ್ಕೃತ್ಯ ಪ್ರೀತಾತ್ಮ್ಮಾ ಸಪ್ತನಿಂಶತಿಂ | ೧೨೯ 


ಆ ದಕ್ಷಪ್ರಜಾಪತಿಯು ಹತ್ತುಮಗಳನ್ನು ಧರ್ಮನಿಗೂ ಹದಿಮೂರನ್ನು 
ಕಶ್ಯಪನಿಗೂ, ಚಂದ್ರನಿಗೆ ಇಪ್ಪತ್ತೇಳು ಮಂದಿಯನ್ನು ಸಂತೋಷದಿಂದ ಸತ್ಯ 
ರಿಸಿ ಕೊಟ್ಟನು. 


ಯಥೈವಾತ್ಮಾ ತಥಾ ಪುತ್ರಃ ಪುತ್ರೇಣ ದುಹಿತಾ ಸಮಾ | 
ತಸ್ಯಮಾತ್ಮನಿ ತಿಸ್ಕ:ತ್ಕಾಂ ಕಥಮನ್ಶ್ಯೋ ಧನಂ ಹರೇತ್‌ | ೧೩೦ 


ತಾನು ತನ್ನ ಮಗ ಮಗಳು ಮೂರು ಮಂದಿಯೂ ಸಮಾನರು. 
ಆದುದರಿಂದ ತನ್ನ ಪ್ರತಿನಿಧಿಯಾದ ಮಗಳು ಇರುವಾಗ ಹಿತೃಧನವನ್ನು 
ಬೇರೆ ಯಾರೂ ಸ್ವೀಕರಿಸಬಾರದು 


ಮಾತುಸ್ತು ಯೌತಕಂ ಯತ್ಛ್ಯಾತ್ವುಮಾರೀಭಾಗ ಏವ ಸಃ | 


ದೌಹಿತ್ರ ಏವ ಚ ಹರೇತ್‌ ಅಪುತ್ರಸ್ಮಾಖಿ.೦ ಥನಂ | ೧೩೧ 

ತಾಯಿಯ ಧನವಿದ್ದೆರೆ ಅದು ಮದುವೆಯಾಗದ ಹುಡುಗಿಯರಿಗೆ, ಗಂಡು 
ಮಕ್ಕಳಿಗೆ ಅದರಲ್ಲಿ ಹಕ್ಕಿಲ್ಲ. ತಾಯಿಯ ತಂದೆಯ ಧನವು ಸಂಪೂರ್ಣ ಮಗಳ 
ಮಗನಿಗೆ ಸೇರತಕ್ಕದ್ದು. ಮಕ್ಕಳಿದ್ದರೆ ಅವರಿಗೆ. 


ದೌಹಿತ್ರೋ ಹೃಖಿಲಂ ರಿಕ್ಕಮಪುತ್ರಸ್ಕ ಸಿಕಂರ್ಹರೇತ್‌ | 
ಸ ಏವ ಪದ್ಮಾದ್ಗೌ ಹಿಂಡೌ ಪಿತ್ರೇ ಮಾತಾಮಹಾಯ ಚ! ೧೩೨ 


ದೌಹಿತ್ರನು ತನ್ನ ಅಜ್ಜನ ಧನಕ್ಕೆ ಅಧಿಕಾರಿಯಾದಂತೆ ತಂದೆಯ 
ಸೊತ್ಲಿಗೂ ಹಕ್ಕುದಾರನು. ಅವರಿಬ್ಬರಿಗೂ ಪಿಂಡದಾಯಿಯು. 


ಅಧ್ಯಾಯ : ೯] ಮನುಸ್ಮೃತಿ ೪೨೪ 


ಸೌತ್ರದೌಹಿತ್ರಯೋರ್ಲೋಕೇ ನ ವಿಶೇಷೋಸ್ಕಿ ಧರ್ಮತಃ | 
ತಯೊ*ರ್ಹಿ ಮಾತಾಪಿತರೌ ಸಂಭೂತೌ ತಸ್ಕ ದೇಹತಃ॥ ೧೩ 


ಪೌತ್ರನು ದೌಹಿತ್ತನು ಇವರಿಗೆ ಧರ್ಮದೃಷ್ಟಿಯಿಂದ ವಿಶೇಷವಿಲ್ಲ. 
ಪೌತ್ರನ ತಂದೆ, ದೌಹಿತ್ರನ ತಾಯಿ ಮೊದಲನೆಯ ಅಜ್ಜಂದಿರಿಂದ ಹುಟ್ಟಿದ 
ವರು. 


ಪುತ್ರಿಕಾಯಾಂ ಕೃತಾಯಾಂ ತು ಯದಿ ಪುತ್ರೋಂನು ಜಾಯತೇ 1 
ಸಮಸ್ಕ್ತತ್ರ ವಿಭಾಗಃ ಸ್ಕಾಜ್ಜೇಷ್ಮತಾ ನಾಸ್ತಿ ಹಿ ಸ್ತ್ರಿಯರಾಃ | ೧4೪ 


ಮಗಳನ್ನು ಮಗನಂತೆ ಮಾಡಿಕೊಂಡರೆ ಆಮೇಲೆ ಹುಟ್ಟಿದ ಮಗನು 
ಅವರಿಬ್ಬರಿಗೆ ಸಮಭಾಗವು ಉದ್ದಾರವಿಲ್ಲ. 


ಅಪುತ್ರಾ ಯಾಂ ಮೃ ತಾಯಾಂ ತು ಪುತ್ರಿಕಾಯಾಂ ಕಥ೭ಚನ | 

ಧನಂ ತತ್ಪುತ್ರಿಕಾಭರ್ತಾ ಹರೇತೈವಾವಿಚಾರಯನ್‌ ॥ ೧೩೫ 

ಆ ಪುತ್ರಿಕೆಯು ಮಕ್ಕಳಿಲ್ಲದೆ ಸತ್ತರೆ ಆಗ ಅವಳ ಗಂಡನು ಸ್ಥಿರಚರ 
ಸೊತ್ತನ್ನು ಸ್ವಾಧೀನ ಮಾಡಬಹುದು 


ಅಕೃತಾವಾಕಕೃತಾವಾಸಿ ಯಂ ಪಿಂದೇತ್ಸದೃಶಾತ್ಸುತಂ | 
ಪೌತ್ರ್ರೀ ಮಾತಾಮಹಸ್ಮೇನ ದದ್ಕಾತ್ರಿಂಡಂ ಹರೇದ್ದ ನಂ | ೧೩೬ 


ಪುಶ್ರಿಕೆಯಾದರೂ ಆಗದಿದ್ದರೂ ಸವರ್ಣಪತಿಯಲ್ಲಿ ಪುತ್ರವಂತಳಾದರೆ 
ಆ ಪುತ್ರನು ಧನಾಧಿಕಾರಿಯಾಗುವನು. ಮಾತಾಮಹನು ಪೌತ್ರನುಳ್ಳವನು 
ಆಗುವನು. ಪಿಂಡದಾಯಕನು ಪೌತ್ತನು. 

ಪುತ್ರೇಣ ಲೋಕಾನ್‌ ಜಯತಿ ಪೌತ್ರೇಣಾನಂತ್ಯಮಶ್ನ ತೇ | 

ಅಧ ಪುತ್ರಸ್ಯ ಪೌತ್ರೇಣ ಬ್ರದ್ದ ಸ್ಯಾಪ್ಲೋತಿ ವಿಷ್ಟಪಂ 1 ೧೩೩ 

ಪುತ್ರ ವೌತ್ತ, ಪುತ್ರಪೌತ್ರ ಇವರಿಂದ ಕುಲವು ಸ್ಥಿರವಾಗಿ ಶ್ರೇಯಸ್ಸು 
ಉಂಟಾಗುವುದು. ಅವರೇ ಧನಾಧಿಕಾರಿಗಳು. ಹೆಂಡತಿಯಲ್ಲ. 


ಪುನ್ನಾಮ್ನೊ € ನರಕಾದ್ಯಸ್ಮ್ಮಾತ್ರ್ಯಾ ಯತೇ ಪಿತರಂ ಸಂತಃ | 
ತಸ್ಮಾತ್‌ ಪುತ್ರ ಇತಿ ಪ್ರೋಕ್ತಃ ಸ್ವಯಮೇವ ಸ್ವಯಂಭುವಾ 1 ೩೮ 


೪೩೦ ಮನುಸ್ಮೃತಿ [ ಅಧ್ಯಾಯ : 


ಪುತ್‌ ಎಂಬ ನರಕದಿಂದ ರಕ್ಷಿಸುವವನು ಪುತ್ರನು ಎಂದು ಬ್ರಹ್ಮನು 
ಮಾಡಿದ ಸಂಜ್ಞೆಯು. 


ಪೌತ್ರದೌಹಿತ್ರಯೋರ್ಲೋಕೇ ವಿಶೇಷೋ ನೋಪಪದ್ಯತೇ 
ದೌಹಿತ್ರೋಪಿ ಹ್ಯಮುತ್ತೈನಂ ಸಂತಾ ಯತಿ ಪೌತ್ರವತ್‌ ॥ ೧೩೯ 


ಮಗನ ಮಗನು, ಮಗಳ ಮಗನು ವಿಶೇಷವುಳ್ಳವರಲ್ಲ. ದೌಹಿತ್ರನು 
ಮಾತಾಮಹನನ್ನು ಉದ್ಧರಿಸುತ್ತಾನೆ. 


ಮಾತುಃ ಪ್ರಥಮತಃ ಪಿಂಡಂ ನಿರ್ವಪೇತ್ಸುತ್ರಿ ಕಾಸಂತಃ | 
ದ್ವಿತೀಸಂಂ ತು ಪಿತುಸ್ತಸ್ಕಾ ಸ್ಪೃ ತೀಯಂಂ ತತ್ತಿ ತರ ಪಿ8ಂ08 ll ೧೪೦ 


ಪುತ್ರಿಕಾ ಸುತನು ತಾಯಿ, ತಾಯಿಯ ತಂದೆ, ತಂದೆಯ ತಂದೆ ಹೀಗೆ 
ಮೂವರಿಗೆ ಶ್ರಾದ್ಧದಲ್ಲಿ ಪಿಂಡಹಾಕುವುದು. 


ಉಪಪನ್ನೊ ಗುಣೈಃ ಸರ್ವೈಃ ಪುತ್ರೋ ಯಸ್ಮ ತು ದತ್ರಿವಂಃ | 
ಸ ಹರೇತೈನ ತದ್ರಿಕ್ಸಂ ಸಂಪ್ರಾಪ್ಪೊಆಪೃನ್ಯಗೋತ್ರತಃ 1 ೧೪೧ 


ಒಂದು ತಂದೆಗೆ ಅನೇಕ ವಿಧ ಪುತ್ರರು ಇರುವಾಗ ದತ್ತಪುತ್ರನು ವಿದ್ಮಾ 
ವಿನಯ ಸತ್ಯ, ದಯೆ, ಶಾಂತಿಗುಣಗಣಮಂಡಿತನಾಗಿದ್ದರೆ ಅವನು ಪರಗೋತ್ಪ 
ದವನಾದರೂ ಪಿತೃಧನವನ್ನು ಸ್ವೀಕರಿಸಬಹುದು. ಔರಸಪುತ್ರನಾದರೂ 
ಗುಣಹೀನನು ಅಂಶಪ್ರಕಾರ ಪಡೆಯಬೇಕು. 


ಗೋತ್ರರಿಕ್ಕೇ ಜನಯಿತುರ್ನ ಹರೇಡ್ದತ್ತ್ರಿಮಃ ಕ್ವಚಿತ್‌ | 
ಗೋತ್ರರಿಕ್ಥಾನಂಗಃ ಪಿಂಡೋ ವೃಪೈತಿ ದದತಃ ಸ್ವಧಾ | ೧೪೨ 


ದತ್ತಪುತ್ರನು ತನ್ನ ಜನಕನ ಗೋತ್ರವನ್ನು ಧನವನ್ನು ಹೊಂದುವುದಿಲ್ಲ. 
ಹಿಂಡವು ಗೋತ್ರವನ್ನು ಧನವನ್ನು ಅನುಸರಿಸುವುದು. ಆದುದರಿಂದ ದಾನದ 
ಮೂಲಕ ಜನಕನು ಪಿಂಡವನ್ನು ಆ ಪುತ್ರನಿಂದ ಕಳೆದುಕೊಳ್ಳುವನು. ಸ್ವೀಕಾರ 
ಮಾಡಿದವನಿಗೆ ಪಿಂಡಾಧಿಕಾರಿಯು. 


ಅಧ್ಯಾಯ; ೯] ಮನುಸ್ಮೃತಿ ೪೩೧ 


ಅನಿಯುಳ್ತಾಸ. ತಶ್ಚೈವ ಫುತ್ರಿಣ್ಮಾಪ್ರ ಶ್ವ ದೇವರಾತ' | 
ಉಭೌೌ ತೌ ನಾಹಃತೋ ಭಾಗಂ ಜಾರಜಾತಕಳಾವಂಜೌ ॥ೃ ೧೪೩. 


ನಿಯೋಗವನ್ನು ಮೂರಿ ಜನಿಸಿದವನು ಮೊದಲು ಪುತ್ರವತಿಯಾಗಿಯೂ 
ಪತಿ ಸೋದರನಿಂದ ಜನಿಸಿದವನು ಇವರಿಬ್ಬರು ತಾಯಿಯ ಗಂಡನ ಧನಭಾಗಕ್ಕೆ 
ಅರ್ಹರಲ್ಲ. ಮೊದಲಿನವನು ಜಾರತನದಿಂದ ಜನಿಸಿದವನು. ಎರಡನೆಯ 
ವನು ಕಾಮುಕತನದಿಂದ ಆದವನು. ಹೀಗೆ ಅನ್ಮಾಯ ಜನ್ಮಕ್ಕೆ ಧನಾಧಿಕಾರವು 
ಬೇಡ. 


ನಿಯುಕ್ತಾಯಾವಂಪಿ ಪುಮಾನ್ನಾ ರ್ಯಾಂ ಜಾತೋವಿಧಾನ ತಃ | 
ನೈವಾರ್ಹಃ ಪೈತೃಕಂ ರಿಕ್ಚಂ ಪತಿತೋತ್ಸಾದಿತೋ ಹಿಸಃ 1 ೧೪೪ 


ನಿಯೋಗ ವಿಧಿಯನ್ನು ಸಂಪೂರ್ಣ ಆಚರಿಸದೆ ಹುಟ್ಟಿದವನೂ ಕೂಡ 
ಕ್ಷೇತ್ರಿಕಪಿತೃವಿನ ಧನಕ್ಕೆ ಅರ್ಹನಲ್ಲ. ಪತಿತಜಾತನು. 


ಹರೇತ್ತಶ) ನಿಯುಕ್ತಾಯಾಂ ಜಾತಃ ಪುತ್ತೋ ಯಥೌರಸಃ | 
ಕ್ಷೇತ್ರಿಕಸ್ಕ ತು ತದ್ಬೀಜಂ ಧರ್ಮತಃ ಪ್ರಸನಶ್ಚ ಸಃ | ೧೪೫ 


ಔರಸಪುತ್ರನಂತೆ ನಿಯೋಗಸಂಜಾತ ಪುತ್ರನು ಧನಾಧಿಕಾರಿಯಾಗುವನು. 
ಧರ್ಮಬಂಧನದಿಂದ ಅವನು ಕ್ಷೇಶ್ರಿಕಪಿತ್ಯ ವಿನ ಸಂತತಿಯೂ ಬೀಜವೂ ಆಗು 
ವನು. 


ಧನಂ ಯೋ ಬಿಭೃಯಾದಬ್‌'ಭ್ರಾತುವರ್ಪ ತಸ್ಯ ಸ್ತ್ರಿಯಮೇವ ಚ | 
ಸೋಪಪತ್ಯಂ ಭ್ರಾತಿರುತ್ತ್ಪಾದ್ಯ ದದ್ಯಾತ್ತಸ್ಕೈವ ತದ್ಧನಂ | ce 


ವಿಭಕ್ತ ಸೋದರನು ಮೃತನಾದ ಮೇಲೆ ಅವನ ಹೆಂಡತಿಯನ್ನು ಮತ್ತು 
ಸೊತ್ತನ್ನು ರಕ್ಷಿಸಿದ ಸೋದರನು ನಿಯೋಗದಿಂದ ಪುತ್ರೋತ್ಪಾದನೆ ಮಾಡಿದರೆ 
ಅವನ ಧನವನ್ನು ಆ ಕುಮಾರನಿಗೆ ಕೊಡಬೇಕು. ವಿಭಾಗವಾಗದೆ ನಿಯೋಗ 
ಜನ್ಮನಿಗೆ ವಿಭಾಗವಿಧಿಯು ಹೇಳಲ್ಪಟ್ಟಿದೆ. 


ಯಾ ನಿಖಯುಕ್ತಾನ್ಯತಃ ಪುತ್ರಂ ದೇವರ-ದ್ವಾಪ್ಯವಾಪ್ನಾ ಯಾತ" 
ತಂ ಕಾವು ಜಮರಿಕ್ವೀಯಂ ವೃಥ್ಯೋತ್ಸನ್ನಂ ಪ್ರಚಕ್ಷತೇ | ೧೪೭ 


೪೨ ಮನುಸ್ಮೃತಿ [ ಅಧ್ಯಾಯ : ೯ 


ನಿಯೋಗವು ಗುರುವಿಹಿತವಾಗಿ ಪುತ್ರನು ಜನಿಸಿದರೂ ಜನನಕಾಲದಲ್ಲಿ 
ಆ ಸ್ತ್ರೀ-ಪುರುಷರು ಕಾಮಭಾವದುಷ್ಟರಾಗಿದ್ದರೆ ಜನಿಸಿದವನು ಧನಾಧಿಕಾರಿ 
ಯಾಗುವುದು ಬೇಡ. ಅವನ ಜನ್ಮವ್ಸಥಾ 


ಅಲ್‌ 


ಏತದ್ದಿಧಾನಂ ವಿಜ್ಞೇಯಂ ವಿಭಾಗಸ್ಕ್ಯೈ ಕಯೋನಿಷು | 
ಬಹ್ವೀಷು ಚೈಕಜಾತಾನಾಂ ನಾನಾಸ್ತ್ರೀಷು ನಿಬೋಧತ ॥ ೧೪೮ 


ಈ ವರೆಗೆ ಹೇಳಿದ ವಿಭಾಗ ಕ್ರಮವು ಒಂದೇ ತಾಯಿಯ ಸಂತತಿಯವ 
ರಿಗೆ. ಬೇರೆ ಬೇರೆ ಜಾತಿಯ ತಾಯಿಯ ಮಕ್ಕಳು ಒಂದೇ ತಾಯಿಯ 
ಸೊತ್ತನ್ನು ವಿಭಾಗಿಸುವ ಕ್ರಮವನ್ನು ಹೇಳಲಾಗುವುದು. 


ಬ್ರಾಹ್ಮಣಸ್ಯಾನುಪೂರ್ಮ್ವ್ಯೇಣ ಚತಸ್ರಸ್ತ್ತಿ ಯದಿ ಸ್ತ್ರಿಯಃ | 
ತಾಸಾಂ ಪುತ್ರೇಷು ಜಾತೇಷು ವಿಭಾಗೇಃಯಂ ವಿಧಿಃ ಸ್ಮೃತಃ | ೧೪೯ 


ಬ್ರಾಹ್ಮಣನಿಗೆ ಕ್ರಮವಾಗಿ ನಾಲ್ಕು ಜಾತಿಯ ನಾಲ್ಕು ಹೆಂಡಿರು ಇರ 
ಬಹುದು. ಅವರಲ್ಲಿ ಮಕ್ಕಳದ್ದರೆ ದಾಯಭಾಗಕ್ರಮವು ಈ ರೀತಿ-- 


ಕೀನಾಶೋ ಗೋವೃಷೋ ಯಾನಮಂಲಂಇಣಂರಶ್ಚ ನೇಶ್ಮ ಚ 
ನಿಪ್ರಸ್ಕೌದ್ಧಾರಿಕಂ ದೇಯಮೇಕಾಂಶಶ್ಚ ಪ್ರಧಾನತಃ | ೧೫೦ 


ಕೂಲಿಜನ, ಜೋಡಿಗಾಗುವ ಎತ್ತು, ವಾಹನ, ಆಭರಣ, ಮನೆ ಇವುಗಳ 
ಪ್ರಧಾನಾಂಶವು ಬ್ರಾಹ್ಮಣೀ ಪುತ್ಪನಿಗೆ ಉದಾರವಾಗಿ ಸಿಗಬೇಕು. ಉಳಿದು 
ದನ್ನು ಮುಂದೆ ಹೇಳುವಂತೆ ವಿಭಾಗಿಸುವುದು. 


ತ್ರ್ಯ್ಯೃಂಶಂ ದಾಯಾದ್ದ ರೇದ್ವಿಪ್ರೋ ದ್ವಾನಂಶೌ ಸ್ಷತ್ರಿಯತಾಸುತಃ | 
ವೈಶ್ಶಾಜ॥ ಸಾರ್ಧಮೇವಾಂಶಂ ಆಂಶಂ ಶೂದ್ರಾಸುತೋ ಹರೇತ್‌ | ೧೫೧ 


ಸಮಗ್ರಪಿತೃಧನದಲ್ಲಿ ಪುತ್ರಸಂಖ್ಕೆಯನುಸಾರ ವಿಭಾಗಿಸಿ ಬ್ರಾಹ್ಮಣನಿಗೆ 
ಮೂರಂಶ, ಕ್ಷತ್ರಿಯನಿಗೆ ಎರಡಂಶ, ವೈಶ್ಯನಿಗೆ ಒಂದುವರೆ ಅಂಶ, ಶೂದ್ರನಿಗೆ 
ಒಂದಂಶ ಧನವನ್ನು ಕೊಡಬೇಕು. 


ಸರ್ವಂವಾ ರಿಕ್ಸ ಜಾತಂ ತದ್ದಶಧಾ ಪರಕಲ್ಪ್ಯ ಚ| 
ಧರ್ಮ್ಮಂ ವಿಭಾಗಂ ಕುರ್ವೀತ ವಿಧಿನಾನೇನ ಧರ್ಮವಿತ್‌ ॥ ೧೫೨ 


೨೮ೆ-ಅಭ್ಯ್ಮಾಯ: ೯] ಮನುಸ್ಮೃತಿ ಅತ್ಮ 


ಇದು ಇನ್ನೊಂದು ವಿಭಾಗ ಪ್ರಕಾರವು. ಪಿತೃಧನವನ್ನು ಹತ್ತುಪಾಲು 
ಮಾಡಿ ಮುಂದೆ ಹೇಳುವಂತೆ ಕೊಡುವುದು ಒಂದು ಧರ್ಮವು. 


ಚತಂರೋಂಶಾನ್‌ ಹರೇದ್ವಿ ಪ್ರಸ್ತ್ರೀಸಂಶಾನ್‌ ಕ್ಷತ್ರಿಯಾಸಂತಃ | 

ವೈಶ್ಯಾಪುತ್ರೋ ಹರೇದ್ಹ್ವ್ಯ ೦ಶಮಂಶಂ ಶೂಪ್ರಾಸಂತೋ ಹರೇತ್‌ 1 ೧೩ 

ಹತ್ತುಪಾಲಿನಲ್ಲಿ ನಾಲ್ಕು ಬ್ರಾಹ್ಮಣನಿಗೆ, ಮೂರು ಕ್ಷತ್ರಿ 
ಎರಡು ವೈಶ್ಯನಿಗೆ, ಒಂದು ಶೂದ್ರಾಪುತ್ರನಿಗೆ ಎಂದು ಇದು ಎರಡನೇ ರೀತ್ಲಿ 


ಯದ್ಮಪಹಿ ಸ್ಯಾತ್ತು ಸತ್ತುತ್ರೋಪ್ಯಸತ್ತು ತ್ರೋಪಿ ವಾ ಭವೇತ್‌! 

ನಾಧಿಕಂ ದಶಮಾದ್ದದ್ಯಾಚ್ಛೂದಾಪ್ರತ್ರಾಯ ಧರ್ಮತಃ ೧೫೪ 

ಬಹುವಿವಾಹೆವಾದ ಬ್ರಾಹ್ಮಣನಿಗೆ ಎಲ್ಲ ಹೆಂಡಿರಲ್ಲಿ ಮಕ್ಕಳಿರಲಿ ಇಲ್ಲದಿ 
ರಲ್ಲಿ ಶೂದ್ರಾವುತ್ರನಿಗೆ ಹತ್ತರಲ್ಲೊಂದು ಪಾಲಲ್ಲದೆ ಅಧಿಕವನ್ನು ಕೊಡ 
ಕೂಡದು. 


ಬ್ರಾ ಸ್ಮಣಸ್ತತ್ರಿಯವಿಶಾಂ ಶೂದ್ರಾಪುತ್ರೋ ನ ರಿಕ್ಚಭಾಕ್‌ | 
ಯದೇವಾಸ್ಯ ಪಿತಾ ದಡ್ಕ್ಕಾ ತ್‌ ತದೇವಾಸ್ಯ ಧನಂ ಭವೇತ್‌"! ೧೫೫ 


ತ್ರೈವರ್ಣಿಕರು ಶೂದ್ರಸ್ತೀಸಂತತಿಗೆ ಪಾಲುಕೊಡದೆ ಸಂತೋಷದ 
ಸ್ವಲ್ಪ ಧ್‌ ಕೊಡುವುದು ಒಳ್ಳೆದು. 


ಸಮವರ್ಣಾಸು ಯೇ ಜಾತಾಃ ಸರ್ವೇ ಪುತ್ರ) ದ್ವಿಜನ್ಮನಾಂ | 
ಉದ್ದಾರಂ ಜ್ಯಾಯಸೇ ದತ್ತಾ ಭಜೇಂನ್ಲಿತರೇ ಸಮಂ! ೧೫೬ 


ತ್ರೈದರ್ಣಿಕರಿಗೆ ಸ್ವವರ್ಣದ ಅನೇಕ ಸ್ತ್ರೀಯರಲ್ಲಿ ಎಷ್ಟು ಸಂತತಿ 


ಯಿದರೂ ಅವರು ಹಿರಿಯನಿಗೆ ಉದ್ಧಾರಕೊಟ್ಟು ಉಳಿದುದನ್ನು ಸಮವಾಗಿ 
ಹಂಚಕೊಳ ಬೇ ಕಂ. 


ಶೂದ್ರಸ್ಕ ತಂ ಸವರ್ಪೇವೆ ನಾನ್ಯಾ ಭಾರ್ಯಾ ವಿಧೀಯತೇ ! 

ತಸ್ಕಾಂ ಜಾತಾಃ ಸವರಾಂಶಃ£ ಸರ್ಯಿರ್ಯದಿ ಪುತ್ರಶತಂ ಭವೇತ್‌ |! ೧೫೭ 

ಶೂದ್ರನಿಗೆ ಧರ್ಮತಃ ಸ್ವಜಾತಿ ಸ್ತ್ರೀಯರು ಮಾತ್ರ ಹೆಂಡಿರು. ಅವರ 
ಮಕ್ಕಳು ಸಮಭಾಗ ತಕ್ಕೊಳ್ಳುವುದು. 


ಅಪ್ಲಿ೪ ಮನುಸ್ಮೃತಿ [ ಅಧ್ಯಾಯ : € 


ಪುತ್ರಾನ್‌ ದ್ವಾದಶ ಯಾನಾಹ ನೃಣಾಂ ಸ್ವಾಯಂಭುವೋ ಮುನಂಃ | 
ತೇಷಾಂ ಷಡ್‌ ಬಂಧಂದಾಯಾದಾಃ ಷಡದಾಯತಾದಬಾಂಧವ.8 | ೧೨೮ 


ಹನ್ನೆರಡು ವಿಧ ಪುತ್ರರು ಎಂದು ಮನುಮತವು. ಅವರು ತಂದೆಯ 
ಸೊತ್ತಿಗೆ ಹಕ್ಕುದಾರರು. ಒಂದನೆ ವರ್ಗದ ಆರು ಮಂದಿ ಸಪಿಂಡರು, 
ಸೋದಕರು, ಪಿಂಡದಾನ, ಉದಕದಾನ ಮಾಡುವವರು. ಉತ್ತರಾಧಿಕಾರಿ 
ಯಿಲ್ಲದ ಸಪಿಂಡರ ಧನಕ್ಕೂ ಅಧಿಕಾರಿಗಳು. ಎರಡನೆ ವರ್ಗದವರು ಉತ್ತರಾಧಿ 
ಕಾರಿಯಿಲ್ಲದ ಕುಟುಂಬದ ಹಣಕ್ಕೆ ಹಕ್ಕುದಾರಿಕೆ ಒಂದು ಹೊರತು ಮತ್ತೆಲ್ಲ 
ಅರ್ಹತೆಯುಳ್ಳವರು. 


ಔರಸಃ ಕ್ಷೇತ್ರಜತ್ತೈವ ದತ್ತಃ ಕೃತ್ರಿಮ ಏವ ಚ | 
ಗೂಢೋ ತ್ಪನ್ನೋಂಸವಿದ್ದಶ್ಚ ದಾಯಾದಾ ಬಾಂಧವಾಶ್ಸ ಷಟ್‌ ॥ ೧೫೯ 
ಒಂದನೆ ವರ್ಗದ ಆರುಮಂದಿಯ ಹೆಸರು-ವಿವರ ಮುಂದಿದೆ. 
ಕಾನೀನಶ್ಚ ಸಹೋಡಢಕಶ್ಚ ಕ್ರೀತಃ ಪೌನರ್ಭವಸ್ತಥಾ | 
ಸ್ವಯಂ ದತ್ತಶ್ಚ ಶೌವ್ರಶ್ಚ ಷಡದಾಯಾದಬಾಂಧವಾ8 1 ೧೬೦ 

ಇವರು ಎರಡನೆ ವರ್ಗದ ಆರು ಮಂದಿ. 


ಯಾದೃಶಂ ಫಲಮಾಪ್ನೋತಿ ಅಂಪ್ಲವೈಕ ಸಂತರನ್ಹಲಂ | 
ತಾದೃಶಂ ಫಲಮಾಪ್ನೋತಿ ಕುಪುತ್ರೈಃ ಸಂತರಂಸ್ತ್ರವಂಃ | ೧೬೧ 


ಒಡಕು ದೋಣಿಯಿಂದ ನೀರನ್ನು ದಾಟಿದರೆ ಸುಖವಾಗಿ ದಡ ಸೇರು 
ವುದು ಸಂಶಯ. ಅದರಂತ ಕೆಟ್ಟ ಸಂತತಿಯಿಂದ ಒಳ್ಳೆ ಫಲವಿಲ್ಲ. ಪರ 
ಲೋಕದಲ್ಲಿ ದುಃಖವಿದೆ. ಔರಸನು ಶ್ರೇಷ್ಠನು. 


ಯದ್ಮೈಕರಿಕ್ಕಿನೌ ಸ್ಕಾತಾಮೌರಸಶ್ಲೇತ್ರಜೌ ಸಂತೌ | 

ಯಸ್ಯ ಯತ್ರ್ಪೈತ್ಛ ಕಂ ರಿಕ್ಸಂ ಸ ತದ್ದೃಹ್ಲೀತ ನೇತರಃ8 ಗೆ ೧೬೨ 

ಒಬ್ಬನಿಗೆ ಕ್ಷೇತ್ರಜ ಪುತ್ಪನಾದ ಮೇಲೆ ಔರಸಪುತ್ರನು ಜನಿಸಬಹುದು. 
ಆಗ ಅವರು ಒಂದೇ ತಂದೆಯ ಧನಕ್ಕೆ ಇಬ್ಬರು ಹಕ್ಕುದಾರರು. ಆದರೂ 
ಔರಸಪುತ್ರನು ತನ್ನ ತಂದೆಯ ಸಂಪೂರ್ಣ ಧನವನ್ನು ಹೊಂದಬೇಕು. ಅವನ 


ಅಧ್ಯಾಯ: ೯] ಮನುಸ್ಮೃತಿ ಭಜಿ 


ಕ್ಷೇತ್ರಜ ಸೋದರನಿಗೆ ಕೊಡಬೇಕಾಗಿಲ್ಲ. ಆಕ್ಷೇತ್ರಜ ಪುತ್ರನು ಕ್ಷೇತ್ರಿ 

ಪಿತೈವಿನ ಧನವನ್ನು ಬಿಟ್ಟು ತನ್ನ ಜನಕನ ಧನವನ್ನು ಒಗೆ ಸತ 
ಕ್ಷೇತ್ರಜ ಪುತ್ರನು ಕ್ಷೇತ್ರಿಕಪಿತೃವಿಗೂ ಜನಕ ಪಿತೃವಿಗೂ ಔರಸರು ಇಲ್ಲದೆ 
ಹೋದರೆ ಇಬ್ಬರ ಧನವನ್ನೂ ತಕ್ಕೊಂಡು ಇಬ್ಬರಿಗೂ ಪಿಂಡಹಾಕಬಹುದು. 


ಏಕ ಏವೌರಸಃ ಪುತ್ರಃ ಪಿಶ್ರ್ಯಸ್ಯ ವಸುನಃ ಪ್ರಭುಃ | 
ಶೇಷಾಣಾಮಾನೃ ಶಂಸ ಥಂ ಪ್ರದದ್ಯಾ ತ ಪ್ರಜೀವನಂ ॥ ೧೬೩ 


ಔರಸವುತ್ರನು ತಂದೆಯ ಸಕಲದ್ರವ್ಯ ಸ್ವಾಮಿಯಾದರೂ ದತ್ತಕ್ಕತ್ರಿ, 
ಮಾದಿ ಪುತ್ರರಿಗೆ ದಯೆಯಿಂದ ಜೀವನಾಂಶ ಕೊಡಬೇಕು. 


ಷನ್ಮಂ ತು ಕ್ಲೇತ್ರಜಸ್ಕಾಂಶಂ ಪ ದದ್ಯಾತ್ರೈತೃಕಾದ್ಧ ನಾತ್‌ ! 


ಔರಸೋ ವಿಭಜನ್‌ ದಾಯಂ ಪಿತ್ರ್ಯಂ ಪಂಚಮಮೇವ ವಾ ೧೬೪ 
ಕ್ಷೇತ್ರಜವುತ್ರನು ತನ್ನ ಜನಕನಿಗೆ ಬಹುಸಂತತಿಯೂ ಕ್ಷೇತ್ರಕಪಿತೃವಿಗೆ 
ಔರಸಪುತ್ರನೂ ಇರುವಾಗ ಕ್ಷೇತ್ರಿಕಪಿತೃದ್ರವ್ಮದಿಂದ ಔರಸ ಸೋದರನಾ 
ಕೊಟ್ಟು ಆರನೆ ಒಂದಂಶ, ಐದನೆ ಒಂದಂಶವನ್ನು ಹೊಂದಲು ಅಧಿಕಾರಿ 
ಯಾಗುವನು. ವಿದ್ಯಾವಿನಯ ಗುಣವಂತನಿಗೆ ಹೆಚ್ಚು. ಗುಣಹೀನನಿಗೆ 
ಕಡಿಮೆ. 
ಔರಸಕ್ಷೇತ್ರಜೌ ಪುತ್ರೌ ಪಿತೃರಿಕ್ಚಸ್ಯ ಭಾಗಿನ್‌ | 
ದಶಾಪರೇ ತು ಕ್ರಮಶೋ ಗೋತ್ರರಿಕ್ಸಾಂಶ ಭಾಗಿನಃ! ೧೬೫ 
ರಸನು ಕ್ಷೇತ್ರಜನು ಇಬ್ಬರು ಹಿಂದೆ ಹೇಳಿದಂತೆ ವಿಶೇಷ ಸಂದರ್ಭ 
ದಲ್ಲಿ ಪಿತೃಧನಾಧಿಕಾರವುಳ್ಳವರು, ಉಳಿದ ಹತ್ತುಮಂದಿ ಸಪಿಂಡರ ಗೋತ್ರಜರ 
ಧನವನ್ನು ಹೊಂದುವರು. 


ಸ ಶೈ ನ್ಲೇತ್ರೆ ಸಂಸ್ಕೃತಾಯಾಂ ತಂ ಹಂ | | ಯಂ | 
ತನರೌರಸಂ ವಿಜಾನೀಯಾತ್ಸಾ ತ್ರಂ ಪ್ರಥಮಕಲ್ಪಿ ಕಂ } ೧೩೬ 


ಸವರ್ಣಳೂ, ಮಂತ್ರಸಂಸ್ಕೃತಳೂ ಆದ ಹೆಂಡತಿಯಲ್ಲಿ ತನ್ನಿಂದ ಜನಿಸಿದ 
ವನು ಔರಸಪುತ್ರನು. ಹನ್ನೆರಡು ವಿಧರಲ್ಲಿ ವ ಧಾನನು. ಉಳಿದವರು 
ಅಪತ್ಸುತ್ರರು. ಅಮುಖ್ಯರು. 


ಲಷ. ಮನುಸ್ಮೃತಿ [ ಅಧ್ಯಾಯ: ೯ 


ತ 
ಯೆಸ್ತಲ್ಪಜಃ ಪೃಮೂತಸ್ಯ ಕ್ಲೀಬಸ್ಯ ವಧಿತಸ್ಯವಾ 
ಸ್ವಧರ್ನೋಣ ನಿಯಂಕ್ತಾಯಾಂ ಸ ಪುತ್ರಃ ಶ್ರೇತ್ರಜಃ ಸ್ಮೃತಃ | ೧೬೭ 


ಗಂಡನು ನಪುಂಸಕನೂ ರೋಗಿಯೂ ಆಗಿ ನಿಃಸಂತತಿಯಾದಾಗ ಗುರು 
ಸಮ್ಮತಿಯಿಂದ ಯೋಗ್ಯ ಸಪಿಂಡ ದೇವರಾದಿಗಳೆ ಮೂಲಕ ಜನಿಸಿದವನು 
ಕ್ಷೇತ್ರಜನು. ನಿಯೋಗದಿಂದ ಸ್ವಸ್ಟ್ರೀಯಲ್ಲಿ. 


ಮಾತಾ ಹಿತಾ ವಾ ದದ್ಯಾತಿಇಂ ಯಮದ್ಧಿಃ ಪುತ್ರಮಾಪದಿ | 
ಸದೃಶಂ ಪ್ರೀತಿಸಂಯುಕ್ತಂ ಸ ಜ್ಜೇಯೋ ದಿತ್ರಿಮಃ ಸುತ38 | ೧೬೮ 


ಮಕ್ಕಳಿಲ್ಲದವನಿಗೆ ಪ್ರೀತಿಪೂರ್ವಕ ತಾಯ್ತಂದೆಗಳ ಯಉದಕದಾನ 
ಸಹಿತವಾಗಿ ಮಗನನ್ನು ಕೊಟ್ಟರೆ ಅವನು ದತ್ತಸ್ವೀಕೃತಪುತ್ತನು. 


ಸದೃಶಂತು ಪ್ರಕುರ್ಯಾದ್ಯ ೦ ಗುಣದೋಷನವಿಚಕ್ಷಣಂ | 
ಪುತ್ರಂ ಪುತ್ರಗುಣೈಯುಕ್ತಂ ಸ ಎಜ್ಞೇಯತಶ್ಚ ಕೃತ್ರಿಮಃ |! ೧೬೯ 


ಪಿಂಡದಾನದಿಂದ ಗುಣದೋಷಗಳನ್ನು ತಿಳಿದವನಾದ, ಮಾತಾಪಿತೃ 
ಪರಿಚರ್ಯಾ ಭಕ್ತಿಸಂಪನ್ನನಾದ, ಸವರ್ಣನು ಸಂತತಿಹೀನರಿಂದ ಪುತ್ರಭಾವ 
ಪಾತ್ರನಾದರೆ ಅವನು ಕೃತ್ರಿಮ ಪುತ್ರನು. 


ಉತ್ಪದ್ಧತೇ ಗೃಹೇ ಯಸ್ಯ ನ ಚ ಜ್ಞಾಯೇತ ಕಸ್ಯ ಸಃ | 

ಸ ಗೃಹೇ ಗೂಢ ಉತ್ಸನ್ನ ಸ್ವಸ್ಯ ಸ್ಯಾದ್ಯಸ್ಯ ತಲ್ಪಜಃ ॥ ೧೬೦ 

ತನ್ನ ಹೆಂಡತಿಯು ತಿಳಿಯದಂತೆ ಬೇರೆಯಾರಿಂದಾದರೂ ಪ್ರಸವಿಸಿದರೆ 
ತ oe Kas ಅಂತಹ ಪ್ರಜೆಯು ಗೂಢೋತ್ಪನ್ನ 


ಮಾತಾಪಿತೃ ಹ್ಯಾಮುತ್ಸೃೃಷ್ಟಂ ತಯೋರನ್ಯತರೇಣ ಪಾ | 

ಯಂ ಪುತ್ರಂ ಸರಿಗೃಹ್ಟೀಂಯಾದಪವಏದ್ಧ8 ಸ ಉಚ್ಕತೇ | ೧೭೧ 
ಸತ್ತು ಅಧವಾ ಬಿಟ್ಟು ಅನಾಥವಾದ ಮಗುವನ್ನು ಪುತ್ರಭಾವದಿಂದ- 
ಸ್ವೀಕರಿಸಿ ಪೋಷಿಸಲ್ಪಟ್ಟ ಮಗು ಅಪವಿದ್ಧ ಪುತ್ರನು. 


"ಅಧ್ಯಯ : ೯] ಮನುಸ್ಮೃತಿ ' ಭತ 


ಪಿತೃವೇಶ್ಮನಿ ಕನ್ಕಾ ತಂ ಯಂ ಪುತ್ರಂ ಜನಯೇದ್ರಹಃ | 
ತಂ ಕಾನೀನಂ ವಡೇನ್ನಾ ಮ್ನಾ ವೋಡಢುಃ ಕನ್ಯಾ ವಂದ್ಭವಂ | ೧8೨ 


ಹುಡುಗಿಯು ತಂದೆ ಮನೆಯಲ್ಲಿರುವಾಗ ಗುಟ್ಕಾ ಗಿ ಹುಟ್ಟಿದ ಮಗುವಿ 
ನೊಡನೆ ಮದುವೆಯಾದರೆ ಆ ಮಗು ವಿವಾಹಿತನಿಗೆ ಕಾನೀನ ಕ್ಷೇತ್ರಜಪುತ್ರನು. 


ಯಾ ಗರ್ಭಿಣೀ ಸಂಸ್ಥಿ ,ಯತೇ ಜ್ಞಾ ತಾಜ್ಞಾಶಾಪಿ ವಾ ಸತೀ! 
ವೋಢು8 ಸ ಗರ್ಭೋ ಭವತಿ ಸಹೋಢ ಇತಿ ಚೋಚ್ಯತೇ | ೧೭೩ 


ತಿಳಿದೋ ತಿಳಿಯದೆಯೋ ಗರ್ಭಿಣಿಗೆ ವಿವಾಹಸಂಸ್ಕಾರವಾದರೆ ಜನಿಸಿದ 
ಶಿಶುವು ಮದುವೆಯಾದವನಿಗೆ ಸಹೋಢ ಪುತ್ರಮ. 


ಕ್ರೀಣೇಯಾದ್ಯ ಸ್ಪ್ವಪತ್ಕಾರ್ಥಂ ಮಾತಾಪಿತ್ರೋರ್ಯವಂಂತಿಕಾತ್‌ | 
ಸ ಕ್ರೀತಕಃ ಸುತಸ್ತಸ್ಕ ಸದೃಶೋತಸದೃಶೋಪಿ ವಾ | ೧೭೪ 


ಮಾತಾಪಿತೃಗಳಿಂದ ಕ್ರಯಕ್ಕೆ ಪಡೆದ ಶಿಶುವು ಕ್ರೀತಪುತ್ರನು. 


ಯಾ ಪತ್ಕಾ ವಾ ಪರಿತ್ಕಕ್ಲಾ ವಿಧವಾ ವಾ ಸ್ವಯೇಚ್ಛಯಾ 
ಉತ್ಪುದಯೇಕ್ರುನರ್ಭೂತ್ವಾ ಸಪೌನರ್ಭವ ಉಚ್ಕತೇ | nex 


ವಿಧವೆ ಅಧವಾ ಗಂಡನಿಂದ ಬಿಡಲ್ಪಟ್ಟವಳಿಗೆ ಪುನಃ ಬೇರೆಯವ 
ನಿಂದ ಹುಟ್ಟಿದ ಮಗು ಆ ಜನಕನಿಗೆ ಪೌನರ್ಭವ ಪುತ್ರನು. 


ಸಾ ಚೇದಕ್ಷಕಯೋನಿಃ ಸಾದ್ದ ತಪ್ತ ತ್ಕ್ಯಾಗತಾಪಿ ಮಾ | 
ಪೌನರ್ಭವೇನ ಭರ್ತ್ರಾ ಸಾ ಪುನಃ ಸಂಸxಾರಮೆರ್ಹತಿ | ೧೭೬ 


ಹಿಂದೆ ಹೇಳಿದಂತೆ ಪರಪುರುಷನೊಡನೆ ಸೇರಿದವಳು ಖುತುಮತಿಯಲ್ಲ 
ವಾಗಿದ್ದರೆ ಈ ಗಂಡನೊಡನೆ ಅವಳಿಗೆ ಪುನಃ ಮಂತ್ರಪೂರ್ವಕ ವಿವಾಹ 
ಮಾಡಬಹುದು. 


ಮಾತಾಪಿತೃವಿಹೀನೋ ಯಸ್ತ್ಮಕ್ಕೋ ವಾ ಸ್ಕಾದಕಾರಣಾತ್‌ | 
ಆತ್ಮಾನಂ ಸ್ಪರ್ಶಯೆದ್ಯಸ್ಕ್ಮೈ ಸ್ವಯಂದತ್ತ ಸ್ತೂಸ ಸ್ಕ್ಯೃುತಃ | ೧೬೬ 


ಆಲ ಮನುಸ್ಮೃತಿ [ ಅಧ್ಯಾಯೆ$ ೯ 


ತಾಯ್ತಂದೆ ಸತ್ತರೆ, ಇದ್ದೂ ಅವರು ಬಿಟ್ಟರೆ, ಆ ಮಗು ಯಾರ 


೨ 
ಸಂಬಂಧ ಪಡೆಯುವುದೋ ಅದು ಅವನಿಗೆ ಸ್ಪ್ವಯಂದತ್ತನು. 


ಯುಂ ಬ್ರಾಹ್ಮಣಸ್ತು ಶೂದ್ರಾಯಾಂ ಕಾಮಾಹುತ್ರಾದಯೇತು್ಸಿತಂ | 
ಸ ಸಾರಯನ್ನೆ €ವ ಶವಸ್ತಸ್ಮಾತ್ಪಾರಶನಃ ಸ್ಮೃತಃ ೧೭೮ 


ಬ್ರಾಹ್ಮಣನಿಗೆ ಶೂದ್ರಸ್ತ್ರೀಯರಲ್ಲಿ ಕಾಮಜನ್ಮ ಪುತ್ರನು ಪಾರಶವನು. 


ದಾಸ್ಕಾಂ ವಾ ದಾಸದಾಸ್ಯಾಂ ವಾ ಯಃ ಶೂದ್ರಸ್ಯ ಸುತೋ ಭವೇತ್‌ | 
ಸೊಆನಂಜ್ಞಾತೋ ಹರೇದಂಶಮಿತಿ ಧರ್ಮೋ ವ್ಯವಸ್ಥಿತಃ 1 ೧೩೯ 


ಶೂದ್ರನಿಗೆ ದಾಸಿಯಲ್ಲಿ, ದಾಸಸ್ತ್ರೀಯಲ್ಲಿ ಜನಿಸಿದ ಪುತ್ರನಿಗೆ ಪಿತೃ 
ಸಮ್ಮತಿಯಿಂದ ಪಿತೃದ್ರವ್ಮದಲ್ಲಿ ಸಮಭಾಗವಿದೆ. 


ಕ್ಷೇತ್ರಜಾದೀನ್‌ ಸಂತಾನೇತಾನೇಕಾದಶ ಯಥೋದಿತಾನ್‌ | 
ಪುತ)ಪ್ರತಿನಿಧೀನಾಹುಃ ಕ್ರಿಯಾಲೋಷ ನ್ಮನೀಹಿ೫೩ ॥ ೧೮೦ 


ಔರಸನ ಹೊರತು ಉಳಿದ ಹನ್ನೊಂದು ವಿಧಪುತ್ರರು ಪುತ್ರಪ್ರತಿನಿಧಿ 
ಗಳು. ಧನಾಧಿಕಾರ ಶ್ರಾದ್ಮಾಧಿಕಾರಗಳ ಪ್ರಾಪ್ತಿಗೆ ಪುಶ್ರರಾದವರು. ಮುಖ್ಯ 
ಪುತ್ರರಲ್ಲ ಜಾತ-ಕರ್ಮಾದಿ ಸಂಸ್ಕಾರವೂ ಇಲ್ಲ. 


ಯ ಏತೇಇಭಿಹಿತಾಃ ಪುತ್ರಾಃ ಪ್ರಸಂಗಾದನ್ಯಬೀಜಜಾಃ | 
ಯಸ್ಯ ತೇ ಬೀಜತೋ ಜಾತಾಸ್ತನ್ಯ ತೇ ನೇತರಸ್ಕ ಶ೦ | ೧೮೦ 


ಪುತ್ರಪ್ರಕರಣದಲ್ಲಿ ಹೇಳಿದ ಈ ಹನ್ನೊಂದು ಪುತ್ರರು ಯಥಾರ್ಥವಾಗಿ 
ಜನಕನಿಗೆ ಪುತ್ರರಾಗದಿರುವುದರಿಂದ ಔರಸಪುತ್ರನು ಪುತ್ತಿಕೆಯು ಇರುವಾಗ 
ಇಂತವರು ಪುತ್ರಸ್ಥಾನಕ್ಕೆ ಅರ್ಹರಲ್ಲ. 


ಭಾತೃಣಾಮೇಕಜಾತಾನಾಮೇಶ್ಟೆ ತುತ್ತ ವಾನ್‌ ಭವೇತ್‌ | 
ಸರ್ವಾಂಸ್ತಾನ್‌ ತೇನ ಪುತ್ರೇಣ ಪುತ್ರಿಣೋ ಮನುರಬ್ರ ವೀತ್‌ | ೧೮೨ 


ಒಂದೇ ತಂದೆಯ ಅನೇಕ ಸೋದರರಲ್ಲಿ ಒಬ್ಬನಿಗೆ ಸಂತತಿಯಿದ್ದರೆ 


ಅಧ್ಯಾಯ: ೯] ಮನುಸ್ಮೃತಿ ೪ರ್ಷ೯ 


ಅವನು ಎಲ್ಲರಿಗೂ ಮಗನಾಗಿ ಪಿಂಡದಾಯಕನೂ ಧನಾಧಿಕಾರಿಯೂ ಆಗುವ 
ನಾದುದರಿಂದ ಕ್ಷೇತ್ರಜಾದಿಪುತ್ರ ಕಲ್ಪನೆಯು ಬೇಡ. 


ಸರ್ವಾಸಾಮೇಕಪತ್ನೀನಾಮೇಕಾ ಚೇತ್ಪೂತ್ರಿಣೀ ಭವೇತ್‌ | 

ಸರ್ವಾಸ್ತಾಸ್ತೇನ ಪುತ್ರೇಣ ಪ್ರಾಹ ಪುತ್ರವತೀರ್ವಿನಂ8 1 ೧೮೩ 

ಒಬ್ಬನ ಅನೇಕ ಹೆಂಡಿರಲ್ಲಿ ಒಬ್ಬಳಿಗೆ ಮಕ್ಕಳಿದ್ದರೆ ಅವರೆಲ್ಲರಿಗೂ 
ಅವನೇ ಮಗನಾಗುವನು. 


ಶ್ರೇಯಸಃ ಶ್ರೇಯಸೊಂಲಾಭೇ ಪಾಹೀಯಾನ್‌ರಿಕ್ಕ ಮರ್ಹತಿ | 
ಬಹವಶ್ಚೇತ್ತು ಸದೃಶಾಃ ಸರ್ವೇ ರಿಕ್ಸ ಸ್ಕಭಾಗಿನಃ ॥ ೧೮೪ 


ಹಿಂದೆ ಹೇಳಿದ ದ್ವಾದಶ ವಿಧಪುತ್ರರಲ್ಲಿ ಮೊದಲು ಮೊದಲಿನವರು 
ಶ್ರೇಷ್ಠರು. ಶ್ರೇಷ್ಠರಿರುವಾಗ ಇತರರಿಗೆ ಧನಾರ್ಹತೆಯಿಲ್ಲ. ಸಮಾನರು 
ಬಹುಮಂದಿಯಿದ್ದರೆ ಅವರೆಲ್ಲರಿಗೂ ಧನವಿದೆ. 


ನ ಭ್ರಾತರೋ ನ ಪಿತರಃ ಪುತ್ರಾ ರಿಕ್ಸ ಹರಃ ಸಿತಂ॥ | 
ಪಿತಾ ಹರೇದಪುತ್ರಸ್ಕ ರಿಕ್ಟ್‌ಂ ಭ್ರಾತರ ಏವ ಚ 8 ೧೮೫ 


ಔರಸಪುತ್ರನಿಲಲವನ ಸೋದರ ಭಾತೃಗಳು ತಂದೆಯ ಸೋದರರು 
ಧನಾಧಿಕಾರಿಗಳಲ್ಲ. ಗೌಣಪುತ್ರರಿದ್ದರೆ ಅವರೇ ಅರ್ಹರು. ಅಂಶತಹಷಕು 
ಇಲ್ಲದಿದ್ದರೆ ಪುತ್ರಹೀನನ ತಂದೆಯು ಹಕ್ಕುದಾರನು. ಅಮಲ್ಲದೆ ಹೋದರೆ 
ತಂದೆಯ ಸೋದರರು ಧನಕ್ಕೆ ಅರ್ಹರು. 


ತ್ರಯಾಣಾಮುದಕಂ ಇೌಂರ್ಲುಂ ತ್ರಿಷು ಪಿಂಡಃ ಪ್ರವರ್ತತೇ | 
ಚತುರ್ಥಃ ಸಂಪ್ರಪಾಶೈಷಾಂ ಪಂಚಮೋ ನೋಪಪದ್ಯ ತೇ | o೮೬ 


ತಂದೆ. ಅವನ ತಂದೆ, ಅವನ ತಂದೆ ಹೀಗೆ ಮೂವರಿಗೆ ಮಗನಾದ 
ನಾಲ್ಕನೆಯವನು ಆ ಮೂವರಿಗೆ ಪಿಂಡದಾಯಕನು. ಆದುದರಿಂದ ಪಿಂಡೋ 
ದ್ದೇಶ್ಶ ಪಿತೃಗಳು ಯಾರು ಸಂತತಿಹೀನರಾದರೂ ಅವರ ದ್ರವ್ಯವು ಪಿಂಡ 
ದಾಯಕನಿಗೆ ಸೇರಬಹುದು. 


ಅನಂತರಃ ಸಹಿಂಡಾದ್ಯಸ್ತಸ್ಕ ಶಸ್ಕ ಧನಂ ಭವೇಶ್‌ ! 
ಅತ ಊರ್ಧ್ವಂ ಸಕುಲ್ಯಃ ಸ್ಕಾ ದಾಚಾರ್ಯಕ ಶಿಷ್ಯ ಏವವಾ | ೧೪8 


೪೪೦ ಮನುಸ್ಕ್ಮ್ಯತಿ [ ಅಧ್ಯಾಯ : ೯ 


ಸಪಿಂಡರಲ್ಲಿ ಮತ್ತೆ-ಮತ್ತಿನವರು ಹಿರಿಯರ ಧನಕ್ಕೆ ಹಕ್ಕು ಉಳ್ಳವರು, 
ಸಪಿಂಡರು ಇಲ್ಲವಾದರೆ ಸೋದಕರು, ಆಚಾರ್ಯನು ೭ದ್ಯಸು ಇವರೆಲ್ಲ ದ್ರವ್ಯ 
ಭೋಕ್ತ್ಯಗಳು. ತನ್ನ ಹೆಂಡತಿ ತಾಯಿ ಇವರೆಲ್ಲ ಹಕ್ಕು ಉಳ್ಳವರು. 


ಸರ್ನೇಷಾಮಪ್ಯ ಭಾವೇ ತು ಬ್ರಾಹ್ಮಣಾ ರಿಕ್ಕಬಾಗಿನಃ | 
ತ್ರೈವಿದ್ಯಾಃ ಶುಚಯೋ ದೂಂತಾಸ್ತಥೂ ಧರ್ಮೋ ನ ಹೀಯತೇ 1 ೧೮೮ 


ಹಿಂದೆ ಹೇಳಿದ ಉತ್ತರಾಧಿಕಾರಿಗಳು ಯಾರೂ ಇಲ್ಲವಾದರೆ ಬ್ರಾಹ್ಮಣರು 
ಯೋಗ್ಯರಾದವರು ನಿರ್ಗತಿಗಳ ಧನವನ್ನು ಸ್ವೀಕರಿಸಬಹುದು. 


ಅಹಾರ್ಯಂ ಬ್ರಾಕ್ಕ್‌ಣದ್ರವ್ಯಂ ರಾಜ್ಞಾ ನಿತೃವಿಂತಿಸ್ಲಿತಿಃ | 
ಈತರೇಸಾಂ ತು ವರ್ಣಾನಾಂ ಸರ್ವಾಭಾವೇ ಹರೇನ್ನ ಪಃ | ೧೮೯ 


ರಾಜನಿಗೆ ಬ್ರಾಹ್ಮಣ ದ್ರವ್ಯವು ಸ್ವೀಕಾರ್ಯವಲ್ಲ. ಯಾರೂ ಇಲ್ಲದಾಗ 
ರಾಜಕೋಶದಲ್ಲಿ ವಿಲಯನವಾಗಬಹುದು. 


ಸಂಸ್ಥಿ ತಸ್ಕಾನಸತ್ಕಸ್ಮ ಸಗೋತ್ರಾತ್ಪು ತ್ರಮಾಹರೇತ | 

ತತ್ರ ಯದ್ರಿಕ್ಸಜಾತಂ ಸ್ಥಾಶ್ರಕ್ತಸ್ಮಿನ್‌ ಪ್ರತಿಪಾದಯೇತ್‌ ॥ ೧೯೦ 

ಸಂಶತಿಯಿಲ್ಲದೆ ಸತ್ತವನ ಹೆಂಡತಿಯು ಸಗೋತ್ರದವನಿಂದ ಸಂತತಿ 
ಡಳಔಯಬಹುದು. ಆ ಸಂತತಿಗೆ ಮೃತನ ದ್ರವ್ಯವು ಕೊಡಲ್ಬಡತಕ್ಕದ್ದು. 


ದ್ರ ತು ಯೌ ವಿನದೇಯಾ »9ಂ ದ್ವಾಭ್ಯಾಂ ಜಾತೌ ಸ್ತ್ರಿ ಯಯಾ ಧನೇ | 
ತೆಯೋರ್ಯದ್ಯಸ್ಕ ಪಿತ್ರ್ಯಂ ಸ್ಕಾತ್ತತ್ಸ ಗೃಹ್ಚೀಶ ನೇತರಃ ॥1 ೧೯೧ 


ಮೃತನಿಗೆ ಮಗುವಿದ್ದೂ ಕೂಡ ಹೆಂಡತಿಯು ಬೇರೊಬ್ಬನಿಂದ ಸಂತತಿ 
ಯುಳ್ಳೆವಳಾದರೆ ಆಗ ತಾಯಿಯ ವಶ ಇರುವ ತಂದೆಯ ಸೊತ್ತು ಅವನ 
"ಮಗನಾದವನಿಗಲ್ಲದೆ ಬೇರೊಬ್ಬನಿಗೆ ಜನಿಸಿದ ಸೋದರನಿಗೆ ಕೊಡಕೂಡದು. 


ಜನನ್ಯಾಂ ಸಂಸ್ಥಿ ತಾಯಾಂತಂ ಸಮಂ ಸವೇನ ಸಹೋದಂಣ॥ಃ। 
ಭಜೇರನ್ಮಾಕೃ ಕಂ ರಿಕ್ಟಂ ಭಗಿನ್ಮಶ್ಚ ಸನಾಭಯಂಃ |! ೧೯೨ 


ತಾಯಿ ಸತ್ತಕೂಡಲೆ ಸೋದರರು ಸೋದರಿಯರು ಎಲ್ಲರೂ ತಾಯಿಯ 
ದ್ರವ್ಯವನ್ನು ಪಾಲುಮಾಡಿಕೊಳ ಬೇಕು. 


ಅಧ್ಯಾಯ: ೯] ಮನುಸ್ಮೃತಿ ೪೪೧ 


ಯಸ್ತಾಸಾಂ ಸ್ಫುರ್ದುಹಿತರಸ್ತಾಸಾಮಪಿ ಯಥಾರ್ಹತಃ 1 
ಮಾತಾಮಹ್ಯಾ ಧನಾತ್ವಿಂಚಿತ್‌ ಪ್ರದೇಯಂ ಹ್ರೀತಿಪೂರ್ವಕಂ 1 ೧೯೩ 


ಸೋದರಿಯರ ಹೆಣ್ಣುಮಕ್ಕಳಿದ್ದರೆ ಅವರಿಗೆ ಅಜ್ಜಿಯ ಹಣ ಸ್ವಲ್ಪ 
ವಾದರೂ ಅಂಶಪ್ರಕಾರ ಪ್ರೀತಿಯಿಂದ ಕೊಡಬೇಕು. 


ಅಧ್ಯಗ್ನ್ಯಧ್ಯಾವಾಹನಿಕಂ ದತ್ತಂ ಚ ಪ್ರೀತಿಕರ್ಮಣಿ | 
ಭ್ರಾತೃ ಮಾತೃ ಪಿತೃ ಪ್ರಾಪ್ತಂ ಷಡ್ತಿಥಂ ಸ್ತ್ರೀಧನಂ ಸ್ಮೃತಂ 0 ೧೯೪ 


ವಿವಾಹಾಗ್ನಿ ಸಮೂಪ, ಪತಿಗೃಹಗಮನ ಕಾಲದಲ್ಲಿ, ಗಂಡ, ಸೋದರ 

ತಾಯಿ-ತಂದೆ ಇವರು ಯಾವುದೇ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಕೊಟ್ಟ ದ್ದು 

೦ತಹ ಆರು ವಿಧದ ದ್ರವ್ಯವು ಸ್ತೀಧನವು ಅದರ ವಿಭಾಗಕ್ರಮವು ಹಿಂದೆ 
ಹೇಳಿದಂತೆ. 


ಆಸನ್ವಾಧೇಯಂ ಚ ಯದ್ದತ್ತಂ ಪತ್ಕಾ ಪ್ರೀತೇನ ಚೈವ ಯತ್‌ | 
ಪತ್ಕೌ ಜೀನ ವೃತ್ತಾಯಾಃ ಪ್ರಜಾಯಾಸ್ತದ್ಧನಂ ಭವೇತ್‌! ೧೯೫ 


ಮದುವೆಯ ಬಳಿಕ ಗಂಡ, ನೆಂಟರು, ಇಷ್ಟರು ಪ್ರೀತಿಯಿಂದ ಕೊಟ್ಟ 
ಹಣವು ಗಂಡನಿರುವಾಗ ಸತ್ತವಳ ಮಕ್ಕಳಿಗೆ ಸೇರುವುದು. 


ಬ್ರಾ ಕೃದೆವಾರ್ಹ್ಷಗಾಂಧರ್ವಪ್ರಾಜಾಪತ್ಕೇಷು ಯಪ್ವಸಂ ! 
ಅಪ್ರಜಾಯಾಮತೀತಾಯಾಂ ಭರ್ತುರೇವ ತದಿಷ್ಯತೇ |] ೧೯೬ 


ಈ ಐದು ವಿಧವಿವಾಹಗಳಿಂದ ಮದುವೆಯಾದ ಹೆಂಡತಿಯು ಮಕ್ಕಳಿಲ್ಲದೆ 
ಸತ್ತರೆ ಅವರ ಹಣವು ಗಂಡನಿಗೆ ಸೇರುವುದು. 


ಯತ್ತ್ವಸ್ಥಾಃ ಸ್ಕಾಡ್ಜೆನಂ ದತ್ತಂ ವಿವಃಹೇಷ್ವಾಸುರಾದಿಷು | 
ಅಪ್ರಜಾಯಾಮತೀತಾಯಾಂ ಮಾತಾಪಿತ್ರೋಸ್ಟದಿಷ್ಯತೇ1. ೧೯೭ 


ಇತರ ವಿಧ ವಿವಾಹದಿಂದ ಹೆಂಡತಿಯಾದವಳು ಸ್ತ್ರೀಧನವುಳ್ಳವಳಾದರೆ 
ಅವಳು ಮಕ್ಕಳಿಲ್ಲದೆ ಮೃತಳಾದ ಮೇಲೆ ಸ್ವ್ರೀಧನವು ತಾಯ್ತಂದೆಗೆ ಹೋಗ 
ಬೇಕು. ಗಂಡನಿಗಿಲ್ಲ. 


೪೪.೨ ಮನಂಸ್ಕ್ಮೃೃತಿ [ ಅಧ್ಯಾಯಂ ; ೯ 


ಪ್ರಿಯಾಂ ತು ಯಗ್ಪವನೇದ್ವಿತ್ತಂ ಸಿತ್ರಾ ದತ್ತಂ ಕಥಂಚನ | 
ಬ್ರಾಹ್ಮಣೇ ತದ್ದರೇತ್ವನ್ಸ್ಯಾ ತದಸತ್ಯಸ್ಯ ವಾ ಭವೇತ್‌ 1! ೧೯೮ 


ಒಬ್ಬ ಗಂಡನ ಬಹುಸ್ಟ್ರೀಯರು ಮಕ್ಕಳಿಲ್ಲದೆ ಸತ್ತರೆ ಅವರ ಸ್ತ್ರೀ 
ಧನವು ಬ್ರಾಹ್ಮಣ ಸ್ತ್ರೀಯ ಮಗಳ ಹಕ್ಕಾಗುವುದು. 


ನ ನಿರ್ಹಾರಂ ಸ್ತ್ರಿಯಃ ಕಂರ್ಯುಃ ಕುಟುಂಬಾರ್‌ ಬಹುಮಧ್ಮಗಾ ೬" | 

ಸ್ವಕಾದಪಿ ಚ ಪಿತ್ತಾದ್ಧಿ ಸ್ವಸ್ಯ ಭರ್ತುರನಾಜ್ಞಯಾ॥ ೧೯೯ 

ಸಮಷ್ಟಿ ಕುಟುಂಬದಲ್ಲಿ ಜೀವಿಸುವ ಹೆಂಗಸು ಕೈಗಂಟು ಮಾಡಬಾರದು. 
ಗಂಡನ ಸಮ್ಮತಿಯಿಲ್ಲದೆ ತಮ್ಮ ಸೊತ್ತಿನಿಂದಲೂ ವಿಭಾಗಿಸಿಡಬಾರದು. 


ಪತ್ಕೌ ಜೇನತಿ ಯಃ ಸ್ತ್ರೀಭರಲಂಕಾರೋ ಧೃತೋ ಭವೇತ್‌ | 
ನ ತಂ ಭಜೇರನ್ಹಾ ಯಾದಾ ಭಜಮಾನಾಃ ಪಠಂತಿ ತೇ! ೨೦೦ 


ಗಂಡನು ಬದುಕಿರುವಾಗ ಧರಿಸುತ್ತಿದ್ದ ಅಲಂಕಾರವನ್ನು ವಿಭಾಗ ದ್ರವ್ಮ 
ವೆಂದು ಪರಿಗಣಿಸಿ ವಿಭಾಗಿಸಿದರೆ ಪಾಪವು. 


ಅನಂಶೌ ಕ್ಲೀಬಸತಿತೌ ಜಾತ್ಯಂಧಬಧಿರಸ ತಥಾ | 

ಉನ್ಮತ್ತ ಜಡಮೂಕಾಶ್ಚ ಯೇ ಚ ಕೇಚೆನ್ನಿರಿಂದ್ರಿ ಯಾಃ | ೨೦೧ 

ನಪುಂಸಕ, ಮಹಾಪಾಶಕಿ, ಕುರುಡ, ಕಿವುಡ, ಹುಚ್ಚು, ಹೆಡ್ಡ, ಮೂಗ, 
ಹೆಳವ ಇಂತಹವರಿಗೆ ಪಿಶೃಧನದಲ್ಲಿ ಅಂಶವಲ್ಲ. ಜೀವನಾಂಶವಿದೆ. 


ಸರ್ವೇಷಾಮಹಿತು ನ್ಮಾಯ್ಯಂ ದಾತುಂ ಶಕ್ತ್ಯಾ ಮನೀಷಿಣಾ | 
ಗಾ ಸಾಚ್ಛಾಹನಮತ್ಮಂ ತಂ ಪತಿತೋ ಹೃದದ್‌ ಭವೇತ್‌ ॥ ೨೦೨ 


ಧರ್ಮಬದ್ಧವಾದ ಪಿಶೃ ಧನಾಧಿಕಾರಿಯು ಅನಂಶರಾದ ಕ್ಲೀಬಾದಿಗಳಿಗೆ 
ಅನ್ನ-ಬಟ್ಟೆಗಳನ್ನು ಶಕ್ತ್ಯನುಸಾರ ಕೊಡದಿದ್ದರೆ ಪಾಪವಿದೆ. 


ಯಂದ್ಯರ್ಥಿತಾ ತು ಜಾರೈಃ ಸ್ಥಾತ್ಮ್ಮೀಬಾದೀನಾಂ ಕಥಂಚನ | 
ತೇಷಾಮಂತ್ಸ ನ್ನ ತಂತೂನಾಮಸತ್ಯಂ ದಾಯವಂರ್ಹತಿ ॥ ೨೦೩ 


ಅಂಗಹೀನರು ವಿವಾಹವಾದರೆ ಅವರ ಮಕ್ಕಳಿಗೆ ಭಾಗವಿದೆ, 


ಅಧ್ಯಾಯ : ೯] ಮನುಸ್ಮೃತಿ ಆಲ್ಲಿ 


ಯೆತ್ಯಿಂಚೆಶ್ರಿತರಿ ಪ್ರೇತೆ* ಧನಂ ಜ್ದೇಷ್ಟೊ ಂಥಿಗಚ್ಛತಿ ! 
ಭಾಗೋ ಯನೀಯಸಾಂ ತತ್ರ ಯದಿ ವಿದ್ಯಾನುಪಾಲಿತಃ 1 ೨೦೪ 


ಪಿತೃ ಮರಣಾನಂತರ ಅವಿಭಾಗಾವಸ್ಥೆಯಲ್ಲಿ ಹಿರಿಯವನು ತನ್ನ 


ಉಪಾಯದಿಂದ ಏನಾದರೂ ಧನಾರ್ಜನೆ ಮಾಡಿದರೆ ತಮ್ಮಂದಿರು ವಿದ್ಮಾ 
ವಂತರಾದರೆ ಮಾತ್ರ ಅವರಿಗೆ ಅದರಲ್ಲಿ ಭಾಗವು. 


ಅವಿದ್ಯಾನಾಂ ತು ಸರ್ವೇಷಾಮೂಹಾತಶ್ಟೇದ್ವನಂ ಭವೇತ್‌ | 
ಸಮಸ್ತತ್ತ ನಿಭಾಗಃ ಸ್ಯಾದಪಿತ್ರ್ಯ ಇತಿ ಧಾರಣಾ 1 ೨೦೫ 


ವಿದ್ಯಾಹೀನರಾದ ಸೋದರರು ಕೃಷಿವಾಣಿಜ್ಮಾದಿಗಳಿಂದ ಧನಾರ್ಜನೆ 
ಮಾಡಿದ ಧನದಲ್ಲಿ ಪಿತ್ರಾರ್ಜಿತವಲ್ಲದ ಕಾರಣ ಸಮವಿಭಾಗವು ಎಂದು 
ನ್ಯಾಯವು. 


ವಿದ್ಯಾಧನಂ ತು ಯದ್ಯಸ್ಯ ಕತ್ತಸ್ಕೈವ ಧನಂ ಭವೇತ್‌ | 
ಮೆತ್ರ್ಯಮೌದ್ವಾಹಿಕಂ ಚೈವ ಮಾಧುಪರ್ಕಿಕಮೇವ ಚ! ೨೦೬ 


ವರಾರ್ಚನ ಇತರ ಸಂದರ್ಭದ ಮಧುಪರ್ಕ ಸತ್ಕಾರದಲ್ಲಿ ಸಿಕ್ಕಿದ ಹಣ, 
ಗೆಳೆತನದಿಂದ ಬಂದ ಹಣ, ಮದುವೆಯಲ್ಲಿ ಸಿಕ್ಕಿದ ಹಣ, ವಿದ್ಯಾಬಲದಿಂದ 
ಲಭಿಸಿದ ಹಣ ಸ್ವಾರ್ಜಿತವು, ವಿಭಾಜ್ಯವಲ್ಲ. 


ಭ್ರಾತೃಣಾಂ ಯಸ್ತು ನೇಹೇತ ಧನಂ ಶಕ್ತಃ ಸ್ವಕರ್ಮಣಾ | 

ಸ ನಿರ್ಭಾಜ್ಯಃ ಸ್ವಶಾದೆಂಶಾತ್ವಿ ಂಚಿದ್ದ ತ್ವೋಪಜೀವನಂ | ೨೦೩ 

ಅರ್ಥಾರ್ಜನ ಸಾಮರ್ಥ್ಯವುಳ್ಳವನು ಪಿತೃಧನವನ್ನು ಅಪೇ ಕ್ಷಿಸದಿದ್ದರೂ 
ಅವನಿಗೆ ಸ್ವಲ್ಪ ಕೊಟ್ಟು ವಿಭಾಗಿಸಬೇಕು. 

ಅನುಸಘ್ನನ್‌ ಹಿತೃದ್ರವ್ಯಂ ಶ್ರಮೇಣ ಯದುಪಾರ್ಜಿತಂ | 

ಸ್ವಯಪಿೂಹಿತಲಬ್ಧಂ ತನ್ನಾ ಕಾಮೋ ದಾತುಮರ್ಹತಿ 1 ೨೦೮ 

ಹಿತೃಧನವನ್ನು ಹೀಡಿಸದೆ ಸ ಶ್ಚ ೫ ಮದಿಂದ ಸಂಪಾದಿಸಿದ ಧನವು 
ಸ್ವಾರ್ಜಿತವಾದುರಿಂದ ಸೋದರರಿಗೆ ಕೊಡಬೇಕಾಗಿಲ್ಲ. 


ಳಛಛ ಮನುಸ್ಮೃತಿ [ ಅಧ್ಯಾಯ ಃ ೯ 
ಎನಿ 2 ದ್‌ 
ಪೈತೃಕಂ ತುಪಿ ದ್ರವೈ ವಂನವಾಪಂ ಯದಾಸ್ನು ಯಾತ್‌ 


ನ ತತ್ಪುತ್ತೈರ್ಭಜೇತ್ಪ್ಸಾರ್ಥ ಸ. ಕಾಮಃ ಸ್ವಯಮರ್ಜಿ80 1 ೨೦೯ 


ಪಿತ್ಯೃಧನವಾದರೂ ತಂದೆಗೆ ದೊರೆಯದೆ ತನಗೆ ಲಭ್ಯವಾದರೆ ಅದು 
ಕೂಡ ಸ್ವಾರ್ಜಿತವಾಗಿ ಸಮಷ್ಟಿಯಲ್ಲಿ ಸೇರುವುದು ಬೇಡ. 


ವಿಭಕ8 ಸಹ ಜೀವಂತೋ ವಿಭಜೇರನ್‌ ಪುನರ್ಜೂದಿ | 
ಸಮಸ್ತತ್ರ ವಿಭಾಗಃ ಸ್ಯಾಜ್ಞೈಷ್ಟ್ಯಂ ತತ್ರ ನ ವಿದೃತೇ॥ ೨೧೦ 


ವಿಭಾಗವಾದ ಬಳಿಕ ಪುನಃ ಸಹಜಿ-ವನ ನಡೆಸಿದ ಮೇಲೆ ಎರಡನೆ 
ವಿಭಾಗದಲ್ಲಿ ಉದ್ಧಾರವು ಇರುವುದಿಲ್ಲ. 


ಯೇಷಾಂ ಜ್ಯೇಷ್ಠಃ ಕನಿಷ್ಠೋ ವಾ ಹೀಯೇತಾಂಶಪ್ರದಾನತಃ | 
ಮ್ರಿಯೇತಾನ್ಯತರೋ ವಾಪಿ ತಸ್ಕ ಭಾಗೋ ನ ಲುಪ್ಕೃತೇ | ೨೧೧ 


ಸೋದರರಲ್ಲಿ ಒಬ್ಬನು ವಿಭಾಗಕಾಲದಲ್ಲಿ ಯಾವುದಾದರೂ ಕಾರಣ 
ದಿಂದ ಭಾಗಸ್ವೀಕರಿಸದೆ ಉಳಿದರೆ, ಸತ್ತರೆ ಅವನ ಅಂಶವು ಲೋಪಹೊಂದು 
ವುದಿಲ್ಲ. 


ಸೋದರ್ಯ್ಯಾ ವಿಭಜೇರಂಸ್ಮ೦ ಸಮೇತ್ಯ ಸಹಿತಾಃ ಸಮಂ | 
ಭ್ಯಾಾ ತರೋ ಯೇ ಚ ಸಂಸೃಷ್ಟಾ ಭಗಿನ್ಯಶ್ಚ ಸನಾಭಯಃ ॥ ೨೧೨ 


ಸೋದರರು, ಸೋದರಿಯರು, ಸಪಶ್ನೀ ಸೋದರರು ಎಲ್ಲ ಅಂಶ ಸ್ವೀಕ 
ರಿಸದ ಧನವನ್ನು ವಿಭಾಗಿಸಿಕೊಳ್ಳಬಹುದು. 


ಯೋ ಜ್ಯೇಷ್ಕೋ ನಿನಿಸುರ್ನೀತ ಲೋಭಾದ್ದಾ ತನ್‌ ಯನೀಯಸಃ | 
ಸೊಇಜ್ಯೇಸ್ಮಃ ಸ್ಕಾದಭಾಗಶ್ಚ ನಿಯಂತವ್ಯಶ್ಚ ರಾಜಭಿಃ 1 ೨೧೩ 


ಅಣ್ಣನು ಲೋಭದಿಂದ ಕಿರಿಯರಿಗೆ ಮೋಸ ಮಾಡಿದರೆ ಅವನಿಗೆ 
ಉದ್ಧಾರವಿಲ್ಲ ರಾಜನಿಂದಲೂ ದಂಡಾರ್ಹನು, 


ಅಭ್ಯಾಯ : ೯] ಮನುಸ್ಮೃತಿ ೪೪೫% 


ಸರ್ವ ಏವ ನಿಕರ್ಮಸ್ಥಾ ನಾರ್ಹಂತಿ ಭ್ರಾತರೋ ಧನಂ! 
ನ ಚಾಪಶ್ವಾ ಕನಿಷ್ಕೇಭ್ಯೋ ಜ್ಕೇಷ್ಮಃ ಕುರ್ಪೀತ ಯೌತಕಂ ॥ ೨೧೪ 


ಜೂಜು, ಮದ್ಯ, ವೇಶ್ಯಾ ಇವುಗಳಲ್ಲಿ ಆಸಕ್ತರಾದವರು ಸೋದರ 
ರಾದರೂ ಧನಾಧಿಕಾರಿಗಳಲ್ಲ. ಅಣ್ಣನು ಸಮಷ್ಟಿಯಿಂದ ತೆಗೆದು ಬೇರೆ 
ಇಟ್ಟುಕೊಂಡು ಕಿರಿಯರಿಗೆ ಕೊಡದಿರಬಾರದು. 


ಭ್ರಾತೃಣಾಮವಿಭಳ್ತಾನಾಂ ಯಂದ್ಕು ತ್ಥಾನಂ ಭವೇತೃಹ | 
ನ ಪುತ)ಭಾಗಂ ವಿಷಮಂ ಹಿತಾ ದಹ್ಕಾತ್ಮಥಂಚನ | .o೫ 


ನೋದರರು ವಿಭಾಗದ ಮೊದಲು ಒಡನೆಯೇ ಉತ್ಪಾದನೆ ಮಾಡುತ್ತಿ 
ದ್ದರೆ ತಂದೆಯು ಮಕ್ಕಳಿಗೆ ಸಮಾಂಶವನ್ನೇ ಕೊಡತಕ್ಕದ್ದು. 


ಊರ್ಧ್ವಂ ವಿಭಾಗಾಜ್ಜಾತಸ್ತು ನಿತ್ಯಮೇವ ಹರೇಷ್ದ ನಂ | 
ಸಂಸೃಷ್ಟಾಸ್ತೇನ ವಾ ಯೆ ಸ್ಕುರ್ವಿಭಜೇತ ಸ ತೈಃ ಸಹ ॥ ೨೧೬ 


ವಿಭಾಗದ ಬಳಿಕ ಹುಟ್ಟಿದವನು ತಂದೆಯ ಧನವನ್ನು ಮಾತ್ರ ಹೊಂದು 
ವನು. ಪಾಲಾಗಿ ಒಟ್ಟಿಗೆ ಇದ್ದವರು ಪುನಃ ಸಮಭಾಗ ಮಾಡಿಕೊಳ್ಳ 
ಬಹುದು, 


ಅನಪತ್ಯಸ್ಯ ಪುತ್ರಸ್ಯ ಮಾತಾ ದಾಯಮಂವಾಸ್ನು ಯಾತ್‌ 
ಮಾತರ್ಯಪಿ ಚ ವೃತ್ತಾಯಾಂ ಹಿತುರ್ಮಾತಾ ಹರೇದ್ಧ ನಂ | ೨೧೭ 


ಮಕ್ಕಳಿಲ್ಲದ ತಂದೆಯ ದ್ರವ್ಮಕ್ಕೆ ಅವನ ತಾಯಿಯು ಹಕ್ಕುದಾರಳು 
ತಾಯಿಯಿಲ್ಲದಿದ್ದರೆ ತಂದೆಯ ತಾಯಿಯೂ ಹಕ್ಕುದಾರಳು. 


ಯಣೇ ಧನೇ ಚ ಸರ್ವಸ್ಮಿನ್‌ಪ್ರವಿಭಕ್ತೇ ಯಥಾವಿಧಿ | 
ಸಶ್ಚಾಡ್ದೃಶ್ಯೇತ ಯತ್ಚ್ರಿಂಚಿತ್‌ ತತ್ಸರ್ವಂ ಸಮತಾಂ ನಯೇಶ* | ೨೧ಲಿ 


ಸಾಲ-ಮೂಲ ಎಲ್ಲ ಪಾಲು ಮಾಡಿದ ಮೇಲೆ, ಮತ್ತು ಗೊತ್ತು 
ಹತ್ತಿದ ಸೊತ್ತನ್ನು ಸಮಭಾಗ ಮಾಡಬೇಕು, 


೪೪೬ ಮನುಸ್ಮೃತಿ [ ಅಧ್ಯಾಯ ; ೯ 


ವಸ್ತ್ರಂ ಪತ್ರಮಲಂಕಾರಂ ಕೃತಾರ್ನ್ನರಿದಕಂ ಶ್ರಿಯಃ | 
ಯೋಗಕ್ಷೇವ.ಂ ಪಚಾರೆಂ ಚ ನ ವಿಭಾಜ್ಯಂ ಪ್ರಚಕ್ಷತೇ |! ೨೧೯ 


ಬಟ್ಟೆ, ವಾಹನ, ಆಭರಣ, ಆಹಾರ, ನೀರು, ದಾಸಿ, ಪುರೋಹಿತ್ಕ 
ಗೋಚರಾವು ಇವು ವಿಭಾಗ ಯೋಗ್ಯಗಳಲ್ಲ. 


ಅಯಮಂಕ್ತೋ ವಿಭಾಗೋ ವಾ ಪುತ್ರಾಣಾಂ ಚ ಕ್ರಿಯಾವಿಧಿಃ | 
ಕೃಮಶಃ ಕ್ಷೇತ್ರಜಾದೀನಾಂ ದ್ಯೂ ತಧರ್ಮಂ ಒನಬೋಧತ! ೨೨೦ 


ಈ ವರೆಗೆ ವಿಭಾಗ ಪದ್ಧತಿ ಹಾಗು ಮಕ್ಕಳೆ ಸಂಸ್ಕಾರ ಕ್ರಮವನ್ನು 
ಹೇಳಿದುದಾಯಿತು. ಇನ್ನು ಮೇಲೆ ದ್ಯೂತ ಧರ್ಮವನ್ನು ಹೇಳಲಾಗುವುದು. 


ದ್ಯೂತಂ ಸಮಾಹ್ವಯಂ ಚೈನ ರಾಜಾ ರಾಷ್ಟ್ರಾನ್ನಿವಾರಯೇತ | 
ರಾಜ್ಯಾಂತಕರಣಾವೇಶೌ ದೌ ದೋಷಾ ಪೃಥಿನೀಕ್ಷಿಕಾಣ | ೨೨೧ 


ಜೂಜು, ಸಮಾಹ್ವಯ ಎರಡೂ ತನ್ಮ ರಾಜ್ಯದಲ್ಲಿ ನಡೆಯದಂತೆ 
ನೋಡಿಕೊಳ ಬೇಕು. ಈ ಎರಡು ದೋಷಗಳು ರಾಜನಿಗೂ ರಾಷ ಕ್ಕೂ 
ಏನಾಶಕಾರಿಗಳು. 


ಪ್ರಕಾಶಮೇತತ್ತಾಸ್ಕ್ವರ್ಯಂ ಯದ್ದೇವನಸಮಾಹ್ವಯಾ | 
ತಯೋರ್ನಿತ್ಯಂ ಪ್ರತೀಘಾತೇ ನೃಪತಿರ್ಯಕ್ಲವಾನ್ಫವೇತ್‌ | ೨೨೨ 


ಜೂಜು ಎಂದರೆ ಹಗಲುಗಳ್ಳತನವು. ರಾಜನು ಸದಾಕಾಲವು. ಅದರ 
ನಿವಾರಣೆಗಾಗಿ ಪ್ರಯತ್ನಿಸಬೇಕು. 


ಅಪ್ರಾಣಿಭಿರ್ಯತ್ಟ್ರಿ,ಯತೇ ತಲ್ಲೋಕೇ ದ್ಕೂ ಕಮುಚ್ಯತೇ | 
ಪ್ರಾಚಭಿಃ ಕ್ರಿ ಯತೇ ಯಸ್ತು ಸ ವಿಜ್ಞೇಯಂ ಸಮಾಹ್ವಯಃ ॥ ೨೨೩ 


ಪ್ರಾಣಿಯಲ್ಲದ ಸಾಮಗ್ರಿಗಳಿಂದ ಆಡುವುದು ಜೂಜು. ಪ್ರಾಣಿಗಳಿಂದ 
ಆಡುವುದು ಸಮಾಹ ಶ್ಯಿಯವು. 


ಅಭ್ಯಾಯ : ೯] ಮನುಸ್ಮ ತಿ ಇಳ 


ದ್ಯೂತಂ ಸಮಾಹ್ವಯಂ ಚೈವ ಯಃ ಕುರ್ಟಾತಳೃಿರಯೇತ ವಾ! . 
ತಾನ್‌ ಸರ್ವಾನ್‌ ಘಾ೭ಯೇದ್ರಾಜಾ ಶೂದ್ರಾಂನ್ಚ ದ್ವಿಜಲಿಂಗಿನಃ೩ 8 ೨೨೪ 


ಎಲ್ಲ ವಿಧದ ಜೂಜೂ ಇರಬಾರದು. ಬೇರೆಯವರ ವೇಶವನ್ನು 
ಧರಿಸುವವರನ್ನು ಅವರ ದುರ್ವೃತ್ತಿಯ ಉದ್ದೇಶದ ಗಾಢತೆಗೆ ಸರಿಯಾಗಿ 
ಕ್ರೂರವಾದ ದಂಡನೆಯನ್ನು ವಿಧಿಸಬೇಕು. 


ಕಿಕವಾನ್‌' ಕುಶೀಲವಾನ್‌ ಕ್ರೂರಾನ್‌ ಪಾಷಂಡಸ್ಥಾಂಶ್ಚ ಮಾನವಾನ್‌ | 
ವಿಕರ್ಮಿಸ್ಥಾನ್‌ ಶೌಂಡಿಕಾಂಶ್ಚ ಕ್ಷಿಪ್ರಂ ನಿರ್ವಾಸಯೇತ್ಪಾರಾತ್‌ ॥! ೨೨೫ 


ಜೂಜುಗಾರರು, ವೇಶಧಾರಿಗಳು, ವೇದವಿರೋಧಿಗಳು, ವಿರೋಧಿ 
ವ್ರತಿಗಳು, ನಿಷ್ಕಾರಣವಾಗಿ ಅನ್ಕರ ವೃತ್ತಿಯನ್ನು ಮಾಡುವವರು, ಮದ್ಕ 
ಕಾರರು ಇವರು ಊರಲ್ಲಿರಬಾರದು. 


ಏತೇ ರಾಷ್ಟ್ರೇ ವರ್ತಮಾನಾ ರಾಜ್ಞಃ ಸ್ರಚ್ಛನ್ನ ತಸ್ಕಲಾಃ | 


ವಿಕರ್ಮಕ್ರಿಯಯಾ ನಿತ್ಯಂ ಬಾಧಂತೇ ಭದ್ರಿಕಾಃ ಪ್ರಜಾಃ ॥ ೨೨೬ 

ಹಿಂದೆ ಹೇಳಿದವರು ಊರಿನಲ್ಲಿದ್ದರೆ ಜನರನ್ನು ಪೀಡಿಸುತ್ತಾರೆ 
ಯಥಾರ್ಥ ಕಳ್ಳರಲ್ಲದಿದ್ದರೂ ಸೂರೆ ಮಾಡುವರು. ಉತ್ಪಾದಕರಲ್ಲದ 
ಪರೋಪಜೀವಿಗಳು ಪ್ರಜೆಗಳಿಗೆ ಹೊರೆಯಾಗುವರು. 

ದ್ಯೂ ತಮೇತತ್‌ ಪುರಾ ಕಲ್ಪೇ ದೃಷ್ಟಂ ವೈರಕರಂ ನಂಹತ್‌ | 

ತಸ್ಮಾದ್‌ ದ್ಯೂತಂ ನ ಸೇವೇತ ಹಾಸ್ಕಾರ್ಥಮಹಿ ಬುದ್ಧಿ ವಾನ್‌ | ೨೨೭ 


ಈ ದ್ಯೂತದಿಂದ ಪ್ರಬಲ ವೈರ ಬೆಳೆದ ಉದಾಹರಣೆ ಪೂರ್ವಕಾಲ 
ದಲ್ಲೇ ಹೇರಳ ದೊರೆತಿದೆ. ಆದುದರಿಂದ ವಿನೋದಕ್ಕಾಗಿಯೂ ದ್ಯೂತ 
ವನ್ನು ಸೇವಿಸಬಾರದು. ಅದು ಬುದ್ಧಿವಂತರ ಲಕ್ಷಣ. 


ಪ್ರಚ್ಛೆನ್ನಂ ಮಾ ಪ್ಲ ಕಾಶಂ ವಾ ಶನ್ನಿಸೇವೇಶ ಯೋ ನರಃ! 
ತಸ್ಕ ದಂಡವಿಕಲ್ಪಃ ಸ್ಯಾದ್ಕಥ್‌ಷ್ಟಂ ನೃಪತೇಸ್ತಥಾ 1 ೨೨೮ 


ದ್ಯ್ಕೂತವು ಗುಟ್ಟಾಗಿ ವಾ ಬಹಿರಂಗವಾಗಿ ನಡೆಯಲಿ, ಅದಕ್ಕೆ ದಂಡನೆ 
ಯನ್ನು ರಾಜನು ಸ್ವೇಚ್ಛೆಯಿಂದ ವಿಧಿಸಬಹುದು. 


೪೪೮ ಮನುಸ್ಮೃತಿ [ ಅಧ್ಯಾಯ: ೯. 


ಕ್ಲತ್ರವಿಟ್‌ ಶೂದ್ರ ಯೇನಿಸ್ತು ದಂಡಂ ದಾಠಶುಮಶಕು ವನ್‌ | 
ಅನೃಜ್ಯಂ ಕರ್ಮಣಾ ಗಚ್ಛೇತ್‌ ವಿಪ್ರೋ ದಪ್ಯಾಚ್ಛನೈಃ ಶನೈಃ ೨೨೯ 


ದ್ಯೂತದಲ್ಲಿ ಸೋತವರು ಹಣಕೊಡಲು ಸಾಧ್ಯವಿಲ್ಲದವರಾದರೆ ಕೆಲಸ 
ಮಾಡಿ ಸಲ್ಲಿಸಬಹುದು. ಬ್ರಾಹ್ಮಣನು ಸ್ವಲ್ಪ ಸ್ವಲ್ಪವೇ ಕೊಡುತ್ತಾ ಬದ. 
ಬೇಕು. 


ಸ್ತ್ರೀಬಾಲೋನ್ಮತ್ತ ವೃದ್ಧಾ ನಾಂ ದರಿದ್ರಾಣಾಂ ಚ ರೋಗಿಣಾಂ | 

ಶಿಫಾವಿದಲರಜ್ಞ್ಯಾದ್ಕೈರ್ಪಿದಥ್ಕಾನ್ನೃಪತಿರ್ದಮಂ ॥ ೨೩೦ 

ಹೆಂಗುಸರು, ಮಕ್ಕಳು, ಹುಚ್ಚರು, ಮುದುಕರು, ಬಡವರು, ರೋಗಿ 
ಗಳು ಇಂಥವರಿಗೆ ಧನದಂಡನೆ ಸಾಧ್ಯವಿಲ್ಲದಾಗ ಬೀಳಲು, ಸಿಗುಳು ಬಳ್ಳಿಗಳಿಂದ. 


ಏಟು ಹಾಕುವ ದಂಡನೆಯನ್ನು ರಾಜನು ಮಾಡಬಹುದು. 


ಯೇ ನಿಯುಕ್ತಾಸ್ತು ಕಾರ್ಯೇಷು ಹನ್ಯು8 ಕಾರ್ಯಾಣಿ ಕಾರ್ಯಿಹಾಂ | 
ಧನೋಷ್ಮಹಾ ಪಚ್ಕ ಮಾನಾಸ್ತಾಸ್ನಿ ಸ್ವಾನ್‌ ₹ಾರಯೋನ್ನ ಪಃ | ತಿಕ್ಕಿ೧ 


ರಾಜಕಾರ್ಯದಲ್ಲಿ ನಿಯುಕ್ತರಾದ ನೌಕರರು ಹಣದ ಆಸೆಯಿಂದ 
ಕಾರ್ಯಾರ್ಥಿಗಳಾದ ಪ್ರಜೆಗಳ ಕಾರ್ಯಗಳನ್ನು ಅಡ್ಡಿಮಾಡಿ ಪೀಡಿಸಿದರೆ 
ಅಂಥವರನ್ನು ಆಸ್ತಿ-ಪಾಸ್ತಿ ಸುಲಿದು ಬರಿಮೈಯಲ್ಲಿ ಬಿಡಬೇಕು. 


ಕೂಟಿಶಾಸನಕರ್ತ್ಯೃಂತ್ಚ ಪ್ರಕೃತೀ ನಾಂ ಚ ದೂಷಕಾನ್‌ | 
ಸ್ತ್ರೀಬಾಲಬ್ರಾಹ್ಮಣಫಘ್ನಾಂಶ್ಸ ಹನ್ಯಾದ್ದ್ವಿಟ್‌ ಸೇನಿನಸ್ತಥಾ || ೨೩೨ 


ಸುಳ್ಳು ಲೇಖಗಳನ್ನು ತಯಾರಿಸುವವರು, ಮಂತ್ರಿಗಳಿಗೆ ಕಲಹ ಉಂಟು 


ಮಾಡುವವರು, ಹೆಂಗಸು, ಮಗು, ಬ್ರಾಹ್ಮಣರನ್ನು ಕೊಲ್ಲುವವರು, ಶತ್ರುಗಳಿಗೆ 
ಸಹಾಯ ಮಾಡುವವರು ಇಂತಹವರನ್ನು ಕೊಲ್ಲಬೇಕು. 


ತೀರಿತಂ ಚಾನಂಶಿಷ್ಟಂ ಚ ಯತ್ರ ಕೃಚನ ಯದ್ಭನೇಕ್‌ | 
ಕೃತಂ ತದ್ದ್ಧರ್ಮತೋ ನಿದ್ಯಾನ್ನ ತಜ್ಭೂಯೋ ನಿವರ್ತಯೇತ್‌' [| ೨೩ 


ಸಾಲ ಮುಂತಾದ ವಿವಾದವು ನ್ಯಾಯವಾಗಿ ಸಮಾಪ್ತವಾದರೆ ದಂಡನೆ 


ಯಿಂದ ವಿಮೋಚನೆ ಹೊಂದಿದ್ದಾದರೆ ಪುನಃ ಅಂತಹ ವಿವಾದವನ್ನು ಎತ್ತ 
ಬಾರದು. 


೨ಳಿ-ಆಧ್ಯಾಯ: ೯ | ಮನುಸ್ಮೃತಿ ೪೪೯ 


ಅಮಾತ್ಯಾಃ ಪಾಡ್ಕಿನಾಕೋ ವಾ ಯಾತ್ರಾ ಯರ ಕಾರ್ಯವಂನ್ಯಧಾ | 
ತತ್ಸ್ವಯಂ ನೃಪತಿಃ ಕುರ್ಯಾತ್‌ ತಾನ್‌ ಸಹಸ್ರಂ ಚ ದಂಡೆಯೇತ್‌ 1 ೨೩೪ 


ಮಂತ್ರಿಗಳು, ನ್ಶಾಯಾಧಿಪತಿಯ್ಕು ಇವರು ಕಾರ್ಯವನ್ನು ವಿರುದ್ಧ 
ವಾಗಿ ನ್ಯಾಯವೂರಿ ನಿರ್ಣಯ ಮಾಡಿದರೆ ಅಂತಹ ವಿಷಯವನ್ನು ರಾಜನು 
ಸ್ವಯಂ ಸರಿಪಡಿಸಬೇಕು. ಅವರಿಗೆ ಸಾವಿರ ಹಣ ದಂಡನೆಯನ್ನು ವಿಧಿಸ 
ಬೇಕು. 


ಬ್ರಸ್ಕ್‌ಹಾ ಚ ಸುರಾಪಶ್ಚ ಸ್ಮೇಯೂ ಚ ಗುರತಲ್ಪಗಃ | 
ಏತೇ ಸರ್ವೇ ಪೃಥಗ್‌ ಜ್ಞೇಯಾ ವರಿಹಾಪಾತಕಿನೋ ನರಾಃ | ಎ೨೫ 


ಬ್ರಾಹ್ಮಣನನ್ನು ಕೊಂದವನು, ಸುರಾವಾನ ಮಾಡಿದವನು, ಕಳ್ಳನು, 
ಗುರುಸ್ತೀಯನ್ನು ಪ್ರೀತಿಸಿದವನು ಇವರು ಮಹಾಪಾತಕಿಗಳು. 


ಚತುರ್ಣಾಮಪಿ ಚೈ ತೇಷಾಂ ಪ್ರಾಯಂಶ್ಚಿತ್ತಮಕುರ್ವತಾಂ | 
ಶಾರೀರಂ ಧನಸಂಯುಕ್ತಂ ದಂಡಂ ಧವರ್ನ್ಶಂ ಪ್ರಕಲ್ಪಯೇತ್‌ 1 ೨೩೬ 


ಮೇಲೆ ಹೇಳಿದ ಮಹಾಪಾತಕಿಗಳು ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು 
ನಿರಾಕರಿಸಿದರೆ ಶರೀರದಂಡನೆ, ಧನದಂಡನೆಯೆರಡನ್ನು ಅನುಭವಿಸಬೇಕು. 


ಗುರುತಲ್ಪೇ ಭಗಃ ಕಾರ್ಯ ಸುರಾಪಾನೇ ಸುರಾಧ್ವಜಃ | 
ಸ್ತೇಯೇ ಚ ಶ್ವಪಹಂ ಕಾರ್ಯಂ ಬ್ರಹ್ಮಣ್ಯಶಿರಾಃ ಪುಮಾನ್‌ 1 ೨೩೭ 


ಗುರುತಲ್ಪಗಮನ ಮಾಡಿದ ಅಪರಾಧಿಯ ಹಣೆಯಲ್ಲಿ ಸ್ತ್ರೀಮರ್ಮಾಂ 
ಸಾಕಾರದಲ್ಲಿ ಕಬ್ಬಿಣದ ಸರಿಗೆ ಕಾಯಿಸಿ ಇಟ್ಟು ವ್ರಣ ಉಂಟುಮಾಡಿ ಮರಣಾಂತ 
ಚಿಹ್ನಮಾಡಬೇಕು. ಹೀಗೆ ಮದ್ಯಪಾಯಿಗೆ ಮದ್ಮಧ್ವಜದ, ಚಿನ್ನಕಳ್ಳನಿಣೆ 
ನಾಯಿ ಕಾಲಿನ, ಬ್ರಹ್ಮಹತ್ಮಾ ಮಾಡಿದವನಿಗೆ ತಲೆಯಿಲ್ಲದ ಮನುಷ್ಯ ದೇಹದ 
ಗುರುತುಮಾಡಬೇಕು. 


ಆಅಸಂಭೋಜ್ಯಾ ಹೃ್ಯಸಂಯಾಜ್ಯಾ ಅಸಂಹ.ರ್ಕಾಂವಿವಾಹಿನ॥ | 
ಚರೇಯುಃ ಪೃಥಿವೀಂ ದೀನಾಃ ಸರ್ವಧರ್ಮ ಬಹಿಷ್ಯ್ರತಾಃ | 24೮ 


೪೫೦ ಮನಂಸ್ಮ್ಮೃತಿ [ ಅಧ್ಯಾಯ: ೯ 


ಇಂತಹ ಅಪರಾಧಿಗಳಿಗೆ ಅನ್ನ, ಯಾಗ, ವಿದೆ, ವಿವಾಹಗಳ ಸಂಬಂಧ 
ಮಾಡದೆ ಧರ್ಮಹೀನರಾಗಿ ದೀನಜೀವನದಲ್ಲಿರುವಂತೆ ಮಾಡಬೇಕು. 


ಜ್ಞಾತಿಸಂಬಂಧಿಭಿಸ್ತ್ವೇತೇ ತೃಕ್ತವ್ಮಾಕ ಕೃತಲಕ್ಷಣಾಃ | 
ನಿರ್ದಯಾ ನಿರ್ನಮಸ್ಕಾರಾಸ್ತಸ್ಮನೋರನಂಶಾಸನಂ | ೨೩೯ 


ಆ ಮಹಾಪಾತಕಿಗಳಿಗೆ ಬಂಧು-ಬಾಂಧವರು ಆಶ್ರಯಕೊಡಬಾರದು, 
ನಮಸ್ಕರಿಸಬಾರದು, ದಯೆದೋರಬಾರದು ಎಂದು ಮನುಮತ. 


ಪ್ರಾಯಶ್ಚಿತ್ತಂ ಕರ ಕುರ್ವಾಣಾಃ ಸರ್ವವರ್ಣಾ ಯಥೋದಿತಂ! 
ನಾಂಕ್ಯಾ ರಾಜ್ಞಾ ಲಲ೬ಟಿ: ಸ್ಮೂರ್ದಾಪ್ಕಾ ಸ್ತೂ ತ್ತಮಸಾಹಸಂ 1 ೨೪೦ 


ಮಹಾಪಾತಕಿಗಳು ಪ್ರಾಯಶ್ಚಿತ್ತ ಮಾಡಿಕೊಂಡರೆ ಚಿಹ್ನೆ ಮಾಡುವ 
ಹೇಹದಂಡನೆಯಿಂದ ವಿನಾಯತಿಯು. ಉತ್ತಮ ಸಾಹಸ ಧನದಂಡನೆಯಿದೆ. 


ಆಗಃಸ್ಸು ಬ್ರಾಹ್ಮಣಸ್ಯ ನ ಕಾರ್ಯೋ ಮಧ್ಯ ಮಸಾಹಸಃ | 
ವಿವಾಸ್ಕೋ ವಾ ಭನೇದ್ರಾಷ್ಟ್ರಾ ತೃದ್ರವ್ಯಃ ಸಪರಿಚ್ಛ ದಃ | ೨೪೧ 


ಅಪರಾಧಿ ಬ್ರಾಹ್ಮಣನಿಗೆ ಮಧ್ಯಮ ಸಾಹಸದಂಡನೆಯು. ಅವನ 
ಚರಸೊತ್ತು ಸಮೇತ ಊರಿನಿಂದ ಓಡಿಸಬಹುದು. 


ಇತರೇ ಕೃತಪಂತಸ್ತು ಷಾಪಾನ್ಯೇತಾನ್ಯಕಾಮತಃ | 
ಸರ್ವಸ್ವಹಾರರ್ಮಂತಿ ಕಾವಂತಸ್ತು ಪ್ರಪಾಸನಂ | ೨೪೨ 


ಇತರರು ಮಹಾಪಾತಕವನ್ನು ಬುದ್ಧಿ ಪೂರ್ವಕ ಮಾಡಿದರೆ ಒಮ್ಮೆ 
ಅವರನ್ನು ನಿರ್ಧನರನ್ನಾಗಿ ಮಾಡುವುದು. ಉದ್ದೇಶ ಪೂರ್ವಕ ಮಾಡಿದರೆ 
ಓಡಿಸುವುದು. 


ನುದದೀತ ನೃಪಃ ಸಾಧುರ್ಮುಹಾಪಾತಕಿನೋ ಧನಂ | 
ಆದದಾನಸ್ತು ತಲ್ಲೋಭಾತ್‌ ತೇನ ದೋಷೇಣ ಲಿಪ್ಯತೇ! ೨೪ 


ಒಳ್ಳೆ ರಾಜನು ಮಹಾಪಾತಕಿಗಳ ದಂಡಧನವನ್ನು ತಾನು ತಕ್ಕೊಳ್ಳ 
ಬಾರದು. ಆ ಧನ ಸ್ವೀಕರಿಸಿದರೆ ಆ ಪಾಪವು ತನಗೂ ಬರುವುದು. 


ಅಧ್ಯಾಯ: ೯] ಮನುಸ್ಮೃತಿ ೪೫ದಿ 


ಅಪ್ಪು ಪ್ರವೇಶ ತಂ ದಂಡಂ ವರಂಣಾಯೋೊ ಸಪಪಾದಯೇತ್‌ ! 
ಶ್ರುತವೃತ್ತೋಪಪನ್ನೆೇ ವಾ ಬ್ರಾಹ್ಮಣೇ ಪ್ರತಿಪಾದಯೆೋತ" 1 ೨೪೪ 


ಆ ದಂಡಧನವನ್ನು ನೀರಿಗೆ ಹಾಕಿ ಧರ್ಮಪತಿಯಾದ ವರುಣನಿಗೆ 
ತಲುಪಿಸಬಹುದು. ಶಾಸ್ತ್ರಸದಾಚಾರ ಸಂಪನ್ನನಿಗೂ ಕೊಡಬಹುದು. 


ಈಶೋ ದಂಡಸ್ಯ ವರುಣೋ ರಾಜ್ಞಾಂ ದಂಡಧರೋಹಿ ಸಃ | 
ಈಶಃ ಸರ್ವಸ್ಯ ಜಗತೋ ಬ್ರಾಹ್ಮಣೋ ವೇದಪಾರಗಃ 1 ೨೪೫ 


ರಾಜರು ಸಂಗ್ರಹಿಸಿದ ದಂಡಧನಕ್ಕೆ ವರುಣನು ಸಾ ಿಮಿಯು. ವೇದ 
ಪಾರಂಗತನಾದ ಬ್ರಾಹ್ಮಣನು ಅಖಿಲಜಗತ್ತಿಗೂ ಪ್ರಭುವು. 


ಯತ್ರ ವರ್ಜಯತೇ ರಾಜಾ ಪಾಪಕೃದ್ಧ್ಯ್ಯೋ ಧನಾಗವಂಂ ! 
ತತ್ರ ಕಾಲೇನ ಜಾಯಂತೇ ಮಾನವಾ ದೀರ್ಥಜೀವಿನಃ 1 ೨೪೬ 
ನಿಷ್ಕ ಹ್ಯಂತೇ ಚ ಸಸ್ಕಾನಿ ಯಥೋಪ್ತಾನಿ ವಿಶಾಂ ಪೃಥಕ್‌ ! 
ಬಾಲಾಶ್ಚ ನ ಪ್ರನೊಯಂತೇ ವಿಕೃತಂ ನ ಚ ಜಾಯತೇ ॥ ೨೪೭ 


ರಾಜರು ಪಾಪಧನವನ್ನು ಸ್ವೀಕರಿಸದಿದ್ದರೆ ಆ ಊರಿನಲ್ಲಿ ಜನರಂ 
ದೀರ್ಫಾಯುಸ್ಸು ಉಳ್ಳವರಾಗುವರು. ಸಸ್ಯಸಂಪತ್ತು ಸಮೃದ್ಧವಾಗು 
ವುದು. ಅಕಾಲಮೃತ್ಮು ಅಂಗಹೀನತೆಯು ಆಗಲಾರದು. 


ಬ್ರಾ ಶ್ಮಣಾನ್‌ ಬಾಧಮಾನಂ ತು ಕಾಮಾದನರವರ್ಣಜಂ | 
ಹನ್ಯಾಚ್ಛಿತ್ರೈರ್ವಢಧೋಪಾಯ್ಸೆರುದ್ವೇಜನಕರ್ಫೆನೃಪಃ 1 ೨೪೮ 


ಬ್ರಾಹ್ಮಣರನ್ನು ಪೀಡಿಸುವ ನೀಚನನ್ನು ಚಿತ್ರಹಿಂಸೆಗೆ ರಾಜನು ಗುರಿ 
ಮಾಡಬೇಕು. 


ಯಾವಾನವಧ್ಯಸ್ಯ ವಧೇ ತಾವಾನ್ವಧ್ಯಸ್ಕ ಮೋಕ್ಷಣೇ | 
ಅಧರ್ನೋ ನೃಪತೇರ್ದ್ವಷ್ಟೋ ಧರ್ವುಸ್ತು ವಿನಿಯಚ್ಛತಃ 1 ೨೪೯ 


ಅಪರಾಧಹೀನನ ದಂಡನೆ ಅಪರಾಧಿಯ ವಿಮೋಚನೆ ಇವೆರಡರಿಂದಲೂ 
ರಾಜನಿಗೆ ಅಧರ್ಮವಿದೆ. ನ್ಮಾಯಪರಿಪಾಲನೆಯಲ್ಲಿ ಧರ್ಮವಿದೆ. 


೪೫ ಮನುಸ್ಮೃತಿ [ ಅಧ್ಯಾಯ: ೯ 


ಉದಿತೋ€ಯಂ ವಿಸ್ತಂಶೋ ಮಿಥೋ ನಿನದಮಾನಯೋಃ | 
ಅಪ್ಟಾದಶಸು ಮಾರ್ಗೇಷು ವ್ಯವಹಾರಸ್ಯ ನಿರ್ಣಯಃ ॥ ೨೫೦ 


... ಈ ವರೆಗೆ ಹದಿನೆಂಟು ವಿಷಯಗಳಲ್ಲಿ ನಿರ್ಣಯ ವಿಧಾನವು ವಿಸ್ತಾರ 
ವಾಗಿ ನಿರೂಪಿಸಲ್ಬಟ್ಟಿತು. 
ಏನಂ ಧರ್ಮ್ಮಾಜಿೆ ಕಾರ್ಯಾಣಿ ಸಮ್ಮುಕ್ಕುರ್ವನ್‌ ಮಹೀಪತಿಃ | 
ಜೇಶಾನಲಬ್ಲಾನ್‌ ಲಿಪ್ಸೇತ ಲಬ್ಧಾ ಂಶ್ಚ ಪರಿಪಾಲಯೇತ್‌ |! ೨೫೧ 


ಧರ್ಮಹಿತವಾದ ಕಾರ್ಯಗಳಲ್ಲಿ ನಿರತನಾಗಿದ್ದುಕೊಂಡು, ರಾಜ್ಯವನ್ನು 
ವಿಸ್ತರಿಸಬಹುದು. ಸ್ವಾಧೀನವಾದ ರಾಜ್ಯವನ್ನು ಚೆನ್ನಾಗಿ ಪರಿಪಾಲಿಸಬೇಕು. 
ಇಲ್ಲವಾದರೆ ಶ್ರಮವು ನಿಷ್ಕಲ. ಪಾಪವಿದೆ. 

ಸಮ್ಯುಜ್ನ್‌ ವಿಷ್ಪದೇಶಸ್ತು ಕೃತದುರ್ಗಶ್ಚ ಶಾಸ್ತ್ರ 81 

ಕಂಟಿಕೊದ್ದ ರಣೇ ನಿತ್ಯಂ ಅತಿಷ್ಮೇದ್ಯತ್ನ ಮುತ್ತ ಎ೦೦ || ೨೫೨ 


ಒಳ್ಳೆ ಜಾಗದಲ್ಲಿ ಅರಮನೆ ಕಟ್ಟೆ ಕೋಟೆ ಮಾಡಿಕೊಂಡು ಕಳ್ಳ ಅಪರಾಧಿ 
ಶತ್ರುಗಳ ನಿವಾರಣೆಯ. ಬ್ಲ ಅತ್ಯಂತ ಪ್ರಯತ್ನವುಳ್ಳವನಾಗಬೇಕು. 


ರಕ್ಷಣಾದಾರ್ಯವೃ ತ್ರಾನಾಂ ಕಂಟಿಕಾನಾಂ ಚ ಶೋಧನಾತ್‌ | 
ನರೇಂದಾ ಸ್ತ್ರಿದಿವಂ ಯಾಂತಿ ಪ್ರಜಾಪಾಲನತತ್ಸರಾಃ || ೨೫೩ 


ಸಜ್ಜನರ ಪರಿಪಾಲನೆ ದುಷ್ಪದಮನಗಳನ್ನು ಸರಿಯಾಗಿ ಮಾಡುವ 
ರಾಜರು ಸದ್ಗತಿಯನ್ನು ಹೊಂದುವರು. ಅವರಿಗೆ ಪ್ರಜಾಪಾಲನೆಯಂ 
ಪ್ರಧಾನವಲ್ಲದೆ ಸುಖಭೋಗವು ಮುಖ್ಯವಲ್ಲ. ಅಂತವರು ಬೇಗನೆ ಕೆಡು 
ತ್ತಾರೆ. ರಾಜನಿಗೂ ರಾಜಪ್ರತಿನಿಧಿ ಅಧಿಕಾರಿಗಳಿಗೂ ಈ ನಿಯಮವು 
ಸಮಾನವಾಗಿದೆ. 


ಅಶಾಸಂಸ್ತೃಸ್ಥರಾನ್‌ಯಸಂ್ರಿ ಬಲಿಂ ಗೃಹ್ಹ್‌ ತಿ ಪಾರ್ಥಿವಃ | 
ತಷ್ಕ್ಯ ಪ್ರುಕ್ಷುಭ್ಯತೇ ರಾಷ್ಟ್ರಂ ಸ್ವರ್ಗಾಚ್ಚ ಪರಿಹೀಯತೇ 1 ೨೫೪ 


ಪ್ರತ್ಯಕ್ಷ ಪರೋಕ್ಷಗಳಲ್ಲಿ ಪ್ರಜಾಪೀಡಕರ ನಿವಾರಣೆ ಮಾಡದೆ ಕರ 
ವಸೂಲು ಮಾಡುವ ರಾಜನ ರಾಜ್ಯವು ಅಶಾಂತವಾಗಿ ಕೆರಳುವುದು. 


ಅಧ್ಯಾಯ ೯] ಮನುಸ್ಮೃತಿ ೪೫ತ್ಟಿ 


ನಿರ್ಭಯಂ ತು ಭವೇದೃಶ್ಯ ರಾಷ್ಟ್ರಂ ಬಾಹುಬಲಾಶ್ರಿತಂ | 
ತಸ್ಯ ತದ್ವರ್ಥತೇ ನಿತ್ಯಂ ಸಿಚ್ಕಮಾನ ಇವ ಪ್ರುಮಃ ॥ೃ ೨೫೫ 


ನೀರೆರೆದ ಮರವು ಹುಲುಸಾಗಿ ಬೆಳೆಯುವಂತೆ ರಾಜನ ರಕ್ಷಣೆಯಲ್ಲಿರುವ 
ರಾಜ್ಯವು ಸಕಲಾಂಗದಲ್ಲಿ ತುಂಬು ಸುಖವುಳ್ಳದ್ಧಾಗುವುದು. 


ದ್ವಿವಿಧಾನ್‌ ತಸ್ವರಾನ್‌ ವಿದ್ಯಾತ್‌ ಪರದ್ರವ್ಯಾಪಹಾರಕಾನ್‌ | 
ಪ್ರಕಾಶಾಂಶ್ಟಾಪ್ರಉಾಶಾಂಶ್ಚ ಚಾರಚಕ್ಷುರ್ಮುಹೀಪತಿಃ ! ೨೫೬ 


ಕಳ್ಳರು ಎರಡು ವಿಧ. ಹಗಲುಗಳ್ಳರು, ಕತ್ತಲು ಕಳ ರು. ಇವರಿ 
ಬ್ಬರು ಮಾಡುವ ಹೆರವರ ಶ್ರಮಾರ್ಜಿತ ಸೊತ್ತಿನ ಅಪಹಾರವನ್ನು ರಾಜನು 
ಗೂಢಚಾರರಿಂದ ತಿಳಿದುಕೊಳ್ಳಬೇಕು. 


ಪ್ರಕಾಶವಂಚಕಾಸ್ತೇಷಾಂ ನಾನಾಪಣ್ಯೋಪಜೀವಿನಃ | 
ಪ್ರಚ್ಛನ್ನವಂಚಕಾಸ್ತ್ವೇತೇ ಯೇ ಸ್ಪೇನಾಟಿವಿಕಾದಯಃ | ೨೫೭ 


ನಾನಾ ವಿಧ ವಾಣಿಜ್ಯವೃತ್ತಿಯಲ್ಲಿರುವವರು ಹಗಲುಗಳ್ಳರು. ಅವರಂ 
ಮೂಲ ಬೆಲೆಗಿಂತ ಅಧಿಕಲಾಭಾಂಶವನ್ನು ವಸ್ತುವಿನ ಬೆಲೆಯಾಗಿ ಹಣವನ್ನು 
ಪ್ರಜೆಗಳಿಂದ ಸುಲಿದು ತಾವು ಆಯಾಸವಿಲ್ಲದೆ ಕೂಡಿಹಾಕುವರು. ರಾತ್ರಿ 
ತಿಳಿಯದಂತೆ ಸೊತ್ತಿನ ಅಪಹಾರ ಮಾಡುವ ವುಂಡರು ರಾತ್ಟಿಗಳ್ಳರು. ಬಹು 
ಶ್ರಮವನ್ನು ಅಲ್ಬಶ್ರಮದಿಂಡ ದುರುಪಯೋಗಗೊಳಿಸುವುದು ಅವರ 
ಉದ್ದೇಶ. 


ಉತ್ಕ್ಬೋಚಕಾಶ್ಟೋಸಥಿಕಾ ವಂಚಕಾಃ ಕಿತವಾಸ್ತಥಾ | 
ಮಂಗಲಾದೇಶವೃತ್ತಾಶ್ವ ಭದ್ರಾಶ್ಚಶ್ಷಣೆಕೈಃ ಸಹ 1 ೨೫೮ 


ಆಸಮ್ಯಕ್ಕಾರಿಣತ್ಸೈವ ಮಹಾಮಾಾತ್ರಾಶ್ವಿಕಿತ್ವ ಕಾಃ | 
ಶಿಲ್ಪೋಪಚಾರಯುಕ್ತಾಶ್ಚ ನಿಪುಣಾಃ ಪಣ್ಮ ಯೋಷಿತಃ ಕ ೨೫೯ 


ಏವಮಾದೀನ್‌ ವಿಜಾನೀಯಾತ್ರ ಕಾಶಾಂಲ್ಲೋಕ್‌ಕಂಟಣಾನ್‌ | 
ನಿಗೂಢಚಾಂಣಶ್ಚಾನ್ಯಾನನಾರ್ಯಾನಾರ್ಯಲಿಂಗಿನ॥ 1 ೨೬೦ 


ಲಂಚ, ಹೆದರಿಸಿ ಹಣ ಪಡೆಯುವವರು, ಚಿನ್ನ ಹಾಲು ಕಲಬೆರಕೆ 


೪೫೪ ಮನುಸ್ಮೃತಿ [ ಅಧ್ಯಾಯ : ೯ 


ದಾರರು, ಜೂಜುಗೋರರು, ಶಕುನಹೇಳಿ ಹಣತಿನ್ನುವವರು, ಸಾಮುದ್ರಿಕರು, 
ಆನೆಮಾವಟಿಗರು, ಚಿಕಿತ್ಸಕರು ಕಪಟಿಗಳಾದರೆ ಆವಮ್ಮು, ಚಿತ್ರಾದಿಕಲಾವಿದರು, 
ಸೂಳೆಯರು ಇವರೆಲ್ಲ ಮರುಳು ಮಾಡಿ ಹಣ ಪಡೆಯುವವರು. ಒಳ್ಳೆಯವ 
ರಂತೆ ನಟಿಸುವ ದುರ್ವ್ವತ್ತಿಯ ಹಲವರು ಇರಬಹುದು. ಅವರನ್ನು ತಿಳಿದು 


ದಂಡಿಸಬೇಕು. 


ತಾನ್ವಿದಿತ್ವಾ ಸುಚರಿತೈರ್ಗೂಡಢೈಸ್ತತ್ವರ್ಮಕಾರಿಭಿಃ 
ಚಾರೈಶ್ಥ್ಯಾನೇಕಸಂಸ್ಥಾ ನೈಃ ಪ್ರೋತ್ಸಾದ್ಯ ವಶಮಾನಯೇತ್‌ | ೨೩೧ 


ವಿಶ್ವಾಸಾರ್ಹಸಚ್ಚರಿತ್ರ ಗೂಢಚಾರರಿಂದ ಅವರಂತೆ ಉದ್ಯೋಗ 
ಮಾಡುವ ಮೂಲಕ ತಿಳಿದು ದಂಡಿಸಬೇಕು, 


ಸ್ವೀ ಸ್ವೇ ಕರ್ಮಣಿ ತತ್ತ್ವತಃ | 
ಕುರ್ವೀತ ಶಾಸನಂ ರಾಜಾ ಸಮ್ಮರಕ್‌ಸಾ೦ಾಪರಾಧತ8 | ೨೬೨ 


ತೇಷಾಂ ದೊ ಷಾನಭಿಖ್ಯಾಪ್ಯಸ್ಥೆ 


ಅಂತವರ ಅಪರಾಧವನ್ನು ಪ್ರಚಾರಗೊಳಿಸಿ ಉಚಿತವಾದ ದಂಡನೆ 
ಯನ್ನು ವಿಧಿಸಬೇಕು. 


ನಹಿ ದಂಡಾದೃತೇ ಶಕ್ಕಃ ಕರ್ತುಂ ಪಾಪಪಿನಿಗ್ರಹಃ | 

ಸ್ಪೇನಾನಾಂ ಪಾಪಬುದ್ಧಿ (ನಾಂ ನಿಭೃ ತಂ ಚರತಾಂ ಕ್ಲಿತ್‌ 1 ೨೩೩. 

ಪಾಪಬುದ್ಧಿ ಯವರಾದ ಕಳ್ಳರನ್ನು ದಂಡನೆಯಿಲ್ಲದೆ ಅಡಗಿಸಲು ಸಾಧ್ಯ 
ವಾಗಲಾರದು. 

ಸಭಾಸ್ರಪಾಪೂಪಶಾಲಾವೇಶಮದ್ಯಾನ್ನ ವಿಕ್ರಯಾಃ | 

ಚತುಸ್ಪಥಾಶ್ಚೈತ್ಯನೃಶ್ಸಾಃ ಸಮಾಜಾ ಪ್ರೇಕ್ಷಣಾನಿ ಚ 1. ೨೩೬೪ 


ಜೀರ್ಣೋದ್ಯಾನಾನ್ಯ ರೆಣ್ಯಾನಿ ಕಾರುಕಾನೇಶನಾನಿ ಚ | 
ಶೂನ್ಯಾನಿ ಚಾಪ್ಯ ಗಾರಾಣಿ ವನಾನ್ಯುಪವನಾನಿ ಚ ೨೬೫ 


ಏವಂಪವಿಧಾನ್ನ ಎಸೋ ಡೇಶಾನ್‌ ಗುಲ್ಮೈಃ ಸ್ಥಾ'ವರಜಂಗಮ್ಮೆಃ | 
ತಸ್ಮರಪ್ರತಿಸೇಧಾರ್ಥಂ ಚಾರೈಶ್ಚಾಪ್ಯನಂಚಾರಯೇತ್‌ 1. ೨೩೬ 


ಅಧ್ಯಾಯ : ೯] ಮನುಸ್ಮೃತಿ ೫೫ 

ಜನಸಂದಣಿ, ಅರವಟ್ಟಿಗೆ, ತಿನಸಿನಂಗಡಿ, ಸೂಳೆಮನೆ, ಕಳ್ಳಿನಂಗಡಿ, 
ಹೆದ್ದಾರಿ, ದೊಡ್ಡ ಮರ, ತೋಟ, ಕಾಡು, ಖಾಲಿ ಮನೆ, ಶಿಲ್ಪಶಾಲಾ ಇಂತಹ 
ಸ್ಥಳಗಳಲ್ಲಿ ರಾಜಪುರುಷರು ಸಂಚರಿಸುತ್ತಿರಬೇಕು. 


ತತ್ಸಹಾಯ್ಕೆರನುಗತೈರ್ನಾನಾಕರ್ಮಪ್ರವೇದಿಭಿಃ! 
ವಿದ್ಮಾ ದುತ್ಸಾದಯೇಚ್ಛೈೈವ ನಿಪುಣ್ಳೆಃ8 ಪೂರ್ವತಸ್ವರೈಃ | ೨೬೭ 


ಗಸ್ತಿ ತಿರುಗುವವರಿಂದಲೂ, ಗೂಢಚಾರರಿಂದಲೂ ತಿಳಿದು ಅಂತವ 
ರನ್ನು ಓಡಿಸಬೇಕು. 


ಭಕ್ಷ್ಯ ಭೋಜ್ಕೋಪದೇಶೈಶ್ವ ಬ್ರಾಹ್ಮಣಾನಾಂ ಚ ದರ್ಶನೈಃ 1 
ಶೌರ್ಯಕರ್ಮಾಪದೇಶೈಶ್ಟ ಕುಯರ್ನಿಸೇಷಾಂ ಸಮಾಗಮಂ | = 


ತಿಂಡಿ-ತಿನಸು, ಮಹಾತ್ಮದರ್ಶನ, ಶೂರಸಾಹಸ ಇತ್ಯಾದಿಗಳನ್ನು 
ನೋಡುವ ನೆವದಿಂದ ಕಪಟಿಗಳನ್ನು ಕರೆತಂದು ಹಿಡಿಯಬೇಕು. 


ಯೇ ತತ್ರ ನೋಸಸರ್ಪೇಯಂಮರ್ಮೂಲಪ್ರಜಿಹಿತಾಶ್ಚ ಯೇ | 
ತಾನ್‌ಪ್ರಸಹ್ಯ ನೃಪೋ ಹನ್ಶಾತ್ಸವಿಂತ್ರಜ್ಹಾತಿಬಾಂಧವಾನ್‌ |. ೨೬೯ 


ಹಾಗೆ ಕರೆದಲ್ಲಿ ಬರಲು ಅಡಗುವವರು, ಕಾಪಟಿಕಚಾರರ ಸಹಾಯಕ 
ವಿಶ್ವಾಸವಂತರು ಅಂತವರನ್ನು ಬಂಧುಮಿತ್ರ ಸಹಿತರಾಗಿ ಕೊಲ್ಲಬೇಕು. 


ನ ಹೋಡಢೇನ ವಿನಾ ಚೌರಂ ಘಾತಯೇದ್ಧಾರ್ಮಿಕೋ ನೃಪಃ | 
ಸಹೋಡಂ ಸೋಪಕರಣಂ ಘೌಾತಯೇದವಿಚಾರಯನ್‌ | ೨೭೦ 


ಕನ್ನಹೊಡೆಯುವ ಇತ್ಮಾದಿ ಉಪಕರಣ ಸಹಿತನನ್ನು ಅಪರಾಧಿಯೆಂದು 
ನಿಶ್ಚಯಿಸಿ ವಧಿಸಬೇಕು. 


ಗ್ರಾಮೇಷ್ಟಸಿ ಹ ಯೇ ಕೇಚಿಚ್ಛ್‌ರಾಹಾಂ ಭಕ್ತ ಹಾಯಕಾಃ | 
ಭಾಂಡಾವಕಾಶದಾತಶ್ಟೈೈವ ಸರ್ವಾಂಸ್ತಾನಪಿ ಘಾತಯೇತ್‌ ಕ್ಮ ೨೭೧ 


ಕಳ್ಳರಿಗೆ ಸಹಾಯಕರಾದ ಊರಜನರನ್ನು ಎಚ್ಚೆರಿಸಿಯೊ ಸಹಾಯ 
ಬಿಡಲಾರದವರಾದರೆ ಅವರನ್ನು ಕೊಲ್ಲಬೇಕು 


18೫% ಮನುಸ್ಮೃತಿ [ ಅಧ್ಯಾಯ: ೯ 


ರಾಷ್ಟ್ರೇಷು ರಕ್ಬಾಧಿಕೃತಾನ್‌ಸಾನಂಂತಾಂಶ್ಚೈವ ಚೋದಿತಾನ" | 
ಅಭ್ಯಾಘಾತೇಷು ನುಧ್ಯಸ್ಥಾನ್‌ ಶಿಷ್ಕಾಚ್ಚ್‌ರಾಸಿನ ಗ್ರುತಂ | ೨೭೨ 


ರಕ್ಷಣಾ ವಿಭಾಗದವರು, ಗಡಿನಾಡಿನವರು, ಕಳ್ಳತನ ಮುಂತಾದ ಹೇಯ 
ಕೃತ್ಯಗಳಿಗೆ ಸಹಾಯಕರಾದರೆ ಅವರನ್ನು ದಮನಿಸಬೇಕು. 


ಯಶ್ಚಾಪಿ ಧರ್ಮಸಮಯಾತ್‌ ಪ್ರಚ್ಕು ತೋ ಧರ್ಮಜೀವಿನಃ | 
ದಂಡೇನೈವ ತಮಪ್ಕೋಷೇತ್‌ ಸ್ವ 'ಕಾದ್ದ 'ರ್ಮಾದ್ದಿ ನಿಚ್ಭ್ಕುತಂ! ೨೭೩ 


ಯಜ್ಞಯಾಗ ವಿದ್ಮೆರೂಪವಾದ ಧರ್ಮಕಾರ್ಯದಿಂದ ಜೀವಿಸುವ 
ಬ್ರಾಹ್ಮಣನೂ ಧರ್ಮವನ್ನು ಅತಿಕ್ರಮಿಸಿದರೆ ಅವನಿಗೂ ರಾಜನು ದಂಡನೆ 
ವಿಧಿಸಬೇಕು. 


ಗ್ರಾಮುಘಾತೇ ಹಿತಾಭಂಗೇ ಪಥಿ ಮೋಷಾಭಿದರ್ಶನೇ |! 
ಶಕ್ತಿತೋ ನಾಭಿಧಾವಂಯೋ ನಿರ್ಮಾಸ್ಕಾ8 ಸಪರಿಚ್ಛದಾ8 1 ೨೬೪ 


ಊರಿನ ದರೋಡೆ, ಕೆರೆ ಕಾಲುವೆ, ಬೆಳೆ ಮುಂತಾದ ಹಿತನಾಶನ 
ಉದ್ಯೋಗ ಮುಂತಾದ ಕುಕರ್ಮಿಗಳನ್ನು ಬಂಧಿಸಲು ಸಹಾಯ ಮಾಡದವ 
ರನ್ನು ಪರಿವಾರಸಮೇತ ಓಡಿಸಬೇಕು. 


ರಾಜ್ಞ ಕೋಷಾಸಹರ್ಶ್ಯಂತ್ಚ ಪ್ರತಿಕೂಲೇಷು ಚ ಸ್ಥಿತಾನ್‌ | 
ಘಾತಯೆ ದ್ವಿವಿಧೈರ್ವಂಡೈರರೀಣಾಂ ಚೋಪಜಾಪಕಾನ್‌ 1 ೨೩೫ 


ರಾಜಕೋಶದಿಂದ ಧನಾಪಹಾರ, ಆಜ್ಞಾಭಂಗ, ಶತ್ರುಗಳಿಗೆ ರಹಸ್ಮ 
ಹಾಯಕರು ಇಂತವರನ್ನು ಕ್ರೂರವಾಗಿ ದಂಡಿಸಬೇಕು. 


ಸಂಧಿಂ ಛಿತ್ವಾತು ಯೇ ಚೌರ್ಯಂ ರಾತಾ ಕುರ್ವಂತಿ ತಸ್ವರಾಃ | 
ತೇಷಾಂ ಛಿತ್ವಾ ನೃಪೋ ಹಸ್ತೌ ತೀತ್ಷ್ಣೇ ಶೂಲೇ ನಿನೇಶಯೇರ್ತಿ | ೨೭೬ 


ರಾತ್ರಿ ಬಾಗಿಲು ಮುರಿದು ಕದಿಯುದೆ ಕಳ್ಳರ ಕೈ ಕಡಿದು ಶೂಲಕ್ಕೇರಿಸ 
ಭೇಕು. ಅದರಿಂದ ಪುನಃ ಇಂತಹ ಅಪರಾಧ ಮಾಡಲಾರನು, 


ಅಧ್ಯಾಯ ' ೯] ಮನುಸ್ಮೃತಿ ೪೫೭ 


ಅಂಗುಲೀರ್ಗ್ರಥಿಭೇದಸ್ಮ ಛೇದಯೇತ್ರಥಮೇ ಗ್ರಹೇ | 
ದ್ವಿತೀಯೇ ಹಸ್ತಚರಣೌ ತೃತೀಂಯೇ ವಧಎಂರ್ಹತಿ 1. ೨೭೭ 


ಕಿಸ್ಕೆ ಗಂಟು ಕದಿಯುವವನು ಮೊದಲ ಬಾರಿ ಸಿಕ್ಕಿದಾಗ ಬೆರಳು 
ಕಡಿಯಬೇಕು, ಎರಡನೆ ಬಾರಿ ಕೈಕಾಲು ಕಡಿಯುವುದು, ಮೂರನೆ ಬಾರಿ 
ಮಾಡಿದವನನ್ನು ಕೊಲ್ಲುವುದು. 


ಆಗ್ನಿ ದಾನ್‌ ಭಕ್ತದಾಂಶ್ಚೈೈವ ತಥಾ ಶಸ್ತ್ರಾವಕಾಶದಾನ್‌ | 
ಸನ್ನಿ ಧಾತೃಇಶ್ಚ ಮೋಷಸ್ಯ ಹನ್ಯಾಜ್ಕ್ಟೌರಮಿವೇಶ್ವರಃ | ೨೭೮ 


ಕಳೆ ರಿಗೆ ಅನ್ನ, ಮನೆ ಕೊಡುವವರು, ಕಳ್ಳ ಮಾಲು ಕಾಯುವವರು 
ಇವರನ್ನು ಕಳ ರಂತೆ ದಂಡಿಸಬೇಕು. 


ತಡಾಗಭೇದಕಂ ಹನ್ಯಾದಷ್ಟು ಶುದ್ಧ ವಥೇನ ವಾ! 
ಯದ್ವಾಹಿ ಪ್ರತಿಸಂಸ್ಪೃಂರ್ಶಾದ್ದಾ ಪ್ಯಸ್ತೂತ್ತ ಮಸಾಹಸಂ 1 ೨೭೯ 


ಕೆರೆ ಬಾವಿ ಹಾಳು ಮಾಡಿದವನನ್ನು ನೀರಲ್ಲಿ ಮುಳುಗಿಸಿ ಕೊಲ್ಲ 
ಬಹುದು. ಅಧವಾ ಬೇರೆ ರೀತಿಯಲ್ಲಿ ಕೊಲ್ಲಬಹುದು. ಅವರು ಹಾಳು 
ಮಾಡಿದ್ದನ್ನು ಸರಿಪಡಿಸಿದರೆ ಉತ್ತಮ ಸಾಹಸ ದಂಡನೆಯು ಸಾಕು. 


ಕೊೋಷ್ಟಾಗಾರಾಯುಧಾಗಾರದೇವತಾಗಾರಭೇದಕಾನ್‌ | 
ಹಸ್ತ್ಯಶ್ರರಥಹರ್ತ್ಯಂಶ್ಚ ಹನ್ಕಾದಡೇವಾವಿಚಾರಯಂನ್‌ ॥ ೨೮೦ 


ಧಾನ್ಯದ, ಆಯುಧದ, ದೇವರ ಉಗ್ರಾಣಗಳನ್ನು ಒಡೆಯುವುದು, 


ಆನೆ, ಕುದುರೆ, ಗಾಡಿ ಕದಿಯುವುದು ಇಂತಹರನ್ನು ವಿಚಾರವಿಲ್ಲದೆ ಕೊಲ್ಲ 
ಬೇಕು. 


ಯತ್ತು ಪೂರ್ವನಿವಿಷ್ಟ ಸ್ಯ ತಡಾಗಸ್ಕೋದಕಂ ಹರೇತ್‌ ] 
ಆಗಮಂ ವಾಸ್ಯಪಾಂ ಭಿದ್ಯಾತ್ಸ ದಾಸ್ಕಃ ಪೂರ್ವಸಾಹಸಂ 8 ೨೮೧ 


ಕೆರೆ ನೀರನ್ನು ಕದಿಯುವುದು, ಕಾಲುವೆ ಕಡಿಯುವುದು ಮಾಡಿದರೆ 
ಪೂರ್ವಸಾಹಸ ದಂಡನೆಯು. 


೫೮ ಮನುಸ್ಮೃತಿ [ ಅಧ್ಯ್ಕಾ ಯೆ : ೯ 


ಸಮಂತ್ಸೃಜೇದಾ ಜಮಾರ್ಗೇ ಯಸ್ಮಮೇಧ್ಯಮನಾಪದಿ | 
ಸ್ಸ್‌ ಹ್ಹಾ ಕಾರ್ಷಾಸದಣ್‌ ದದ್ಮಾದಮೇಧ್ಯಂ ಚಾಶಅಂ ಶೋಧಯೇತ್‌ |. ೨೮೨ 


ರೋಗಾದಿ ಕಾರಣವಿಲ್ಲದೆ ರಾಜಮಾರ್ಗದಲ್ಲಿ ಮಲವಿಸರ್ಜನ ಮಾಡಿದರೆ 
ಶುಚಿಗೊಳಿಸುವುದಲ್ಲದೆ ಎರಡು ಕಾರ್ಷಾಪಣ ದಂಡನೆಯು. 


ಆಪದ್ದ ತೋಥ ವಾ ನೃದ್ದಾ ಗರ್ಭಿಣೀ ಬಾಲ ಏವ ವಾ | 
ಪರಿಭಾಷಣಮರ್ಹಂತಿ ಶಚ್ಛ ಶೋಧ್ಯ ಮಿತಿ ಸ್ಥಿ ತಿ | _ ೨೮ಪ್ಟಿ 


ರೋಗಿ, ಮುದುಕಿ, ಗರ್ಭಿಣಿ, ಮಗು ಇವರು ರಾಜಮಾರ್ಗದಲ್ಲಿ ಮಲ 
ವಿಸರ್ಜನೆ ಮಾಡಿದರೆ ಯಾಕೆ ಮಾಡಿದೆಯೆಂದು ಕೇಳಬೇಕು. ಅವರೇ ಶುಚಿ 
ಮಾಡಬೇಕು. 


ಚಿಕಿತ್ಸ ಳಾಸಾಂ ಸರ್ವೇಷಾಂ ನಿಂಥ್ಕಾ ಪ್ರಚರತಾಂ ದಮಃ | 
ಅಮಾನುಷೇಷು ಪ್ರಥಮೋ ಮಾನುಷೇಷು ತು ಮಧ್ಯಮ | ೨೮೪ 


ಕಾಯಶಲ್ಮ ಚಿಕಿತ್ಸಾ ಮಾಡುವ ವೈದ್ಮರು ಮೋಸ ಮಾಡಿದರೆ ದಂಡ 
ನೆಯು. ಮನುಷ್ಯರಿಗೆ ಅಪಚಾರವಾದರೆ ಮಧ್ಯಮಸಾಹಸ. ಪ್ರಾಣಿಗಳಿಗೆ 
ದೋಷವಾದರೆ ವ್ರಧಮಸಾಹಸವು. 


ಸಂಕ್ರಮಧ್ವಜಯ ಷ್ಟೀನಾಂ ಪ್ರತಿಮಾನಾಂ ಚ ಭೇದಕಃ | 
ಪ್ರತಿಕುರ್ಯಾಚ್ಚ ತತ್ಸರ್ವಂ ಪಂಚ ದದ್ಯಾಚ್ಛ ತಾನಿ ಚ 1 ೨೮೫ 


ಸಂಕ (ಹೊಳೆ ದಾಟುವ), ರಾಷ ಧ್ಯ ಸಜ, ಸ್ಥಾನಘಟ್ಟದ ಮೆಟ್ಟಲು, 
ದೇವತಾಪ್ರತಿಮೆ ಮುಂತಾದುವುಗಳನ್ನು ಕೆಡಿಸಿದರೆ ಅದನ್ನು ಸರಿಪಡಿಸುವುದ 
ಲ್ಲದೆ ಐನೂರು ಪಣ ದಂಡನೆಯನ್ನು ತೆರಬೇಕು. 


ಅದೂಸಿತಾನಾಂ ದ್ರವ್ಯಾಣಾಂ ದೂಸಷಣೇ ಭೇದನೇ ತಥಾ | 
ಮಣಿೀನಾಮುಖವೇಥೇ ಚ ದಂಡಃ ಪ್ರಥಮಸಾಹಸಃ ॥ ೨೮೬ 


ಒಳ್ಳೆ ಸಾಮಾನಿನೊಡನೆ ಹಾಳು ಸಾಮಾನು ವಾ ಕಲ್ಲು, ಕಸ ಬೆರಕೆ 
ಮಾಡಿದರೆ ಮಣಿಗಳನ್ನು ಒಡೆದು ಕೊರದು ಕೆಡಿಸಿದರೆ ಮುತ್ತು ಮುಂತಾದು 


ಅಧ್ಯಾಯ : ೯] ಮನುಸ್ಮೃತಿ ೪೫೯ 


ವಕ್ಕೆ ತೂತು ತಪ್ಪಾಗಿ ಕೊರೆದು ಕೆಡಿಸಿದರೆ ಸ್ವಾಮಿಗೆ ಒಳ್ಳೆ ದ್ರವ್ಯ ಕೊಡುವು 
ದಲ್ಲದೆ ಪ್ರಥಮಸಾಹಸ ದಂಡನೆಯು. 


ಸಮೈೈರ್ಹಿ ವಿಷಮಂ ಯೆಸ್ತು ಚರೇದ್ವೈ ಮೂಲ್ಯ ತೋಪಿ ವಾ | 
ಸಮಾಪ್ನು ಯಾದ್ದ ಮುಂ ಪೂರ್ವಂ ನರೋ ಮಧ್ಯಮಮೇವ ವಾಗ ೨೮೭ 


ಒಂದು ಬೆಲೆಯ ವಸ್ತುವಿಗೆ ಹೆಚ್ಚು ಕಡಿಮೆ ಬೆಲೆ ಹೇಳುವುದು ಅಥವಾ 
ನ್ಯಾಯವಾದ ಬೆಲೆಗೆ ಹಾಳು ಯಾ ಒಳ್ಳೆ ಸಾಮಾನು ಬದಲಾಯಿಸುವುದು 
ಇಂತಹ ಅಪರಾಧಕ್ಕೆ ಪ್ರಹಮಸಾಹಸ ಮಧ್ಯಮಸಾಹಸ ಒಂದು ದಂಡ 
ನೆಯು. 


ಬಂಧನಾನಿ ಚ ಸರ್ವಾಣಿ ರಾಜಾ ಮಾರ್ಗೇ ದಿವೇಶಯೇತ್‌ | 
ದುಃಖಿತಾ ಯತ್ರ ದೃಶ್ಶೇರನ್‌ ವಿಕೃತಾಃ ಪಾಪಕಾರಿಣಃ 1 ೨೮೮ 


ಪ್ರಾಕಾರಸ್ಕ ಚ ಭೇತ್ತಾರಂ ಪರಿಖಾಣಾಂ ಚ ಪೂರಕಂ | 
ದ್ವಾರಾಣಾಂ ಚೈವ ಭಂಕ್ತಾರಂ ಕ್ಷಿಪ್ರಮೇವ ಪ್ರವಾಸಯೇತಿ್‌ 1 ೨3೮೯ 


ಜೈಲು, ಬಂಧನಗಳೆಲ್ಲ ಹೆದ್ದಾರಿಗಳ ಬದಿಯಲ್ಲಿದ್ದು ಆ ಬಂಧಿಗಳು 
ದುಃಖಿಸುವುದನ್ನು ದೇಶದ ಜನರು ನೋಡುವಂತೆ ಮಾಡಿರಬೇಕು. ಕೋಟೆ 
ಒಡೆಯುವುದು, ಅಗಳು ಮುಚ್ಚುವುದು, ಬಾಗಿಲು ಒಡೆಯುವುದು ಇಂಥವ 
ರನ್ನು ಊರಿಂದ ಓಡಿಸಬೇಕು. 


ಅಭಿಚಾರೇಷು ಸರ್ವೇಷು ಕರ್ತವ್ಯೋ ದ್ವಿಶತೋ ದಮಃ | 
ಮೂಲಕರ್ಮುಣಿ ಚಾನಾಪ್ತೇಃ ಕೃತ್ಕಾಸು ವಿವಿಧಾಸು ಚ! ೨೯೦ 


ಅಭಿಚಾರ ಹೋಮದಿಂದ ಇತರರಿಗೆ ಕೇಡು ಬಗೆದರೆ ಮರಣವಾಗದಿ 
ದ್ದರೆ ಇನ್ನೂರು ಪಣ ದಂಡನೆಯು. ಮರಣವಾದರೆ ಮರಣಾಪರಾಧದಂತೆ 
ಸುಳ್ಳು, ಮೋಸಗಳಿಂದ ವಶೀಕರಣ, ಹಣ, ಉಪದ್ರವ ಮಾಡಿದರೆ ಇದೇ 


ಇನ್ನೂರು ಹಣ ದಂಡನೆಯು. 


ಅಬೀಜವಿಕ್ರಯೀ ಚೈವ ಬೀಜೋತ್ಯಷ್ಟಂ ತಥೈವ ಚ! 
ಮಂರ್ಯಾದಾಭೇದಕಳ್ಸೈೈವ ನಿಕೃತಂ ಪ್ರಾಪ್ನು ಯಾದ್ವಥೆಂ | sec 


೪೬೦ ಮನುಸ್ಮೃತಿ [ ಅಧ್ಯಾಯ: ೯ 


ಹಾಳುಧಾನ್ಯವನ್ನು ಒಳ್ಳೆ ಬೀಜವೆಂದು, ಹಾಳಿನೊಟ್ಟಿಗೆ ಒಳ್ಳೆ ಬೀಜ 
ಬೆರಸಿ ಒಳ್ಳೆಯದೆಂದು ಮಾರುವುದು, ಗಡಿ ನಿಶಾನಿಗಳನ್ನು ನಾಶಗೊಳಿಸುವುದು 
ಇಂತಹ ಅಪರಾಧಕ್ಕೆ ಅಂಗಗಳನ್ನು ಕತ್ತರಿಸುವ ಚಿತ್ರಹಿಂಸೆ ಕೊಡಬೇಕು. 


ಸರ್ವಕಂಟಕಪಾಪಿಷ್ಯಂ ಹೇಮಕಾರಂ ತು ಪಾರ್ಥಿವಃ | 
ಪ್ರವರ್ತಮಾನಮನ್ಯಾಯೇ ಛೇದಯೋಲ್ಲವಶಃ ಶರೈಃ 1 ೨೯೨ 


ಉಪದ್ರವಕಾರಿಗಳಲ್ಲಿ ಒಂದನೆಯವನಾದ ಸೊನೆಗಾರನುತೂಕದ ಮೋಸ್ಕ 
ಹಾಳು ಬೆರಕೆ, ತೂಕದ ಕಲ್ಲು ಕಡಿಮೆ ಮಾಡುವುದು ಮುಂತಾಗಿ ಚಿನ್ನ ಕದಿಯು 
ವವನಿಗೆ ಬಾಳಿನಿಂದ ಮೈಯನ್ನು ಚೂರು ಚೂರೇ ಕ್ಕೊದು ನೋಯಿಸ 
ಬೇಕು. 


ಸೀತಾದ್ರವ್ಮಾಸಹರಣೇ ಶಸ್ತ್ರಾಣಾನೌಷಧಸ್ಯ ಚ | 
ಹಾಲಮಾಸಾದ್ಯ ಕಾರ್ಯಂ ಚ ಜಾ ದಂಡಂ ಪ್ರುಕಲ್ಪಯೇತ್‌ ॥ ೨೯೩ 


ನೇಗಿಲು, ನೊಗ ಮೊದಲಾದ ಉಳುಮೆ ಸಾಧನ, ಕೋವಿ, ಕತ್ತಿ 
ಮುಂತಾದ ಆಯುಧ, ಮದ್ದು, ರಸಭಸ್ಮ ಆಸವಾರಿಷ್ಟ ಘೃತ ಮುಂತಾದು 
ವನ್ನು ಕದ್ದರೆ ದೇಶ ಕಾಲ ಮೂಲ್ಕಗಳನ್ನು ನೋಡಿ ರಾಜನು ದಂಡನೆ ವಿಧಿಸ 
ಬೇಕು. 


ಸ್ವಾಮ್ಯಮಾ ಧನ್ಯಾ ಪುರಂ ರಾಸ್ಟ್ರಂ ಕೋಶದಂಡ್‌ೌ ಸುಹೃತ್ತಥಾ | 
ಸಪ್ತ ಪ್ರಕೃತಯೋ ಹೈೇತಾಃ ಸಪ್ತಾಂಗಂ ರಾಜ್ಯ ಮುಚ್ಯತೇ | sev 


ರಾಜ, ಮಂತ್ರಿ, ರಾಜಧಾನಿ, ದೇಶ, ಖಜಾನೆ, ಸೇನೆ, ಮಿತ್ರ ಇವೇಳು 
ರಾಜ್ಮಾಂಗಗಳು. ಪ್ರಕೃತಿಯೆಂದೂ ಹೆಸರಿದೆ. 


ಸಪ್ತಾನಾಂ ಪ್ರಕೃತೀನಾಂ ತು ರಾಜ್ಯಸ್ಕಾಸಾಂ ಯಥಾಕ್ರಮಂ ! 
ಪೂರ್ವಂ ಪೂರ್ನಂ ಸುರುತಲೆಂ ಜಾನೀಯಾದ್ವ್ಯಸನಂ ಮಹತ 1 ೨೯೫ 
ಆಸಪ್ತ ಪ ಕೃತಿಗಳಲ್ಲಿ ಮೊದಲು ಮೊದಲಿನದು ಬೆಲೆಯುಳ ದ್ದು. 


ಸಪ್ತಾಂಗಸ್ಕೇಹ ರಾಜ್ಯ ಸ್ಯ ವಿಸ್ಟ ಬ್ಧಸ್ಯ ತ್ರಿದಂಡವ್‌ | 
ಅನೋನ್ಯಗಂಣವೈ ಶೇಷ್ಯಾತ್‌ ನಕಿಂಚಿದತಿರಿಚ್ಛತೇ | 8೯೬ 


ಅಧ್ಯಾಯ - ೯] ಮುನುಸ್ಮ ತಿ ೪೬೧ 


ಮೂರು ಗಳಗಳಿಗೆ ತುದಿಗೆ ಒಂದು ಕಟ್ಟು ಹಾಕಿ ಮೂರು ಕಡೆ 
ಮೂರನ್ನು ಚಾಚಿ ನಿಲ್ಲಿಸಿದರೆ ಮುಕ್ಕಾಲು. ಅದು ಅನ್ಯೋನ್ಯ ಸಮಬಲದ 
ಆಧಾರವಾಗುವುದು. ಒಂದೊಂದಕ್ಕೂ ತಾರತಮ್ಮವಿಲ್ಲ. ಅದರಂತೆ ರಾಜ್ಯಾಂಗ 


ಏಳರಲ್ಲಿ ಬೆಲೆ ಹೆಚ್ಚು ಕಡಿಮೆಯಿಲ್ಲ. ಹಾಳಾದುದರ ಬಾಧೆಯು ಉಳಿದುದಕ್ಕೆ 
ಇದ್ದೆ e ಇರುವುದು. 


ತೇಷು ತೇಷು ತು ಸೃತ್ಯೇಷು ತತ್ತದಂಗಂ ಪವಿಶಿಷ್ಠತೇ | 
ಯೋನ ಯತ್ಸಾಧ್ಯತೇ ಕಾರ್ಯಂ ತತ್ತಸ್ಮಿನ್‌ ಶ್ರೇಸ್ಮ್ಠವಬಚ್ಯತೇ॥ ೨೯೭ 


ಅದರದರ ಕೆಲಸದಲ್ಲಿ ಅದದು ವಿಶೇಷತೆಯುಳ್ಳದ್ದು. ಅದರ ಕೆಲಸ 
ಇದೊ ಂದರಿಂದಾಗುವುದಿಲ್ಲ. 


ಚಾರೇಹೋತ್ಸಾ ಹಯೋಗೇನ ಕ್ರಿಯಯ್ಯೆವ ಚ ಕರ್ಮಣಾಂ ! 
ಸ್ವಶಕ್ತಿಂ ಪರಶಕ್ತಿ ಚ ನಿತ್ಯ ೦ ವಿದ್ಯಾನ ಮಹೀಪತಿಃ | ೨೯೮ 


ಗೂಢಚಾರ ಸಂಸ್ಥೆ, ವಿವಿಧ ಸೇನಾಬಲ ಮುಂತಾದ ರೀತಿಯಲ್ಲಿ ತನ್ನ 
ಮತ್ತು ಶತ್ರುಗಳ ಬಲವನ್ನು ಪರೀಕ್ಷಿಸುತ್ತ ಇರಬೇಕು. 


ನೀಡನಾನಿ ಚ ಸರ್ವಾಣಿ ವೃಸನಾನಿ ತಥೈವ ಚ | 
ಆರಭೇತ ತತಃ ಕಾರ್ಯಂ ಸಂಚಿಂತ್ಯ ಗುರುಲಾಘವಂ | ೨೯೯ 


ದುಃಖಗಳು, ದುಃಖಕಾರಣಗಳು ಇವುಗಳನ್ನು ತನ್ನ ಮತ್ತು ಶತ್ರುಪಕ್ಷ 
ದಲ್ಲಿ ನೋಡಿ ಸಂಧಿವಿಗ್ರಹಾದಿಗಳನ್ನು ಮಾಡಿಕೊಳ್ಳಬೇಕು. 


ಆರಭೇತೈವ ಕರ್ಮಾಣಿ ಶ್ರಾಂತಃ ಶ್ರಾಂತಃ ಪುನಃ ಪುನಃ | 
ಕರ್ಮಾಣ್ಯ್ಮಾರಭಮಾಣಂ ಹಿ ಪುರುಷಂ ಶ್ರೀರ್ನಿಷೇವತೇ ॥ ೩೦೦ 


ತನ್ನ ವೃದ್ಧಿ ಶತ್ರುಕ್ಷೀಣತೆ ಆಗುವ ಕರ್ಮಗಳು ವಿಫಲಗಳಾದರೂ 
ಧೃತಿಗೆಡದೆ ವುನಃ ಪ್ರನಃ ಮಾಡಬೇಕು. ವ್ರಯತ್ನಿಸುತ್ತ ಇದ್ದರೆ ಒಮ್ಮೆ 
ಫಲದೊರೆಯದಿರುವುದಿಲ್ಲ. 


ಕೃತಂ ತ್ರೇತಾಯತಗಂ ಚೈವ ದ್ವಾಪರಂ ಕಲಿರೇವ ಚ | 
ರಾಜ್ಞೋ ವೃತ್ತಾನಿ ಸರ್ವಾಣಿ ರಾಜಾ ಹಿ ಯುಗಮಂಚ್ಯತೆ: H 400 


೪೬.೨ ಮನುಸ್ಮೃತಿ [ ಅಧ್ಯಾಯ ೯ 


ಧರ್ಮಸುಖಗಳ ವೃದ್ಧಿಯು ರಾಜನ ಪ್ರಯತ್ನವನ್ನೇ ಅವಲಂಬಿಸಿದೆ. 
ಕೃತ್ಯ ತ್ರೇತ, ದ್ವಾಪರ, ಕಲಿಯುಗಗಳಲ್ಲಿ ವರ್ಣಿಸಲ್ಪಡುವ ಧರ್ಮ-ಕರ್ಮ 
ಗಳ ತಾರತಮ್ಮವು ರಾಜನ ಅಧೀನವು. ಆದುದರಿಂದ ರಾಜನೇ ಯುಗವು. 


ಕಲಿಃ ಪ್ರಸುಪ್ತೋ ಭವತಿ ಸ ಜಾಗ್ರದ್ವಾಸರಂ ಯುಗಂ | 
ಕರ್ಮಸ್ಥಭ್ಯುದ್ಯಕಸ್ರೇತಾ ನಿಚರಂಸ್ತು ಕೃತಂ ಯುಗಂ ॥ ೩೦೨ 


ರಾಜನು ಈ ಧರ್ಮಶಾಸ್ತ್ರದಲ್ಲಿ ಹೇಳಿದ ಕರ್ತವ್ಯವಿಮುಖನಾದಾಗ 
ಕಲಿಕಾಲವು. ಎಚ್ಚರ ಮಾತ್ರವಿದ್ದಾಗ ಅಧಿಕಾರಿಗಳು ಸ್ವಲ್ಪ ಎಚ್ಚರದಿಂದಿರು 
ವುದರಿಂದ ಸ್ವಲ್ಪ ಒಳ್ಳೆ ಕಾಲ. ಕರ್ಮಪರನಾದರೆ ಅದಕ್ಕೂ ಒಳ್ಳೆ ಗೈ ಕಾಲ. 
ಶಾಸ್ತ್ರ ಸಿದ್ಧ ಸಕಲ ಕರ್ಮವ್ಯಾಪೃತನಾದಾಗ ಪೂರ್ಣಸುಭಿಕ್ಷವು. 


ಆಇಂದ್ರಸ್ಕಾರ್ಕಸ್ಥ ವಾಯೋಶ್ಚ ಯಮುಸ್ಕ ವರುಣಸ್ಯ ಚ | 
ಚಂದ್ರಸ್ಯಾಗ್ನೆ ಪೃಥಿವ್ಕಾಶ್ಚ ತೇಜೋವೃತ್ತಂ ನೃಪಶ್ಚರೇತ | ೩೦೩ 


ಇಂದ್ರಾದಿ ದೇವತೆಗಳಂತೆ ವಿಶೇಷವಾದ ಕ್ರಿಯಾಪರನಾಗಬೇಕು. 


ವಾರ್ಸಿಕಾಂಶ್ಚತುರೋ ಮಾಸಾನ್‌ ಯಥೇಂದ್ರೊಲಆಭಿಸ್ರ ವರ್ಷತಿ | 
ತಥಾಳಿವರ್ಸೇಸ್ಟ್ವಂ ರಾಷ್ಟ್ರಂ ಕಾವೆಲ್ಫಿರಿಂದ್ರವುತಂ ಚರನ್‌ | ೩೦೪ 


ಮಳೆಗಾಲದ ನಾಲ್ಕು ತಿಂಗಳು ಇಂದ್ರನು ಮಳೆ ಸುರಿಸಿ ತಣ್ಣಗೆ ಮಾಡು 
ವಂತೆ ರಾಜನು ಸಜ್ಜನರ ಆಶೆಯನ್ನು ಪೂರೈಸಬೇಕು. ಆಗ ಸಸ್ಯ ಬೆಳೆದಂತೆ 
ಸುಖದ ಬೆಳೆ ಬೆಳೆಯುವುದು. ಊರಿನ ಸಜ್ಜನರು ನೆರೆಹೊರೆಯವರಿಗೆ ಒಳ್ಳೆ 
ನಡತೆಯನ್ನು ತೋರಿಸಿ ಎಚ್ಚರಿಸಿ ರಾಜನನ್ನು ಆದರ್ಶವಾಗಿ ಹೊಗಳಿ ಕೊಂಡಾ 
ಡುವುದರಿಂದ ಪ್ರಜೆಗಳು ಪ್ರೀತಿ ಭಯಗಳಿಂದ ಉನ್ಮಾರ್ಗಗಾಮಿಗಳಾಗುವು 
ದಿಲ್ಲ. 

ಅಸೌ ಮಾಸಾನ್ಯಥಾದಿತ್ಯಸ್ತೋಯಂ ಹರತಿ ರಶ್ಮಿಭಿಃ ! 

ತಥಾ ಹರೇತ್ವರಂ ರಾಷ್ಟ್ರಾನ್ನಿ ತೃಮರ್ಕವ್ರತಂ ಹಿ ತತ ॥ೃ ೬೩೦೫ 


ಸೂರ್ಯನು ಆರುತಿಂಗಳು ನೀರಾರಿಸುವಂತೆ ರಾಜನು ಪ್ರಜೆಗಳ ಕರ 
ವನ್ನು ಎತ್ತಿ ತನ್ನ ಕೋಶ ತುಂಬಿಕೊಳ್ಳುವುದು ಅರ್ಕವ್ರತ. 


ಅಭ್ಯಾಯೆ : ೯] ಮನುಸ್ಮೃತಿ ೪೬ 


ಪ್ರವಿಶ್ಯ ಸರ್ನಭೂತಾನಿ ಯಧಾ ಚರತಿ ಮಾರುತಃ | 
ಕ್ಯಾ ಆಣೆ 
ತಥಾ ಚಾರೈಃ ಪ್ರವೇಷ್ಟವ್ಯಂ ವ್ರತಮೇತದ್ದಿ ಮಾರುತಂ 8 ಪಿ೦೬ 


ವಾಯುವು ಸರ್ವಾಂತರ್ಯಾಮಿಯಾಗಿರುವಂತೆ ಚಾರರು ಸರ್ವಸಂಚಾರಿ 
ಗಳಾಗಿ ವಾರ್ತಾ ಸಂಗ್ರಹಮಾಡುವುದು ರಾಜನ ವಾಯುವೃತವು. 


ಯಥಾ ಯಮಃ ಪಿ ಯದ್ವೇಷ್ಕ್‌ ಪ್ರಾಪ್ತೇ ಕಾಲೇ ನಿಯಚ್ಛತಿ | 
ತಥಾ ರಾಜ್ಞಾ ನಿಯಂತವ್ಕ್ಯಾಃ ಪ್ರಜಾಸ್ತದ್ದಿ ಯಮವುಶಂ1 ೩೦೭ 


ಯಮನು ಶತ್ರು ಮಿತ್ರರಿಗೆ ಮರಣವನ್ನು ತಪ್ಪಿಸುವುದಿಲ್ಲ. ಅದರಂತೆ 
ಸಜ್ಜನ ಪರಜನ ವಿಭಾಗವಿಲ್ಲದೆ ಪ್ರಜಾದಂಡನೆಯು ಯಮವ್ರತವು, ಈ 
ಕಾಲದ ರಾಜಕಾರಣಿಗಳಿಗೆ ಯಮವ್ರತ, ವರುಣವ್ರತಗಳ ಕೊರತೆಯು. 


ವರುಣೇನ ಯಥಾ ಪಾಶೈರ್ಬದ್ಧ ಏವಾಭಿದೃಶ್ಯತೇ | 
ತಥಾ ಪಾಪಾನ್ನಿ ಗೃಹ್ಚೀಯಾತ್‌ ವುತಮೇತದ್ದಿ ವಾರುಣಂ | ೩೦೮ 


ವರುಣನು ಒಬ್ಬನಿಗೆ ಪಾಶಬಂಧನವನ್ನು ಅಪೇ ಕ್ಷಿಸಿದರೆ ತಪ್ಪದೆ ಬಂಧಿಸು 
ತ್ತಾನೆ. ಅದರಂತೆ ಕೆಟ್ಟವರನ್ನು ದಮನಿಸುವುದು ವರುಣವ್ರತವು. ರಾಗ 
ದ್ವೇಷಗಳಿಗೆ ವಶನಾದರೆ ಇದು ಶಕ್ಕವಿಲ್ಲ. 


ಪರಿಪೂಣ*೦ ಯಥಾ ಚಂದ್ರಂ ದೃಷ್ಟ್ಟ್ವಾ ಹೃಷ್ಕಂತಿ ಮಾನವಾಃ | 
ತಥಾ ಪ್ರಕೃತಯೋ ಯಸ್ಮಿನ್ಸ ಚಾಂದ್ರವ್ರತಿಕೋ ನೃಪಃ 1 aor 
ಪೂರ್ಣ ಚಂದ್ರನನ್ನು ನೋಡಿ ಎಲ್ಲರೂ ಸಂತುಷ್ಟರಾಗುವರು, ಅದರಂತೆ 
ರಾಜನು ಸಂತೋಷದಾಯಕನಾದರೆ ಚಂದ್ರವ್ರತವು. ಜನರ ಆವಶ್ಮಕತೆ 
ಗಳನ್ನು ಉಪಾಯಗಳಿಂದ ಈಡೇರಿಸಿದರೆ ಸಂತೋಷವಾಗದಿರಲಾರದು. 
ಪ್ರತಾಪಯಂಂಕ್ತಸ್ತೇಜಸ್ವೀ ನಿತ್ಯಂ ಸ್ಕಾತ್ಸಾಪಕರ್ಮಸು | 
ದುಷ್ಟ ಸೂಮಂ ತಹಿಂಸ್ರಶ್ಚ ತದಾಗ್ಲೇಯಂ ಮ್ರತಂಸ್ಕ್ಯೃತಂ1 ೩೧೦ 
ಬೆಂಕಿಯು ಸುಡುತ್ತದೆ. ವಿರುದ್ಧರಾದ ಮಂತ್ಲಿ, ಸಾಮಂತರನ್ನು 


ಅಪರಾಧಿಗಳನ್ನು ಕೂಡ ಬೆಂಕಿಯಂತೆ ಸುಟ್ಟರೆ ದಂಡಿಸಿದರೆ ಅದು ಆಗ್ನೇಯ 
ವ್ರತವು. 


೪೬೪ ಮನುಸ್ಮೃತಿ [ ಅಧ್ಯಾಯ: ೯ 


ಯಥಾ ಸರ್ವಾಣಿ ಭೂತಾನಿ ಧರಾ ಧಾರಯತೇ ಸಮಂ | 
ತಥಾ ಸರ್ವಾಣಿ ಭೂತಾನಿ ಬಿಭ್ರತಃ ಪಾರ್ಥಿವಂ ಪ್ರತಂ | ೩4೧೧ 


ಭೂಮಿಯು ಚಂಡಾಲನನ್ನು, ಧರ್ಮಿಷ್ಮನನ್ನು, ಕೀಟವನ್ನು, ಆನೆ 
ಯನ್ನು ಎಲ್ಲರನ್ನೂ ಧರಿಸುತ್ತದೆ. ಹಾಗೆ ಸಮಾನ ಬುದ್ಧಿಯಿಂದ ರಕ್ಷಣೆ 
ಕೊಡುವುದು ಪಾರ್ಥಿವವ್ರತವು. 


ಏತೈರುಪಾಯ್ಬೆರನೈ ಶ್ಚ ಯುಕ್ತೋ ನಿತ್ಯಮತಂದ್ರಿ ತಃ | 
ಸ್ನೇನಾನ್ರಾಜಾ ನಿಗೃಹ್ಞೀಯಾತ್ಸ್ವರಾಷ್ಟೆ € ಪರ ಏನ ಚ| ೩೧೨ 


ಸ್ವರಾಷ್ಟ್ರದಲ್ಲಿ ನೆಲಸಿ ಪರರಾಷ್ಟ್ರದಿಂದ ಬಂದು ಕೊಲೆ, ದರೋಡೆ, 
ಕಳ್ಳತನ ಎಸಗುವ ದುಷ್ಟರನ್ನು ಈಗ ಹೇಳಿದ ಮತ್ತು ಸಮಯೋಚಿತವಾಗಿ 


ಊಹಿಸಿದ ಉಪಾಯಗಳಿಂದ ನಿವೃತ್ತಿಪಡಿಸಬೇಕು. 


ಸರಾಮಪ್ಕಾಪದಂ ಪ್ರಾಪ್ತೋ ಬ್ರಾಹ್ಮಣಾನ್ನ ಪ್ರಕೋಸಯೇಕ್‌ | 

ತೇ ಹ್ಯೇನಂ ಕುಪಿತಾ ಹನ್ಯು8 ಸದ್ಯಃ ಸಬಲವಾಹನಂ | ೩೧೩ 

ಎಂತಹ ಕಷ್ಟಕಾಲದಲ್ಲಿಯೂ ಬ್ರಾಹ್ಮಣನನ್ನು ರೇಗಿಸಬಾರದು. ಅವರು 
ಸಿಟ್ಟುಗೊಂಡರೆ ರಾಜನ ಸಪರಿವಾರ ನಾಶವು. 


ಯೈಃ ಕೃತಃ ಸರ್ವಭಕ್ಷ್ಯೋೊ €ಗ್ನಿ ರಪೇಯಶ್ಚ ವಮ ಹೋದಧಿಃ | 
ಕ್ಷಯೂ ಚಾಪ್ಯೂಯಿಂತಃ ಸೋಮಃ ಕೋ ನ ನಶ್ಯ್ಕೇತ್ರಕೋಪ್ಯ ತಾನ್‌ | ೩೦೪ 


ಬ್ರಾಹ್ಮಣ ಶಾಪದಿಂದ ಬೆಂಕಿಯು ಸರ್ವದಾಹಿಯಾಯಿತು. ಸಮುದ್ರವು 
ಉಪ್ಪಾಗಿ ಕುಡಿಯದಂತಾಯಿತು. 


ಲೋಕಾನನ್ಕಾನ್‌ ಸೃಜೇಯುರ್ಯೇ ಲೋಕಪಾಲಾಂಸ್ಸ ಕೋಪಿತಾಃ | 
ದೇವಾನ್‌ ಕುರ್ಯುರದೇವಾಂಶ್ಚ ಕಃ ಕ್ರಿಣ್ಣನ್‌ ತಾನ್ಸನವ್ಬಧ್ಲುಯಾತ್‌ || 4೧೫ 


ಬ್ರಾಹ್ಮಣರ ಸಿಟ್ಟು ಲೋಕಾಂತರವನ್ನು ಸೃಷ್ಟಿಸುವುದು. ಬೇರೆ 
ಲೋಕಪಾಲರನ್ನು ನಿರ್ಮಿಸುವುದು. ದೇವರು ದೇವತ್ವವನ್ನು ಕಳೆದುಕೊಳ್ಳು 
ವರು. ಬ್ರಾಹ್ಮಣಪೀಡೆಯಿಂದ ವೃದ್ಧಿಯಿಲ್ಲ. 


೩ರಿ-ಅಧ್ಯಾಯ : ೯ | ಮನುಸ್ಮೃತಿ ೪೬೫ 


ಯಾನುಪಾಶ್ರಿತ್ಯ ತಿಷ್ಕಂತಿ ಲೋಕಾ ದೇವಾಶ್ಚ ಸರ್ವದಾ ! 
ಬ್ರಹ್ಮ ಚೈವ ಧನಂ ಯೇಷಾಂ ಕೋ ಹಿಂಸ್ಕಾತ್ತಾನ್‌ ಜಿಜೀನಿಷುಃ | 4೧೬ 


ಲೋಕದೇವತೆಗಳು ಬ್ರಾಹ್ಮಣರನ್ನು ಆಶ್ರಯಿಸಿವೆ. ಅವರಿಗೆ ಬ್ರಹ 


ಜ್ಞಾನವೇ ಧನವು. ಜೀವದಾಸೆಯಿರುವ ಯಾರೂ ಅವರನ್ನು ಪೀಡಿಸ 
ಲಾಠರು. 


ಅವಿದ್ವಾಂಶ್ಟೈನ ನಿದ್ವಾಂಶ್ಸ ಬ್ರಹ್ಮಣೋ ದೈನತಂ ಮಹತ್‌ | 
ಪ್ರಣೇತಶ್ಚಾಪ್ರಣೇಶಶ್ಚ ಯಥಾಗ್ನಿರ್ದೈೆವತಂ ಮಹರ ॥ೃ ಎ೧೬ 


ಬ್ರಾಹ್ಮಣನು ಅವಿದ್ಧಾವಂತನಾದರೂ ಪೂಜ್ಯನು. ಅಸಂಸ್ಕೃತವಾದ 
ಅಗ್ನಿಯೂ ಅನ್ಕರನ್ನು ದಹಿಸದಿರುವುದಿಲ್ಲ. 


ಶ್ಮತಾನೇಷ್ವಹಏ ತೇಜಸ್ವೀ ಪಾನಕೋ ನೈವ ದುಷ್ಕತಿ | 
ಇಢಯಮಾನಶ್ಚ ಯಜ್ಞೇಷು ಭೂಯ ಏನಾಭಿಎರ್ಧತೇ | ೩೧೮ 


ಅಗ್ನಿಯು ಸ್ಮಶಾನದಲ್ಲಿ ಹೆಣವನ್ನು ಸುಡುತ್ತದೆ. ಮಂಠತ್ರಪೂರ್ವಕ 
ಆಹುತಿಯನ್ನು ಭಕ್ಷಿಸುತ್ತದೆ. ಕೃಯದೋಪಷಗಳಿಲ್ಲ. 


ಏನಂ ಯದ್ಕ್ಯ ಸೃಸಿಷ್ಟೇಸು ವರ್ತಂತೇ ಸರ್ವಕರ್ಮಸ. | 
ಸರ್ವಥಾ ಬ್ರಾಹ್ಮಣಾಃ ಪೂಜ್ಯಾಃ ಪರನಂಂ ದೈವತಂಹಿ ತತ್‌ ೩೧೯ 


ಅಗ್ನಿಯು ಶವವನ್ನು ದಹಿಸುವಂತೆ ಬ್ರಾಹ್ಮಣನು ಕುಕರ್ಮ ಮಾಡಿ 
ದರೂ ಮಂತ್ರದಿಂದ ಅಗ್ನಿಯಂತೆ ಪೂಜ್ಯನಾಗಿ ದೇವನಾಗುವನು. 


ಕ್ಷತ್ರಸ್ಯೂತಿಸ್ರನೃದ್ಧಸ್ಥ ಬ್ರಾಹ್ಮಣಾನ್ಟೃತಿ ಸರ್ವಶಃ | 

ಬ್ರಹ್ಮ ಸನ್ನಿ ಯಂತ್ರ ಸ್ಕಾ ತ್ರಶುಂ ಹಿ ಬ್ರಹ್ಮಸಂಭನಂ | ೩4೨೦ 

ಸೊಕ್ಕಿದ ಕ್ಷತ್ರಿಯನನ್ನು ಬ್ರಾಹ್ಮಣನು ಅಂಕೆಗೆ ತರಬಲ್ಲನು. ಬ್ರಹ್ಮ 
ನಿಂದ ಕೃತ್ರಿಯನು ಜನಿಸಿದನು. ಬ್ರಹ್ಮನು ಬ್ರಾಹ್ಮಣನು ಸಮ. 

ಬ ಬ್‌ AC 


ಅನ್ಫ್ರೋಂಗ್ನಿರ್ಬ್ರಹ್ಮತಃ ಕ್ಷತ್ರ ನುತ ನೋ ಲೋಕಮಂತ್ಸಿ 50 | 
ಸು ಸರ್ವತ್ರ ಗಂ ತೇಜಃ ಸ್ವಾಸು ಯೋನಿಸು ಶಾಮೈೊತಿಗ ೩೨೧ 


೪೬೬ ಮನುಸ್ಮೃತಿ [ ಅಧ್ಯಾಯ; ೯ 


ನೀರಿನಿಂದ ಬೆಂಕಿ, ಬ್ರಹ್ಮನಿಂದ ಕ್ಷತ್ರಿಯ, ಕಲ್ಲಿನಿಂದ ಕಬ್ಬಿಣ ಹುಟ್ಟಿದೆ. 
ಆದುದರಿಂದ ಮೂಲವಸ್ತುವಿನಲ್ಲಿ ಜನ್ಯವಸ್ತುವು ಕಾರ್ಯಕಾರಿಯಾಗುವು 
ದಿಲ್ಲ. 

ನಾಬ್ರಹ್ಮ ಕ್ಷತ್ರಮೃಥ್ನೋತಿ ನಾಕ್ಷತ್ರಂ ಬ್ರಹ್ಮ ವರ್ಧತೇ | 

ಬ್ರಹ್ಮ ಕ್ಷತ್ರಂ ಚ ಸಂಪೃಕ್ತಮಿಹ ಚಾಮಂತ್ರ ವರ್ಧತೇ | 4೨೨ 

ಬ್ರಾಹ್ಮಣ ಸಹಾಯವಿಲ್ಲದ ಕ್ಷತ್ರಿಯನು ವರ್ಧಿಸುವುದಿಲ್ಲ. ಕ್ಷತ್ರಿಯ 


ಬ" 
ಸಹಾಯವಿಲ್ಲದ ಬ್ರಾಹ್ಮಣನೂ ವೃದ್ದಿ ಹೊಂದುವುದಿಲ್ಲ ಅನ್ಯೋನ್ಯ ಬ್ರಹ್ಮ 


ಕ್ಸ್‌ 


ಕ್ಷತ್ರಗಳು ಸಹಕಾರದಿಂದ ಪಲ್ಲ ಕ್ಷೇಮವನ್ನು ಉಂಟುಮಾಡುವುವು. 


ಹತ್ವಾ ಧನಂ ತು ವಿಪ್ರೇಭ್ಯಃ ಸರ್ವದಂಡಸಮರುತ್ಥಿ ತಂ | 
ಪುತ್ರೇ ರಾಜ್ಯಂ ಸಮಾಸೃಜ್ಯ ಕುರ್ಪೀತ ಪ್ರಾಯಜಂ ರಣೇ! ತ್ಸ 


ದಂಡನೆಯಿಂದ ಲಭಿಸಿದ ಧನವನ್ನು ಬ್ರಾಹ್ಮಣರಿಗೆ ದಾನಮಾಡಿ ರಾಜ್ಯ 
ವನ್ನು ಮಗನಲ್ಲಿ ಒಪ್ಲಿಸಿ ಶಾನು ವೀರಮರಣವನ್ನು ಆಶಿಸಬೇಕು. 


ಏವಂ ಚರನ್‌ ಸದ್‌ ಯಂಕ್ತೋ ರಾಜಧರ್ಮೇಷು ಪಾರ್ಥಿವಃ | 
ಹಿತೇಷು ಚೈವ ಲೋಕಸ್ಯ ಸರ್ವಾನ್‌ ಭೃತ್ಕಾನ್ನಿಯೊಜಯೇತ್‌ | 2.೪ 


ಈ ಮೂರು ಅಥ್ಕಾಯಗಳಲ್ಲಿ ಹೇಳಿದ ರಾಜಧರ್ಮವನ್ನು ಪಾಲಿಸುತ್ತ 
ಪ್ರಜಾಹಿತಕ್ಕೆ ಎಲ್ಲರಿಗೆ ಪ್ರೇರಣೆ ಮಾಡಬೇಕು. 


ಏಸೋ*.ಖಿಲಃ ಕರ್ಮವಿಧಿರುಕ್ತೋ ರಾಜ್ಞಃ ಸನಾತನಃ | 
ಇಮಂ ಕರ್ಮವಿಧಿಂ ನಿದ್ಯಾತ್‌ ಕ್ರಮಶೋ ವೈಶ್ಯ ಶೂದ ಯೋಃ ೩೫ 


ರಾಜಕಾರ್ಯವನ್ನು ವಿವರಿಸಿದ ಮೇಲೆ ವೈಶ್ಯಶೂದ್ರರ ವಿಷಯವನ್ನು 
ಹೇಳುತ್ತೇನೆ. 


ವೈಶ್ಯಸ್ತು ಕೃತಸಂಸ್ಕಾರಃ ಕೃತ್ವಾ ದಾರಪರಿಗ್ರಹಂ | 
ವಾರ್ತಾಯಾಂ ನಿತ್ಕ್ಯಯು ಕ್ತ 8 ಸ್ಯಾ ಪಶೂನಾಂ ಚೈನ ರಕ್ಷಣೇ | ೩೨೩೬ 


ತ್ಕಪು ಉಪನಯನ ಮದುವೆ ಎಲ್ಲ ಆದ ಮೇಲೆ ಕೃಷಿ ಪಶುಪಾಲನೆ 
ಗಳನ್ನು ತಪ್ಪದೆ ಮಾಡಬೇಕು. | 


ಅಧ್ಯಾಯ : ೯] ಮನುಸ್ಮೃತಿ ೪೬ ೭ 


ಪ್ರಜಾಸತಿರ್ಹಿ ವೈಶ್ಯೂಯ ಸೃಷ್ಟಾ ಪಿರಿಜದೇ ಪಶೂನ್‌ | 
ಬ್ರಾಹ್ಮಣಾಯ ಚ ರಾಜ್ಞೇ ಚ ಸರ್ನಾಃ ಪರಿದದೇ ಪ್ರಜಾಃ | ೩೨೭ 


ಬ್ರಹ್ಮನು ಸೃಷ್ಟಿಮಾಡಿ ಪಶುಗಳನ್ನು ವೈಶ್ಯನಿಗೆ ಕೊಟ್ಟನು. ಬ್ರಾಹ್ಮಣ 
ಕ್ಷತ್ರಿಯರಿಗೆ ಎಲ್ಲ ಪ್ರಜೆಗಳನ್ನು ಕೊಟ್ಟನು, 


ನಚ ವೈಶ್ಯಸ್ಯ ಕಾಮಃ ಸ್ಮಾನ್ನ ರಕ್ಷೇಯಂ ಪಶೂನಿತಿ | 
ವೈಶ್ಯೇ ಚೇಚ್ಛತಿ ನಾನ್ಯೇನ ರಕ್ಷಿತವ್ಶಾಃ ಕಥಂಚನ | ೩೨೮ 


ನಾನು ಪಶುಪಾಲನೆ ಮಾಡುವುದು ಬೇಡವೆಂದು ವೈಶ್ಯನಿಗೆ ಇಚ್ಛೆ 
ಹುಟ್ಟಬಾರದು. ವೈಶ್ಯನು ಪಶುಪಾಲನೆ ಮಾಡುವಾಗ ಇತರರು ಅದಕ್ಕೆ ಕೈ 
ಹಾಕಬಾರದು. ಒಬ್ಬನು ಇತರರ ವೃತ್ತಿಯನ್ನು ಅಪೇಕ್ಷಿಸಿ ಫಲವಿಲ್ಲ. 
ಜನರಿಗೆ ಎಲ್ಲವೂ ಬೇಕು. ಆದರೆ ಒಂದೊಂದನ್ನು ಒಬ್ಬೊಬ್ಬ ಪರಂಪರೆ 
ಯಿಂದ ಮಾಡುತ್ತ ಬರುವುದು, ಅನುಭವ ಸಲಕರಣೆ ವ್ಯವಸ್ಥೆಗಳ ದೃಷ್ಟಿ 
ಯಿಂದ ಒಳ್ಳೆದು. ಒಬ್ಬನು ತನಗೆ ಅನುಭವ ಇಲ್ಲದ ಇತರ ವೃತ್ತಿಗಳಲ್ಲಿ 
ಅನೇಕವನ್ನು ಹಚ್ಚಿಕೊಂಡರೆ ಯಾವುದೂ ಲಾಭದಾಯಕವಲ್ಲದೆ ಹೋಗು 
ವುದು. ಬಹುವಿಧವೃತ್ತಿಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಲಾಗುವು 
ದಿಲ್ಲ. ಅಲ್ಪ ಪ್ರಮಾಣದಲ್ಲಿ ಮಾಡಿದ ಬೆಳೆ ಮುಂತಾದುದಕ್ಕೆ ಹಾನಿನಾಶ 
ಅಪಾಯ ಹೆಚ್ಚು. ಲಾಭ ಕಡಿಮೆಯೆಂದು ಬಲ್ಲವರಿಗೆ ಹೇಳಬೇಕಾಗಿಲ್ಲ. ತಿಳಿ 
ಯದವರಿಗೆ ಎಷ್ಟು ಹೇಳಿದರೂ ತಿಳಿಯುವುದು ಕಷ್ಟ. 


ಸಂಣಿಮುಕ್ತಾ ಕ್ರವಾಲಾನಾಂ ಲೋಹಾನಾಂ ತಾಂತವಸ್ಯ ಚ | 
ಗಂಥಾನಾಂ ಚ ರಸಾನಾಂ ಚ ವಿದ್ಯಾದರ್ಫಬಲಾಬಲಂ | ೩೨೯ 


ಮುತ್ತು, ರತ್ನ, ಹವಳ, ಖನಿಜ, ನೂಲು, ಸುಗಂಧ ದ್ರವ್ಯ, ಬೆಲ್ಲ 
ಉಪ್ಪು ಮುಂತಾದ ರಸಗಳು, ಈ ಸಾಮಗ್ರಿಗಳ ವೈವಿಧ್ಯ ಬೆಲೆ ದೇಶ ಕಾಲ, 
ಎಲ್ಲವನ್ನು ತಿಳಿದಿರಬೇಕು. ಒಬ್ಬನೇ ವೈಶ್ಯ ಎಲ್ಲವನ್ನು ಮಾಡುವದಲ್ಲ. 
ಒಬ್ಬನು ಪಶುಪಾಲನೆ, ಇನ್ನೊಬ್ಬ ವಾಣಿಜ್ಯ ಅದರಲ್ಲೂ ರತ್ನ, ಬಟ್ಟೆ, ಧಾನ್ಯ, 
ಖನಿಜ ಇತ್ಯಾದಿಯಾಗಿ ಶಾಖೆಯನ್ನು ಅಭಿರುಚಿಯಂತೆ ಆರಿಸಿಕೊಂಡು ವಂಶ 
ಪಾರಂಪರ್ಯವಾಗಿ ಮಾಡಬಹುದು. 


೪೬೮ ಮನುಸ್ಮೃತಿ [ ಅಧ್ಯಾಯ; ೯ 


ಪಾ 
ಬೀಜಾನಾಮುಪ್ತಿವಿಚ್ಚ ಸ್ಕಾತ್ಕೇತ್ರದೋಷಗಾಣಸ್ಯ ಚ | 


ಮಾನಯೋಗಂ ಚ ಜಾನೀಯಾತ್‌ ತುಲಾಯೋಗಾಂಶ್ಚ ಸರ್ವಶಃ | ೩೩೦ 


ಬೀಜಗಳ, ಹೊಲಗಳ, ಗುಣದೋಷ, ಸಾಕಣೆ, ದ್ರವ್ಯಮಾನ, ತುಲಾ 
ಮಾನಗಳನ್ನೆ ವೈಶ್ಯನು ಅಧ್ಯಯನ ಮಾಡಬೇಕು. 


ಸಾರಾಸಾರಂ ಚ ಭಾಂಡಾನಾಂ ದೇಶಾನಾಂ ಚ ಗುಣಾಗುಣಾನ್‌ | 
ಲಾಭಾಲ ಭಂ ಚ ವಣ್ಯನಾಂ ಪಶೂನಾಂ ಪರಿನರ್ಧನಂ | ೩೩೧ 


ಒಳ್ಳೆದು, ಹಾಳು, ದೇಶಭೇದದಿಂದ ಬೆಲೆ ತೇಮಾನು, ಲಾಗ್ವಾಡು, ಪಶು 
ಗಳ ಬೆಳವಣಿಗೆಗಳನ್ನು ತಿಳಿದಿರಬೇಕು. 


ಭೃತ್ಯಾನಾಂ ಚ ಭೃತಿಂ ವಿದ್ಯಾ ತ್‌ ಭಷಾಶ್ಚ ವಿವಿಧಾ ನೃಣಾಂ | 
ದ್ರವ್ಯಾಣಾಂ ಸ್ಥಾ ಸಯೋಗಾಂಕ್ಚ ಕ್ರಯಪಿಕ್ರಯಮೇವ ಚ॥ ೩೩4೨ 


ಕೂಲಿಯವರ ಕೂಲಿ, ನಾನಾ ದೇಶಭಾಷೆ ಹಾಳಾಗದಂತೆ ಸಾಮಾನು 
ಗಳನ್ನು ರಕ್ಷಿಸುವ ರೀ, ಎಲ್ಲೆಲ್ಲಿ ಯಾವುದು ಖರ್ಚಾಗುವುದು ಎಂಬುದನ್ನು 
ತಿಳಿಯಬೇಕು. 


ಧರ್ಮೇಣ ಚ ದ್ರಜ್ಯ ನೃದ್ಧಾವಾತಿಸ್ಥೇದೃತ್ಸ ಮುತ್ತಮ. | 
ದದ್ಯಾಚ್ಛ ಸಿರ್ವಭೂ4ುನಳಮುನ್ನ ಮೇವ ಪ್ರಯತ್ನ ತಃ | ತಿಷ್ಟಿಷ್ನಿ 


ಧರ್ಮವಿರುದ್ಧವಲ್ಲದ ರೀತಿಯಿಂದ ಧನಾಭಿವೃದ್ಧಿಗೆ ಪ್ರಯತ್ನಿಸಬೇಕು. 
ಸ್ವರ್ಣದಾನಕ್ಕಿಂತ ಅನ್ನದಾನವೇ ಮುಖ್ಯವಾದುದು. 


ನಿಪ್ರಾಣಹಾಂ ವೇದವಿದುಷಾಂ ಗೃಹಸ್ಥಾನಃಂ ಯಶಸ್ವಿನಾಂ 
ಶುಶ್ರೂನೈನ ತು ಶಣದ್ರಶ್ಯ ಧರ್ನೋ೯ ನೈಶ್ರೇಯಸಃ ಪರಃ | ಪ್ಲಷ೪ 


ವೇದ ವಿದ್ಕಾಸಂಪನ್ನರಾದ ಬ್ರಾಹ್ಮಣರ ಸೇವೆಯು ಶೂದ್ರನಿಗೆ ಸಕಲ 
ಶ್ರೇಯೋಹೇತುದು. ಅದಕ್ಕಿಂತ ಉತ್ತಮ ಧರ್ಮವು ಬೇರೆ ಇಲ್ಲ. 


ಅಧ್ಯಾಯ : ೯] ಮನುಸ್ಮೃತಿ ೪೬೯ 


ಶುಚಿರುಳ್ಳುಷ್ಟ ಶುಶ್ರೂಷು ನರ್ಶ್ರಿಹುವಾಗನಹಂಕ್ಳೃತಃ | 


ಬ್ರಾಹ್ಮಣಾದ್ಯಾಶ್ರ ಯೋ ನಿತ್ಯ ಮಖತ್ಯೃಷ್ಟಾ ೦ ಜಾತಿಮಶ್ನುತೇ | 2೫ 

ಶುಚಿಯಾದ ದೇಹ-ಮನಸ್ಸುಗಳಿಂದ ಮೃದುವಚನವುಳ್ಳವನಾಗಿ 
ಉತ್ಕೃಷ್ಠ ಗುಣವಂತರ ಸೇವೆ ಮಾಡುತ್ತಿದ್ದರೆ ಉತ್ತಮ ಜನ್ಮವನ್ನು 
ಹೊಂದುವನು. ದುರಹಂಕಾರವಿರಬಾರದು. 


ಸೋ ೬ನಾಪದಿ ವರ್ಣಾನಾಮುಕ್ತಃ ಕರ್ಮನವಿಧಿಃ ಶುಭಃ | 

ಆಸದ್ಮಹಿಹಿ ಯಂಸ್ಕೇಷಾಂ ಕ್ರಮಶಸ್ತನ್ನಿ ಬೋಧತ | ಪಿಷ 

ಈವರೆಗೆ ಹೇಳಿದುದು ಆಪದ್ಧರ್ಮವಲ್ಲ. ಸಮಧರ್ಮವು. ಆಪದ್ಧರ್ಮ 
ವನ್ನು ಇನ್ನು ಹೇಳುತ್ತೇನೆ. 


ಅಧ್ಯಾಯ ೧೦. 


ಅಧೀಯೀರನ್‌ ತ್ರಯೋ ವರ್ಣಾಃ ಸ್ವಕರ್ಮಸ್ಥೂ ದ್ವಿಜಾತಯಃ | 
ಪ್ರಬ್ರೂಯಾದ್ಬ )ಹ್ಮಾಣಸ್ಲೋೇಷಾಂ ನೇತರಾಪಿತಿ ನಿಶ್ಚಯಃ 1 ೧ 


ಈ ಮೊದಲು ಹೇಳಿದ ವಿಹಿತ್ತ ಆಯಾ ಸ್ವಕರ್ಮಗಳಲ್ಲಿ ನಿರತರಾದ 
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ವೇದಾಧ್ಕಯನವನ್ನು ಮಾಡಬೇಕು. ಬ್ರಾಹ್ಮ 
ಣನು ಉಪದೇಶಕನು. ಕ್ಷತ್ರಿಯ ವೈಶ್ಯರು ಪ್ರವಚನಕಾರರಾಗಕೂದದು. 
ಈಗ ವಿದ್ಯಾಸಂಸ್ಥೆಯ ಪದವಿಧಾರಿಗಳೇ ಎಲ್ಲ ಉದ್ಯೋಗದ ಅರ್ಹತೆ ಪಡೆ 
ಯುವಂತೆ ವಯಸ್ಸು ಅರ್ಹತೆ ದಕ್ಷತೆಗಳು ನೂರು ಮಡಿಯಿದ್ದರೂ 
ಪದವಿಯು (ಸರ್ಟಿಫಿಕೇಟ್‌) ಇಲ್ಲವಾದರೆ ಅಧಿಕಾರದ ಉದ್ಮೋಗದಿಂದ 
ಹೊರಗಿರಬೇಕೆಂದು ರಾಷ್ಟ್ರಶಾಸನವಿದೆ. ಮಿತಿಮೊರಿದ ವಯಸ್ಸು ಸಾರ್ವ 
ಜನಿಕ ಉದ್ಯೋಗಕ್ಕೆ ಅನರ್ಹತೆಯಾಗುವುದು. ಆದರೆ ರಾಜಕಾರಣಿಯು 
ಹುಸಿಗೆಯಲ್ಲಿ ಮಲಗಿಕೊಂಡೇ ಅಧಿಕಾರಸೂತ್ರವನ್ನು ಕೈಯಲ್ಲಿ ಹಿಡಿದಿರ 
ಬಹುದು. ಎಂತಹ ವಿಪರ್ಯಾಸ. ಇಂತಹ ಪರಿಶುದ್ಧ ವ್ಯವಸ್ಥೆಯು 
ಮನುಸ್ಮೃತಿಯದು. ಬ್ರಾಹ್ಮಣನು ಅಧ್ಯಾಪಕನು, ಇತರರು ಅಧ್ಯೇಶೃಗಳು. 
ಈ ಪದ್ಧತಿಯು ಎಷ್ಟು ಸ್ವಾರಸ್ಕಕರವಾಗಿದೆಯೆಂದು ಭಾರತ ರಾಮಾಯಣ 
ಗಳ ಸಾಮಾಜಿಕ ಜೀವನದ ಪರಿಶೀಲನೆಯಿಂದ ಮನದಟ್ಟಾಗುವುದು. ಯುಧಿ 
ಹರನು ಸರ್ವಾಧಿಕಾರಿಪ್ರಾಜ್ಞನಾದರೂ ಧರ್ಮಶಾಸ್ತ್ರಗಳಿಗೆ ವಿಧೇಯ 
ನಾದನು ಅವನಿಗೂ ಶ್ರೀರಾಮನಿಗೂ ಬ್ರಾಹ್ಮಣನನ್ನು ಭಂಗಿಸುವುದು 
ಅವಶ್ಯ ವೆನಿಸಲಿಲ್ಲ. ಪರಶುರಾಮನು ಸಕಲಕ್ಷತ್ತಿಯರ ಧನಂರ್ವಿದ್ಯಾಚಾರ್ಯ 
ನಾದನು. ಬ್ರಾಹ್ಮಣನು ಅಧ್ಯಾಪಕನಾದುದರಿಂದ ಎಲ್ಲ ವಿದ್ಮಾಶಾಖೆಗಳಲ್ಲಿ 
ಅವನು ಪರಿನಿಷ್ಠಿತನಾಗಿರಬೇಕು. ಅದನ್ನೇ ಮನು ಈ ರೀತಿ ಹೇಳುತ್ತಾನೆ. 


ಅಧ್ಯಾಯಃ: ೧೦ ] ಮನುಸ್ಮೃತಿ ೪೬೧ 


ಸರ್ವೇಇಇಂ ಬ್ರಾಹ್ಮಣೋ ನಿದ್ಕಾದ್‌ ನೃಶ್ತುಪಾ ಖಾನ್‌ ಯಥಾವಿಢಿ | 
ಪ್ರಬ್ರೂಯಾದಿತರೇಭ್ಯಶ್ಚ ಸ್ವಯಂ ಚೈವ ಕಥಾ ಭವೇ"! ೨ 


ವಿವಿಧ ಜನತೆಗೆ ಬೇಕಾದ ವಿದ್ಮಾರಾಶಿಯನ್ನು ಅವರವರಿಗೆ ಧಾರೆಯೆರೆ 
ಯಲು ಅವನು ಕೆರೆಯಂತೆ ತುಂಬಿರಬೇಕು. ಇತರರಿಗೆ ಪಾನು ಕಲಿಸಿದ 
ಅರ್ಥದಂತೆ ತಾನೂ ನಡೆದುಕೊಳ್ಳುತ್ತಿರಬೇಕು. ಉತ್ತಮ ಜಾತಿ, ಉತ್ಕೃಷ್ಟ 
ಪ್ರಕೃತಿ, ನಿಯಮ ಸಂಸ್ಕಾರಗಳು ಬ್ರಾಹ್ಮಣನ ಅರ್ಹತೆಗಳು. ಎಳ್ಳು ಎಂದೂ 
ನಟ್ಟು ಎಳ್ಳು ಬೆಳೆಯುವುದುದರಿಂದ ವಿಕಾಸವಾದವು ಸುಳ್ಳು. ಜಾತಿ ತಾರ 
ತಮ್ಮವು ಸತ್ಯ. 


ವೈಶೇಸಳ್ಯತ್ರಕೃತಿಶ್ರೈಸ್ಮ್ಯಾತ್‌ ನಿಯಮಸ್ಯ ಚ ಧಾರಣಾತ್‌ | 
ಸಂಸ್ವಾರಸ್ಕ ನಿಶೇಷಾಚ್ಚ ವರ್ಣಾನಾಂ ಬ್ರಾಹ್ಮಣಃ ಪ್ರಭಂ81 ೩ 


ನಾಲ್ಕು ವರ್ಣಗಳಲ್ಲಿ ಬ್ರಾಹ್ಮಣನು ಪ್ರಭುವು. ಸಿಂಹವು ಮೃಗರಾಜ. 
ಸಂಸ್ಕಾರ, ನಿಯಮ, ಪ್ರಕೃತಿ ವಿಶೇಷಗಳು ಹೆಚ್ಚು ಗಾರಿಕೆಗಳು. ಇದರ 
ತೀರ್ಮಾನವು ಕೃಣಿಕವಲ್ಲ. 


ಬ್ರಾಹ್ಮಣಃ ಕ್ಷತ್ರಿಯೋ ಮೈಶ್ಯಸ್ತ್ರಯೋ ವರ್ಣಾ ದ್ವಿಜಾತಯಃ | 
ಚತುರ್ಥ ಏಕಜಾತಿಸ್ತು ಶೂದ್ರೋ ನಾಸ್ತಿ ತಂ ಪಂಚಮಂ ೪ 


ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಎಂದು ಮೂವರು, ಉಪನಯನ 
ಉಳ್ಳವರು. ಉಳಿದವರೆಲ್ಲ ಒಂದೇ ಜಾತಿ ಪಂಚಮರಿಲ್ಲ. ಇದು ಶಾಸ್ತ್ರ 
ಸಂಪ್ರದಾಯವು. 


ಸರ್ವವರ್ಣೇಷು ತುಲ್ಯಾಸು ಪತ್ಸೀಸ್ವಕ್ಷತಯೋನಿಸು | 
ಆನುಲೋಮ್ಮೇನ ಸಂಭೂತಾ ಜಾತ್ಯಾ ಜ್ಞೆಯಾಸ್ತ ಖಏನತೇಗ ೫ 


ಅಕ್ಷತಯೋನಿಸ್ತ್ರೀ ಮತ್ತು ಅದೇ ವರ್ಣದ ಪುರುಷ ಇವರಿಂದ ಜನಿಸಿ 
ದವರು ಅದೇ ವರ್ಗದವರು. ಇದೇ ಜಾತಿ ವ್ಯವಸ್ಥೆ. 


ಸ್ತ್ರೀಸ್ಟ್ವನಂತರಜಾತಾಸು ದ್ವಿಜೈರುತ್ಪಾದಿತಾನ್‌ ಸುತಾನ್‌ | 
ಸದೃಶಾನೇನ ತಾನಾಹುರ್ಮಾತೃದೋಷಧಿಗರ್ಹಿತಾನ್‌ H 4 


೪೭೨ ಮನುಸ್ಮೃತಿ [ ಅಧ್ಯಾಯ: ೧೦ 


ನಾಲ್ಕು ಜಾತಿಗಳೊಳಗೆ ಒಂದನೆಯ ಪುರುಷನು ಎರಡನೆ ವರ್ಗದ ಸ್ತ್ರೀ 
ಸಂಬಂಧದಿಂದ ಜನಿಸಿದ ಪ್ರಜೆಯು ಪಿತೃ ಸಮಾನವ್ರ. ಸ್ವೀಯು ನಿಕೃಷ್ಟಳಾದುದ 
ರಿಂದ ಸ್ವಲ್ಪ ದೋಷ. 


ಅನಂತರಾಸು ಜಾತಾನಾಂ ವಿಧಿರೇಸ ಸನಾತನಃ! 
ದ್ವೈಕಾಂತರಾಸು ಜಾತಾನಾಂ ಧರ್ಮ್ಮಂ ವಿದ್ಯಾದಿಮಂ ಪಿಧಿಂ | & 


ಹಿಂದೆ ಹೇಳಿದುದು ಒಂದನೆ ಎರಡನೆ ಜಾತಿ ಸಂಬಂಧದ ವಿಷಯ. 
ಎರಡು ಮೂರು ಬಿಟ್ಟು ಆದ ಮಿಪ್ರಸಂತತಿಯ ಧರ್ಮಗಳನ್ನು ಇನ್ನು ಮೇಲೆ 


ಹೇಳುತ್ತೇನೆ. 


ಬ್ರಾಹ್ಮಣಾದ್ವೈಶ್ಶ ಕನ್ಮಾ ಯಯಾವಿಂಬಸ್ಕೋ ನಾಮ ಜಾಯಂತೇ! 
ನಿಷಾದ ಶೂದ್ರಕನ್ಯಾ ಯಾಂ ಯಃ ಪಾಲಶವ ಉಚ್ಯತೇ ೮ 


ಬ್ರಾಹ್ಮಣನಿಗೆ ವೈಶ್ಶಕನ್ಮೆಯಲ್ಲಿ ಜನಿಸಿದವನು ಅಂಬಷ್ಕನು ಎಂದು 
ಕರೆಯಲ್ಪಡುತ್ತಾನೆ. ಬ್ರಾಹ್ಮಣನಿಗೆ ಶೂದ್ರಳಲ್ಲಿ ಹುಟ್ಟಿದವನನ್ನು ಪಾರಶವ 
ಎಂದು ಹೇಳುತ್ತಾರೆ. ನಿಷಾದ ಎಂದರೂ ಅವನೇ. 


ಕ್ಷತ್ರಿಯಾಚ್ಛೂದ್ರಕನ್ಶಾ ಯಾಂ ಕ್ರೂರಾಜಾರವಿಹಾರವಾನ್‌ | 
ಕ್ಷತ್ರಶೂದ್ರವಪುರ್ಜಂತುರುಗ್ರೋ ನಾಮ ಪ್ರಜಾಯತೇ ॥ ೯ 


ಕ್ಷತ್ತಿಯನಿಂದ ಶೂದ್ರಳಲ್ಲಿ ಜನಿಸಿದವನು ಕ್ರೂರನಾದ ಉಗ್ರನು. 


ವಿಪ್ರಸ್ಯ ತ್ರಿಷು ವರ್ಣೇಷು ನೃಪತೇರ್ನರ್ಣಯೋರ್ದ್ವಯೋಃ | 
ವೈಶ್ಯಸ್ಯ ವರ್ಣ ಜೈ ಕಸ್ಮಿನ್‌ ಸಡೇತೇ€ಸಸದಾಃ ಸ್ಮೃತಾಃ 1 ೧0 


ಬ್ರಾಹ್ಮಣನಿಗೆ ಮೂರು, ರಾಜನಿಗೆ ಎರಡು, ವೈಶ್ಯನಿಗೆ ಒಂದು 
ಜಾತಿಯ ಕನ್ಶೆಯರಲ್ಲಿ ಜನಿಸಿದ ಆರು ಮಂದಿ ಸಂತತಿಯನ್ನು ಅಪನರು ಎನ್ನು 
ವರು, 


ಕ್ಲತ್ರಿಯಾದ್ವಿ ಪ್ರಕನ್ಮಾ ಯಾಂ ಸೂತೋ ಭವತಿ ಜಾತಿತಃ | 
ವೈಶ್ಯಾ ನ್ಮಾಗಧವೈದೇಕೌ ಲಾಜವಿಪ್ರಾಂಗನಾಸುತೌ | ೧೧ 


ಅಧ್ಯಾಯ; ೧೦] ುನೆಸ್ಕೃೃತಿ ೪ಡಿಪ್ಲಿ 


ಕ್ಷತ್ರಿಯನಿಗೆ ಬ್ರಾಹ್ಮಣ ಸ್ತ್ರೀಯಲ್ಲಿ ಸಂಜಾತನು ಸೂತನು. ವೈಶ್ಯನಿಗೆ 
ಕ್ಷಶ್ರಿಯಳಲ್ಲಿ ಮಾಗಧನು. ಬ್ರಾಹ್ಮಣಳಲ್ಲಿ ವೈದೇಹನು. 

ಶೂಪ್ರಾದಾಯೋಗವ!ಃ ಕ್ಷತ್ತಾ ಚಂಡಾಲಶ್ಚಾಧಮೋ ನೃಣಾಂ | 

ವೈಶ್ಯರಾಜನ್ಯವಿಪ್ರಾಸು ಜಾಂ"೨ಂತೇ ವರ್ಣಸಂಕರಾ8॥ ೧೨ 

ಶೂದ್ರನಿಗೆ ವೈಶ್ಶಳಲ್ಲಿ ಆಯೋಗ ವ ಕ್ಷಶ್ಚಿಯಳಲ್ಲಿ ಕ್ಷತೃ. ಬ್ರಾಹ್ಮಣ 
ಛಲ್ಲಿ ಚಂಡಾಲನು ಜನಿಸುವರು. 

ಏಕಾಂತರೇ ಶ್ವಾನುಲೋಮ್ಯಾ ದಂಬಹ್ಕೋಗ್ರು ಯಥಾ ಸ್ಮೃತೌ। 

ಕ್ಷತ್ತೃನೈದೇಹಕಾ ತದ್ದ ತ್‌ಪ್ರಾತಿಲೋಮೆ್ಕ್ರೀಸಿ ಜನ್ಮನಿ 1 ೧೩ 

ಅನುಲೋಮ ಏಕಾಂಶರ ವಿವಾಹದ ಅಂಬಷ್ಕ ಉಗ್ರರಂತೆ ಪ್ರತಿ 
ಲೋಮಜಾತ ಕ್ಲತೃವೈದೇಹಕರು ಸ್ಪರ್ಶಯೋಗ್ಯರು. 


ಪುತ್ರಾ ಯೇ€ನಂತರಸ್ತ್ರೀಜಾಃ ಕ ಮೇಣೋಕ್ತಾ ದ್ವಿಜನ್ಮನಾಂ | 
ತಾನನಂಳರ ಕಾಮ್ಸು ಸ್ತ ಮಾತೃದೋಷಾತ್ರ ಚ ಕ್ಷತೇ ॥ ೧೪ 


ತ್ರೈವರ್ಣಿಕರಿಗೆ ಅನಂತರ ಸ್ತ್ರೀಯರಲ್ಲಿ ಜನಿಸಿದ ಪುಶ್ರರು ಮಾತೃ ಸ್ತ್ರೀ 
ಜಾತಿಯಿಂದ ಸಂಸ್ಕಾರ ವೃವಹಾರವುಳ ವರು. ಉಪನಯನ ವೇದಾಧ್ಯಯನ 
ವಿಲ್ಲದ ಜಾತಿಯ ಸ್ತ್ರೀಯಲ್ಲಿ ಜನಿಸಿದ ಸಂತತಿಯು ವೇದಬಾಹ್ಯವೇ. 


ಬಾಾಹ್ಮಣಾದುಗ್ರಕನ್ಮಾ ಯಾನನಾಂ ಆವೃತೋ ನಾಮ ಜಾಯತೇ | 
ಆಭೀರೋಂಬಷ್ಮಕನ್ಯಾಯಾನನಾಯೋಗವ್ಯಾಂ ತು ಧಿಗೃಣಃ 1. ೧೫ 


ಬ್ರಾಹ್ಮಣನಿಗೆ ಉಗ್ರಕನ್ಮೆಯಲ್ಲಿ ಜನಿಸಿದವನು ಆವೃತನು. ಅಂಬಷ್ಮ 
ಳಲ್ಲಿ ಆಭೀರನ್ನು ಆಯೋಗವಿಯಲ್ಲಿ ಧಿಗ್ವಣನು. 


ಆಯೋಗವನಶ್ಚ ಕ್ಷತ್ತಾ ಚ ಚಂಡಾಲಶ್ವಾಧನೋ ನೃಣಾಂ | 
ಪ್ರಾತಿಲೋಮೈೇನ ಜಾಯಂತೇ ಶೂಬ್ರಾದಪಸದಾಸ್ತ್ರಯಃ 1 ೧೬ 


ಶೂದ್ರಸಂಜಾತ ಆಯೋಗದ ಕ್ಷತ್ರ ಚಂಡಾಲರು ಮನುಷ್ಯರಲ್ಲಿ 
ಅಧಮರು, ಪುಶ್ರಫಲವು ಇವರಿಂದ ದೊರೆಯದು. 


೪೭೪ ಮನುಸ್ಮೃತಿ [ ಅಧ್ಯಾಯ : ೧೦ 
ವೈಶ್ಯಾ ನ್ಮಾಗಥವೈ ನೇಹಾ ಕ್ರತ್ರಿಯಾತ್ಸೂತ ಏವ ತು | 
ಪ್ರತೀಪಮೇತೇ ಜಾಯಂತೇ ಸರೇಪ್ಯ್ಕಪಸಪಾಸ್ತ್ರಯಃ 1 ೧೭ 


ಮಾಗಧ ವೈದೇಹ ಸೂತರು ಮತ್ತೊಂದು ವಿಧದ ಅಪಸದರು. 


ಜಾತೋ ನಿಷಾದಾಚ್ಛೂ ದ್ರಾ ಯಾಂ ಜಾತ್ಯಾ ಭವತಿ ಪುಕ್ಟ ಸಃ | 
ಶೂದ್ರಾಜ್ಞಾತೋ ನಿಷಾದ್ಯಾಂ ತುಸವೈ ಕುಕುಟಕಃ ಸ್ಕ್ರ್ಯೃತ | a೮ 


ನಿಷಾದನಿಂದ ಶೂದ್ರಳಲ್ಲಿ ಜನಿಸಿದವನು ಪುಕ್ಕಸನು. ಶೂದ್ರನಿಂದ 
ನಿಷಾದ ಸ್ವೀಜಾತನು ಕುಕ್ಕುಟಕನು. 

ಕ್ಷತ್ತುರ್ಜಾತಸ್ತಥೋಗ್ರಾಯುಂ ಶ್ವಪಾಕ ಇತಿ ಕೀರ್ತ್ಯತೇ | 

ವೈದೇಹಕೇನ ತ್ವಂಬಷ್ವ್ಯಾ ನುತ್ತನ್ನೋ ವೇಣ ಉಚ್ಯತೇ H ೧೯ 

ಕತೃ ವಿನಿಂದ ಉಗ್ರಳಲ್ಲಿ ಶ್ವಪಾಕನು. ವೈದೇಹನಿಂದ ಅಂಬಷ್ಮಿಯಲ್ಲಿ 
ವೇಣನು. 


ದ್ವಿಜಾತಯಃ ಸವರ್ಣಾಸು ಜನಯಂತ್ಯವ್ರ370ಸತ್ತಿ ಯಾನ್‌ | 
ತಾನ್‌ ಸಾಪಿಶ್ರೀಸರಿಭ್ರಷ್ಟಾನ್‌ ವ್ರಾತ್ಕಾನಿತಿ ವಿನಿರ್ದಿಶೇತ್‌ | ೨೦ 


ಶುದ್ಧ ವರ್ಣದವರೂ ಕಾಲದಲ್ಲಿ ಉಪನಯನ ಸಂಸ್ಕಾರಶೂನ್ಮರಾದರೆ 
ಅವರು ವ್ರಾತ್ಮರು. ಪುತ್ರಕಾರ್ಯಾಯೋಗ್ಯರು. 


ವ್ರಾತ್ಮಾ ತ್ತು ಜಾಯತೇ ನಿಪ್ರಾತ್ಪಾಪಾತ್ಮಾ ಭೂರ್ಜ ಕಂಟಿಕಃ | 


ಆನಂತ್ಯವಾಟಧಾನೌ ಚ ಪುಸ್ಪಧಃ ಶೈಖ ಏನ ಚೆ ೨೧ 


ಬ್ರಾಹ್ಮಣವ್ರಾತ್ಮನ ಸಂತತಿಗೆ ಭೂರ್ಜಕಂಟಕ, ಆವಂತ್ಯ, ವಾಟಧಾನ, 
ಪುಷ್ಪಧ, ಶೈಖ ಎಂಬ ಹೆಸರುಗಳಿವೆ. 


ರುಲ್ಲೋ ಮಲ್ಲಶ್ಚ ರಾಜನ್ಯಾದ್ವಾ » 3ಸ್ಯನ್ನಿ ಚ್ಛಿಪಿರೇವ ಚ | 
ನಬಿತ್ಚ ಕರಣಶ್ಸೈನ ಖುಸೋ ದ್ರನಿಡ ಏನ ಚ ೨೨ 


ವ್ರಾತ್ಮರಾಜನ್ಮನಿಂದ ಜನಿಸಿದವರನ್ನು ರಲ್ಲ, ಮಲ್ಲ, ನಿಚ್ಛೆವಿ, ನಟ, 
ಕರಣ, ಖಸ, ದ್ರವಿಡ ಎಂದು ಹೇಳುತ್ತಾರೆ. 


ಅಧ್ಯಾಯ: ೧೦] ಮನುಸ್ಮೃತಿ ೪೭೫ 


ವೈಶ್ಯಾತ್ತು ಜಾಯತೇ ವ್ರಾತ್ಯಾತ್ಸುಧನ್ವಾಚಾರ್ಯ ಏವ ಚ | 
ಕಾರಂಷಶ್ಚ ವಿಜನ್ಮಾ ಚ ಮೈತ್ರಃ ಸಾತ್ವತ ಏವ ಚ! ೨೩ 


ವ್ರಾತ್ಮವೈಶ್ಶನಿಂದ ಸುಧನ್ವಾಚಾರ್ಯ, ಕಾರುಷ್ಕ ವಿಜನ್ಮ, ಮೈಶ್ರ್ರ, 
ಸಾತ್ವತರು ಜನಿಸುವರು. 


ವ್ಯಭಿಚಾರೇಣ ವರ್ಣಾನಾಮನೇದ್ಯಾವೇದನೇನ ಚ | 
ಸ್ವಕರ್ಮಣಾಂ ಚ ತ್ಕಾಗೇನ ಜಾಯಂತೇ ವರ್ಣಸಂಕರಾಃ| ೨೪ 


ವ್ಯಭಿಚಾರ, ಸಗೋತ್ರವಿವಾಹ, ಕರ್ಮತ್ಕಾಗ ಇವುಗಳಿಂದ ವರ್ಣ 
ಸಂಕರವಾಗುವುದು. 


ಸಂಕೀರ್ಣಿಯೋನಯೋ ಯೇ ತು ಪ್ರತಿಲೋಸಾನುಲೋಮಜಾಃ | 
ಅನ್ಕೋನ್ಯವ್ಯತಿಷಕ್ಕೂಶ್ಚ ತಾನ್‌ ಪ್ರವಕ್ಪಾಮ್ಯಶೇಷತಃ | ೬೫ 


ಪ್ರತಿಲೋಮಾನುಲೋಮ ಸಂತತಿಯವರಿಂದ ಆದ ಸಂಕೀರ್ಣಸಂತತಿ 
ಯನ್ನು ಇನ್ನು ವಿವರಿಸುತ್ತೇನೆ. 


ಸೂತೋ ವೈದೇಹಕಶ್ಚೈವ ಚಂಡಾಲಶ್ಚ ನರಾಧನಂಃ | 

ಮಾಗಧಃ ಕ್ಷತ್ತೃಜಾತಿಶ್ಚ ತಥಾಂಯೋಗವ ಏನ ಚ! ೨೬ 

ಏತೇ ಷಟ್‌ ಸದ್ಭಶಾನ್‌ ವರ್ಣಾನ್‌ ಜನಯಂಂತಿ ಸ್ವಯೋನಿಷು 
ಮಾತೃಜಾಖ್ಯಾ ೦ ಪ್ರಸೂಯಂತೇ ಪ್ರವರಾಸು ಚ ಯೋನಿಷು ೨೭ 


ಸೂತ, ವೈದೇಹ, ಚಂಡಾಲ, ಮಾಗದ, ಕತೃ, ಆಯೋಗವ ಎಂಬ 


ಆರುಮಂದಿ ಪರಸ್ಪರ ಸಂಬಂಧದಿಂದ ತಂದೆಗೆ ಸಮಾನ ಸಂತತಿಯನ್ನು ಹೆರು 
ವರು. ನೀಚ ಸ್ತ್ರೀಸಂತತಿಯು ನೀಚವೇ. 


ಯಥಾ ತ್ರಯಾಣಾಂ ವರ್ಣಾನಾಂ ದ್ವಯೋರಾತ್ಮಾಸ್ಯ ಜಾಯತೇ | 
ಆನಂತರ್ಯಾತ್ಸಯೋನ್ಕಾಂ ತು ತಥಾ ಬಾಹ್ಕೇಷ್ವಪಿ ಕ್ರಮಾತ್‌ | ೨೮ 


ಅನುಲೋಮ ಸಂತತಿಯು ಮಾನ್ಯವಾದಂತೆ ಪೃತಿಲೋಮ ಸಂತತಿಯು 


ನಿಕೃಷ್ಟವು. 


೪೭೬ ಮೂಸುಸ್ಮ್ಯೃತಿ [ ಅಧ್ಯಾಯ ; ೧೦ 


ತೇ ಚಾಪಿ ಬಾಹ ನ್‌ ಸುಬಡೂ ನ್‌ ತಶೋತ್ಕಧಿಕ ಹೂಷಿತಾಸ್‌ | 
ಪರಸ್ಪರಸ್ಕ ಡಾರೇಸು ಜ ೧ ಂತಿ ವಿಗರ್ಹಿತಾನ್‌ |. ೨೯ 


ನೀಚಸಂತತಿಯವರು ಪುನಃ ಯೋನಿಸಂಬಂಧದಿಂದ ಅತಿ ಸೀಚ ಪ್ರಜಾ 
ಜನಕರಾಗುವರು. 

ಯಥೈವ ಶೂದ್ರೋ ಬ್ರಾಹ್ಮಣ್ಯಂ ಬಾಹ್ಯಂ ಜಂತುಂ ಪ್ರಸೂಯಶೇ! 

ತಥಾ ಬಾಹ್ಯತರಂ ಬಾಹೃಶ್ಚಾತುರ್ವರ್ಜ್ಯೇ ಪ್ರಸೂಯತೇ ॥ ೩೦ 


ಶೂದ್ರನ ನೀಚ ಸಂತತಿಯು ಉತ್ತರೋತ್ತರ ನಿಕ್ಕಷ್ಟವಾಗುವುದು. 


ಪ್ರಶಿಕೂಲಂ ವರ್ತಮಾನಾ ಬಾಹಳ್ಯ ಬಾಹ್ಯ ತರಾಸ್‌ ಪುನಃ | 
ಹೀನಾ ಹೀಸಾನ್‌ ಪ್ರಸೂಂಯಯಂಂತೇ ವರ್ಣಾನ್‌ ಂಚದಶೈವ aol 40 


ಹದಿನೈದು ಮಿಶ್ರಸಂತತಿಯಾಗುವುದು, 


ಪ್ರಸಾಥನೋಸಚಾರಜ್ಞ ಹುಹಾಸಂ ದಾಸಜೀನನಂ ! 

ಸೈರಿಂಥ್ರಂ ವಾಗುರಾವೃತ್ತಿಂ ಸೂತೇ ದಸ್ಮೂರಯೋಗವೇ | 4೨ 

ತಲೆ ಬಾಚುವುದು, ಮೈತಿಕ್ಕುವುದು, ಬಲೆ ಬೀಸಿ ಮೃಗಪಕ್ಷಿಗಳನ್ನು 
ಹಿಡಿಯುವುದು ಈ ವೃತ್ತಿಯು ಸೈರಂಧ್ರ. ದಸ್ಕುವಿಗೆ ಆಯೋಗವಳಲ್ಲಿ 
ಹುಟ್ಟಿದ ಸಂತತಿಗೆ ಈ ವೃತ್ತಿಯು ಧರ್ಮವಾದುದರಿಂದ ಈ ಪ್ರಜೆಯಂ 
ಸೈರಂಧ್ಸ. 

ಮೈತ್ರೇಯಕಂ ತು ವೈದೇಹೋ ಮಾಧೂಕಂ ಸಂಪ್ರಸೂಯತೇ | 

ನೃನ್‌ ಪ್ರಶಂಸತ್ಯಜಸ್ರಂ ಯೋ ಘಂಟಾತಾರೋರುಹೋದಯೇ | ೩೩ 

ವೈದೇಹನಿಗೆ ಅಯೋಗವಳಲ್ಲಿ ಜನಿಸಿದ ಮೈಶ್ರೇಯಕನು ಮಧುರ 
ಭಾಷಿಯಾಗಿ ರಾಜಮಂದಿರ, ದೇವಮಂದಿರೆಗಳಲ್ಲಿ ಬೆಳಗ್ಗೆ ಗಂಟೆ ಬಾರಿಸಂ 
ವನು. 

ನಿಷಾದೋ ಮಾರ್ಗವಂ ಸೂತೇ ದಾಸಂ ನಠಿಕಮ೯ಜೀವನಂ | 

ಕೈವರ್ತನಿತಿ ಯಂ ಪ್ರಾಹಿರಾರ್ಯಾವರ್ತನಿವಾಸಿಸ$ ೩೪ 

ನಿಷಾದನಿಗೆ ಆಯೋಗವಳಲ್ಲಿ ಜನಿಸಿದ ಮಾರ್ಗವನಿಗೆ ಕೈ ವರ್ತನೆಂದು 
ಹೆಸರು. ದೋಣಿ ನಡೆಸುವ ವೃತ್ತಿಯು, 


ಅಭಕ್ಕಿ ಯ : ೧೦] ಮನುಸ್ಮೃತಿ ೪೬೭ 


ಮ್ಳ ತವಸ್ವಭೃ ತ್ಸು ನಾರೀಷು ಗರ್ಜಿತಾನ್ಸಾ ₹ನಾಸು ಚ | 
ಭವಂಸ್ಥಾಯೋಗನೀಷ್ಟೇತೆ ಜಾತಿಹೀನಾಃ ಸ್ವಥಕ್‌ ತ್ರಯಃ ೩೫ 


ತಂದೆಯ ಜಾತಿಯಿಂದ ಬೇರೆ ಬೇರೆಯಾದ ಆ ಸೈರಿಂಧ್ರ ಮೈತ್ರೇಯ 
ಮಾರ್ಗವರು ಹೆಣದ ಬಟ್ಟೆ ಉಡುವರು ಎಂಜಲು ತಿನ್ನುವರು. 


ಕಾರಾನರೋ ನಿಷಾದಾತ್ಮು ಚರ್ಮ ಕಾರಃ ಪ್ರಸೂಯತೇ | 
ವೈಜೇಹಿಕಾದಂಧ್ರನೇದೌ ಬಹಿರ್ಗ್ರಾಷಂಪ್ರ ಶ್ರ ಯೌ! ೩೬ 


ನಿಷಾದನಿಗೆ ವೈದೇಹಿಯಲ್ಲಿ ಜನಿಸಿದ ಕಾರಾವರನಿಗೆ ಚರ್ಮಹೊಲಿಯು 
ವುದು ಕೆಲಸ. ಅಂಧ್ರವೇದರು ಊರಹೊರಗೆ ಬದುಕುವರು. 


ಚಂಡಾಶಾತ್ರಾಂಡಂಸೋಪಾಕಸ್ತ್ವಕ್ಸಾರವ್ಯವಹಾರಪನ್‌ | 
ಆಹಿಂಡಿಕೋ ಸಿಹಾದೇನ ವೈದೇಹ್ಮಾಮೇನ ಜಾಯಂತೇ | ತ್ಬಿ೭ 


ಚಂಡಾಲನಿಗೆ ವೈದೇಹಿಯಲ್ಲಿ ಜನಿಸಿದವನನ್ನು ಪಾಂಡುಸೋಪಾಕ 
ಎನ್ನುತ್ತಾರೆ, ಅವನಿಗೆ ಬೆತ್ತ, ಬಿದಿರು ಹೆಣೆಯುವುದು ಕೆಲಸ. ನಿಷಾದನಿಗೆ 
ವೈದೇಹಿಯಲ್ಲಿ ಜನಿಸಿದ ಆಹಿಂಡಕನು ಜೈಲಿನ ಕೆಲಸದವನು. 


ಜಂಡಾಲೇನ ತು ಸೋಹಾ ಪೂಲನ್ಮಸನವೃತ್ತಿಮಾಸ್‌ 
ಪುಕ್ಕಸ್ಕಾಂ ಜಾಯತೆ" ಪಾಪಃ ಸದಾ ಸಜ್ಜನಗರ್ಹಿತಃ ॥ ಲ 


ಪುಕ್ಕಸಿಗೆ ಚಂಡಾಲನಿಂದಾದ ಸೋಪಾಕನು ಮರಣದಂಡನೆಯನ್ನು 
ನ್ಮಾಯಾಧಿಪಶಿಯ ಆದೇಶದಂತೆ ನಿರ್ಹರಿಸಿ ಬದುಕುವ ವೃತ್ತಿಯವನು. 


ನಿಷಾಪಸ್ತ್ರೀ ತು ಚಂಡಾಲಾತ್ಸುತ್ರಮಂತ್ಕಾ ವಸಾಯಿನನರ್‌ | 

ಶ್ಮಶಾನ ಗೋಚರಂ ಸೂತೇ ಬಾಹ್ಯಾ ನಾಮಸಿ ಗರ್ಜಿತನರ್‌ | ೩೯ 

ಬಜಾದೀಚಂಡಾಲ ಜಾತನು ರುದ್ರಭೂಮಿಯಲ್ಲಿ ಜೀವಿಸುವನು. 
ಅಂತ್ಕಾವಸಾಯಿಯೆಂಹು ಅವನ ಹೆಸರು. 


ಸಂಜರೇ ಜಾತಂಕುಸ್ಪೈ ತಾಃ ಪಿ ಸಾತೃಪ್ರಹರ್ಶಿತಾಃ। 
ಪ್ರಚ್ಛನ್ನಾ ವು ಪ್ರಕಾಶಾ ವಾ ನೇನಿತವ್ಯಾ ಸ್ವ ಸ್ವಕರ್ಮಭಿಃ ೪೦ 


೪೬೮ ಮನಂಸ್ಮ ತಿ [ ಅಭ್ಯಾಯ : ಏಂ 


ಸಂಕರ ಜಾತಿಯಲ್ಲಿ ಜನನೀಜನಕರನ್ನು ತಿಳಿಸಿ ಆಯಿತು. ಇದರಿಂದ 
ವೃತ್ತಿಯನ್ನು ನೋಡಿಕೊಳ್ಳಬೇಕು. 


ಸಜಾತಿಜಾನಂತರಜಾಃ ಷಟ್‌ ಸುತಾ ದ್ವಿಜಧರ್ಮಿಣಃ | 
ಶೂದ್ರಾಣಾಂ ತು ಸಧರ್ಮಾಣಃ ಸರ್ಮೇಪಧ್ವಂಸಜಾಃ ಸ್ಮೃತಾಃ ೪೧ 


ಅನುಲೋಮ ವಿವಾಹ ಸಂಜಾತರಾದ ಆರು ಸಂತತಿಯು ಉಪನಯನ 
ವೇದಾಧ್ಯಯನ ಸಹಿತರು. ಪ್ರತಿಲೋಮಪುತ್ರರು ಉಪನಯನ ಹೀನರು. 


ತಪೋಖೀಜಪ್ರಭಾವೈಸ್ತು ತೇ ಗಚ್ಛಂತಿ ಯುಗೇ ಯುಗೇ | 
ಉತ್ಕರ್ಷಂ ಚಾನಕರ್ನ್ಷ್ಪಂ ಚ ಮನುಷ್ಯೇಷ್ಟಿ ಜನ್ಮತ8 ೪೨ 


ತಪೋಬಲದಿಂದ ವಿಶ್ವಾಮಿತ್ರನಂತೆ, ಬೀಜಬಲದಿಂದ ಖುಷ್ಕಶೃಂಗನಂತೆ 
ಜಾತ್ಕುತೃರ್ಷವಾಗುವುದು. 


ಶನಕೈಸ್ತು ಕ್ರಿಯಾಲೋಪಾದಿಮಾಃ ಸತ್ರಿಯಜಾತಯಃ। | 
ವೃಷಲತ್ವಂ ಡ್‌ ಲೋಕೇ ಬ್ರಾಹ್ಮಣ. ದರ್ಶನೇನ ಚ ೪. 


ಕ್ಷತ್ರಿಯರು. ಸಂಸ್ಕಾರಲೋಪದಿಂದಲೂ ಬ್ರಾಹ್ಮಣ ಸಹವಾಸವಿಲ್ಲ 
ದೆಯೂ ಶೂದ್ರರಾದರು. 


ಪೌಂಡ್ರ ಕಾಶ್ಟ್‌ಡ್ರದ್ರ ನಿಡಃಃ ಕಾಂಬೋಜಾ ಯವನಾಃ ಶಕಾಃ | 

ಸಾರದಾಪಹ್ಹ ವಾಶ್ಚೀನಾಃ ಕರಾ; ದ೦ರದಾಃ ಖಶಾಃ ॥ ೪೪ 

ಪೌಂಡ್ರಕ, ಓಡ್ರ, ದ್ರವಿಡರು, ಕಂಜಬೋಜ, ಯವನ, ಶಕ, ಪಾರದ, 
ಅಪಹ್ನವ, ಬೇನ, ಕಿರಾತ್ಮ ದರದ, ಖಶ ಇವರೆಲ್ಲ ಶೂದ್ರರಾದ ಕ್ಷತ್ರಿಯರು. 


ಮುಖಬಂಹೂ:ಂಪಜ್ಜಾನಾಂ ಯಾ ಲೋಕೇ ಜಾತಯೋ ಒಹಿಃ | 
ಬ ಕ್ಯಾ ಕ 
ಮ್ಲೇಚ್ಛ ನಾಚಶ್ಚಾರ್ಯವಾಚಃ ಸರ್ವೇ ತೇ ದಸ್ಕವಃ ಸ್ಕ್ರೃತಾಃ | ೪೫ 


ಚತುರ್ವರ್ಣದಿಂದ ಬಾಹ್ಕರಾದ ಸಂಸ್ಕೃತಾಸಂಸ್ಕೃ ತ ಭಾಷೆಯನ್ನಾಡುವ 
ಜನರು ಕ್ರಿಯಾಹೀನರಾಗಿ ದಸ್ಕುಗಳಾಗಿದ್ದಾ ರೆ. 


ಅಭ್ಯಾಯ : ೧೦] ಮನುಸ್ಮೃತಿ ೪೬೯ 


ಯೇ ದ್ವಿಜಾನಾಮಪಸದಾ ಯೇ ಚಾಪಧ್ವಂಸಜಾಃ ಸ್ಮೃತಾಃ 
ತೇ ನಿಂದಿಪೈರ್ವರ್ತಯೇಯುದ್ದೀಜಾನಾಮೇನ ಕರ್ಮಭಿಃ | ೪೬ 


ಅಪಸದರು ಅಪಧ್ವಂಸಜರು ದಿ ಿಜಸೇವೆಯಿಂದ ಬದುಕಬೇಕು. 


ಸೂತಾನಾಮಶ್ವಸಾರಥ್ಯಮಂಬಸ್ಮಾ ನಾಂ ಚಿಕಿತ್ಸನಂ 
ವೈದೇಹಕಾನಾಂ ಸ್ತ್ರೀಕಾರ್ಯಂ ಮಾಗಧಾನ್‌ಂ ವಣಿಕ್ಚಥಃ 1 ೪೭ 


ಸೂತರಿಗೆ ಕುದುರೆಗಳ, ಅಂಬಷ್ಕರಿಗೆ ಚಿಕಿತ್ಸೆ, ವೈದೇಹಕರಿಗೆ ಅಂತಃ 
ಪುರದ ಮಾಗಧರಿಗೆ ವಾಣಿಜ್ಯದ ವೃತ್ತಿಯು. 


ಮತ್ಸ್ಯಘಾತೋ ನಿಷಾದಾನಾಂ ತ್ವಸ್ಟಿ ಸ್ತಾಯೋಗವಸ್ಯ ಚ | 
ಮೇದಾಂಧ್ರಚುಂಚುವುದ್ಲೂ ನಾಮಾರಣ್ಯ ನಶುಹಿಂಸನವರ್‌ ॥ ೪೮ 


ನಿಷಾದರಿಗೆ ಮೊನು, ಆಯೋಗವರಿಗೆ ಕೆತ್ತನೆ, ಮೇದ ಅಂಧ್ರ ಚುಂಚು 
ಮದ್ದು ಇವರಿಗೆ ಕಾಡುಪ್ರಾಣಿಗಳ ಬೇಟೆ ವೃತ್ತಿಯು. 


ಕ್ಷತ್ಳುಗ್ರಪುಕ್ಯ್ಕಸಾನಾಂ ತು ಬಿಲೌಕೋವಧಬಂಧನಂ ! 
ಧಿಗ್ವಣಾನಾಂ ಚರ್ಮಕಾರ್ಯಂ ವೇಣಾನಾಂ ಭೌಂಡವಾದನಂ [| ೪೯ 


ಕ್ಷತ್ತ್ಯ, ಉಗ್ರ, ಪುಕ್ಕಸ ಇವರಿಗೆ ಬಿಲದಲ್ಲಿರುವ ಉಡು ಮೊದಲಾದ 
ಪ್ರಾಣಿಗಳನ್ನು ಹಿಡಿದು ತಿಂದು ಬದುಕುವುದು. ಧಿಗ್ವೃಣರಿಗೆ ಚರ್ಮದ 
ಕೆಲಸ. ವೇಣರಿಗೆ ವಾದ್ಯಬಾರಿಸುವುದು. 


ಚೈತ್ಕದ್ರುಇನಕ್ಮಶನೇಷು ಶೈಲೇಸೂಪವನೇಷು ಇಚ | 
ವಸೇಯಂರಿರೇತೇ ನಿಜ್ಞಾ ನಾ ವರ್ತಯಂಶಕ ಸ್ವಕರ್ಮಭಿಃ | ೫೦ 


ಮರ, ಗುಡ್ಡ, ಕಾಡುಗಳಲ್ಲಿ ಜೀವಿಸುವರು. 


ಚಂಡಾಲಶ್ವ ಸಚಾನಾಂ ತನ ಬಹಿರ್ಗ್ರಾಮಾತೃ್ರತಿಶ್ರಯಃ | 
ಅಪಪಾತ್ರಾಶ್ನ ಕರ್ತವ್ಯಾ ಧನಮೇಷಾಂ ಶ್ವಗರ್ದಭವಂ% | ೫೧ 
ವಾಸಾಂಸಿ ಮೃತಚೇಲಾನಿ ಭಿನ್ನಿಭಾಂಡೇಷು ಭೋಜನ | 
ಕಂಸರ್ಸ್ಯಾಯ ಸಮಲಂಕಾರಃ ಸರಿಪ್ರಜ್ಯಾ ಚ ನಿತ್ಯಶಃ | ೫೨ 


೪೮೦ ಮನಂಸ್ಮ ತಿ [ ಅಧ್ಯಾಯ: €ರಿ 


ಊರಹೊರಗೆ ಚೆಂಡಾಲಾದಿಗಳ ವಾಸಸ್ಥಾನ. ಒಳ್ಳೆ ಪಾತ್ರಗಳನ್ನು 
ಅವರು ಉವಯೋಗಿಸಬಾರದು. ನಾಯಿ, ಕತ್ತೆ ಅವರ ಸೊತ್ತು. ಹೆಣದ 
ಬಟ್ಟೆ ಅವರ ಉಡಿಗೆ, ಒಡೆದ ಓಡಿನಲ್ಲಿ ಊಟ, ಕಬ್ಬಿಣದ ಬಳೆ ಉಂಗುರ 
ತೊಡುಗೆ. ಸದಾ ಸಂಚಾರ. 


ನ ತೈಃ ಸಮಯಮಸ್ಟಿ ಚ್ಛೈೇ ತ್‌ ಪುರುಷೋ ಧರ್ಮಮಾಚರನ" | 


ವ್ಯವ ಸಾರೋ ಪಿಧಸ್ತೇಷಾಂ ಪಿವಾಹಃ ಸದ್ಯ ಶೈಃ ಸಹ | ೫೩ 


ಧರ್ಮಕಾರ್ಯವ್ಯಾಪೃತನಾಗಿರುವಾಗ ಅವರ ವ್ಯವಹಾರವು ಬೇಡ. 
ಅವರಿಗೆ ಅಂತವರೊಡನೆ ವಿವಾಹಾದಿ ಸಂಬಂಧವು. 

ಅನ್ನಮೇಷ ೦ ಸರಾಧೀನಂ ದೇಯಂ ಸ್ಯಾದ್ವಿನ್ನಿಭಾಜನೇ | 

ರಾತ್‌ ನ ಏಚರೇಯಂಸ್ತೇ ಗ್ರಾಮೇಷು ನಗರೇಷು ಚ ೫೪ 

ಕೂಲಿಯವರ ಮೂಲಕ ಅವರಿಗ ಒಡೆದು ಬೇಡವಾದ ಪಾತ್ರೆಯಲ್ಲಿ 
ಆಹಾರ ಕೊಡಬಹುದು. ರಾತ್ರಿ ಅವರು ಗ್ರಾಮ, ನಗರಗಳಲ್ಲಿ ಸಂಚರಿಸ 
ಬಾರದು. 

ದವಾ ಚರೇ ಖುಂ8 ಕಾ ರ್ಟಾರ್ಥಂ ಚಿಹ್ನಿತಾ ರಾಜಶಾಸನೈಃ | 

ಅಬಾಂಧನಂ ಶವಂ ಜೈವ ನರ್ಜರೇಯಂರಿತಿ ಸ್ಥಿತಿಃ 1 ೫೫ 

ರಾಜಾಜ್ಞೆಯಂತೆ ಅವರಿಗೆ ಗುರುತು ಮಾಡಿದರೆ ಅದರು ಹಗಲು 
ತಿರುಗಾಡಬಹುದು. ನಿರ್ಗತಿಕ ಶವವನ್ನು ಸಂಸ್ಕರಿಸಬಹುದು. 

ವಧ್ಯಾಂಶ್ಚ ಹನ್ಮೂಕ ಸತತಂ ಯಥಾಶಃಸ್ರೆಂ ನೃಪಾಜ್ವಯಾ | 

ವಧ್ಯನ-ಸಾಂಸಿ ಹ್ಞೀಯಂಂ॥ ಶಯ್ಯಾ ಶ್ಯ ಎಭರಣಾನಿ ಜ| ೫೬ 

ಲ್ಲಿಹಾಕುವುದು, ಅವರ ಚಾಪೆ, ಬಟ್ಟೆ-ಬರೆ ಉಪಯೋಗಿಸುವುದು 

ಇಹರ ಜೀವನ. 

ವರ್ಣಾಪೇತವ ವಿಜ್ಞಾ ತಂ ಸರಂ ಕ*ಲುಸಯೋನಿಜಂ | 

ಆರ್ಯರೂಸಸಿಂವಾರಾಯ। ೦ ಕರ್ಮಭಿಃ ಸೆ ಸ್ಸರ್ನಿಭಾವಯೇತ್‌ | ೫೭ 

ನೀಚರು, ಪೂಜ್ಯರು ಯಾರೆಂದು ಕೆಳೆಗೆ ಕೊಡುವ ಲಕ್ಷಣಗಳಿಂದ 
ನಿಶ್ಚೈ ಸಬಹುದು. 


೩೫ 


ಕಿಗಿ-ಆಧ್ಯಾಯ : ೧೦ | ಮನುಸ್ಮೃತಿ ೪೮ಗಿ 


ಅನಾರ್ಯತಾ ನಿಷ್ಮುರತಾ ಕ್ರೂರತಾ ನಿಹ್ಕ್ರ್ರಿಯಾತ್ಮತಾ | 
ಪುರುಷಂ ವ್ಯೃಂಜಯಂತೀಹ ಲೋಕೇ ಕಲುಷಯೋಸನಿಜಂ 1. ೫೮ 


ಕ್ರೂರತ್ತ ಶೆ ಪರುಷವಚನ ಅಸಂಸ್ಕಾರ ಇವುಗಳು ನೀಚಜನ್ಮದ ಲಕ್ಷಣ 
ಗಳು. 


ಪಿತ್ರ್ಯಂ ವಾ ಭಜತೇ ಶೀಲಂ ಮಾತುರ್ವೋಭಯವಮೇವವವಾ | 
ನ ಕಥಂಚನ ದುರ್ಯೋನಿಃ ಪ ಪ್ರಕೃತಿಂ ಸ್ವಾಂ ನಿಯಚ್ಛ al ೫೯ 


ಮನುಷ್ಯನು ತಂದೆಯ ಅಧವಾ ತಾಯ ಗುಣಗಳನ್ನು ತೋರಿಸುತ್ತಾನೆ. 
ಅದನ್ನು ಅಡಗಿಸಲು ಸಾಧ್ಯವಿಲ್ಲ. 


ಕುಲೇ ಮುಖ್ಯೆ (ಹಿ ಜಾತಸ್ಯ ಯಸ್ಯ ಸ್ಕಾದ್ಯೋನಿಸಂಕರಃ | 
ಸಂಶ್ರಯತೈೇವ ತಚ್ಛೀಲಂ ನರೋಲ್ಬಮನಿ ವಾ ಬಹು | ೬೦ 


ಈ ಮಹಾಕುಲದಲ್ಲಿರುವವನು ಸಂಕರಜಾತನಾಗಿದ್ದರೆ ದುರ್ಲಕ್ಷಣ 
ಗಳನ್ನು ತೋರಿಸುವನು. 


ಯತ್ರ ತ್ವೇತೇ ಪರಿಧ್ವ್ಯಂಸಾಜ್ಞಾ ಯಂತೇ ವರ್ಣ ದೂಷಕಾಃ | 
ರಾಷ್ಟ್ರಿಕೈಃ ಸಹ ತದ್ರಾಷ್ಟ್ರಂ ಕ್ಷಿಪ್ರಮೇವ ವಿನಶ್ಯತಿ! ೬೧ 


ಕುಸಂತತಿಯು ಇತರರೊಡನೆ ದೇಶವನ್ನೇ ಕೆಡಿಸುತ್ತದೆ. 


ಬ್ರಾಹ್ಮಹಣಾರ್ಥೇ ಗನಾರ್ಥೇ ವಾ ದೇಹತ್ಕಾ ಗೋಟನುಪಸ್ಯೃ ತಃ | 
ಸ್ತ್ರೀಬಾಲಾಭ್ಯುಸಪತ್ತ್‌ ಚ ಬಾಹ್ಯಾನಾಂ ಸಿದ್ದಿ ಕಾರಣಂ | ೬೨ 


ಸ್ತ್ರೀ, ಬಾಲ್ಕ ಗೋ, ಬ್ರಾಹ್ಮಣ ಇವರ ರಕ್ಷಣೆಗೆ ಕಂಸಂತತಿಯು ಆತ್ಮ 
ತ್ಯಾಗ ಮಾಡಿದೆ. ಅವನಿಗೆ ಸದ್ಗತಿಯು, 


ಅಹಿಂಸಾ ಸತ್ಯಮಸ್ತೇಯಂ ಶೌಚನಿಂಇದ್ರಿಯನಿಗ್ರ ಹಃ | 

ಏತಂ ಸಾಮಾಸಿಕಂ ಧರ್ಮಂ ಚಾತುರ್ವರ್ಣ್ಮೈಂಬ್ರವೀನ್ಮನಂ॥॥ ೬೩ 

ಅಹಿಂಸೆ, ಸತ್ಯ, ಶುಚಿ, ಇಂದ್ರಿಯಜಯ, ಅಚೌರ್ಯ ಇವು ಸಕಲರಿಗೆ 
ಮುಖ್ಯ ಧರ್ಮಗಳು. 


ಛಲ ಮನುಸ್ಮೃತಿ ( ಅಧ್ಯಾಯ ; ಬಿರಿ 


ಶೂದ್ರಾಯಾಂ ಬ್ರಾಹ್ಮಣಾಜ್ಞಾತಃ ಶ್ರೇಯಸಾ ಚೇತ್ರ್ರ ಜಾಯತೇ | 
ಅಶ್ರೇಯಾನ್‌ ಶ್ರೇಯಸೀಂ ಜಾತಿಂ ಗಚ್ಛತ್ಕಾಸಪ್ತನರಾದ್ಯುಗಾ srl ೬೪ 


ಪಾರಶವಸ್ತೀಯು ಉತ್ತಮ ಸಂಬಂಧದಿಂದ ಕ್ರಮವಾಗಿ ಏಳು ಸಂತತಿ 
ಯನ್ನು ಪಡೆದರೆ ಉಚ್ಚ ಜಾತಿಯುಂಟಾಗುವುದು. 


ಶೂದ್ರೋ ಬ್ರಾಹ್ಮಣ ತಾಮೇತಿ ಬ್ರಾಹ್ಮಣತ್ಸೈತಿ ಶೂದ್ರತಾಂ | 

ಕ್ಷತ್ರಿಯಾಜ್ಞಾ ತಮೇವಂ ತು ವಿದ್ಯಾದ್ರೈಶ್ಯಾತ್ಮಥೈನ ತೆ | ೬೫ 

ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಮೇಲೆ ಹೇಳಿದಂತೆ ಅನು 
ಕ್ರಮವಾಗಿ ಏಳು ಸಂತತಿಯಲ್ಲಿ ಉಚ್ಚ-ನೀಚ ಜಾತಿ ಪರಿವರ್ತನೆಯನ್ನು 
ಹೊಂದುವರು. 

ಅನಾರ್ಯಾಯಾಂ ಸಮುತ್ಸ ನ್ನೋ ಬ್ರಾಸ್ಮಣಾತ್ತು ಯದೃಚ್ಛಯಾ | 

ಬ್ರಾಹ್ಮಣ್ಮಾಮಪ್ಶನಾರ್ಯಾತ್ತು ಶ್ರೇಯಸ್ತ್ಯಂ ಕ್ವೇತಿ ಚೇದ್ಭವೇತ್‌ | ೬೬ 

ನೀಚಸ್ರೀ ಉಚ್ಚಪುರುಷ ಸಂತತಿ ಮತ್ತು ಉಚ್ಚಸ್ವೀ ನೀಚಪುರುಷ 
ಪ್ರಜೆ ಇವರಲ್ಲಿ ಶ್ರೇಷ್ಠತೆ ಯಾರಿಗೆ ? 


ಜಾತೋ ನಾರ್ಯಾಮನಾರ್ಯಾಯಾಮಾರ್ಯಾದಾರ್ಯೋ ಭವೇದ್‌ 7೦ಣೈೆಃ! 
ಜಾತೊ€ಸ್ಕನಾರ್ಯಾದಾರ್ಯಾಯಃ ಮನಾರ್ಯ ಇತಿ ನಿಶ್ಚಯ 1 ೬೭ 


ಬೀಜ ಪ್ರಾಧಾನ್ಯದಿಂದ ನೀಚಸ್ಟ್ರೀ ಪ್ರಜೆಯೇ ಪೂಜ್ಯವು. 
ತಾವುಭಾವಸ್ಯಸಂ ಸ್ಯಾರ್ಯಾವಿತಿ ಧರ್ಮೋ ವ್ಯವಸ್ಥಿ ತಃ | 
ವೈಗುಣ್ಮಾ ಜ್ಜನ ನಃ ರ ಉತ್ತರಃ ಪ್ರ ರ್ರತಿಲೋವಾತಃ | ೬೮ 


ಶೂದ್ರ ಸಂಬಂಧ ಇರುವ ಸಂತತಿಗೆ ಉಪನಯನವಿಲ್ಲ. 

ಸುಬೀಜಂ ಜೈನ ಸುಕ್ಷೇತ್ರೇ ಜಾತಂ ಸಂಪದ್ಯತೇ ಯಥಾ | 

ಕಥಾರ್ಯಾಜ್ಞಾತ ಆರ್ಯಾಯಸಿ ಸರ್ವಂ ಸಂಸ್ಕ್ಥಾರಮರ್ಹತಿ | ೬೯ 

ಒಳ್ಳೆ ಬೀಜ ಒಳ್ಳೆ ನೆಲದಲ್ಲಿ ಹುಲುಸಾಗಿ ಬೆಳೆಯುವಂತೆ ಉತ್ತಮ 
ಸ್ತ್ರೀ-ಪುರುಷ ಸ ಸಂತತಿಯು ಸಂಸ್ಕಾರಾರ್ಹವಾಗುವುದು. 


ಅಧ್ಯಾಯ: ೧೦] ಮನುಸ್ಮೃತಿ ಅಲ್ಲೂ 


ಬೀಜನೇಕೇ ಪ್ರಶಂಸಂತಿ ಕ್ಷೇತ್ರಮನ್ಮೇ ಮನೀಷಿಣಃ | 
ಬೀಜಕ್ಷೇತ್ರೇ ತಥ್ಸೆವಾನ್ಯೇ ತತ್ರೇಯಂ ತು ವ್ಯವಸ್ಥಿತಃ ೭೦ 


ಬೀಜಕ್ಷೇತ್ರಗಳ ಪ್ರಾಧಾನ್ಯ ವ್ಯವಸ್ಥೆಯನ್ನು ಹೇಳುತ್ತೇನೆ. 


ಅಕ್ಷೇಸ್ರೇ ಬೀಜಮುತ್ಸೃಷ್ಣಮಂತರೈನ ವಿನಶ್ಯತಿ | 
ಆಬೀಜಕವುಂಹಿ ಕ್ಷೇತ್ರಂ ಕೇವಲಂ ಸ್ಥಂಡಿಲಂ ಭವೇರ್ತ್‌॥ೃ ೭೧ 


ಹಾಳು ನೆಲದಲ್ಲಿ ಬಿತ್ತಿದ ಬೀಜವು ಮೊಳೆಯುವುದಿಲ್ಲ. ಒಳ್ಳೆ ನೆಲ 
ವಾದರೂ ಬೀಜವಿಲ್ಲದೆ ಬೆಳೆಯದು. 


ಯೆಂಸ್ಮಾದ್‌' ಬೀಜಪ್ರಭಾವೇಣ ತಿರ್ಯಗ್ಹಾ ಯಹಸಷಯೋ ಭವನ್‌! 
ಪೂಚಿತೂಶ್ಸ ಪ್ರಶಸ್ತಾಶ್ಚ ತಸ್ಮೂದ್ದೀಜಂ ಪ್ರಶಸ್ಕತೇ | ೭೨ 


ಯಷ್ಯಶೃಂಗಾದಿಗಳು ಪಶುಜಾತರಾದರೂ ಬೀಜಬಲದಿಂದ ಯಷಿಗಳಾ 
ದರು. ಆದುದರಿಂದ ಬೀಜವು ಪ್ರಬಲ. 


ಅನಾಯರ್ಯಮಾರ್ಯಕವರ್ಕಾಣಮಾರ್ಯಂ ಚಾನಾರ್ಯಕರ್ಮಿಣಂ | 
ಸಂಪ್ರಧಾರ್ಯಾಬ್ರನೀದ್ಧಾ ತಂ ನ ಸಮೌ ನಾಸವರಾವಿತಿ 1 ೭೩ 


ಕೆಟ್ಟವನು ಒಳ್ಳೆ ಕೆಲಸ ಮಾಡಿಯೂ, ಒಳ್ಳೆಯವನು ಕೆಟ್ಟ ಕೆಲಸ 
ಮಾಡಿಯೂ ಸಮಾನರಾಗುವುದಿಲ್ಲ. ಆದುದರಿಂದ ಸ್ವಕಾರ್ಯ ನಿರತರಾಗ 
ಬೇಕು. 


ಬ್ರಾಹ್ಮಣಾ ಬ್ರಹ್ಮಯೋ ನಿಸ್ಥಾ ಯೇ ಸ್ವಕರ್ಮಣ್ಮ ವಸ್ಥಿ ತಾ | 
ತೇ ಸಮ್ಮುಗುಪಜೀನೇಯಂಃ ಷಟ್ಟರ್ಮಾಣಿ ಯಥಾಕ್ರಮಂವರ್‌ | ೭೪ 


ಬ್ರಹ್ಮಧ್ಯಾನನಿಷ್ಠರಾದ ಬ್ರಾಹ್ಮಣರು ಮುಂದೆ ಹೇಳುವ ಆರು ಕರ್ಮ 
ಗಳನ್ನು ಆಚರಿಸುತ್ತಿರಬೇಕು. 


ಅಧ್ಯಸನಮಧ್ಯ ಯನಂ ಯಜನಂ ಯಾಜನಂ ತಥಾ | 
ದಾನಂ ಪ್ರತಿಗ್ರಹತ್ತೈನ ಷಟ್ಕರಾಣ್ಯಗ್ರಜನ್ಮನಃ 1 ೭೫ 


೬೮೪ ಮನುಸ್ಮ ತಿ | ಅಧ್ಯಾಯ; ದಿಂ 


ಬ್ರಾಹ್ಮಣನಿಗೆ ಕಲಿಸುವುದು, ಕಲಿಯುವುದು, ಹೋಮಮಾಡುವುದು, 
ಮಾಡಿಸುವುದು, ಕೊಡುವುದು, ತಕ್ಕೊಳ್ಳುವುದು ಆರು ಕರ್ತವ್ಯ. 


ಸಣ್ಣಾಂ ತು ಕರ್ಮಣಾನಂಸ್ಕ ತ್ರೀಣಿ ಕರ್ಮಾಣಿ ಜೀವಿಕಾ | 
ಯಾಜನಾಧ್ಯಾಸನೇ ಚೈವ ನಿಶುದ್ಧಾ ಚ್ಚ ಪ್ರತಿಗ್ರಹಃ ೭೬ 


ಆರರಲ್ಲಿ ಮೂರು ಜೀವನೋಪಾಯ. ಕೆಟ್ಟವರಿಂದ ಸ್ಟೀಕರಿಸ 
ಬಾರದು. 


ತ್ರಯೋ ಧರ್ಮಾ ನಿವರ್ತಂತೇ ಬ್ರಾಹ್ಮಣಾತೃ ಎತಿಯಂ ಪ್ರ ಪತಿ 
ಆಧ್ಯಾಪನಂ ಯಾಜನಂ ಚ ತೃತೀಯಶ್ಚ ಪ್ರತಿನ್ರೀಃ | ವ 


ಕ್ಷತ್ರಿಯನಿಗೆ ಯಜನ ಅಧ್ಯಯನ ದಾನಗಳು ಮಾತ್ರ. 


ವೈಶ್ಯಂ ಪ್ರತಿ ಕಥೈೈನೇತೇ ನಿವರ್ತೇರನ್ನಿ ತಿ ಸ್ಥಿತಿಃ 
ನತೌ ಹಿ ತಾನ್‌ ಧಮಾನ್‌ ನಂನುರಾಹ ಪ್ರಜಾಪತಿಃ | ೭೮ 


ಮನುವು ವೈಶ್ಯರಿಗೆ ಕ್ಷಶ್ರಿಯನಂತೆ ಕರ್ತವ್ಯವನ್ನು ನಿರ್ದೇಶಿಸು 
ತ್ತಾನೆ 


maf} 
ಶಸ್ತ್ರಾಸ್ತ್ರಭ್ಛತ್ತ್ವಂ ಕ್ಹತ್ರಸ್ಮ್ಥ ವಣಿಕ್‌ ಪಶುಕೃಷಿರ್ನಿಶಃ | 
ಆಜೀವನಾರ್ಥಂ ಧರ್ಮಸ್ತು ದಾನಮಧಥ್ಯಯನಂ ಯಜಿಃ॥ ೭೯ 
ಕ್ಷತ್ರಿಯನಿಗೆ ಶಸ್ತ್ರಾಸ್ತ್ರ ವೈಶ್ಯನಿಗೆ ವಾಣಿಜ್ಯ ಪಶುಪಾಲನೆ ಕೃಷಿ ಇವು 
ಜೀವನಗಳು. 


ವೇದಾಭ್ಯಾಸೋ ಬ್ರಾಹ್ಮಣಸ್ಯ ಕ್ಷತ್ರಿಯಸ್ಯ ಚ ಠಕ್ಷಣಂ | 
ವಾರ್ತಾ ಕರ್ಮೇನ ವೈಶ್ಯಸ್ಯ ವಿಶಿಷ್ಟಾನಿ ಸ್ವಕರ್ಮಸು॥ ೮೦ 


ಬ್ರಾಹ್ಮಣನಿಗೆ ವೇದಾಭ್ಯಾಸ, ಕ್ಷತ್ರಿಯನಿಗೆ ದೇಶರಕ್ಷಣೆ, ವೈಶ್ಯನಿಗೆ 
ಕೃಷಿ ವಿಶೇಷ ಕರ್ಮಗಳು. 


ಆಧ್ಯಾಯ.; ೧೦] ಮನುಸ್ಮೃತಿ ೪೮೫ 


ಆಜೀ ರಂಸ್ತು ಯಥೊ:ಕ್ತೇನ ಬ್ರಾಹ್ಮಣಃ ಸ್ವೇನ ಕರ್ಮಣಾ | 
ಜೀನೇತ್ವತ್ರಿಯಥರ್ಮೇಣ ಸ ಹೃಸ್ಯ ಪ್ರಶ್ಯನಂತರಃ 1 ೮೧ 


ಬ್ರಾಹ್ಮಣನಿಗೆ ವಿಹಿತಸ್ಹ್ವಕರ್ಮದಿಂದ ಜೀವನನಿರ್ವಾಹವಾಗುವುದಿಲ್ಲ 
ವಾದರೆ ಹತ್ತಿರದ ಧರ್ಮವಾದ ಕ್ಷತ್ರವೃತ್ತಿಯನ್ನಾ ಶ್ರಯಿಸಬಹುದು. 


ಉ ನಾಭ್ಯಾಮಪ್ಯಜೀವಂಸ್ತು ಕಥಂ ಸ್ಯಾದಿತಿ ಚೇದೃವೇತ್‌ ! 
ಕೃಸಿಗೋರಸ್ಷಮಾ ಸ್ಥಾಯ ಜೀವೇಡ್ವೈಶ್ಯಸ್ಯ ಜೀವಿಕಾಂ ಲೆ೨ 


ಬ್ರಾಹ್ಮಣನಿಗೆ ಬ್ರಾಹ್ಮಣಕ್ಷತ್ರಧರ್ಮದಿಂದ ಜೀವನವಾಗುವುದಿಲ್ಲವಾದರೆ 
ವೈಶ್ಶವೃತ್ತಿಯೂ ಧರ್ಮವೇ. 


ವೈಶ್ಯ ನೃತ್ಯಾಪಿ ಜೀವಂಸ್ತು ಬ್ರಾಹ್ಮಣಃ ಕ್ಷತ್ರಿಯೋಿ ವಾ | 
ಹಿಂಸಾಪ್ರಾಯಕಾಂ ಪರಾಧೀನಾಂ ಕೃಷಿಂ ಯತ್ನೇನ ವರ್ಜಯೇತ್‌ | ಲತ್ತಿ 


ಬ್ರಾಹ್ಮಣನು ಮತ್ತು ಕ್ಷತ್ರಿಯನು ವೈಶ್ಯವೃತ್ತಿಯಿಂದ ಜೀವಿಸಬೇಕಾಗಿ 
ಬಂದಾಗ ಹಿಂಸಾಮಯ ಪರಾಧೀನ ಕೃಷಿಯನ್ನು ಬಿಡಬೇಕು. 


ಕೃಸಿಂ ಸಾಧ್ವಿತಿ ಮನ್ಯಂತೇ ಸಾ ವೃತ್ತಿಃ ಸದ್ವಿ ಗರ್ಹಿತಾ | 
ಭೂನಿಂಂ ಭೂಪವಿಶಯಾಂ ಪ್ರವ ಹಂತಿ ಕಾಸ್ಕನುಯೋಮುಖಂ | ಲಳ 


ನೇಗಿಲು 'ಗುದ್ದಲಿಗಳಿಂದ ಭೂಮಿಯನ್ನು ಅಗೆಯುವಾಗ ಭೂಮಿಗೂ 
ಜಂತುಗಳಿಗೂ ಪೀಡೆಯಾಗುವುದು. ಆ ದೃಷ್ಟಿಯಿಂದ ಕೃಷಿಯು ಹಿಂಸಾಮಯ. 
ಸಾತ್ವಿಕರು ಪ್ರೀತಿಸುವುದಿಲ್ಲ. 

ಇದಂ ತು ವೃತ್ತಿವೈಕಲ್ಯಾತ್ಮ್ಮ ಹತೋ ಧರ್ಮನೈಪುಣಂ | 

ವಿಟ ಣ್ಯ ಮುದ್ಧತೋದ್ಧಾರಂ ವಿಶ್ರೇಯಂ ವಿತ್ತವರ್ಥನಂ॥ ೮೫ 

ಆಪದ್ಭರ್ಮವಾಗಿ ಬ್ರಾಹ್ಮಣ-ಕ್ಷತ್ರಿಯರು ವೈಶ್ಯವೃತ್ತಿಯಾದ ವಾಣಿಜ್ಯ 
ವನ್ನು ಆಚರಿಸುವುದಾದರೆ ಮೇಲೆ ಹೇಳುವ ವಸ್ತುಗಳನ್ನು ಬಿಡಬೇಕು. ಅವು 
ಯಾವುವೆಂದರೆ... 


ಸರ್ವಾನ್‌ ರಸಾನಪೋಹೇತ ಕೃತಾನ್ನಂ ಚ ತಿಲೈಃ ಸಹ | 
ಅಶ್ಮನೋ ಲವಣಂ ಚೈವ ಸಶವೋ ಯೇ ಚ ಮಾನುಷಾಃ! ಲಾ 


ಅಲಿ ಮನುಸ್ಮೃತಿ [ ಅಧ್ಯಾಯ ; ೧೦ 


ರಸ್ತ ಸಿದ್ಧಾನ್ನ, ಎಳ್ಳು, ಕಲ್ಲು, ಉಪ್ಪು, ಪ್ರಾಣಿ, ಮನುಷ್ಯ ಈ 
ದ್ರವ್ಯಗಳು ವಾಣಿಜ್ಯಯೋಗ್ಯಗಳಲ್ಲ. 


ಸರ್ವಂ ಚ ತಾಂತವಂ ರಕ್ತಂ ಶಾಣಕ್ಟೌಮಾನಿಕಾನಿ ಚ! 
ಅಸಿ ಚೇತ್ಪ್ರ್ಯುರರಕ್ತಾನಿ ಫಲಮೂಲೇ ತಥೌಷಧೀಃ | ೮೭ 


ಬಣ್ಣದ ಬಟ್ಟೆ, ಸಣಬು, ಅಗಸೆ ನಾರು, ಉಣ್ಣೆ ಇವುಗಳ ಬಟ್ಟೆ, 
ಹಣ್ಣು, ಬೇರು, ಔಷಧಿ ಇವು. 


ಅಪಃ ಶಸ್ತ್ರಂ ವಿಸಂ ಮಾಂಸಂ ಸೋಮಂ ಗಂಧಾಂಶ್ಚ ಸರ್ವಶಃ | 

ಕ್ಷೀರಂ ಕ್ಮದ್ರಂ ದಧಿ ಘೃತಂ ತೈಲಂ ನಂಧು ಗುಡಂ ಕುಶಾನ್‌ | ೮೮ 

ನೀರು, ಕತ್ತಿ, ವಿಷ ಮಾಂಸ, ಸೋಮರಸ, ಹಾಲು, ಜೇನು, 
ಮೊಸರು, ತುಪ್ಪ, ಎಣ್ಣೆ, ಜೇನುಮೇಣ, ಬೆಲ್ಲ ಪರಿಮಳ ದ್ರವ್ಯ ಇವು. 


ಆರಣ್ಕಾಂಶ್ಚ ಪಶೂನ್‌ ಸರ್ವಾನ್‌ ದಂಸ್ಟ್ರಿ ಇಶ್ಚ ನಯಾಂಸಿ ಚ | 
ಮದ್ಮಂ ನೀಲಿಂ ಚೆ ಲಾಕ್ಸಾಂಚ ಸರ್ವಾಂಶ್ಚೈಕಶಫಾಂಸ್ತಥಾ | ೮೯ 


ಕಾಡುಪ್ರಾಣಿಗಳು, ಹಕ್ಕಿ ಜಲಜಂತಂ, ಮದ್ಯ, ನೀಲಿ, ಅರಗು ಒಂದು 
ಗೊರಸಿನ ಪ್ರಾಣಿ ಇವು. 


ಕಾಮಮುತ್ಸಾದ್ಯ ಕೃಷ್ಕಾಂ ತು ಸ್ವಯಮೇವ ಕೃಷೀನಲಃ | 
ವಿಕ್ರೀಜೇತ ತಿಲಾನ್‌ ಶುದ್ಧಾನ್‌ ಧರ್ಮಾರ್ಥನಮಚಿರಸ್ಥಿ ತಾನ್‌ ॥ ೯೦ 
ತಾನು ನೆಟ್ಟು ಬೆಳೆಸಿದ ಎಳ್ಳನ್ನು ಬೆಳೆದ ಕೂಡಲೆ ಕಾಲಧಾರಣೆಗೆ 


ಮಾರಬಹುದು. ಅದು ಹೋಮದ್ರವ್ಕ್ಶವು. ಲಾಭಕ್ಕಾಗಿ ಏರುಬೆಲೆಯನ್ನು 
ಸಾಧಿಸಬಾರದು. 


ಭೋಜನಾಭ್ಯಂಜನಾದ್ದಾನಾದ್ಯದನ್ಶ ತ್ವುರಂತೇ ತಿಲೈೆಃ 1 
ಕೃ ವಂಭೂತಃ ಶ್ವವಿಷ್ಠಾಯಾಂ ಪಿತೃಭಿಃ ಸಹ ಮಜ್ಜತಿ | «a 


ಊಟ, ಮೈ, ದಾನ ಇವುಗಳಿಗೆ ಎಳ್ಳಿನ ಉಪಯೋಗವು ಧರ್ಮ. 
ಅಲ್ಲದೆ ಲಾಭದ ಮಾರಾಟಕ್ಕೆ ಇಳಿದರೆ ತಾನೂ ಪಿತೃಗಳೂ ಕೃಮಿ ಅಥವಾ 
ನಾಯಿಯ ಮಲದಲ್ಲಿ ಬೀಳುವರು. 


ಅಧ್ಯಾಯ : ೧೦] ಮನುಸ್ಮೃತಿ ೪೮೭ 


ಸದ್ಮಃ ಪತತಿ ಮಾಂಸೇನ ಲಾಕ್ಷಂಯಾ ಲವಣೇನ ಚ | 
ತ್ಯ್ಯಹೇಣ ಶೂದ್ರೋ ಭವತಿ ಬ್ರಾಹ್ಮಣಃ ಶ್ಲೀರನಿಕ್ರಯಾತ್‌ ಗ ೯೨ 


ಮಾಂಸ, ಅರಗು, ಉಪ್ಪು, ಹಾಲು ಇವುಗಳ ವಾಣಿಜ್ಯದಿಂದ ತುಂಬ 
ಪಾಪವಿದೆ. 


ಇತರೇಷಾಂ ತು ಪಣ್ಯಾನಾಂ ವಿಕ್ರ ಯಾದಿಹ ಕಾನುಂತಃ | 
ಬ್ರಾಹ್ಮಣಃ ಸಸ ರಾತ್ರೆ ಣ ವೈಶ್ಯಭಾನಂ ನಿಯಚ್ಛತಿ | ೯೩ 


ನಿಷಿದ್ಧ ದ್ರವ್ಯಗಳ ವಾಣಿಜ್ಯವನ್ನು ಏಳು ದಿನ ಮಾಡಿದರೂ ಬ್ರಾಹ್ಮ 
ಇನು ವೈಶ್ಯನಂತಾಗುವನು. 


ರಸಾ ರಸೈರ್ನಿಮಾತವ್ಯಾ ನ ತೇನ ಅವಣಂ ರಸಃ | 
ಕೃತಾನ್ನಂ ಚಾಕೃತಾನ್ನೆ €ನ ತಿಲಾ ಧಾನ್ಕೇನ ತತ್ಸಮಾಃ 1. ೯೪ 


ರಸ, ರಸ-ಸಿದ್ಧಾನ್ನ, ಧಾನ್ಯ, ಎಳ್ಳು, ಧಾನ್ಯ ಹೀಗೆ ಅನ್ಕೋನ್ಕ 
ಬದಲಾವಣೆಯು ನಿಷಿದ್ಧವಲ್ಲ. ಉಪ್ಪು ಹೇಗೂ ಆಗದು. 


ಜೇವೇದೇತೇನ ರಾಜನ್ಯ 8 ಸರ್ವೇಣಾಪ್ಯನಯಂಂ ಗತಃ | 
ನತ್ತೇವಜ್ಯಾಯಸೀಂ ವೃತ್ತಿಮಭಿಮನ್ಯೇತ ಕರ್ಹಿಚಿತಿ 1 ೯೫ 


ಕ್ಷತ್ರಿಯನಿಗೆ ವಾಣಿಜ್ಯದಲ್ಲಿ ದ್ರವ್ಯನಿಷೇಧವಿಲ್ಲ. ಬ್ರಾಹ್ಮಣನ ವೃತ್ತಿ 
ಯಲ್ಲಿ ಯಾರೂ ಪ್ರೀತಿಪಡಬಾರದು. 


ಯೋ ಲೋಭಾದಧಮೋ ಜಾತ್ಯಾ ಜೀವೇದುತ್ರುಷ್ಟ ಕರ್ಮಭಿಃ 
ತಂ ರಾಜಾ ನಿರ್ಧನಂ ಕೃತ್ವಾ ಕ್ಷಿಪ್ರಮೇನ ಪ್ರವಾಸಯೇತ್‌॥ ೯೬ 


ಒಂದು ದರ್ಜೆಯವನು ಇನ್ನೊಂದು ವರ್ಗದವರ ವೃತ್ತಿ ಯನ್ನು ಸಿ ಎಕರಿಸ 
ಬಾರದು. ಹಾಗೆ ಮಾಡುವವರನ್ನು ರಾಜನು ಬಡಸ! ದಂಡಿಸ ಬೇಕು. 
ಹೊರಗೆ ದಬ್ಬಬೇಕು. 


ವರಂ ಸ್ವಧರ್ಮೋ ವಿಗುಣೋನ ಪಾರಕ್ಯಃ ಸ್ವನಂಸ್ಮಿ ತಃ | 


ಪರಧರ್ಮೇಣ ಜೇವನ್‌'ಹಿ ಸದ್ಯಃ ಪತತಿ ಜಾತಿತಃ 1 ೯. 


ಲ ೮೮ ಮನುಸ್ಮೃತಿ [ ಅಧ್ಯಾಯ : ೧೦ 


ಹೊನದಾಗಿ ಒಂದು ವೃತ್ತಿಯನ್ನು ತೊಡಗಬಾರದು. ಅದು ಆ ವೃತ್ತಿ 
ಯವರ ದ್ವೇಷಕ್ಕೆ ಕಾರಣವಾಗುವುದು. ಆದುದರಿ:ದ ತನ್ನ ಹಿಂದಿನ ವೃತ್ತಿ 
ಯನ್ನೆ ಮುಂದುವರಿಸಬೇಕು. ಜನ್ಮವೇ ನಿಶ್ಚೈಸಿದ ಆ ದೃತ್ತಿಯನ್ನು ಬಿಡಲು 
ಕಾರಣವಿಲ್ಲ. ಸ್ವೇಚ್ಛೆಯಿಂದ ವರ್ತಿಸಿದರೆ ಇತರರ ಅಸಮಾಧಾನ ಕಾದಿದೆ. 
ಆಸೆ (ದುರಾಸೆ) ಯಿಂದಲೇ ಇತರರ ವೃತ್ತಿಯನ್ನು ಇತರರು ಪ್ರೀತಿಸುವರಂ, 
ಇದೇ ರಾಗದ್ದೇಷಾಧೀನ ವರ್ತನೆಯು. ತಾರತಮ್ಮ ಕಲ್ಪನೆಯಿಂದ ಈ 
ಕಾಲದಲ್ಲಿ ತಂತಮ್ಮ ಕೆಲಸಗಳನ್ನು ಜನರು ಬಿಟ್ಟು ಎಂತಹ ವಿಪತ್ತು ಬಂದಿದೆ 
ಯೆಂಬುದು ವೇದ್ಯವಿದೆ. ಆಹಾರಾಭಾವ, ನಿರ್ವಂಚನೆಯ ಸೇವೆ ಇಲ್ಲದೆ 
ಸರಕಾರದ ಎಲ್ಲ ಶಾಖೆಯು ದಿವಾಳಿಯ ಅಂಚಿನಲ್ಲಿದೆ. ಕರ್ಮಶೂರರಾದ 
ದ್ವೀಪಾಂತರ ವಾಸಿಗಳ ತೊತ್ತಾಗುವ ದುರವಸ್ಥೆಯು ಭಾರತಕ್ಕೆ ಬಂದಿದೆ. 
ಆವಶ್ಯಕತೆಯನ್ನು ದೇಶವು ಹೇಗೆ ತುಂಬಲಿ. ಇಂತಹ ಗಂಡಾಂತರದ ದೂರ 
ದೃಷ್ಟಿಯಿಂದ ಧರ್ಮಜ್ಞರು ರಾಜನು ನಿರ್ದಯವಾಗಿ ಪರವೃತ್ತಿಪರರನ್ನು 
ಸೂರೆಗೈದು ನಿರ್ವಾಸನ ಮಾಡಬೇಕೆಂದು ವಿಧಿಸಿದ್ದಾರೆ. ತನಗೆ ತನ್ನದು 
ಒಳ್ಳೆದು. ಹೆರವರದು ಲಾಭ ಬಡಕತನ ಇದೇ ಜಾತಿಭ್ರಂಶವು. 

ವೈಶ್ನೋ€ಜೀವನ್‌ ಸ್ವಧರ್ಮೇಣ ಶೂದ್ರವೃತ್ಯಾಸಿ ವರ್ತಯೇತ್‌ | 

ಅನಾಚರನ್ನ ಕಾರ್ಯಾಣಿ ನಿವರ್ತೇತ ಚ ಶಕ್ತಿಮಾನ್‌ ॥ ೯೮ 

ವೈಶ್ಯನಿಗೆ ಶೂದ್ರ ಧರ್ಮವು ಆಪದ್ಧರ್ಮ. ಅದನ್ನು ಗೌರವವಾಗಿ 
ನಡೆಸಿ ಸಾಧ್ಯವಾದರೆ ಬಿಡಬೇಕು. 

ಅಶಕ್ಸು ವಂಸ್ತು ಶುಶ್ರೂಷಾಂ ಶೂದ್ರ 8 ಕತಾಂ ದ್ವಿ ಜನ್ಮನಾಂ 

ಪುತ್ರದಾರಾತ್ಯಯಂ ಪ್ರಾಪ್ತೋ ಜೀನೇತ್ವಾರಕಕರ್ಮುಭಿಃ॥ ೯೯ 


ಶೂದ್ರನಿಗೆ ಸ್ವಕರ್ಮವು ಅಸಾಧ್ಯವಾದರೆ ಹಸಿವು ಅಡಗಲು ಅಡಿಗೆ 
ಕೆಲಸವೂ ಆಗಬಹುದು. 

ಯೈಃ ಕರ್ಮಭಿಃ ಪ್ರಚರಿತೈಃ ಶುಶ್ರೂಷ್ಯ ತೇ ದ್ವಿಜಾತಯಂ॥ | 

ತಾನಿ ಕಾರುಕಕರ್ಮಣಿ ಶಿಲ್ಪಾನಿ ವಿನಿಧಾನಿ ಚ ೧೦೦ 


ಯಾವ ಕೆಲಸಗಳಿಂದ ದಿ ಜಾತಿಗಳಿಗೆ ಉಪಕಾರವಾಗುವುದೋ ಅಂತಹ 
ಬಡಗಿ, ಶಿಲ್ಪ, ಚಿತ್ರಲೇಖಾದಿಗಳನ್ನು ಮಾಡಬಹುದು, 


ಆಧ್ಯಾಯ : ೧೦ ] ಮನುಸ್ಮೃತಿ ೪೮೯ 


ವೈಶ್ಯನೃತ್ತಿನಂನಾತಿಷ್ಠನ್‌ ಬ್ರಾ್‌್ಮಣಃ ಸ್ಟೇ ಪಥಿ ಸ್ಥಿ ತಃ | 
ಅವೃತ್ತಿ ಕರ್ಷಿತಃ ಸೀದನ್‌ ಇನುಂಧರ್ಮಂ ಸಮಾಚರೇತ್‌ | ೧೦೧ 


ಬ್ರಾಹ್ಮಣನಿಗೆ ಪರವೃತ್ತಿಯಲ್ಲಿ ಪ್ರೀತಿಯಿಲ್ಲದೆ ಜೀವನವು ಇಲ್ಲದೆ ಇರು 
ವುದಾದರೆ ಮುಂದೆ ಹೇಳುವಂತೆ ಬದುಕಬಹುದು. 


ಸರ್ವತಃ ಪ್ರತಿಗೃಹ್ಞೀಯಾದ್ದಾಾಹ್ಮಣಸ್ತ್ಯನಯಂ ಗತಃ | 
ಪವಿತ್ರಂ ದುಷ್ಯ ತೀತ್ಕೇತದ್ದ ರ್ಮತೋ ನೋಪಪದ್ಯತೇ | ೧೦೨ 


ಅಸತ್ಸತಿಗ್ರಹದಿಂದಲೂ ಜೀವನ ನಿರ್ವಹಿಸಬಹುದು. ಒಳ್ಳೇದು 
ಹಾಳಾಗುವುದೆಂಬುದು ಸುಳ್ಳು. 


ನಾಧ್ಯಾಸನಾದ್ಯಾಜನಾದ್ವಾ ಗರ್ಹಿತಾಜ್ವಾ ಪ್ರತಿಗ್ರ ಹಾತ್‌ | 
ದೋಷೋ ಭವತಿ ವಿಪ್ರಾಣಾಂ ಜ್ವಲನಾಂಬುಸಮಾ ಹಿತೇ | €೦೩ 


ನೀರು, ಬೆಂಕಿ ಕೆಡುವುದೆಂದಿಲ್ಲ. ಅದರಂತೆ ಅಯೋಗ್ಯರಿಗೆ ಅಧ್ಯಾಪನ 
ಯಾನಗಳನ್ನು ಅಸತ್ಮೃತಿಗ್ರಹವನ್ನು ಮಾಡಬಹುದು. 


ಜೀವಿಗಾತ್ಯಯಮಾನನ್ನೋ ಯೋನನ್ನ ಮಂತ್ರಿ ಯತಸ್ತ ತಃ | 
ಆಕಾಶಖಿವ ಪಂಕೇನ ನಸ ಪಾಪೇನ ಲಿಸ್ಕ ತೇ ॥ ೧೦೪ 


ಮರಣಾಂತ ಸಂದರ್ಭದಲ್ಲಿ ಸಿಕ್ಕಿದಲ್ಲಿ ಉಣ್ಣಬಹುದು. ಕೆಸರು ಚೆಲ್ಲಿ 
ಆಕಾಶ ಕೊಳೆಯಾಗುವುದಿಲ್ಲ. 


ಅಆಜೇಗರ್ತಃ ಸುತಂ ಹಂತುವಮಿಪಾಸರ್ಪದ್ಬುಭುಸ್ನೆತಃ | 
ನ ಚಾಲಿಸ್ಯತ ಪಾಪೇನ ಸ್ಷುತ್ರತೀಕಾರಮಾಚರನ್‌ ॥ ೧೦೫ 


ಹಸಿವಿಗಾಗಿ ಅಜೀಗರ್ತನು ಮಗನನ್ನು ಬಲಿಗೆ ಮಾರಲು ಮುಂದಾದನು. 
ಅವನಿಗೆ ಪಾಪಬರಲಿಲ್ಲ. 


ಶ್ವಮಾಂಶಮಿಚ್ಛನ್ನಾರ್ತೋಂತುಂ ಧರ್ಮೂಧರ್ಮನಿಚಕ್ಷಣಃ | 
ಪ್ರಾಣಾನಾಂ ಪರಿರಕ್ಪಾರ್ಥಂ ವಾನಂದೇವೋ ನ ಲಿಸ್ತವಾನ್‌ 1 ೧೦೬ 


೪೯೦ ಮನುಸ್ಮೃತಿ [ ಅಧ್ಯಾಯ ು ಬಿರಿ 


ಧರ್ಮಾಧರ್ಮಜ್ಞಾನಿ ವಾಮದೇವನು ಹಸಿವಿನಿಂದ ಜೀವ ಉಳಿಸಲು 
ನಾಯಿ ಮಾಂಸ ತಿಂದೂ ಪಾಪಿಪ್ಮನಾಗಲಿಲ್ಲ. 


ಭರದ್ವಾಜಕ ಕ್ಷುಧಾರ್ತ 2) ಸಪುತ್ರೋ ವಿಜನೇ ನನೇ | 
ಬಹ್ವೀರ್ಗಾಃ ಪ್ರತಿಜಗ್ರಾಹ ವೃಧೋಸ್ತಕ್ಕ್ಟ್ಕೋ ಮಹಾತಪಾಃ! ೧೦೭ 


ಭರದ್ವಾಜನು ಕಾಡಿನಲ್ಲಿ ಮಕ್ಕಳೊಡನೆ ಹಸಿವಿಗಾಗಿ ವೃಧುವಿನಿಂದ ದನ 
ಗಳನ್ನು ತಕ್ಕೊಂಡನು. ಅವನು ಮಹಾತಪಸ್ಸಿ ಯು. 


ಕ್ಷುಧಾರ್ತಶ್ಚಾತ್ತುಮಭ್ಯಾಗಾದ್ವಿಶ್ಲಾಮಿತ ಃ ಶ್ವಜಾಘನೀಂ | 
ಚುಡಾಲಹಸ್ಮದಾದಾಯ ಥರ್ಮಾಧರ್ಮವಿಚಕ್ಷಣಃ | ೧೦೮ 


ಧರ್ಮಾಧರ್ಮ ನಿಪುಣನಾದ ವಿಶ್ವಾಮಿತ್ರನು ಹಸಿವಿಗೆ ನಾಯಕುಂಡೆ 
ಮಾಂಸವನ್ನು ಹೊಲೆಯನಿಂದ ತಕ್ಕೊಂಡನು. 


ಪ್ರತಿಗ್ರಹಾದ್ಯಾಜನಾದ್ವಾ ತಥೈವಾಧ್ಯಾಪನಾದನಿ | 


ಪ್ರತಿ $ಹಃ ಪ್ರತ್ಯನರಃ ಪ್ರೇಸ್ಕ ವಿಪ್ರಸ್ಯ ಗರ್ಜಿತ ೧೦೯ 


ಅಸತ್‌ ಯಾಜನಾಧ್ಯಾಪನಗಳಿಗಿಂತ ಅಸತ್‌ಸ್ಟೀಕಾರವು ತುಂಬ 
ಕೆಟ್ಟದು. 


ಯಾಜನಂಧ್ಯಾಪನೇ ನಿಶ್ಶಂ ಕ್ರಯೇತೇ ಸಂಸ್ಕೃತಾತ್ಮನಾಂ 
ಪ್ರತಿಗ್ರಹಸ್ತು ಕ್ರಿಯತೇ ಶೂದ್ರಾದಪ್ಶಂತ್ಯಜನ್ಮನ॥8 | ೧೧೦ 


ಎಂತಹ ಕೃಪಣನೂ ಧನಿಕನಾಗಿ ದಾನ ಮಾಡಬಹುದು. ಆದುದರಿಂದ 
ಅಸತ್ಮೃತಿಗ್ರಹವು ತುಂಬ ಅಪರಾಧ. 


ಜನಹೊನೆ ೈ ೨ಪೈತ್ಕೇನೋ ಯಾಜಾನಾಭ್ಯಾಪನೈಃ ಕೃತವರೌ್‌ | 
ಪುತಿಗ್ರಹಸಿನಿಂ5 ೦ ತು ತ್ಕಾಗೇನ ತಪಸೈವ ಚ॥ ೧೧೧ 
ಪಾಷಿಷ್ಠರಿಗೆ ಯಾಜನಾಧ್ಯಾಪನ ಮಾಡಿಸಿ ಬಂದ ಪಾಪವನ್ನು ಜಪ 
ಹೋಮಗಳಿಂದ ತೊಲಗಿಸಬಹುದು. ಅಸಜ್ಜನರ ದಾನ ತಕ್ಕೊಂಡ ಪಾಪ 
ವನ್ನು ತ್ಕಾಗತಪಸ್ಸುಗಳಿಂದ ನಿವೃತ್ತಿಪಡಿಸಬೇಕು, 


ಅಧ್ಯಾಯ : ೧೦] ಮನುಸ್ಮೃತಿ ೪೯೧ 
ಶಿಲೋಂಛಮಪ್ಕಾದದೀತ ವಿಪ್ರೋ€ಜೀವನ್‌ ಯಶಸ್ತತಃ | 
ಪ್ರತಿಗ್ರಹಾಚ್ಛಿ ಲಃ ಶ್ರೇಯಾನ್‌ ತತೋಪಫ್ಯುಂಛಃ ಪ್ರಶಸ್ಕತೆ | ೧೧೨ 
ಜೀವನಕ್ಕೆ ಶಿಲೋಂಛವೃತ್ತಿಗಳನ್ನು ಅಂಗೀಕರಿಸಬಹುದು.  ಉಂಛವು 
ಅತಿ ಉತ್ತಮ. ತೆನೆ ಹೆಕ್ಕಿ ಉಣ್ಣುವುದು ಶೀಲ. ಕಾಳು ಹೆಕ್ಕುವುದು ಉಂಛ. 
ಸೀಡದ್ಭಿಃ ಕುಸ್ಕಪಿಂಚ್ಛದ್ಧಿರ್ಧನೇ ವಾ ಪೃಥಿನೀಸತಿಃ | 
ಯಾಚ್ಯಃ ಸಾತ್‌ ಸ್ಥಾ ತಕೈರ್ವಿಪ್ರೈರದಿತ್ಸಂಸ್ತ್ಯಾಗವರ್ಹತಿ॥ ೧೧೩ 
ಸ್ನಾತಕರಿಗೆ ಜೀವನವಾಗುವುದಿಲ್ಲವಾದರೆ ಅವರು ರಾಜನಲ್ಲಿ ಬೇಡ 
ಬಹುದು. ಕೊಡದಿದ್ದರೆ ಬೇಡಬಾರದು. 


ಅಕೃತಂ ಚ ಕೃತಾತ್‌ ಕ್ಷೇತ್ರಾತ್‌ ಗೌರಜಾನಿಕಮೇವ ಚ | 

ಹಿನಣ್ಕಂ ಧಾನ್ಯಸುನ್ನಂ ಚ ಪೂರ್ವಂ ಪೂರ್ವಮದೋಸವತ್‌! ೧೧೪ 

ಬಿತ್ತದ ಹೊಲ, ಬಿತ್ತಿದ ಹೊಲ, ಹಸು, ಆಡು, ಕುರಿ, ಚಿನ್ನ ಧಾನ್ಯ, 
ಅನ್ನ ಇವುಗಳಲ್ಲಿ ಮೊದಲು ಮೊದಲಿನದನ್ನು ಬೇಡುವುದು ಒಳ್ಳೆಯದು. 


ಸಕ್ತ ವಿತ್ತಾಗನರಾ ಧರ್ಮಾ ಬಾಯೋ ಲಾಭಃ ಕ್ರಯೋ ಜಯಃ । 
ಪ್ರಯೋಗಃ ಕರ್ವುಯೋಗಶ್ಪ ಸತ್ರತಿಗ್ರಹ ಏನ ಚ | ೧೧೫ 


ಪಿತ್ರಾರ್ಜಿತ, ಮಿತ್ರಧನ, ಮಾರಾಟ, ಜಯ, ಬಡ್ಡಿ, ಕೃಷಿವಾಣಿಜ್ಯ 
ದಾನಹಿಡಿಯುವುದು ಇವೇಳು ನ್ಯಾಯವಾದ ಧನಲಾಭಪ್ರಕಾರಗಳು. 


ವಿದ್ಕಾ ಶಿಲ್ಪಂ ಭೃತಿಃ ಸೇವಾ ಗೋರಕ್ಷ್ಯಂ ನಿಪಣಿಃ ಕೃಷಿಃ | 
ಧೃತಿರ್ಬಕ್ಷ್ಯಂ ಕುಸೀದೆಂ ಚ ದಶ ಜೀನನಹೇತವಃ॥ೃ ೯೧೬ 
ವಿದ್ಯೆ, ಶಿಲ್ಪ, ಸಂಬಳ, ಕೂಲಿ, ಪಶುಪಾಲನೆ, ಅಂಗಡಿ, ಕೃಷಿ, 
ಸಂತೋಷ, ಭಿಕ್ಷೆ, ಬಡ್ಡಿ ಈ ಹತ್ತು ಉಪಾಯಗಳಿಂದ ಬದುಕಬಹುದು. 


ಬ್ರಾಹ್ಮಣಃ ಕ್ಷತಿ ಯೋ ವಾಪಿ ವೃದ್ಧಿಂ ನೈವ ಪ್ರಯೋಜಯೇತ | 
ಕಾಮಂತು ಖಲು ಥಮ್ಮಾರ್ಥಂ ದದ್ಯಾತ್ಸಾಪೀಯಸೇಲ್ಪಿ ಕಾಂ | ೧೧೭ 


ಬ್ರಾಹ್ಮಣ, ಕ್ಷತ್ರಿಯರು ಬಡ್ಡಿಯಿಂದ ಬದುಕಬಾರದು. ಹಾಗಾದರೂ 
ಕಡಿಮೆ ಬಡ್ಡಿ ಇಡಬೇಕು. 


೪೯೨ ಮನುಸ್ಮೃತಿ [ ಅಧ್ಯಾಯ: ೧೦ 


ಚತುರ್ಥಮಾದದಾನೋ ಪಿ ಕ್ಷಗ್ರಿಯೋ ಭಾಗಮಾಪದಿ | 
ಪ್ರಜಾ ರಕ್ಷನ್‌ ಪಂ ಶಕ್‌ಕ್ಮ್ಯ ಕಿಲ್ಬಿಷಾತ್ವ್ರತಿಮುಚ್ಯತೇ | ೧೧೮ 


ರಾಜನು ಆಪತ್ಕಾಲದಲ್ಲಿ ನಾಲ್ಕನೆ ಒಂದು ಭಾಗ ಕರವನ್ನು ಎತ್ತಿ ಒಳ್ಳೆ 
ಆಡಳಿತ ಮಾಡುತ್ತಿದ್ದರೆ ಪಾಪವಿಲ್ಲ. 


ಸ್ವಧರ್ನೋ ವಿಜಯಸ್ತಸ್ಯ ನಾಹವೇ ಸ್ಕಾತ್ರರಾಜ್ಮುಖಃ | 

ಶಸ್ತ್ರ ಣ ನೈಶ್ಯಾನ್‌ ರಕ್ಷಿತ್ವಾ ಧರ್ಮ್ಮಮಾಹಾರಯೇದ್ಪಲಿಂ | ೧೧೯ 

ಯುದ್ಧದಲ್ಲಿ ಹಿಂದೆ ಬಾರದೆ ಮುನು ಗಿ ಜಯಿಸುವುದು ಕ್ಷತ್ರಿಯನ | 
ಧರ್ಮ. ವೈಶ್ಯರಿಗೆ ವಾಣಿಜ್ಯಕ್ಕೆ ರಕ್ಷಣೆ ಕೊಟ್ಟರೆ ಅದರಿಂದಲೂ ಕರ ಎತ್ತ ' 
ಬಹುದು. 


ಧಾನೈ ೮ಸ್ಟಮಂ ನಿಶ.೦ ಶುಲ್ಕಂ ಏಂಶಂ ಕಾರ್ಸಾಖಣಾವರಂ | 
ಕರ್ನೋಪಕರಣಾಃ ಶೂದ್ರಃ ಕಾರನಃ ಶಿಲ್ಪಿನಸ್ತಥಾ |. ೧೩೦ 


ವೈಶ್ಯರಿಗೆ ಧಾನ್ಯಗಳ ಎಂಟನೆ ಒಂದು ಅಂಶಕರ. ಲೋಹಗಳಿಗೆ ಇಪ್ಪತ್ತ 
ಒಂದಂಶ. ಅಡಿಗೆ, ಶಿಲ್ಪ ಮುಂತಾದ ಕಸುಬುದಾರರಿಗೆ ಕೆಲಸವೇ ಕರ. 


ಶೂದ್ರಸ್ತು ವೃತ್ತಿಮಾಕಾಂಕ್ಷನ್‌ ಕ್ಷತ್ರಮಾರಾಧಯೇದ್ಯದಿ | 
'ಧನಿನಂ ವಾಸ್ಯುಪಾರ:ಧ್ಯ ನೈಶ್ಯಂ ಶೂದ್ರೋ ಜಿಜೀವಿಸೇತ" 1. ೧೨೧ 
ಶೂದ್ರನು ಜೀವನಕ್ಕಾಗಿ ಕ್ಷತ್ರಿಯನನ್ನು ವೈಶ್ಶನನ್ನು ಹೊಂದಬಹುದು. 
ಸ್ವರ್ಗಾರ್ಥಮುಭಯಾರ್ಥಂ ವಾ ವಿಸ್ರಾನಾರಾಧಯೇತ್ತು ಸಃ | 
ಜಾತಬ್ರಾಹ್ಮಣಶಬ್ದಸ್ಕ ಸಾ ಹ್ಯಸ್ಯ ಕೃತಿಕೃತ್ಛತಾ lI ೧೨.೨ 
ಈ ಲೋಕದಲ್ಲೂ ಪರಲೋಕದಲ್ಲೂ ಶೂದ್ರನಿಗೆ ಬ್ರಾಹ್ಮಣ ಸೇವೆ 
ಯಿಂದ ಮುಕ್ತಿ ಲಭಿಸುವುದು. 


ನಿಪ್ರಸೇನೈವ ಶೂದ್ರಸ್ಯ ವಿಶಿಷ್ಟಂ ಕರ್ಮ ಕೀರ್ತ್ಯತೇ 
ಯದಶೊೋನನ್ಯದ್ದಿ ಕುರುತೇ ತದ್ಭವತ್ಯಸ್ಕ ನಿಷ್ಟ ಲಂ, | ೧೨4 


ಶೂದ್ರನಿಗೆ ವಿಪ್ಪಸೇವೆಯು ಸುಖದಾಯಕವು; ಬೇರೇನೂ ಬೇಡಿ, 


ಟಭ್ಕಾಂಯ : ೧೦] ಮನುಸ್ಮೃತಿ ೪೯೩ 


ಪ್ರಕಲ್ಫ್ಯೂ ತಸ್ಯ ತೈರ್ನೃತ್ರಿಃ ಸ್ವಕಂಟಬುಂಬಾದ್ಯಥಾರ್ಹತಃ 
ಶಕ್ತಿಂ ಚಾನೇಕ್ಷ್ಯ ದಾಶ್ಷ್ಯ೦ ಚ ಭೃತ್ಯಾನಾಂ ಚ ಪರಿಗ್ರಹ ೧೨೪ 


ಬ್ರಾಹ್ಮಣನು ಶೂದ್ರಸೇವಕನ ಜೀವನಕ್ಕೆ ಸಾಕಷ್ಟು ಕೊಡಬೇಕು. 


ಉಚ್ಛಿಷ್ಟನುನ್ನಂ ದಾತವ್ಮಂ ಜೀರ್ಣಾನಿ ವಸನಾನಿ ಚ | 


ಪುಲಾಕಾಶ್ಚೈವ ಧಾನ್ಯಾನಾಂ ಜೀರ್ಣಾಶ್ಚೈವ ಪರಿಚ್ಛದಂಃ ೧೨೫ 
ಉಂಡುಳಿದ ಅನ್ನ, ಹಳೆ ಬಟ್ಟೆ, ಕೂಡಿ ಧಾನ್ಯ, ಹಳೆ ಹಾಸುಗೆ ಎಲ್ಲ 


ಕೊಡಬೇಕು. 


ನ ಶೂಡ್ರೇ ಪಾತಕಂ ಕಂಚಿಎ" ನ ಚ ಸಂಸ್ಕಾರಮರ್ಹತಿ | 

ನಾಸ್ಕಾಧಿಕಾರೋ ಧರ್ಮೇಣಸ್ತಿ ನ ಧರ್ಮಾಕ್ಟೃತಿಸೇಧನಂ | ೧೨೬ 

ಶೂದ್ರನಿಗೆ ಅಭಕ್ಷ್ಯವಿಲ್ಲ. ಧರ್ಮಸಂಸ್ಕಾರಗಳಿಲ್ಲ. ಾಕಯಜ್ಞ್ಯ 
ನಿಷೇಧವಿಲ್ಲ. 


ಧರ್ಮೇಪೃವಸ್ತು ಧರ್ಮಜ್ಞಃ ಸತಾಂ ವೃತ್ತ ಮನಂಸ್ಮಿ ತಾಃ | 
ನಂಂತ್ರವರ್ಜ್ಯಂ ನ ದುಷ್ಕಂತಿ ಪ್ರಶಂಸಾಂ ಪ್ರಾಪ್ನುವಂತಿ ಚ! ೧೨೭ 


ಶೂದ್ರನು ಧರ್ಮಾಭಿಮಾನಿಯಾದರೆ ಮಂತ್ರವಿಲ್ಲದ ಧರ್ಮಕಾರ್ಯ 
ವನ್ನು ಆಚರಿಸಬಹುದು. 


ಯಥಾಯಥಾ ಹಿ ಸದ್ವೃತ್ತಮಾತಿಷ್ಕತ್ಯ ಸಸೂಯಂಕಃ | 
ತಥಾತಥೇಮಂ ಚಾಮುಂ ಚ ಲೋಕಂ ಪ್ರಾಪ್ಲೋತ್ಕನಿಂದಿತಃ ॥ ೧೨೮ 


ಅಸೂಯೆಯಿಲ್ಲದೆ ಸದಾಚಾರಪರನಾದರೆ ಎರಡು ಲೋಕಗಳನ್ನೂ ಗೆಲ್ಲು 
ವನು. 


ಶಕ್ತೇನಾಹಿ ಹಿ ಶೂದ್ರೇಣ ನ ಕಾರ್ಯೋ ಥನಸಂಚಯಃ | 
ಶೂದ್ರೋ ಹಿ ಥಧನನೂಸೂದ್ಯ ಬ್ರಾಹ್ಮಣಾನೇನ ಬಾಧತೇ ೧೨೯ 


ಧನಾರ್ಜನ ಸಾಮರ್ಥ್ಯವಿದ್ದರೂ ಶೂದ್ರನು ಹಣ ಸಂಗ್ರಹಿಸಬಾರದು. 
ಅದು ಅವನಿಗೆ ಬ್ರಾಹ್ಮಣ ಹೀಡೆಗೆ ಪ್ರೇರಣೆಯಾಗುವುದು. 


ಅಧ ಮನುಸ್ಮೃತಿ [ ಅಧ್ಯಾಯ ; ದಿಲಿ 


ಏತೇ ಚತುರ್ಣಾಂ ವರ್ಣಾಂನಾಮಾಪದ್ಧರ್ಮಾಃ ಪ್ರಕೀರ್ತಿತಾಃ | 

ಯಾನ್‌ ಸಮ್ಮ ಗನಂತಿಷ್ಠಂತೋ ವ್ರಜಂತಿ ಪರಮಾಂ ಗತಿಂ ೧೩೦ 

ಈಗ ಹೇಳಿದುದು ನಾಲ್ಕು ವರ್ಣದವರ ಆಪದ್ಧರ್ಮವು. ಅದರಿಂದ 
ಅವರಿಗೆ ಶ್ರೇಯಸ್ಸಿದೆ. 


ಏಷ ಧರ್ಮವಿಧಿಃ ಕೃತ್ಸ್ನೃಶ್ವಾತಂರ್ವರ್ಣ್ಯಾಸ್ಯ ಕೀರ್ತಿತಃ | 
ಅತಃ ಪರಂ ಪ್ರವಕ್ಷ್ಯಾಮಿ ಪ್ರಾಯತ್ಚಿತ್ತವಿಧಿಂ ಶುಭಂ ೧೩೧ 


ಚತುರ್ವರ್ಣ ಧರ್ಮವನ್ನು ಹೇಳಿ ಪ್ರಾಯತ್ಚ್ಚಿತ್ತವನ್ನು ಹೇಳಲು 
ಉಪಕೃಮಿಸುತ್ತೇನೆ. 


ಅಧ್ಯಾಯ ೧೧. 


ಸಾಂತಾವಿಕಂ ಯಕ್ಷ್ಯಮಾಣಂ ಅಧ್ಯಗಂ ಸರ್ವವೇದಸೆಂ | 
ಗುರ್ವರ್ಥಂ ಪಿತೃಮಾತ್ರರ್ಥಂ ಸ್ಫಾಧ್ಯಾಯಾರ್ಥ್ಯುಪ ತ ಪಿನಃ 1 ೧ 
ನಮೈತಾನ್‌ ಸ್ನೂಷಕಾನ್‌ ವನಿದ್ಯಾತ್‌ ಬ್ರಾಹ್ಮಣಾನ್‌ ಧರ್ಮುಭಿಸ್ಷುಕಾನ್‌ ॥ 
ನೀಸ್ತೆ "ಭೋ ದೇಯಮೇತೇಭ್ಯೋ ದಾನಂ ವಿದ್ಯಾವಿಶೇಷತಃ | ೨ 
ವಿವಾಹಾರ್ಥಿ, ಯಾಗಾರ್ಥಿ, ಪಾಂಥ, ವಿಶ್ವಜದ್ಯಾಜಿ, ಗುರುದಕ್ಷಿಣಾ 
ಕಾಂಕ್ಷಿಮಾತಾ ಪಿತೃ ಜೀವನಾರ್ಥಿ, ವೇದಾರ್ಥಿ, ರೋಗಿ ಈ ಒಂಬತ್ತು ಮಂದಿ 
ಸ್ಮಾತಕರು. ಇವರ ವಿದ್ಯಾಯೋಗ್ಯತಾನುರವಾಗಿ ದಾನ ಮಾಡಬೇಕು. 
ಏತೇಜಭ್ಮೋ ಹಿ ದ್ವಿಜಾಗ್ರೇಳ್ಳೋ ದೇಯವರನ್ನಂ ಸದಕ್ಷಿಣಂ 1 
ಇತರೇಭ್ಛೋ ಬಹಿರ್ವೇದಿ ಕೃತಾನ್ನಂ ದೇಯಮಂಚ್ಯತೆೇ [| ಷ್ಣ 
ಈ ಬ್ರಾಹ್ಮಣರಿಗೆ ದಕ್ಷಿಣಾಸಹಿತ ಅನ್ನವನ್ನು ಅಂತರ್ವೇದಿಯಾಗಿ 
ಕೊಡಬೇಕು. ಇತರರಿಗೆ ಬಹಿರ್ವೇದಿದಾನ. 
ಸರ್ವರತ್ನಾನಿ ರಾಜಾ ತಂ ಯಥಾರ್ಹಂ ಪ್ರತಿಪಾಹಯೇತ್‌ | 
ಬ್ರಾಹ್ಮಣಾನ್‌ ವೇಡವಿದುಷೋ ಯಜ್ಞಾರ್ಥಂ ಚೈವ ದಕ್ಷಿಣಾಂ॥ೃ ೪ 
ಯಜ್ಜಯೋಗ್ಯವಾದ ಎಲ್ಲ ಸಾಮಗ್ರಿಗಳನ್ನು ಬ್ರಾಹ್ಮಣರಿಗೆ ವಿದ್ಮಾನು 
ಸಾಧ ಕೊಡಬೇಕು. 
ಕೃತದಾರೋ$ಪರಾನ್‌ ದಾರಾನ್‌ ಭಕ್ಷಿತ್ವಾ ಯೋಧಿಗಚ್ಛತಿ ! 
ರತಿಮಾತ್ರಂ ಫಲಂ ತಸ್ಯ ದ್ರವೃದಾತುಸ್ತು ಸಂತತಿಃ! ೫ 
ಹೆಂಡತಿಯಿದ್ದವನು ಪುನಃ ಹಣ ಕೇಳಿ ಮದುವೆಯಾಗುವುದಾದರೆ 
ಆ ಸಂತತಿಯು ಧನಪಶಿಯದಾಗುವುದು. ಈ ರೀತಿ ಮದುವೆ ಒಳ್ಳೆಯದಲ್ಲ. 


ಳೀ ಮನುಸ್ಮೃತಿ ಅಧ್ಯಾಯಃ: ೧೧ ] 


ಧನಾನಿ ತು ಯಥಾಶಕ್ತಿ ವಿಪ್ರೇಷು ಪ್ರತಿಸಾದಯೇತ್‌ | 

ವೇಪಪಿತ್ಸು ವಿವಿಕ್ಷೇಷು ಪ್ರೇತ್ಯ ಸ್ವರ್ಗಂ ಸಮಶ್ನುತೇ! ೬ 

ವೇದಜ್ಞರಾದ ಕುಟುಂಬವಂತ ಬ್ರಾಹ್ಮಣರಿಗೆ ದಾನಮಾಡಿದರೆ ಪುಣ್ಮ 
ವಿದೆ. ಕ್ಷೇಮವಿದೆ. 


ಯಸ್ಯ ತ್ರೈವಾರ್ಷಿಕಂ ಭಕ್ತಂ ಪರ್ಯಾಪ್ತಂ ಭೃತ್ಯವೃತ್ತಯೇ 
ಅಭಿಕಂ ವಾಪಿ ವಿದ್ಯೇತ ಸ ಸೋಮಂ ಪಾತುಮರ್ಹತಿ! ೩ 


ಕುಟುಂಬ ಪರಿವಾರ ಪೋಷಣೆಯನ್ನು ಮೂರು ವರ್ಷಕ್ಕೂ ಹೆಚ್ಚು 
ಸಮಯ ಮಾಡಲು ಸಾಕಾದ ಐಶ್ವರ್ಯವು ಯಾರಿಗೆ ಇದೆಯೋ ಅವನು 
ಸೋಮಯಾಗಾಧಿಕಾರಿಯು. 

ಆತಃ ಸ್ವಲ್ಪೀಯಸಿ ದ್ರವ್ಯೇ ಯಃ ಸೋಮಂ ಪಿಬತಿ ದ್ವಿಜಃ | 

ಸಪೀತಸೋವಂಪೂವೊ ೯6ಸಿ ನ ತಸ್ಕ್ಯಾಪ್ಸೋತಿ ತತ್ಸುಲಂ lI ೮ 

ಅದಕ್ಕಿಂತ ಕಡಿಮೆ ಧನವಿರುವವನು ಸೋಮಯಾಗ ಮಾಡಿದರೂ 
ಫಲವಿಲ್ಲ. 

ಶಕ್ತಃ ಪರಜನೇ ದಾತಾ ಸ್ವಜನೇ ದುಃಖಜೀವಿನಿ | 

ಮಧ್ವಾಪ.ತೋ ನಿಷಾಸ್ಕಾದಃ ಸಧವರ್ನಿಪ್ರತಿಗೂಪಕಃ | ೯ 


ತನ್ನ ಕುಟುಂಬವು ಹಸಿದಿರುವಾಗ ಕೀರ್ತಿಗಾಗಿ ಇತರರಿಗೆ ದಾನ ಮಾಡಿ 
ದರೆ ಅದು ಧರ್ಮವಲ್ಲ. ವಿಷಸೇವನೆಯೇ. 


ಭೃತ್ಯ ನಾಮು ಸರೋಧೇನ ಯತ್ಕರೋತ್ಕೌರ್ಧ್ಯಜೀಹಿಕವ್‌ | 
ತದ್ಭನತ್ಯಸುಖೋದ ರ್ಕಂ ಜೀವತಶ್ಚ ಮೃತಸ್ಯ wi ೧೦ 


ಸಾಕಬೇಕಾದವರನ್ನು ಸಾಕುವುದು ಬಿಟ್ಟು ದಾನ ಮಾಡಿದರೆ ಪರ 
ಲೋಕವೂ ಇಲ್ಲ. ಹೆಂಡತಿ ಮಕ್ಕಳು, ತಂದೆ, ತಾಯಿ, ಸೇವಕರು. 


ಯಜ್ಞ ಶ್ಛೇತತಿರುದ್ದ ॥ ಸ್ಕಾದೆ!ಕೇನಾಂಗೇನ ಯಜ್ಞ ನಃ | 
ಬ್ರಾಹ್ಮಣಸ್ಯ ವಿಶೇಷೇಣ ಧಾರ್ಮಿಕೇ ಸತಿ ಲಾಜನಿ;!! ೧೧ 


ತಿ೨-ಅಧ್ಯಾಯ : 6೧ | ಮನುಸ್ಮೃತಿ ೪೯೬ 


ಯೋ ವೈಶ್ಯಃ ಸ್ಕಾದ್ಬ ಹುಪಶುರ್ಹೀನಕ್ರತುರಸೋಮಂಪಃ | 
ಕುಟುಂಬಾತ್ತಸ್ಕ ತದ್ದ ್ರವೃಮಾಹರೇದ್ಯಜ್ಞಸಿದ್ದ ಯೇ 1 ೧೨ 


ಯಜ್ಞಡ ಸಕಲಾಂಗವನ್ನು ಸಂಭಾರದಿಂದ ಪೂರ್ತಿಗೊಳಿಸಿ ದಕ್ಷಿಣಾ 
ಧನವೊಂದರಿಂದ ಯಜ್ಞನಿರ್ವಾಹಕ್ಕೆ ಭಂಗವೊದಗಿದಾಗ ಧನಲಾಭಕ್ಕೆ ಒಂದು 
ಉಪಾಯವಿದೆ. ರಾಜನು ಧಾರ್ಮಿಕನಾಗಿರಬೇಕು. ವೈಶ್ಯನು ಧನಿಕನಾಗಿ 
ಯಜ್ಞಹೀನನಾಗಿದ್ದರೆ ಅವನ ಧನವನ್ನು ಬಲಾತ್ಕರಿಸಿ ತಂದರೂ ತಪ್ಪಿಲ್ಲ. 


ಆಹಾರೇತ್ರ್ವೀಣಿ ವಾದ್ವ್ವೇವಾ ಕಾಮಂ ಶೂದ್ರಸ್ಕ ವೇಶ್ಮನಃ | 
ನ ಹಿ ಶೂದ್ರಸ್ಮ ಯಜ್ಞೇಷು ಕಶ್ಚಿದಸ್ತಿ ಪರಿಗ್ರಹಃ ೧೩ 


ಶೂದ್ರನು ಯಜ್ಞ ಮಾಡುವುದಿಲ್ಲ. ಅವನ ಅನುಮತಿಯಿಲ್ಲದೆ 
ಯಜ್ಞಕ್ಕೆ ತಕ್ಕಷ್ಟು ಹಣ ತರಬಹುದು. ಅರ್ಥಸವೂಕರಣವನ್ನು ಯಾಗ 
ಮೂಲಕ ಸಾಧಿಸುವುದು ಉದ್ದೇಶ. ಹಣ ಒಂದು ಕಡೆ ರಾಶಿಯಾಗಬಾರದು. 
ವಿದ್ಯಾವಂತರಲ್ಲಿ ಹಂಚಿದರೆ ಮದಮತ್ತರು ಧನಿಕರಾದಂತಲ್ಲ. 


ಯೋನಾಹಿತಾಗ್ನಿಃ ಶತಗುರಯಜ್ವಾ ಚ ಸಹಸ್ರಗಂಃ | 
ತಯೋರಪಿ ಕುಬುಂಬಾಭ್ಯಾ ಮಾಹರೇದವಿಚಾರಯನ್‌ ॥ ೧೪ 


ನೂರು ಗೋಸಂಪತ್ತುಳ್ಳ ಬ್ರಾಹ್ಮಣನು ಆಹಿತಾಗ್ನಿಯಲ್ಲದಿರಬಹುದು. 
ಸಾವಿರ ಗೋಧನಿಕನು ಸೋಮಯಾಜಿಯಲ್ಲದಿರಬಹುದು. ಯಜ್ಞಕ್ಕೆ ಅವರ 
ಹಣವನ್ನು ಒಯ್ದ ತರುವುದಕ್ಕೆ ಚಿಂತೆ ಬೇಡ. ಅದು ಧರ್ಮವೇ. 


ಅಡಾನನಿತ್ಕಾ ಚ್ಹಾ ಜಾತುರಾಹರೇದಪ್ರಯಚ್ಛತಃ | 
ತಥಾ ಯಶೋಸಸ್ಕ ಪ್ರಥತೇ ಧರ್ಮಶ್ಚ ವ ಪ್ರನರ್ಧತೇ! ೧೫ 


ಒಬ್ಬ ಧನಿಕಬ್ರಾಹ್ಮಣನು ಕೇಳಿಯೂ ಕೊಡದಿರಬಹುದು. ದಾನ 
ಹೀನನಾದ ಆ ಬ್ರಾಹ್ಮಣನ ಹಣವನ್ನು ಯಾಗಕ್ಕೆ ಬಲಾತ್ಮರಿಸಿದರೆ ಕೀರ್ತಿ 
ಯಿದೆ. ಪುಣ್ಯವಿದೆ. 


ತಥ್ಪೈನ ಸಪ್ತವೋ ಭಕ್ತೇ ಭಕ್ತಾನಿ ಷಡನಶ್ನ ತಾ! 
ಅಶ್ವಸ್ತನನಿಭಾನೇನ ಹರ್ತವನ್ಯಂ ಹೀನಕರ್ಮುಣ ॥ ೧೬ 


೪೯೮ ಮನುಸ್ಮೃತಿ [ ಅಧ್ಯಾಯ ು ಬಿದಿ 


ಮನುಷ್ಯನಿಗೆ ಎರಡು ಆಹಾರವು ದಿನವೊಂದಕ್ಕೆ ನ್ಕಾಯವಾದುದು. 
ಮೂರು ದಿನ ಉಣ್ಣಲು ಇಲ್ಲದೆ ಉಪವಾಸವಿದ್ದು ನಾಲ್ಕನೆ ದಿನಕ್ಕೂ 
ಉಪಾಯವಿಲ್ಲದಿದ್ದರೆ ದಾನ-ಧರ್ಮಶೂನ್ಮ ಧನಿಕನ ಧನವನ್ನು ಒಂದು ದಿನದ 
ಜೀವನಕ್ಕೆ ಬೇಕಾದಷ್ಟು ಕದ್ದರೂ ತಪ್ಪಿಲ್ಲ. 

ಖಲಾತ್ಮ್ಸೇತ್ರಾದಗಾರಾದ್ಧಾ ಯತೋ ವಾಪ್ಯುಪಲಭ್ಯ ತೇ | 

ಆಖ್ಯಾತವ್ಯ೦ ತರಿ ತತ್ತಸ್ಮೈ ಪೃಚ್ಛತೇ ಯದಿ ಪೃಚ್ಛತಿ | ೧೭ 


ಆಗ ಅಂಗಳದಿಂದ, ಹೊಲದಿಂದ, ಮನೆಯಿಂದ, ಸಿಕ್ಕಿದಲ್ಲಿಂದ ಸಿಕ್ಕಿ 
ದ್ವನ್ನು ತರಬಹುದು. ಅವನು ಕೇಳಿದರೆ ಅವನಿಗೆ ತಾನು ತಂದುದರ ಕಾರಣ 
ವನ್ನು ತಿಳಿಸಬೇಕು. 


| ಬ್ರಾಹ್ಮಣಸ್ವಂ ನ ಹರ್ತವ್ಯಂ ಕ್ಷತ್ರಿಯೇಣ, ಕದಾಚನ ! 
ದಸ್ಕೂನಿಷ್ಠಿ )ಯಯೋಸ್ತು ಸ್ವನಂಜೇವನ್‌ ಹರ್ತುಮರ್ಹತಿ॥ೃ ೧೮ 


ಕ್ಷತ್ರಿಯನು ಬ್ಲಾಹ್ಮಣನ ದ್ರವ್ಯವನ್ನು ತಕ್ಕೊಳ್ಳಬಾರದು. ನಿಷಿದ್ಧ 
ಕರ್ಮಕಾರಿ ಬ್ರಾಹ್ಮಣ, ಏಹಿತಪರಿತ್ಯಾಗಿ ಕ್ಷತ್ರಿಯ ಇವರ ಧನವನ್ನು ಆಪತ್ತಿ 
ನಲ್ಲಿ ಕ್ಷತ್ರಿಯನು ತಕ್ಕೊಳ್ಳಬಹುದು. 


''ಯೋಂಸಾಧುಭ್ಯೋ $ರ್ಥ ಮಾದಾಯ ಸಾಧುಭ್ಯಃ ಸಂಪ್ರಯಚ್ಛತಿ | 
ಸ ಕೃತ್ವಾ ಫ್ಲನಮಾತ್ಮಾನಂ ಸಂತಾರಯತಿ ತಾವುಭೌ | ೧೯ 


ಮೇಲೆ ಹೇಳಿದ ರೀತಿಯಲ್ಲಿ ಅಸಾಧುಜನರ ದ್ರವ್ಯವನ್ನು ಸಾಧುಗಳಿಗೆ 
ಕೊಡುವ ಈ ವಿಧಾನದಿಂದ ಅವರ ಪಾಪ ನಿವಾರಣೆಯ ಮೂಲಕ ಪುಣ್ಮ 
ಕಾರಣನಾಗುವನು. 


ಯದ್ಧನಂ ಯಜ್ಞಶೀಲಾನಾಂ ದೇವಸ್ತ್ರಂ ತದ್ವಿದುಬರ್ಬಿಭಾಃ | 
ಆಯ ಜ್ವನಾಂ ತಂ ಯದ್ವಿತ್ತಂ ಆಸಂರಂಸ್ವಂ ತದುಚ್ಯತೇ | 0 


ಯಾಗಶೀಲರ ಸೊತ್ತು ದೇವಸ್ವವು. ಯಾಗಹೀನರ ಸೊತ್ತು ಅಸುರ 
ಸ್ವವು. ಅಸುರಸ್ಪವನ್ನು ದೇವಸ್ವ ಮಾಡುವುದು ಸತ್ಕಾರ್ಯ. 


ಅಧ್ಯಾಯ : ೧೧] ಮನುಸ್ಮೃತಿ ೪೯೯ 


ನ ತಸ್ಮಿನ್‌ ಧಾರಯೇದ್ದಂಡಂ ಧಾರ್ಮಿಕಃ ಪೃಥಿವೀಪತಿಃ | 

ಕ್ಷತ್ರಿಯಸ್ಯ ಹಿ ಬಾಲಿಶ್ಶಾತ್‌ ಬ್ರಾಹ್ಮಣಃ ಸೀದತಿ ಕ್ಷುಧಾ! ೨೧ 

ಬ್ರಾಹ್ಮಣನು ಹಸಿದಿರುವುದು ಕ್ಷತ್ರಿಯನ ಅಪಕ್ವಬುದ್ಧಿಯ ಬಾಲಭಾವ 
ದಿಂದ. ಆದುದರಿಂದ ಸಜ್ಜನನಿಗೆ ಪರಿಮಿತಧರ್ಮಸಮ್ಮತ ಜೀವನವನ್ನು ಒದ 
ಗಿಸಬೇಕು. 

ತಸ್ಕ ಭೃತ್ಯಜನಂ ಜ್ಞಾತ್ವಾ ಸ್ವಕುಟುಂಬಾನ್ಮಹೀಪತಿಃ ! 

ಶ್ರುತಶೀಲೇ ಚ ವಿಜ್ಞಾಯ ವೃತ್ತಿಂ ಧರ್ಮ್ಮಾಂ ಪ್ರಕಲ್ಪಯೇತ್‌ 1 ೨೨ 

ಬ್ರಾಹ್ಮಣನ ವಿದೆ, ಶೀಲ, ಸೇವಕರಂ ಇವರನ್ನು ನೋಡಿ ರಾಜನು 
ತನ್ನ ಭಂಡಾರದಿಂದ ಸಾಕಷ್ಟು ವೃತ್ತಿಯನ್ನು ಅವನಿಗೆ ಕೊಡಬೇಕು. 

ಕಲ್ಪಯಿತ್ವಾಸ್ಯ ವೃತ್ತಿಂ ಚ ರಕ್ಷೇದೇನಂ ಸಮಂತತಃ | 

ರಾಜಾಹಿ ಧರ್ಮಷಡ್ಸಾಗಂ ತಸ್ಮಾತ್ರ್ರಾಪ್ಲೊ ತಿ ರಸ್ಷಿತಾತ್‌॥ ೨೩ 

ಬ್ರಾಹ್ಮಣನ ರಕ್ಷಣೆಯಿಂದ ಅವನು ಮಾಡುವ ತಪಸ್ಸಿನ ಆರನೆ ಒಂದು 
ಭಾಗವು ರಾಜದಾಯವಾಗುವುದು. 

ನ ಯಜ್ಞಾರ್ಥಂ ಧನಂ ಶೂದ್ರಾದ್ವಿಪ್ರೋ ಭಿಕ್ಷೇಶ ಕರ್ಹಿಚಿತ್‌ | 

ಯಜನನಾನೋ ಹಿ ಭಿಕ್ಷಿತ್ವಾ ಚಂಡಾಲಃ ಪ್ರೇತ್ಯ ಜಾಯತೇ | ೨೪ 

ಯಾಗಕ್ಕಾಗಿ ಬ್ರಾಹ್ಮಣನು ಶೂದ್ರನಿಂದ ಬೇಡಬಾರದು. ಅದರಿಂದ 
ಜನ್ಮಾಂತರದಲ್ಲಿ ಅಂತ್ಯಜನಾಗುವನು. 

ಯಜ್ಞಾರ್ಥಮರ್ಥಂ ಭಿಕ್ಷಿತ್ತಾ ಯೋನ ಸರ್ವಂ ಪ್ರಯಚ್ಛತಿ | 

ಸ ಯಾತಿ ಭಾಸತಾಂ ವಿಪ್ರಃ ಕಾಕತಾಂ ವಾ ಶತಂ ಸಮಾಃ | ೨೫ 

ಯಜ್ಞಕ್ಕೆ ಯಾಚನ ಮಾಡಿದ ಧನವನ್ನು ಸಂಪೂರ್ಣ ವಿನಿಯೋಗಿಸದೆ 
ಉಳಿಸಿ ತಾನು ಉಪಯೋಗಿಸಿದರೆ ಭಾಸ-ಕಾಕಪಕ್ಷಿಗಳಾಗಿ ನೂರಾರು ವರ್ಷ 
ತೊಳಲುವನು. 


ದೇವಸ್ವಂ ಬ್ರಾಹ್ಮಣಸ್ತಂ ವಾ ಲೋಭೇನೋಸಹಿನಸ್ತಿ ಯಃ | 
ಸ ಪಾಪಾತ್ಮಾ ಸರೇ ಲೋಕೇ ಗೃಥ್ರೋಚ್ಛಿಷ್ಟೇನ ಜೀವತಿ! ೨೬ 


೫೦೦ ಮನುಸ್ಮೃತಿ [ ಅಧ್ಯಾಯ : ೧ಿ 


ದೇವಸ್ಥಬ್ರಾಹ್ಮಣಸ್ವಗಳನ್ನು ತಿನ್ನುವವರು ಜನ್ಮಾಂತರದಲ್ಲಿ ಹದ್ದಿನ 
ಎಂಜಲು ತಿಂದು NE 


ಇಷ್ಟಿ 0 ವೈಶ್ಯಾ ನರೀಂ ನಿತ್ಯಂ ನಿರ್ನಪೇದಬ್ಬ ಪರ್ಯಯೇ | 
ಷ್ಟ ಆಕೆ ನಾಂ ಬಾಬ ತ್‌ ನಿಷ್ಕೃತ್ಯ ರ್ಥಮಸಂಭವೇ | ೨೩ 


೪ 


ಪಶುಸೋಮಯಾಗಗಳನ್ನು ಮಾಡಲು ಸಾಧ್ಯವಿಲ್ಲವಾದರೆ ವರ್ಷಾ 
ಠಂಭದಲ್ಲಿ ವೈಶ್ಯಾನರೀಷ್ಟಿಯನ್ನು ಮಾಡಬೇಕು. 


ಆಪತ್ವಲ್ಪೆ (ನ ಯೋ ಧರ್ಮಂ ಕುರುತೇ ನಾಪದಿ ದ್ವಿಜಃ | 
ಸ ನಾಪ್ಲೋತಿ ಫಲಂ ತಸ್ಕ ಪರತ್ರೇತಿ ವಿಚಾರಿತಂ iy ೨೮ 


ಆಪತ್ಕಲ್ಪದ ಆಹದ್ದರ್ಮವನ್ನು ಕ್ಷೇಮದಲ್ಲಿರುವಾಗ ಆಚರಿಸದರೆ ಅದರ 
ಫಲವಿಲ್ಲ. 

ಏಕೆ ಶ್ರ ದೇವೈಃ ಸಾಧ್ಯೈಶ್ಚ್ಯ ಬ್ರಾಹ್ಮಹೈಶ್ಚ ನಂಹರ್ಹಿಭಿಃ | 

ಆಸತ್ಸು ಮರಣಾದ್ಭಿ ತೈರ್ನಿಥೇಃ ಪ್ರತಿನಿಧಿ ಕೃತಃ | ೨೯ 

ವಿಶ್ವೇದೇವರು ಸಾಧ್ಯರು, ₹ ಶ್ರಹ್ಮಣರು, ಮಹರ್ಷಿಗಳು ಆಲೋಚಿಸಿ 
ವೈಶ್ವಾನರೀಷ್ಟಿಯನ್ನು ಸೋಮಯಾಗಕ್ಕೆ ಪ್ರತಿನಿಧಿಯನ್ನಾಗಿ ಹೇಳಿದ್ದಾರೆ. 


ಪ್ರಭುಃ ಪ್ರಥಮಕಲ್ಪಸ್ಯ ಯೋನಂಕಲ್ಟೇನ ವರ್ತತೇ | 
ನ NES ತಸ್ಯ ದುರ್ಮತೇರ್ನಿಡ್ಯತೇ ಫಲಂ! ೩೦ 


ಮುಖ್ಯವಿಧಿಗೆ ಅಧಿಕಾರಿಯಾದವನು ಅನುಕಲ್ಪವನ್ನು ಆಚರಿಸಿದರೆ 
ಫಲವಿಲ್ಲ. 

ನ ಬ್ರಾಹ _ಣೊಲನೆ:ದಯೇತ ಕಿಂಟಿದ್ರಾಜನಿ ದರ್ಮುನಿತ್‌ 

ಸ್ವ ವೀರ್ಯೇಣ ವ ತಾನ್‌ ಶಿಷ್ಯಾನ್ಮಾನವಾನಪಕಾರಿಣಃ ೩೧ 

ಯಾರಾದರೂ ಉಪದ್ರವ ಮಾಡಿದರೆ ಬ್ರಾಹ್ಮಣನು ರಾಜನಿಗೆ ತಿಳಿಸ 
ದೆಯೂ ಇರಬಹುದು. 


ಸ್ವನೀರ್ಯಾದ್ರಾಜನೀರ್ಯಾಚ್ಚ ಸ್ವನೀರ್ಯಂ ಬಲನತ್ತರಂ | 
ತಸ್ಮಾತ ಆಸನ ವೀರ್ಯೇಣ ನಿಗೃ ನ ನ್ಲೇಯಾಡರೀನ್‌ ದ್ವಿಜಃ ೩೨ 


ಅಧ್ಯಾಯ: ೧೧] ಮನುಸ್ಮೃತಿ ೫೦೧ 


ಕ್ಷತ್ರಬಲಕ್ಕಿಂತ ಬ್ರಹ್ಮಬಲವೇ ಪ್ರಬಲ. ಅದರಿಂದಲೇ ಶತ್ರುನಿಗ್ರಹ 
ವನ್ನು ಮಾಡಬಹುದು ಸಹಿಸಿ ( ಉಪದ್ರವನ್ನು ) ಶಾಂತನಾಗಿದ್ದರೆ ಅಪ 
ಕಾರಿಯು ತನ್ನ ಅವರಾಧವನ್ನು ತಿಳಿದಾನು ಮನಸ್ಸು ಅಶಾಂತವಾದರೆ 
ಅವನ ವಿವೇಕಕ್ಕಾಗಿ ಅಭಿಚಾರದ ಕಡೆ ಮನಸ್ಸು ಹರಿಸಿ ಬೇರೆ ಪ್ರತಿಕ್ರಿಯೆ 
ಮಾಡದಿರಬೇಕು. ಹೋಮಕ್ಕೆ ಮನಸ್ಸು ಹೋದರೆ ದೇವತಾಸ್ಮರಣದಿಂದ 
ಕಾಲಯಾಪನೆಯಾಗಿ ಕೋಪವೇಗವು ಉಪಾಯದಿಂದ ತಣಿಯುವುದು. ಪರಾ 
ಧೀನವಾದುದು ಕಷ್ಟಮಯ. 


ಶ್ರಿತೀರಥರ್ವಾಂಗಿರಸೀಃ ಕಂರ್ಯಾದಿತ್ಯವಿಚಾರಯನ್‌ ! 
ಮಾಕ್‌ ಶಸ್ತ್ರಂ ವೈ ಬ್ರಾಹ್ಮಣಸ್ಯ ತೇನ ಹನ್ಕಾ ದರೀನ್‌ ದ್ವಿಜಃ ಪ್ಲಿಷ್ಸಿ 


ರಾಜನಲ್ಲಿ ಅಪರಾಧವನ್ನು ಪ್ರತಿಪಾದಿಸುವುದು ಸುಲಭವಲ್ಲ. ಶಸ್ತ್ರದ 
ಕೆಲಸವನ್ನು ಮಾರ್ಮಿಕವಾಗಿ ಅಧರ್ವವೇದದ ಮಂತ್ರಗಳು ಮಾಡುತ್ತವೆ. 
ಮಂತ್ರ, ಜಪ, ಹೋಮಗಳು ಅಭಿಚಾರರೂಪದಿಂದ ಅಪರಾಧಿ ಶತ್ರುವಿಗೆ 
ವಿವೇಕ, ಯೋಗ್ಯವಾದ ಪೀಡೆ, ಪ್ರತಿಕ್ರಿಯೆಯನ್ನು ಉಚಿತ ರೀತಿಯಿಂದ 
ಮಾಡುವುವು. ತಾನು ಶಸ್ತ್ರ ಎತ್ತುವುದು ನ್ಯಾಯವಲ್ಲ. ಸಾಕ್ಷಾತ್‌ ಹಿಂಸೆ 
ಯಿಲ್ಲದೆ ಕಾರ್ಯಸಾಧನೆಗೆ ಮಾರ್ಗವಿರುವಾಗ ಅದನ್ನು ಯಾಕೆ ಬಿಡಬೇಕು. 
ಹಿಂಸಾಬುದ್ಧಿಯು ಉದಿಸಬಾರದು. ಸರಿ. ನಿಷ್ಕಾರಣವಾಗಿ ಅಥವಾ 
ಸ್ವಲಾಭಕ್ಕೆ ಪೀಡಾನಿವೃತ್ತಿಗೆ ತಕ್ಕ ಪ್ರತಿಕ್ರಿಯೆಯು ರಾಗದ್ದೇಷ- ಇಂದ್ರಿಯ 
ಅಪಜಯ ಎಂಬ ಮಟ್ಟಕ್ಕೆ ಬರುವುದಿಲ್ಲ ಚುಚ್ಚಿದ ಮುಳ್ಳನ್ನು ಮುಳ್ಳಿನಿಂದ 
ಚುಜಿ ಕೈಯೇ ತೆಗೆಯುವುದು. ಸುಮ್ಮಗೆ ಮೈಗೆ ಮುಳ ೈನ್ನು ಚುಚ್ಚಿಕೊಳ್ಳು ವು 
ದಲ್ಲ. ಅನ್ಮಾಯವಾಡ ಅಭಿಚಾರವೂ ಫಲಿಸಲಾರದು. ಆಗ ಮನಸ್ಸು 
ದಣಿದು ತನಗೂ ವಿವೇಕವು ಬರುವುದು. ಆದುದರಿಂದ ಖಡ್ಗಾ ಫಾತಕ್ಕಿಂತ 
ಅಭಿಚಾರವು ಇಬ್ಬರಿಗೂ ತುಂಬಾ ಲಾಭಕರ, ಧರ್ಮಸಮ್ಮತವಾಗಿ ಅಭಿಚಾರ 
ಪ್ರಯೋಗ ಮಾಡಿದರೆ ಅದು ಅಬಾಧ್ಮವಾದ ಬಾಧನೆಯು. ತಪೋವೀರ್ಕ 
ಬಲವುಳ್ಳೆದ್ದು. 


ಕ್ಷತ್ರಿಯೋ ಬಾಹುನೀರ್ಯೇಣ ತರೇದಾಸದಮಬಾತ್ಮನಃ | 
ಧನೇನ ನೈಶ್ಯಶೂದ್ರೌ ತು ಜಪಹೊ' ಮರ್ದಿ ಜೋತ್ತವಂಃ॥ ೩೪ 


ಸ 
೫೦೨ ಮನುಸ್ಮೃತಿ [ ಅಧ್ಯಾಯಃ ೧೧ 


ಮೇಲೆ ಹೇಳಿದಂತೆ ಬ್ರಾಹ್ಮಣನು ಶತ್ರುನಿವಾರಣೆಯನ್ನು ಮಾಡಿಕೊಳ್ಳ 
ಬೇಕು. ಕ್ಷತ್ರಿಯನು ಕ್ರೂರವಾಗಿ ಬಾಹುಬಲದಿ:ದ ವೈಶ್ಯ, ಶೂದ್ರರಿಗೆ ಹಣ 
ಕೊಟ್ಟು ಸಂತೋಷಪಡಿಸಿ ಕಾರ್ಯವನ್ನು ಸಾಧಿಸಬೇಕು 


ವಿಧಾತಾ ಶಾಸಿತಾ ನಕ್ತಾ ಮೈತ್ರೋ ಬ್ರಾಹ್ಮಣ ಉಚ್ಛತೇ | 
ತಸ್ಮೈ ನಾಕುಶಲಂ ಬ್ರೂಯಾನ್ನ ಶುಸ್ಥ್ರಾಂ ಗಿರನೂರಯೇತ್‌ 1 ೩೫ 


ಬ್ರಾಹ್ಮಣನು ಎಲ್ಲರಿಗೂ ಮಿತ್ರನು... ಅವನ ಕಾರ್ಯ ಮನಸ್ಸು 
ಸ್ವಯಂ ಮೈತ್ರೀರೂಪವಾದುದು. ಇತರರಿಗೂ ಅದು ಸಹಜ. ಅವನ 
ಕೆಲಸ ಅವನಿಗೆ ವೇದಶಾಸ್ತ್ರ, ಪ್ರವಚನ, ಹಿತನೀತಿಬೋಧನ. ಧರ್ಮಾಧರ್ಮ 
ಪ್ರಾಯಶ್ಚಿತ್ತ ಸಂವೇದನ ಅವನ ಮೆಚ್ಚು. ಆದುದರಿಂದ ಅವನೊಡನೆ 
ಯಾರೂ ಅಕುಶಲವಾಗಿ ವರ್ಶಿಸಬಾರದು. 


ನವೈ ಕನ್ಯಾ ನ ಯುವತಿರ್ನಾಲ್ಪವಿದ್ಯೋ ನ ಬಾಲಿಶಃ | 
ಹೋತಾ ಸ್ಕಾದಗ್ನಿ ಹೋತ್ರಸ್ಮ ನಾರ್ತೋ ನಾಸಂಸ್ಕ್ರತಸ್ತಥಾ | ೩೬ 


ಅಗ್ನಿಹೋತ್ರವನ್ನು ಆಪತ್ಕಾಲದಲ್ಲಿ ಇತರರು ಮಾಡಬಹುದಾದರೂ 
ಹೆರಿಗೆ ಆಗದ ಹೆಂಗಸು, ಅಲ್ಪವಿದ್ಧ, ರೋಗಿ, ಅನುಪನೀತ್ರ, ಮಕ್ಕಳು ಇವರು 
ಮಾಡಬಾರದು ಶ್ರೌತಕರ್ಮನಿಪುಣ ವೇದಾಧ್ಕಾಯಿಯು ಮಾಡಬೇಕು. 
ಅದನ್ನೇ ಹೇಳುತ್ತಾರೆ 


ನರಕೇ ಹಿ ಸತಂತ್ಯೇತೇ ಜುಹ್ವಂತಃ ಸ ಚ ಯಸ್ಕ ತತ್‌ | 
ತಸ್ಮಾದ್ವೈತಾನಕುಶಲೋ ಹೋತಾ ಸ್ಕಾದ್ವೇದಪಾರಗಳ | ೩೭ 
ಅನಧಿಕಾರಿಗಳು ಹೋಮಮಾಡಿದರೆ ಎಲ್ಲರಿಗೂ ಪಾಪವಿದೆ. 
ಪ್ರಾಜಾಸತ್ಯಮದತ್ವಾಶ್ವಮಗ್ನ್ಯಥೇಯಸ್ಕ ದಕ್ಷಿಣಾಂ | 
ಅನಾಹಿತಾಗ್ನಿರ್ಭವತಿ ಬ್ರಾಸ್ಮಹೋ ವಿಭವೇ ಸತಿ ॥ ಲ 


Ky ಧನಿಕನು ಅಗ್ನ್ಯಾಧಾನದಲ್ಲಿ ಅಶ್ವದಕ್ಷಿಣೆಯನ್ನು ಕೊಡದಿದ್ದರೆ ಫಲ 
ಲ್ಲ. 


ಅಧ್ಯಾ ಯ: ೧೧ ] ಮನುಸ್ಮೃತಿ ೫೦೩. 


ಪ್ರಣ್ಯಾನ್ಕನ್ಯಾನಿ ಕುರ್ಪೀತ ಶ್ರದ್ಧಧಾನೋ ಜಿತೇಂದ್ರಿಯಂ | 
ನ ತ್ವಲ್ಪದಕ್ಷಿಣೈರ್ಯಜ್ಞೈರ್ಯಜಂತೇ ಹ ಕಥಂಚನ ೩೯ 


ದರಿದ್ರನಾದರೆ ಅಲ್ಪದಕ್ಷಿಣೆಯ ಯಾಗದ ಗೋಜಿಗೆ ಹೋಗದೆ ಶ್ರದ್ಧೆ 
ಯಿಂದ ತೀರ್ಥಯಾತ್ರಾದಿ ಪುಣ್ಕ್ಮಕಾರ್ಯಗಳನ್ನು ಮಾಡಬೇಕು. 


ಇಂದ್ರಿ ರಾಣಿ ಯಶಃ ಸ್ವರ್ಗಮರಾಯುಃ ಕೀರ್ತಿಂ ಪ್ರಜಾಃ ಪಶೂನ್‌ | 

ಹಂತ್ಯಲೃ ದಕ್ಷಿಣೋ ಯಜ್ಞಸ್ತಸ್ಮಾನ್ನಾ ಲ್ಪಧನೋ ಭನೇತ್‌ ॥ ೪೦ 

ದಕ್ಷಿಣಾದರಿದ್ರಯಾಗದಿಂದ ಇಂದ್ರಿಯ, ಯಶಸ್ಸು, ಸ್ವರ್ಗ, ಆಯುಸ್ಸು, 
'ಕೀರ್ತಿ, ಪ್ರಜಾ, ಪಶು ಇವುಗಳ ವೃದ್ಧಿಯಿಲ್ಲ 


ಅಗ್ನಿಹೋತ್ರ ಸನಿಧ್ಯಾಗ್ಗೀನ್‌ ಬ್ರಾಹ್ಮಣಃ ಕಾಮ ರತಃ | 
ಚಾಂದ್ರಾಯಣಂ ಚರೇನ್ಮಾಸಂ ಪೀರಹತ್ಕಾಸಮಂ ಹಿ ತತ್‌ ॥ೃ ೪೧ 


ಅಗ್ನಿಹೋತ್ರವನ್ನು ಆರಂಭಿಸಿದ ಮೇಲೆ ಉಪೇಕ್ಷೆಯಿಂದ ಅದನ್ನು 
ಲೋಪಪಡಿಸಿದುದಕ್ಕೆ ಚಾಂದ್ರಾಯಣವನ್ನು ಪ್ರಾಯಶ್ಚಿತ್ತವೆನ್ನುವರು. 


ಯೇ ಶೂದ್ರಾದಧಿಗಮ್ಯೂರ್ಥಮಗ್ನಿ ಹೋತ್ರಮುಪಾಸತೆೇ | 
ಯತ್ವಿಜಸ್ತೇ ಹಿ ಶೂದ್ರಾಣಾಂ ಬ್ರಹ್ಮವಾದಿಷು ಗರ್ಜಿಣಾಃ 1 ೪೨ 


ಶೂದ್ರನಿಂದ ಧನಯಾಚನ ಮಾಡಿ ಅಗ್ನಿಹೋತ್ಸ ಮಾಡಿದರೂ ಫಲ 
ಎಲ್ಲ. ಅದರಿಂದ ಧನಸ್ವಾಮಿಗೆ ಫಲಲಾಭವಾಗುವುದು. 

ತೇಷಾಂ ಸತತಮಜ್ಜಾ, ನಾಂ ವೃಷಲಾಗ್ನ್ಯ್ಯು ಸಸೇವಿನಾಂ 

ಪದಾ ಮಸ್ತಕಮಾಕ್ರಮ್ಮು ದಾತಾ ದುರ್ಗಾಣಿ ಸಂತರೇತ್‌ ॥ ಷಿ 

ಅಂತಹ ಬುದ್ಧಿಹೀನರ ಯಜ ವು ವೃಷಲನನ್ನು ಉದ್ಧರಿಸುವುದು. 

ಆಕುರ್ನ್ವನ್‌ ವಿಹಿತಂ ಕರ್ಮ ದಿಂದಿತಂ ಚ ಸಮಾಚರನ್‌ | 

ಪ್ರಸಕ್ತಶ್ಚೇಂದ್ರಿಯಾರ್ಥೇಷು ಪ್ರಾ ಜಂಶ್ಚಿತ್ತೀಯಂತೇ ನರಃ ಇಳ 


ವಿಹಿತಕರ್ಮ ಪರಿತ್ಯಾಗ, ನಿಂದಿತಾಚಾರ, ಇಂದ್ರಿಯ ಪಾರವಶ್ಮ ಇವು 
ಗಳಿಂದ ಮನುಷ್ಯನು ಪ್ಲಾಯಶ್ಸಿತ್ತ ಶೋಧ್ಯನಾಗುವನು. 


೫೦೪ ಮನುಸ್ಮೃತಿ [ ಅಧ್ಯಾಯ: ೧೦ 


ಅಕಾಮತಃ ಕೃತೇ ಪಾಪೇ ಪ್ರುಯತಶ್ಚಿತ್ತಂ ವಿದುರ್ಬುಧಾಃ | 
ಕಾಮಕಾರಕೃತೇಂಪ್ಯಾಹುರೇಕೇ ಶ್ರುತಿನಿದರ್ಶ೧ಇಂ | ೪೫ , 


ತಿಳಿಯದೆ ಮಾಡಿದ ಅಪರಾಧಕ್ಕೆ ಮಾತ್ರ ಪ್ರಾಯಶ್ಚಿತ್ತವೆಂದು ಕೆಲವರ 
ಮತ. ವೇದನಿದರ್ಶನದಿಂದ ಉದ್ದೇಶಪೂರ್ವಕ ಅಪರಾಧಕ್ಕೂ ಪರಿಹಾರ 
ವಿದೆಯೆಂದು ತಿಳಿಯಬೇಕು. 

ಅಕಾಮತಃ ಕೃತಂ ಪಾಪಂ ವೇದಾಭ್ಯಾಸೇನ ಶುಧ್ಯತಿ | 

ಕಾಮತಸ್ತು ಕೃತಂ ಮೋಹಾತ್‌ ಪ್ರಾಯಶ್ವಿತ್ಲೈಃ ಪೃಥಗ್ವಿಭೈಃ 1 ೪೬ 

ತಿಳಿಯದೆ ಸಂಭವಿಸಿದ ಪಾಪಕಾರ್ಯಕ್ಕೆ ವೇದಾಭ್ಕಾಸದಿಂದ ಶುದ್ಧಿಯು. 
ಕಾಮಕೃತಕ್ಕೆ ಉಕ್ತ ವಿವಿಧ ಪ್ರಾಯಶ್ಚಿತ್ತಗಳೇ ಪರಿಹಾರಗಳು. 


ಪ್ರಾಯೆತ್ಚಿತ್ತೀಯತಾಂ ಪ್ರಾಸ್ಯ ದೈವಾತ್ಪ್ಸೂರ್ವಕೃತೇನ ವಾ! 
ನ ಸಂಸರ್ಗಂ ವ್ರಜೇತ್ಸದ್ಧಿಃ ಪ್ರಾಯಶ್ಚಿತ್ತೇಕೃತೇ ದ್ವಿಜಃ 1 ೪೭ 
ಪ್ರಾಯಶ್ಚಿತ್ತಾರ್ಹನು ಅನ್ಕಸಂಪರ್ಕವನ್ನು ಮಾಡಬಾರದು. 


ಇಹ ದುಶ್ಚರಿತೈಃ ಕೇಚಿತ್ಯೇಚಿತ್ಸೂರ್ವಕೃತೈಸ್ತಥಾ | 
ಪ್ರಾಸ್ನು ನಂತಿ ದುರಾತ್ಮಾನೋ ನರಾ ರೂಪನಿಪರ್ಯಯಂಂ | ೪೮ 


ರೂಪನಾಶಾದಿ ವಿಕಾರವು ಈ ಜನ್ಮದ ಮತ್ತು ಪರಜನ್ಮದ ಪಾಪಗಳಿಂದ 
ಸಂಭವಿಸುವುದು. 


ಸುವರ್ಣ ಚೌರಃ ಕೌನಖ್ಯಂ ಸುರಾಸಃ ಶ್ಯಾನದಂತತಾಂ | 
ಬ್ರಹ್ಮಹಾ ಕ್ಷಯೆರೋಗಿತ್ತಂ ದೌತ್ಚರ್ಮ್ಮಂ ಗುರುತಲ್ಪಗಃ॥ ೪೯ 


ಚಿನ್ನಕದ್ದರೆ ಉಗುರಿನ ರೋಗ, ಮದ್ಯಪಾನದಿಂದ ಮಸುಕು ಹಲ್ಲು. 
ಬ್ರಹ್ಮಹತ್ಕೆಯಿಂದ ಕ್ಷಯರೋಗ. ಹಿರಿಯ ಪೂಜ್ಮಸ್ವೀಸಂಗದಿಂದ ಕೊಳಕು 
ಚರ್ಮ ಉಂಟಾಗುವುದು. 


ಹಿಶುನಃ ಪೌತಿನಾಸಿಕ್ಕಂ ಸೂಚಕಃ ಪೂತಿನಕ್ಚೃತಾಂ 
ಧಾನ್ಯಚೌರೋಂ$ಗಹೀನತ್ಕ ಮಾತಿರೇಳ್ಕ ೦ ತು ಮಿಶ್ರಕಃ 1 ೫೦ 


ಅಧ್ಯಾಯ ಕ ೧೧ ] ಮನುಸ್ಮೃತಿ ೫೦೫ 


ತರಳೆಕೋರನಿಗೆ ಕೊಳೆಕು ಮೂಗು, ದೋಷಾರೋಪದಿಂದ ಕೊಳೆಕು 
ಬಾಯಿ, ಕಾಳು ಕದ್ದರೆ ಅಂಗಹೀನತೆ, ವಾಣಿಜ್ಯ ದ್ರವ್ಯಗಳ ಕಲಬೆರಕೆ ಮಾಡಿದರೆ 
ಅಧಿಕಾಂಗ ಉಂಟಾಗುವುದು. 


ಅನ್ನಹರ್ತಾಮಂಯಾವಿತ್ವಂ ಮೌಕ್ಯಂ ವಾಗಪಹಾರಕಃ | 
ವಸ್ತಾಪಹಾಶಕಃ ಶತ್ರುಂ ಸಂಗುತಾಮಶ್ವಹಾರಕಃ | ೫೧ 


ಸಿದ್ಧಾನ್ನ ಚೋರನು ರೋಗಿಯು, ಅಕ್ಟಮವಿದ್ಕಾ ಸ್ವೀಕಾರದಿಂದ 
ಮೂಕನ, ಬಟ್ಟೆ ಕಳ್ಳನು ಶ್ವಿಶ್ರಿಯು, ಕುದುರೆ ಕಳ್ಳನು ಕುಂಟನು. 


ಏವಂ ಕರ್ಮುನಿಶೇಷೇಣ ಜಾಯಂತೇ ಸದ್ವಿಗರ್ಹಿತಾಃ | 
ಜಡಮೂಕಾಂಧಬಧಿರಾ ನಿಕೃತಾಕೃತಯಸ್ತಥಾ | ೫೨ 


ಇಂತಹ ರೀತಿಯಲ್ಲಿ ಕರ್ಮದೋಷವು ಬಾಧಿಸಿ ಜಡ ಮೂಕ ಅಂಧ 
ಬಧಿರ ವಿಕೃತಿಗಳನ್ನು ಮಾಡುವುದು. 


ಚರಿತವ್ಯಮತೋ ನಿತ್ಯಂ ಪ್ರಾಯಶ್ಚಿತ್ತಂ ವಿಶುದ್ಧಯೇ | 
ನಿಂಜ್ಕೈರ್ಜಿ ಲಕ್ಷಣ್ಛೆಯರ್ಯಾಕ್ತಾ ಜಾಯಂತೇ ನಿಷ್ಯತೈನಸಃ 1 ಜತ 


ಪ್ರಾಯಶ್ಚಿತ್ತದಿಂದ ಪಾಪಪರಿಹಾರವನ್ನು ಮಾಡಿಕೊಳ್ಳದೇ ಹೋದರೆ 
ಹಿಂದೆ ಹೇಳಿದ ದುರವಸ್ಥೆಯು ಉಂಟಾಗುವುದು. ಪ್ರಾಯಶ್ಚಿತ್ತ ಮಾಡಿದರೆ 
ದೋಷವಿಲ್ಲ. 


ಬ್ರಹ್ಮಹತ್ಯಾ ಸುರಾಪಾನಂ ಸ್ತೇಯಂ ಗಂರ್ವಂಗನಾಗವಂ॥ | 
ಮಹಾಂತಿ ಪಾಕಕಾನ್ಯಾಹುಃ ಸಸರ್ಗಶ್ಚ್ಯಾಪಿ ತೈಃ ಸಹಗ! ೫೪ 


ಬ್ರಹ್ಮಹತ್ಯೆ, ಸುರಾಪಾನ, ಕಳ್ಳತನ, ಗುರುತಲ್ಪಗಮನ ಈ ಪಾಪಿಗಳ 
ಸಂಸರ್ಗವು ಕೂಡ ಮಹಾಪಾಪವು. 

ಅನೃತಂ ಚ ಸಮುತ್ವರ್ಸೇ ರಾಜಗಾಮಿ ಚ ಪೈಶುನಂ | 

ಗುರೋಶ್ಫಾಲೀಕನಿರ್ಬಂಧಃ ಸಮಾನಿ ಬ್ರಹ್ಮಹತ್ಕಯಾ 1 ೫೫ 

ಉತ್ಕರ್ಷಕ್ಕಾಗಿ ಜಾತಿಯನ್ನು ಸುಳ್ಳಾಡುವುದು, ವೃಧಾಪವಾದವಾಗಿ 


೨೦೬ ಮನುಸ್ಮೃತಿ ಅಧ್ಯಾಯ: ೧೧ ] 


ನ್ಯಾಯಪತಿಯಲ್ಲಿ ವಾದಿಸಿ ಪರರಿಗೆ ಮರಣದಂಡನೆಯಾಗುವಂತೆ ಮಾಡುವುದು 
ಗುರುವಿನ ಮಿಧ್ಯಾಪವಾದ ಇವು ಬ್ರಹ್ಮಹತ್ಕಾಸಮಾನಗಳು. 


ಬ್ರಹ್ಮೋಜ್‌ಜ್ಞ ತಾ ವೇದನಿಂದಾ ಕಾಟಸಾಕ್ಷ್ಯಂ ಸುಹೃದ್ವಧಃ | 
ಗರ್ಹಿತಾನಾದ್ಕ ಯೋರ್ಜಗ್ಗಿ ॥ ಸುರಾಪಾನಸಮಾನಿಷಬ್‌! ೫೬ 


ವೇದವಿಸ್ಮರಣೆ, ವೇದನಿಂದೆ, ಸುಳ್ಳುಸಾಕ್ಷಿ, ಮಿತ್ರವಧ, ಅಭಕ್ಷ್ಯ 
ಭಕ್ಷಣಗಳು ಸುರಾಪಾನ ಸಮಗಳು. 


ನಿಕ್ಷೇಪಸ್ಕಾಪಹರಣಂ ನರಾಶ್ಚ ಜತಸ್ಯ ಚ 
ಭೂಮಿವಜ್ರನುಣೀನಾಂ ಚ ರುಕ್ಮಸ್ತೇಯಸಮಂ ಸ್ಮೃತಂ ॥ ೫೭ 


ನಿಕ್ಷೇಪಾಪಹಾರ, ಮನುಷ್ಯ, ವಜ್ರ, ಕುದುರೆ, ಬೆಳ್ಳಿ, ಭೂಮಿ, ಮಣಿ 
ಇವುಗಳ ಅಪಹಾರವು ಸುವರ್ಣಸ್ಕೇಯ ಸಮವು. 


ರೇತಃಸೇಕಃ ಸ್ವಯೋನೀಷು ಕಂಮಾರೀಷ್ವಂತ್ಯಜಾಸಂ ಚ | 
ಸಖ್ಯುಃ ಪುತ್ರಸ್ಯ ಚ ಸ್ತ್ರೀಷು ಗಂರುತಲ್ಪಸಮಂ ವಿದುಃ 1 ೫೮ 


ಸೋದರಿ, ಇತರ ಕುಮಾರಿ, ಅಂತ್ಕಜಸ್ವ್ರೀ, ಮಿತ್ರಸ್ತೀ, ಪುತ್ರಸ್ಟ್ರೀ 
ಇವರ ಅಂಗಸಂಗವು ಗುರುತಲ್ಪಗಮನ ಸಮಾನವು. ಮಂತ್ರಿಯು ರಾಜ 
ಸಮಾನನು ಎಂದರೆ ಮಂತ್ರಿಯು ರಾಜನಾಗುವುದಿಲ್ಲ. ಅದರಂತೆ ನ್ಮೂನ 
ಪಾಪವು ಸಮವೆನ್ನಲ್ಪಟ್ಟಿದೆ.  ಪ್ರಾಯಶ್ಚಿತ್ತವು ಸ್ವಲ್ಪ ಲಘು. ಇನ್ನು 
ಉಪಪಾತಕಗಳನ್ನು ಹೇಳುತ್ತಾರೆ 


ಗೋವಧೊೋ€ಯಾಜ್ಯ ಸಂಯಾಜ್ಯಪಾರದಾರ್ಯಾತ್ಮವಿಕ್ರಯಾಃ | 
ಗುರುಮಾತೃಪಿತೃತ್ಕ್ಯಾಗಃ ಸ್ವಾಧ್ಯಾಯಾಗ್ನ್ಯೋ! ಸುತಸ್ಯ ಚ! ೫೯ 


ಗೋವಧ, ಅನಧಿಕಾರಿಯಾಜನ, ಪರಸ್ತ್ರೀಗಮನ, ಆತ್ಮವಿಕ್ಟಯ, ಗುರು 
ಮಾತೃಪಿತೃಪರಿತ್ಕಾಗ, ಬ್ರಹ್ಮಯಜ್ಞಾಕರಣ, ಸ್ಮಾರ್ತಾಗ್ನಿತ್ಕಾಗ, ಮಕ್ಕಳ 
ಸಂಸ್ಕಾರ ಪೋಷಣ ಪರಿತ್ಕಾಗ ಇವುಗಳು, 


ಅಧ್ಮ್ಮಾಯ : ೧೧] ಮನುಸ್ಮೃತಿ ೫೦೭ 


ಪರಿಪಿತ್ತಿ ತಾನುಜೇಂ ನೂಢೇ ಪರಿವೇದನಮೇವ ಚ | 
ತಯೋರ್ದಾನಂ ಚ ಕನ್ಯಾಯಾಸ್ತಯೋರೇವ ಚ ಯಾಜನಷ೫್‌ ಗ ೬೦ 


ಅಣ್ಣನಿಗೆ ಮದುವೆಯಾಗದೆ ತಮ್ಮ ಮದುವೆಯಾಗುವುದು, ಆಗ 
ಅಣ್ಣನ ಪರಿವಿಶ್ಚಿತ್ವ ತಮ್ಮನ ಪರಿವೇದನ, ಅವರಿಗೆ ಕನ್ಮಾದಾನ, ಅವರ ಯಾಜನ 
ಇವುಗಳು. 


ಕನ್ಯಾಯಾ ದೂಸಷಣಂ ಚೈವ ವಾಥರ್ನಿಷ್ಯಂ ವ್ರತಲೋಪನಂ | 
ತಡಾಗಾರಾ ನುದಾರಾಣಾಮಪತ್ಯಸ್ಕ ಚ ನಿಕ್ರಯಃ॥ ೬೧ 


ಕನ್ಮಾಸ್ಪರ್ಶದೂಷಣ, ಬಡ್ಡಿ ಹಣದಿಂದ ಜೀವಿಸುವುದು, ವ್ರತಲೋಪ 
ಕೆರೆ, ತೋಟ, ಹೆಂಡತಿ, ಮಕ್ಕಳು ಇವರ ಮಾರಾಟ ಇವು. 


ವ್ರಾತ್ಮತಾ ಬಾಂಥನತ್ಯಾಗೋ ಭೃತ್ಕಾಥ್ಯಾಪನಮೇನ ಚ | 
ಭೃತ್ಕಾ ಚಾಧ್ಯಾಯನಾದಾನಮಪಣ್ಯ್ಕಾ ನಾಂ ಚ ಪಿಕ್ರುಯಃ 1 ೬೨ 
ಅಕಾಲೋಪನಯನ, ಬಂಧುಗಳಿಗೆ ಅಚಿತಕರಣ, ಲೆಖ್ಬಿದ ಸಂಬಳಕ್ಕೆ 
ಕಲಿಸುವುದು, ಮತ್ತು ಕಲಿಯುವುದು, ಅವಿಕ್ರೇಯ ವಿಕ್ರಯ ಇವು. 


ಸರ್ವಾಕರೇಷ್ಟಧೀಳಾರೋ ವಂಹಾಯಂತ್ರಪ್ರವರ್ತನಂ | 
ಹಿಂಸೌಸಧೀನಾಂ ಸ್ಟ್ವ್ಯಾ ಜೀವೋಂಭಿಚಾರೋ ಮೂಲಕರ್ಮ ಚ॥ ೬ತ್ಲಿ 


ಖನಿಯ ಅಧಿಕಾರ, ದೊಡ್ಡ ಯಂತ್ರರಚನ, ವನಸ್ಪತಿನಾಶ, ಹೆಂಡತಿಯ 
ಅಥವಾ ಇತರರ ಜಾರತನದಿಂದ ಬದುಕುವುದು, ನಿಷ್ಕಾರಣಾಭಿಚಾರ, ವಶೀ 
ಕರಣ ಇವು. 


ಇಂಧನಾರ್ಥನಂಶುಷ್ಥಾಣಾಂ ದ್ರುಮಾಣಾಮವಪಾತನಂ | 
ಆತ್ಮಾರ್ಥಂ ಚ ಕ್ರಿಯಾರಂಭೋ ನಿಂದಿತಾನ್ನಾದನಂ ತಥಾ ॥ ೩೪ 


ಜೀವ ಇದ್ದ ಮರವನ್ನು ಯಜ್ಞೇತರೋಪಯೋಗಕ್ಕೆ ಕಡಿಯುವುದು 
ಹಸಿವಿಗಾಗಿ ಅಡಿಗೆ, ದುಷ್ಕಾನ್ನ ಭೋಜನ ಇವು. 


೫೦೮ ಮನುಸ್ಮ ತಿ [ ಅಧ್ಯಾಯ : ೧೧ 


ಅನಾಹಿತಾಗ್ನಿತಾ ಸ್ತೇಯಮೃಣಾನಾನಂನಪಕ್ರಿಯಾ 
ಅಸಚ್ಛಸ್ತ್ರಾಧಿಗಮನಂ ಕೌಶತೀಲವ್ಯಸ್ಥ ಚಕ್ರಿಯಾ 1 ೬೫ 


ಅಗ್ನ್ಯಾಧಾನವರ್ಜನ, ಕಳ್ಳತನ, ಯಣಾದಾನ, ಲಲಿತಕಲಾಭ್ಯಾಸ. 


ಧಾನ್ಯಕುಪ್ಶ ಪಶುಸ್ತೇಯಂ ಮದ್ಯ ಪಸ್ತ್ರೀನಿಷೇವಣಂ | 
ಸ್ತ್ರೀಶೂದ್ರವಿಟ್‌ಕ್ಷತ್ರವಧೋ ನಾಸ್ತಿ ಕಂ ಚೋಪಪಾತಕಂ | ೬೬ 


ಮದ್ಯಪಾನ ಮಾಡಿದ ಸ್ತ್ರೀಸಂಗ, ಮನುಷ್ಯವಧ, ನಾಸ್ತಿಕ್ಕ, ಇವುಗಳು 
ಉಪಪಾತಕಗಳು. 


ಬ್ರಾಹ್ಮಣಸ್ಕ ರಂಜಃಕೃತ್ಯಾ ಘ್ರಾತಿರಫೋಯಮದ್ಯಯೋಃ | 
ಜೈಹ್ಮಂ ಚ ಮೈಥುನಂ ಪುಂಸಿ ಜಾತಿಭ್ರಂಶಕರಂ ಸ್ಮೃತಂ | ೬೭ 


ಬ್ರಾಹ್ಮಣನನ್ನು ನೋಯಿಸುವುದು, ದುರ್ಗಂಧಾಘ್ರಾಣ, ಕಪಟಶೀಲತೆ, 
ಸಲಿಂಗರತಿ ಇವುಗಳು ಜಾತಿಭ್ರಂಶಕರಗಳು. 


ಖರಾಷ್ಕೊ ಪ್ರ ನೃಗೇಭಾನಾಮಜಾವಿಕವಧಸ್ತಥಾ | 
ಸಂಕರೀಕರಣಂ ಜ್ಞೇಯಂ ಮೂನಾಹಿಮಹಿಷಸ್ಕ್ಯ ಚ ೬೮ 


ಕತ್ತೆ, ಒಂಟೆ, ಕುದುರೆ, ಜಿಂಕೆ, ಆನೆ, ಆಡು, ಕುರಿ, ಮೊನು, ಹಾವು 
ಎಮ್ಮೆ ಇವುಗಳನ್ನು ಕೊಲ್ಲುವುದು ಸಂಕರೀಕರಣವು. 


ನಿಂದಿತೇಭ್ಯ್ಯೋ ಧನಾದಾನಂ ವಾಣಿಜ್ಯಂ ಶೂದ್ರಸೇನನಂ | 
ಅಪಾತ್ರೀಕೆರಣಂ ಜ್ಞೇಯಂ ಅಸತ್ಯಸ್ಯ ಚ ಭಾಷಣಂ ೬೯ 


ನಿಂದಿತಧನಸ್ವೀಕಾರ, ವಾಣಿಜ್ಯ, ಶೂದೃಸೇವೈೆ ಅನೃತಭಾಷಣ ಇವು 
ಗಳು ಅಪಾತ್ರೀಕರಣಗಳು. 


ಕೃಮಿಕೀಟಿನಯೋಹತ್ಕಾ ಮದ್ಯಾನಂಗತಭೋಜನಂ 
ಫಲೈ ಥಃ ಕುಸುಮಸ್ತೇಯಮ್ಫೈರ್ಯಂ ಚ ಮಲಾವಹಂ 1 ೭೦ 


ಕೃಮಿಕೀಟ, ಪಕ್ಷಿಹತ್ಯೆ, ಮದ್ಯದೊಡನೆ ಇತರ ಸೇವನೆ, ಹಣ್ಣು ಕಟ್ಟಿಗೆ, 
ಹೂ ಕದಿಯುವುದು, ಅಧೀರತೆ ಇವು ಮಲಿನೀಕರಣಗಳು, 


ಅಧಾಯ : ೧೧1 ಮನುಸ್ಮೃತಿ ೫೮೯ 


ಏತಾನ್ಕೇನಾಂಸಿ ಸರ್ವಾಣಿ ಯೆಥೋಕ್ತಾನಿ ಪೃಥಕ್ರ್ರಥಕ್‌ | 
ಯೈಯ್ಯೈನರ್ನ೯ತೈರಪೋಹ್ಯಂಶೇ ತಾನಿ ಸಮ್ಮ ಜರಿ ಬೋಧಕ H ೩೧ 


ಹಿಂದೆ ಹೇಳಿದ ಎಲ್ಲ ಪಾಪಗಳಿಗೆ ಬೇರೆ ಬೇರೆಯಾಗಿ ಪ್ರಾಯಶ್ಚಿತ್ತ 
ವನ್ನು ಹೇಳುತ್ತೇನೆ. 


ಬ್ರಹ್ಮಹಾ ದ್ವಾದಶ ಸಮಾಃ ಕುಟೀಂ ಕೃತ್ವಾ ವನೇ ವಸೇತ್‌ | 
ಭೈಕ್ಸಾಶ್ಯಾತ್ಮನಿಶುಧ್ಯರ್ಥಂ ಕೃತ್ವಾ ಶವಶಿರೋಧ್ವಜಂ ॥ ೭೨ 


ಬ್ರಹ್ಮಹತ್ಕೆ ಮಾಡಿದವನು ಹನ್ನೆರಡು ವರ್ಷ ಕಾಡಿನಲ್ಲಿ ಬಿಡಾರ ಮಾಡಿ 
ವಾಸವಾಗಿರಬೇಕು ಅವನ ಹಣೆಗೆ ರುಂಡದ ಆಕಾರ ಸುಟ್ಟು ಗುರುತು 
ಮಾಡಿರಬೇಕು. ಭಿಕ್ಷೆಯೆತ್ತಿ ಬದುಕಬೇಕು. ಅದರಿಂದ ಪಾಪನಿವೃತ್ತಿಯು, 


ಲಕ್ಷ್ಯಂ ಶಸ್ತ್ರಭೃತಾಂ ವಾ ಸ್ಕಾದ್ವಿದುಸಾನಿಂಚ್ಛಯಾತ್ಮನಃ | 
ಪ್ರಾಸ್ಕೇಜಾತ್ಮಾನವಂಗ್ಗ್‌ ವಾ ಸವಿಂದ್ಧೇ ತ್ರಿರವಾಕ್‌ ಶಿರಾಃ 8 ೭೩ 


ಬ್ರಹ್ಮಹತ್ಯೆಗೆ ಇನ್ನೊಂದು ಪ್ರಾಯಶ್ಚಿತ್ತವು. ಇವೆರಡಲ್ಲಿ ಒಂದನ್ನು 
ಅಪರಾಧಿಯು ಸ್ವೇಚ್ಛೆಯಿಂದ ಆಚರಿಸಬಹುದು. ಬ್ರಹ್ಮವಧಪಾಪನಿವೃತ್ತಿಗೆ 
ಶಸ್ತ್ರಲಕ್ಶ್ಮನಾಗಿದ್ದಾನೆಂದು ತಿಳಿದು ಮಾಡುವ ಶಸ್ತ್ರಾಘಾತಕ್ಕೆ ಅಪರಾಧಿಯಂ 


ಗುರಿಯಾದರೆ ಶುದ್ಧಿಯು. ಉರಿಯುವ ಬೆಂಕಿಗೆ ತಲೆ ಕೆಳಗಾಗಿ ಮೂರು 
ಬಾರಿ ಹಾರಿ ಬರಬೇಕು. 


ಯಜೇತ ವಾಶ್ವವೆೀಥೇನ ಸ್ವರ್ಜಿತಾ ಗೋಸಪೇನವಾ/! 


ಅಭಿಜಿದ್ದಿ ಶ್ಚಜಿದ್ಭ್ರ್ಯಾಂ ವಾ ತ್ರಿವೃತಾಗ್ನಿಷ್ಟು ತಾಪಸಿ ವಾ॥- ೭೪ 


ಅಶ್ಚಮೇಧ, ಸ್ವರ್ಜಿತ್‌, ಗೋಸವ, ಅಭಿಜಿತ್‌, ವಿಶ್ವಜಿತ್‌, ತ್ರಿವೃತ್‌, 
ಅಗ್ನಿಷ್ಟುತ್‌ ಮುಂತಾದ ಯಾಗಾಚರಣೆಯೂ ಪ್ರಶಸ್ತವು. 


ಜಪನ್ಯಾನ್ಕತವಮುಂ ನೇದಂ ಯೋಜನಾನಾಂ ಶತಂ ವ್ರಜೇತ್‌ | 
ಬ್ರಹ್ಮಹತ್ಕಾ ಸನೋಜಾಯ ಮಿತಭುಜಕ್ತಿ ಯಶೇಂದ್ರಿಯಃ | ೬೩೫ 


ನೂರು ಯೋಜನದೂರ ವೇದವನ್ನು ಜಪಿಸುತ್ತಾ ನಡೆಯುವಾಗ 
ಮಿತಾಹಾರದಲ್ಲಿರಬೇಕು. 


೫ದಿರಿ ಮನುಸ್ಮೃತಿ [ ಅಧ್ಯಾಯ; “6 


ಸರ್ವಸ್ವಂ ವೇದವಿದುಹೇ ಬ್ರಾಹ್ಮಣಾಯೋಪಪಾದಯೇತ್‌ | 
ಧನಂ ಇತ ಇಟ. 0. ಗೃಹಂವಾ ಸಪರಿಚ್ಛದಂ | ek 


ತನ್ನ ಸರ್ವಸ್ವವನ್ನು ವೇದವಿದ್ವಾಂಸನಿಗೆ ದಾನ ಮಾಡಬಹುದು. ಅದು 
ಒಬ್ಬನ ಜೀವನಕ್ಕೆ ಕಡಿಮೆಯಾಗಿರಬಾರದು. ಅಪರಾಧಗಳಲ್ಲಿ ಕರ್ತೃವು ಗುಣ 


ವಂತನಾದರೂ ಪೀಡಿತನು ಗುಣಹೀನನಾದರೂ ಲಘುದಂಡನೆಯು. ವಿರುದ್ದ 
ವಾದರೆ ಕ್ರೂರದಂಡನೆಯಂ. 


ಹಪಿಸ್ಕಭುಗ್ವಾ;ನಂಸರೇತ್ವ ತಿಸ್ರೊ ತಃ ಸರಸ್ವತೀಂ | 
ಜಪೇದ್ವಾ ನಿಯತಾಹಾಸ್ರಿರ್ವೈ ವೇದಸ್ಯ ಸಂಹಿತಾಂ॥ೃ ೭೭ 


ವಿಂತಭೋಜಿಯಾಗಿ ಸರಸ್ವತೀನದಿಯ ತುದಿಯಿಂದ ಮೂಲದ ವರೆಗೆ 
ನಡೆಯಬೇಕು. ಆಹಾರ ನಿಯಮವಂತನಾಗಿ ವೇದಸಂಹಿತೆಯನ್ನು ಮೂರು 
ಬಾರಿ ಜಪಿಸಬೇಕು. 


ಕೃತವಾಸನೋ ನಿನಸೇದ್ಲಾಮಾಂಶೇ ಗೋನ್ರಜೇಪಿ ವಾ | 
$4 ಮೇ ವೃಶ್ತಮೂಲೇ ವಾ ಗೋಬ್ರಾಹ್ಮಣಹಿತೇ ರತಃ | ೭೮ 


ಕ್ಸೌರ ಮಾಡಿಸಿಕೊಂಡು ಹಟ್ಟಿ, ಆಶ್ರಮ, ಮರದಡಿ ಇವುಗಳಲ್ಲಿ ವಾಸ 
ವಾಗಿದ್ದು ಗೋಬ್ರಾಹ್ಮಣ ಹಿತವನ್ನು ಮಾಡುತ್ತಿರಬೇಕು. 


ಬ್ರಾಹ್ಮಣಾರ್ಥೇ ಗವಾರ್ಥೇ ವಾ ಸದ್ಮಃ ಪ್ರಾಣಾನ್‌ ಪರಿತ್ಕಜನ್‌ | 
ಮುಚ್ಯತೇ ಬ್ರಹ್ಮಹತ್ಕಾಯಾ ಗೋಪ್ತಾ ಗೋರ್ಬ್ರ್ರಾಹ್ಮಣಸ್ಯ ಚ ೩೯ 


ಬ್ರಾಹ್ಮಣ ಅಥವಾ ಗೋ ಇವರ ಪ್ರಯೋಜನವು ತನ್ನ ಪ್ರಾಣತ್ಕಾಗ 


ದಿಂದ ಆಗುವುದಾದರೆ ಅದು ಒಳ್ಳೆದು. ಅದರಿಂದ ಬ್ರಹ್ಮಹತ್ಯಾ ನಿವೃತ್ತಿ 
ಯಾಗುವುದು. 


ತ್ರಿವಾರಂ ಪ್ರತಿರೋಧತ್ಸಿ ನಃ ಸರ್ವಸ್ವಮನಜಿತ್ಯ ವಾ! 

ವಿಪ್ರಸ ತನ್ನಿ ವಿತ್ತೇ ವಾ ಪ್ರೂಣಾಲಾಭೇ ವಿಮುಚ್ಯತೇ | ೮೦ 

ವಿಪ್ರಧನಾಪಹಾರ ಕಾಲದಲ್ಲಿ ಮೂರು ಬಾರಿ ಹೋರಾಡಿದರೂ ಗೆದ್ದು 
ತಂದರೂ ಪಾಪನಿವೃತ್ತಿಯು. 


ಅಧ್ಯಾಯ: ೧೧] ಮನುಸ್ಮೃತಿ ಗಿಗಿ 


ಏವಂ ದೈಢವ್ರತೋ ನಿತ್ಯಂ ಬ್ರಹ್ಮಚಾರೀ ಸಮಾಹಿತಃ | 
ಸಮಾಪ್ತೇ ದ್ವ್ಯಾದಶೇ ನರ್ಷೇ ಬ್ರಹ್ಮಹತ್ಕಾಂ ವೃಪೋಹತಿ | ೮೧ 


ಹೀಗೆ ಹನ್ನೆರಡು ವರ್ಷ ನಿಯಮಬದ್ಧ ಜೀವನದಿಂದಲೂ ಪಾಪ 
ನಿವೃತ್ತಿಯು. 


ಶಿಸ್ಟ್ರ್ಯಾ ವಾ ಭೂಮಿದೇವಾನಾಂ ನರದೇವಸಮಾಗಮೇ | 
ಸ್ಥಮೇನೋವಭೃಥಸ್ನಾ ತೋ ಹಯಮೇಥೇ ವಿಮುಚ್ಯತೇ | ೮೨ 


ಅಶ್ವಮೇಧ ಯಜಮಾನ, ರಾಜ, ಬ್ರಾಹ್ಮಣ, ಯತ್ತಿ ಜರ ಸಮ್ಮುಖದಲ್ಲಿ 
ತನ್ನ ಬ್ರಹ್ಮಹತ್ಕಾ ನಿವೇದನ ಮಾಡಿ ಅವಭೃತ ಸ್ನಾನಮಾಡಿದರೆ ಪಾಪ 
ಮುಕ್ತನು. 


ಧರ್ವಾಸ್ಮ ಬ್ರಾಹ್ಮಣೋ ಮೂಲನಮುಗ್ರಂ ರಾಜನ್ಯ ಉಚ್ಛತೇ | 
ತಸ್ಮೂತ್ಸಮಾಗಮೇ ತೇಷಾಮೇನೋ ನಿಖ್ಯಾಪ್ಶ ಶುಧೃತಿ | ೮೩ 


ಬ್ರಾಹ್ಮಣನು ಧರ್ಮಮೂಲನು. ಕ್ಷತ್ರಿಯನು ಇನ್ನೊಂದು ತುದಿ. 
ಆದುದರಿಂದ ಅವರ ಸನ್ನಿಧಿಯಲ್ಲಿ ಪಾಪಕರ್ಮ ಪ್ರಕಟಣೆಯಿಂದ ಪಾಪ 
ನಿವೃತ್ತಿಯು ನ್ಯಾಯವಾಗಿದೆ. 


ಬ್ರಹ್ಮಣಃ ಸಂಭವೇನೈವ ದೇವಾನಾಮಸಿ ಬೈವತಮ್‌ | 
ಪ್ರಮಾಣಂ ಚೈವ ಲೋಕಸ್ಯ ಬ್ರಹ್ಮಾತ್ರೈವ ಹಿ ಕಾರಣಂ! ೮೪ 


ಬ್ರಾಹ್ಮಣನು ಜನ್ಮದಿಂದಲೇ ದೇವರಿಗೂ ದೇವನು. ಲೋಕಕ್ಕೆ 
ಪ್ರಮಾಣಭೂತನು. ಅದಕ್ಕೆ ಬ್ರಹ್ಮನೇ ಕಾರಣ. 


ತೇಷಾಂ ನೇದನಿದೋ ಬ್ರೂಯುಸ್ತ್ರಯೋಂಪೈೇನ॥ ಸನಿಷ್ಯೃತಿಂ | 
ಸಾ ತೇಷಾಂ ಪಾವನಾಯ ಸ್ಕಾತ್ಸಪಿತ್ರಾ ವಿದುಷಾಂ ಹಿ ವಾ ॥ ೮೫ 


ಮೂರುಮಂದಿ ವೇದವೇತ್ತರ ಅಭಿಮತವಾದ ಪ್ರಾಯಶ್ಚಿತ್ತವು ಪಾಪ 
ನಿವಾರಕವಾಗುವುದು. ಅವರ ಮಾತು ಪವಿತ್ರವು. 


Ho ಮನುಸ್ಮೃತಿ [ ಅಧ್ಯಾಯ : ಬರಿ 


ಅತೋಂನ್ಯತಮಮಾಸ್ಥಾಯ ವಿಧಿಂ ವಿಪ್ರಃ ಸಮಾಹಿತಃ | 

ಬ್ರಹ್ಮಹತ್ಕಾಕೃತಂ ಪಾಪಂ ವ್ಯಪೋಹತ್ಕಾತ್ಮವತ್ತಯಾ | ೮೬ 

ಹಿಂದೆ ಹೇಳಿದ ಯಾವುದಾದರೂ ಒಂದು ರೀತಿಯಿಂದ ತನ್ನ ಪಾಪ 
ನಿವೃತ್ತಿಯನ್ನು ಬ್ರಹ್ಮಹತ್ಕಾಕಾರಿಯು ಮಾಡಿಕೊಳ್ಳಬೇಕು. 


ಹತ್ವಾ ಗರ್ಭಮವಪಿಜ್ಞಾ ತಮೇತದೇವ ವ್ರತಂ ಚರೇತ್‌ | 
ರಾಜನ್ಯವೈಶ್ಕಾ ಚೇಜಾನಾವಾತ್ರೇಯಿೀಮೇವ ಚ ಸ್ತ್ರಿಯಂ | ೮೭ 


ಗರ್ಭಹತ್ಕೆಗೂ ಇದೇ ಪ್ನಾ ಶ್ರಿಯಶ್ಚಿತ್ತವು. ಯಾಗೋದ್ಯೋಗಿಗಳಾದ 
ಕ್ಷತ್ರಿಯ, ವೈಶ್ಯರು, ಖತುಸ್ನಾತಳಾದ ಬ್ರಾಹ್ಮಣಿ ಇವರನ್ನು ಕೊಂದರೂ 
ಇದೇ ಪರಿಹಾರವು. 


ಉಕ್ತ್ವಾ ಚೈವಾನೃತಂ ಸಾಕ್ಷ್ಯೇ ಪ್ರತಿರುಧ್ಯ ಗುರುಂ ತಥಾ! 
ಅಸಹೃತ್ಯ ಚ ನಿಃಕ್ಷೇಪಂ ಕೃತ್ವಾ ಚ ಸ್ರ್ರೀಸುಹೃದ್ವಧಂ॥ ೮೮ 


ಸುಳ್ಳು ಸಾಕ್ಷಿ ಹೇಳುವುದು, ಗುರುವಿನ ಮಿಧ್ಯ್ಕಾಪವಾದ, ನಿಕ್ಷೇಪಾಪ- 
ಹಾರ, ಸ್ವೀವಧ, ಮಿತ್ರವಧಗಳಿಗೂ ಪ್ರಾಯಶ್ಚಿತ್ತವು. 


ಇಯಂ ವಿಶುದ್ದಿರುದಿತಾ ಪ್ರಮಾಷ್ಯ್ಮಾ ಕಾಮುತೋ ದ್ವಿಜವಂ್‌ | 
ಕಾಮತೋ ಬ್ರಾಶ್ಮಣವಥೇ ನಿಷ್ಕೃತಿರ್ನ ಫಿಧೀಯತೆ | ೮೯ 


ಉದ್ದೇಶವಿಲ್ಲದೆ ಮಾಡಿದ ಬ್ರಾಹ್ಮಣವಧಕ್ಕೆ ಹಿಂದೆ ಹೇಳಿದುದು ಪದಿ 
ಹಾರ. ಉದ್ದೇಶಪೂರ್ವಕ ಮಾಡಿದರೆ ದಂಡನೆಯು ದ್ವಿಗುಣ. 


ಸುರಾಂ ಪೀತ್ವಾ ದ್ವಿಜೋ ಮೋಹಾದದಗ್ನಿ ವರ್ಣಾಂ ಸುರಾಂ ಹಿಬೇತಿ್‌ | 
ತಯಾ ಸ ಕಾಯೇ ನಿರ್ದಗ್ನೆ€ ಮಂಚ್ಯತೇ ಕಿಲ್ಬಿಷಾತ್ರತ81ೃ ೯೦ 


ಉದ್ದೇಶಪೂರ್ವಕ ಪುನಃ ಪುನಃ ಸೆರೆ ಕುಡಿದರೆ ಕುದಿಯುವ ಸೆರೆಯನ್ನು 
ಕುಡಿದು ಪ್ರಾಣತ್ಕಾಗ ಮಾಡಬೇಕು. ಅದರಿಂದ ಶುದ್ಧಿಯು. 


ಗೋಮೂತ್ರಮಗ್ನಿ ವರ್ಣಂ ವಾ ಪಿಬೇಹುದಕಮೇನವಾ | 
ಪಯೋ ಘೃತಂ ವಾಮರಣುದ್ಲೋಶಕೃದ್ರಸಮೇವ ನಾ! ೯೧ 


೩೩-ಅಧ್ಯಾಯ : ೧೧ | ಮನುಸ್ಮೃತಿ ೫೧ಪಿ 


ಗೋಮೂತ್ರ, ಸಗಣಿ ಕಡಿದ ನೀರು, ನೀರು, ಹಾಲು ತುಪ್ಪ ಇವು 
ಗಳನ್ನು ಕಾಯಿಸಿ ಕುಡಿದು ಸಾಯುವುದೂ ಪ್ರಾಯತ್ನಿತ್ತವು. 


ಚ 
ಕಣಾನ್ಹಾ ಭಕ್ಷಯೇದಬ್ಬಂ ಸಿಣ್ಕಾಕಂವಾ ಸಕೃನ್ನಿಶಿ 


ಸುರಾಹಾನಾಸನುತ್ತ್ಯರ್ಥಂ ಬಾಲವಾಸಾ ಜಹೀ ಧ್ವಜೀ | ೯೨ 


ಒಂದು ವರ್ಷ ದಿನ ನುಚ್ಚಕ್ಕಿ ಹಿಂಡಿ ಮುಂತಾದುದನ್ನು ತಿಂದು 
ಸುರಾಧ್ವಜಾಂಕನವನ್ನು ಮಾಡಿಕೊಂಡು ಬದುಕಿದರೆ ಪರಿಹಾರವು. 


ಸುರಾಂ ವೈ ಮಲಮನ್ನಾ ನಾಂ ಪಾಪ್ಮ್ಮಾ ಚ ಮಲಮುಚ್ಯತೇ | 
ತಸ್ಮ್ಮಾದ್ಬಾ ಹ್ಮಣರಾಜನ್ಯಾ ವೈಶ್ಯಶ್ಚ ನ ಸುರಾಂ ಪಿಬೇತ್‌ ॥ ೯೬, 


ಸುರೆಯು ಅನ್ನಮಲ, ಪಾಪವೇ ಮಲವು. ಆದುದರಿಂದ ತ್ರೆ ುವರ್ಣಿ 
ಕರು ಸುರಾಪಾನವನ್ನು ಮಾಡಬಾರದು. 


ಗೌಡೀ ಪೈಷ್ಟೀ ಚ ಮಾಧ್ವೀ ಚ ವಿಜ್ಞೆಯಾ ತ್ರಿವಿಧಾ ಸುರಾ | 
ಯಥೈನೈ ಕಾ ತಥಾ ಸರ್ವಾ ನ ಪಾಠವ್ಕಾ ದ್ವಿಜೋತ್ತಮಃ ೯೪ 


ಬೆಲ್ಲ ಹಿಟ್ಟು, ದ್ರಾಕ್ಷೆ ಈ ಮೂರರಿಂದ ಸುರೆಯಾಗುವುದು. ಅದೆಲ್ಲ 
ಸಮಾನ ದ್ವಿಜೋತ್ತಮನು ಅದನ್ನು ಸೇವಿಸಬಾರದು. 


ಯಕ್ಷರಕ್ಷಃಸಿಶಾಚಾನ್ನಂ ಮದ್ಯಂ ಮಾಂಸಂ ಸುರಾಸವಂ | 
ತದ್ಭಾ ಅಹ್ಮಣೇನ ನಾತ್ತವ್ಯಂ ದೇವಾನಾನುಶ್ನ ತಾ ಹವಿಃ 01. ೯೫ 


ದೇವಾನ್ನಭೋಜಿಯಾದ ಬ್ರಾಹ್ಮಣನು ಯಕ್ಷರಕ್ಷಃ ಪಿಶಾಚಾಹಾರವಾದ 
ಮದ್ಮ-ಮಾಂಸಗಳನ್ನು ಸೇವಿಸಬಾರದು. 


ಅಮೇಥ್ಯೇ ಮಾ ಸತೇನ್ಮತ್ತೋ ವೈದಿಕಂ ನಾಪ್ಕದಾ೫ರೇ ತ | 
ಅಕಾರ್ಯಮನ್ಯತ್ತು ರ್ಯಾದ್ದಾ ಬ್ರಾಕ್ಕ್‌ ಣೋ ಮುದಮೋಹಿತಃ 1 ೯೬ 


ಮದಮುಗ್ವನು ಅಮೇಧ್ಯ್ಮದಲ್ಲಿ ಬೀಳಬಹುದು. ವೇದವನ್ನು ಜಪಿಸ 
ಬಹುದು. ಇನ್ನು ಇಂತಹ ಅನೇಕ ಅಕಾರ್ಯಗಳನ್ನು ಮಾಡಬಹುದು. 


೫೧೪ ಮನುಸ್ಮೃತಿ [ ಅಧ್ಯಾಯೆ : ಬಿದಿ 


ಯಸ್ಕ ಕಾಯಗತಂ ಬ್ರಹ್ಮ ಮಡ್ಯೇನಾಪ್ಲಾವ್ಯತೇೇ ಸಕೃತ್‌ 

ತಸ್ಕ ವ್ಯಪೈತಿ ಬ್ರಾಹ್ಮಣ್ಯಂ ಶೂದ್ರತ್ವಂ ಇಚ ಸ ಗಚ್ಛತಿ | ೯೬೭ 

ವೇದವು ಶರೀರದೊಡನೆ ಮದ್ಯಸಿಕ್ತವಾದರೆ ಬ್ರಾಹ್ಮಣ್ಮವು ಹೋಗಿ 
ಶೂದ್ರವು ಬರುವುದು. 


ಏಷಾ ವಿಚಿತ್ರಾಭಿಹಿತಾ ಸುರಾಪಾನಸ್ಯ ನಿಷ್ಕೃತಿಃ | 
ಅತ ಊರ್ಥ್ಯಂಸ್ರವಳ್ಪ್ರ್ಯಾಖು ಸುವರ್ಣಸ್ಲೇಯನಿಸ್ಯ ತಿಂ | ೯೮ 


ಸುರಾಪಾನಕ್ಕೆ ನಾನಾವಿಧವಾದ ಪ್ರಾಯಶ್ಚಿತ್ತಗಳನ್ನು ತಿಳಿಸಿಯಾಯಿತು. 
ಇನ್ನು ಸುವರ್ಣಚೌರ್ಯಕ್ಕೆ ಪರಿಹಾರವನ್ನು ಹೇಳುತ್ತೇನೆ. 


ಸುವರ್ಣಸ್ತೇಯಕೃದ್ವಿಪ್ರೊ ರಾಜಾನಮಭಿಗಮ್ಯ ತಂ | 
ಸ್ವಕರ್ಮ ಖ್ಯಾಪಯಂನ್‌ ಬ್ರೂಯಾನ್ಮಾಂ ಭವಾನನುಶಾಸ್ತ್ರಿತಿ ೯೯ 


ರಾಜನ ಎದುರಿನಲ್ಲಿ ಚಿನ್ನ ಕದ್ದ ಬ್ರಾಹ್ಮಣನು ತನ್ನ ತಪ್ಪನ್ನು ಹೇಳಿ 
ದಂಡನೆ ವಿಧಿಸುವಂತೆ ಕೇಳಬೇಕು. 


ಗೃಹಿತ್ವಾ ಪಂಂಸಲಂ ರಾಜಾ ಸಕೃದ್ಧನ್ಯಾತ್ತು ತಂ ಸ್ವಯಂ | 
ವಥೇನ ಶುಧ್ಯ? ಸ್ತೇನೋ ಬ್ರಾಹ್ಮಣಸ್ಪಪಸ್ಸೆನ ತಂ ೧೦೦ 


ಜಿನ್ನ ಕದ್ದವನಿಗೆ ರಾಜನು ಒಂದು ದೊಣೆಯಲ್ಲಿ ಒಂದು ಹೊಡೆಯ 
ಬೇಕು. ಸತ್ತರೂ ಸಾಯದಿದ್ದರೂ ಪಾಪವಿಲ್ಲ. ಬ್ರಾಹ್ಮಣನು ಮುಂಡೆ 
ಹೇಳುವ ವ್ರತವನ್ನು ಆಚರಿಸಬೇಕು. 


ತಪಸಾಪನುನುತ್ತುಸ್ತು ಸುವರ್ಜಸ್ತೇಯಜಂ ಮಲಂ | 

ಚೀರವಾಸೂ ದ್ವಿ ಜೋಂರಣ್ಕೇೇ ಚರೇದ್ಭಹ್ಮಹಣೋ ವ್ರತಂ! ೧೦೧ 

ಬ್ರಾಹ್ಮಣನು ಸುವರ್ಣಚೌರ್ಯಕ್ಕಿ ಬ್ರಹ್ಮಹತ್ಕಾಪ್ರಾಯಶ್ಚಿತ್ವವನ್ನು 
ಕಾಡಿನಲ್ಲಿ ನಾರುಡೆಯುಟ್ಟು ಕೊಂಡು ಪಾಲಿಸಬೇಕು. 


ಏಶೈವ್ರ): ಶೈರಪೋಹೇತ ಪಾಪಂ ಸ್ತೇಯಕೃತಂ ದ್ವಿಜಃ | 
,ಗರರುಸ್ತ್ರೀಗಮನೀಯಂ ತು ಪ್ರತೈೆ ರೇಭಿ: ಪಾನಂಜೀತಿ | ೧೦೨ 


ಅಧ್ಯಾಯ : ೧೧] ಮನುಸ್ಮ ತಿ ೪ಓ 


ವಿಪ್ರನ ಸುವರ್ಣಸ್ತೇಯಪ್ರಾಯಶ್ಚಿತ್ತವನ್ನು ವಿಧಿಸಿ ಗುರುತಲ್ಪಗಮನ 
ವ್ರತವನ್ನು ಹೇಳುತ್ತೇನೆ. 


ಗುರುತಲ್ಪ್ಯ ಭಿಭಾಸ್ಕೈನಸ್ತಪ್ತೇ ಸ್ವಪ್ಕಾದಯೋಮಂಯೇ | 


ಸೂರ್ನೊಂ ಜ್ವಲಂತೀಂ ಸ್ವಾಶ್ಲಿಸ್ಯೇನ್ಮೃ ತಷ್ಠನಾ ಸವಿಶುಧ್ಯತಿ | ೧೭೩ 


ಗುರು ಸ್ತ್ರೀ ಸಂಗ ಮಾಡಿದವನು ತನ್ನ ಪಾಪವನ್ನು ಹೇಳಿಕೊಂಡು 


ಲೋಹದ ಕಾದ ಸ್ತ್ರೀವಿಗ್ರಹವನ್ನು ತಬ್ಬಿ ಪ್ರಾಣಬಿಡಬೇಕು. ಅಥವಾ ಅಂತಹ 
ಮಂಚದಲ್ಲಿ ಮಲಗಬೇಕು. 


ಸ್ವಯಂ ವಾ ಶಿಶ್ನ ವೃಷಣಾವುತ್ಳ ತ್ಯಾಥಾಯಂ ಚಾಂಜಲ್‌ | 
ನೈರ್‌ಯತೀಂ ದಿಶಮಾತೀಷ್ಕೆ ದಾನಿಪಾತಾದಜಿಹ್ಮಗಃ 1 cov 


ಅಥವಾ ತನ್ನ ಶಿಶ್ನವೃಷಣಗಳನ್ನು ತಾನು ಕೊಯ್ದು ತನ್ನ ಕೈಯಲ್ಲಿ 
ಹಿಡಿದುಕೊಂಡು ನೈಯತ್ಯ ದಿಕ್ಕಿಗೆ ಬೀಳುವವರೆಗೆ ನಡೆಯಬೇಕು. 


ಖಟ್ವಾಂಗಿೀೀ ಚೀರವಾಸಾ ವಾ ಶ್ಮಶ್ರುಲೋ ವಿಜನೇ ವನೇ | 
ಪ್ರಾಜಾಪತ್ಯಂ ಚರೇತೃಚ್ಛ )ಮಬ್ದಮೇಕಂ ಸಮಾಹಿತ! ೧೦೫ 


ತಿಳಿಯದೆ ಗುರುತಲ್ಪಗಮನವಾದರೆ ಒಂದು ವರ್ಷ ಜಡೆ ಬೆಳೆಸಿ ಕಾಡಿ 
ನಲ್ಲಿ ಪ್ರಾಜಾಪತ್ಕಕೃ ಚ್ಛವನ್ನು ಆಚರಿಸಬೇಕು. 


ಚಾಂದ್ರೂಯಣಂ ವಾ ತ್ರೀನ್ಮಾಸಾನ್‌ ಅಭ್ಯಸ್ಕೇನ್ನಿ ಯತೇಂದ್ರಿಯಃ | 
ಹವಿಷ್ಕೇ೫ ಯವಾಗ್ವಾ ಮಾ ಗುರುತಲ್ಪಾಪನುತ್ತಯೇ | ೧೦೬ 


ಗುರುತಲ್ಪಗಮನಕ್ಕೆ ಯವಾಗೂ (ಗಂಜಿ) ಅಥವಾ ಹವಿಸ್‌ ಆಹಾರ 
ಮಾಡಿಕೊಂಡು ಮೂರು ತಿಂಗಳು ಚಾಂದ್ರಾಣ ಮಾಡಬೇಕು. ಅದರ ವಿವರ 
ವನ್ನು ಮುಂದೆ ಕೊಡಲಾಗುವುದು. 


ಏತೈರ್ಪೃತೈರಪೋಹೇಯುರ್ಮಹಾಪಾತಕಿನೋ ಮಲಂ | 
ಉಸಪಾತಕಿನಸ್ತ್ವೈ 6ವಮೇಭಿರ್ನಾನಾವಿಧೈರ್ವ್ರತೈಃ 1 ೧೦೭ 


ಮಹಾಪಾತಕಗಳನ್ನು ಮಾಡಿದವರು ಈ ರೀತಿಯಲ್ಲಿ ಪ್ರಾಯಶ್ಚಿತ್ತ 


೫೧೬ ಮನುಸ್ಮೃತಿ ( ಅಧ್ಯಾಯ : ೧6 


ಗಳನ್ನು ಮಾಡಿಕೊಳ್ಳಬೇಕು.  ಉಪಪಾತಕಕ್ಕೆ ಪ್ರಾಯಶ್ಚಿತ್ತಗಳನ್ನು ಈಗ 
ಹೇಳುತ್ತೇನೆ, 


ಉಸಪಾತಕಸಂಯಂಕ್ರೊೋ ಗೋಫ್ನೋ ಮಾಸಂ ಯಾನ" ಪಿಬೇತ್‌ | 
ಕೃತವಾಪೋ ನಸೇದ್ಸೋಸ್ಕೇ ಚರ್ಮಣಾ ತೇನ ಸಂವೃತಃ ॥ ೧೦೮ 


ಗೋಹಕತ್ಶೆಗೆ ಒಂದು ತಿಂಗಳು ಯವದ ಗಂಜಿ ಕುಡಿಯಬೇಕು. ಗೋ 
ಚರ್ಮವನ್ನು ಹೊದೆದುಕೊಂಡು ಗೋಗಳೊಡನೆ ವಾಸವಾಗಿರಬೇಕು. ಕ್ಷೌರ 
ವನ್ನು ಆರಂಭದಲ್ಲಿ ಮಾಡಿಸಿರಬೇಕು. 


ಚತುರ್ಥಕಾಲಮಶ್ಚೀಯಾದಕ್ಸಾರಲವಣಂ ಮಿಶಂ | 
ಗೋಮೂತ್ರೇಹಾಚರೇಶ್ಸನಂ ದ್‌ ಮಾಸ್‌ ನಿಯಂತೇಂದ್ರಿಯಂ81ೃ ೧೦೯ 


ಎರಡು ತಿಂಗಳು ಗೋಮೂತ್ರ ಸ್ಥಾನ, ಬ್ರಹ್ಮಚರ್ಯ, ದಿನದ ಎರಡು 
ಆಹಾರಗಳ ಪೈಕಿ ಅನುಕ್ರಮವಾಗಿ ನಡುವೆ ಎರಡು ಹೊತ್ತು ಬಿಟ್ಟ ನಾಲ್ಕನೆ 
ಬಾರಿಯಲ್ಲಿ ಮಾತ್ರ ಆಹಾರವನ್ನು ಸೇವಿಸುತ್ತಿರಬೇಕು. ಕ್ಷಾರಲವಣಗಳನ್ನು 
ವರ್ಜಿಸಬೇಕು. 


ದಿವಾನುಗಚ್ಛೇಜ್ಞಾಸ್ತಾಸ್ತು ತಿಸ್ಮನ್ನೂರ್ಥ್ಶಂ ರಜಃ ಪಿಬೇರ | 
ಶುಶ್ರೂಹಿತ್ವಾ ನಮಸ್ಕೃತ್ಯ ರಾತ್ರೌ ನೀರಾಸನಂ ವಸೇತ್‌ | ೧೧೦ 


ಹಗಲು ದನಗಳೊಡನೆ ನಡೆಯಬೇಕು. ಅವು ನಿಂತಾಗ ಎದ್ದ ಧೂಳಿಗೆ 
ಬಾಯೊಡ್ಡ ಬೇಕು. ಅವು ನಿಂತರೆ ನಿಂತು, ಮಲಗಿದರೆ ಮಲಗಿ ಆಪತ್ತನ್ನು 
ನಿವಾರಿಸುತ್ತಿರಬೇಕು. ರಾತ್ರಿಯಿಡೀ ಕುಳಿತು ಕೊಳ್ಳಬೇಕು. ತುರಿಸುತ್ತ 
ನೋಣ ಓಡಿಸಿ ಹಿತವನ್ನು ಮಾಡಬೇಕು. 

ತಿಸ್ಕಂತೀಸ್ವನುತಿಷ್ಠೇತ್ತು ವ್ರಜಂತೀಷ್ಣಸ್ಯನುವ್ರಜೇತ ! 

ಆಸೀನಾಸು ತಥಾಸೀನೋ ನಿಯತೋ ನೀಕಮಂತ್ಸರಃ ॥ ೧೧೧ 


ಅವುಗಳನ್ನು ಹಿಂಬಾಲಿಸುತ್ತ ಸಿಟ್ಟು ಬಿಡಬೇಕು. 


ಆತುರಾಮಭಿರಸ್ವ್ರಾ9 ವಾ ಚೌರವ್ಮಾಘ್ರಾದಿಭಿಭಃ ಯೈಃ | 
ಪತಿತಾಂ ಸಂಕಲಗ್ನಾಂ ವಾ ಸರ್ನ್ವೋಪಾಯರ್ನಿನೋಚಯೇತ್‌ | ೧೧೨ 


ಆಧ್ಯಾಯ ು ೧೧] ಮನುಸ್ಮೃತಿ ೫೧೭ 
ರೋಗ, ಕಳ 4 ಹುಲಿ, ಬೀಳುವುದು, ಕೆಸರು ಇವುಗಳಿಂದ ರಕ್ಷಿಸಬೇಕು. 


ಉಸ್ನೇ ವರ್ಷತಿ ಶೀತೇ ವಾ ಮಾರುತೇ ವಾತಿ ವಾ ಭೃಶಂ 
ನ ಕುರ್ಪೀತಾತ್ಮನಸ್ವಾಣಂ ಗೋರಕೃತ್ವಾ ತು ಶಕ್ತಿ ತಃ I ೧೧ 


ಬಿಸಿಲು, ಮಳೆ, ಚಳಿ ಗಾಳಿ, ಇವುಗಳಿಂದ ಗೋರಕ್ಷಣೆಯನ್ನು ತಾನಂ 
ಮಾಡದೆ ತಾನು ಸುಖಪಡಬಾರದು. 


ಆತ್ಮನೋ ಯದಿ ವಾನ್ಕೇಷೂಂ ಗೃಹೇ ಸ್ನೇತ್ರೇಂಥವಾ ಖಲೇ | 
ಭಕ್ಷಯ-ತೀಂನ ಕಥಯೇತ್ರಿಬಂತಂ ಚೈವ ವತ್ಸಕಂ | ೧೧೪ 


ಮನೆ, ಹೊಲ, ಅಂಗಳ ಎಲ್ಲಿಯಾದರೂ ದನ ಮೇಯುತ್ತಿದ್ದರೆ ಕರು 
ಮೊಲೆ ಕುಡಿಯುತ್ತಿದ್ದರೆ ಹೇಳಬಾರದು. 


ಆನೇನ ವಿಧಿನಾ ಯಸ್ತು ಗೋಫ್ನೋ  ಗಾಮನುಗಚ್ಛ್ಚತಿ | 
ಸ ಗೋಹತ್ಕಾಕೃತಂ ಪಾಪಂ ತ್ರಿಭಿರ್ಮಾಸೈರ್ವ್ಯಪೋಹತಿ | ೧೯೫ 


ಹೀಗೆ ಮೂರು ತಿಂಗಳು ಗೋಸೇವೆಯನ್ನು ಗೋಹತ್ಕಾಪಾಶಕಿಯಂರಿ 
ಮಾಡಿದರೆ ಪಾಪವಿಮೋಚನೆಯಾಗುವುದು. 


ವೃಷಭೈಕಾದಶಾ ಗಾಶ್ಚ ದದ್ಯಾಕ್ಸಿಚರಿತವ್ರಶಃ 
ಅನಿದ್ಯಮಾನೇ ಸರ್ವಸ್ವ ಂ ವೇದನಿದ್ಭ್ಯೋ ನಿನೇದಯೋತ್‌ |. ೧೧೩ 


ವ್ರತಾಂತದಲ್ಲಿ ಹತ್ತು ಧೇನು ಒಂದು ಎತ್ತು ದಾನಮಾಡಬೇಕು. ಇಲ್ಲ 
ವಾದರೆ ವೇದಜ್ಞರಿಗೆ ಇದ್ದ ಎಲ್ಲವನ್ನು ಕೊಡಬೇಕು. 


ಏತದೇವ ವ್ರತಂ ಕುರ್ಯುರುಪಪಾತಕಿನೋ ದ್ವಿಜಾಃ | 
ಅವಕೀರ್ಣಿನರ್ಜ್ಯಂ ಶುಧ್ಯರ್ಥಂ ಚಾಂದ್ರಾಯಣನಮಹಥಾಸಿ ವಾ | ೧೧೭ 


ಉಪಪಾತಕ್ಕೂ ಇದೇ ಪ್ರಾಯಶ್ಚಿತ್ತವು. ಚಾಂದ್ರಾಯಣವೂ ಆಗ 
ಬಹುದು. 


ಅವಕೀರ್ಣೀ ತು ಕಾಣೇನ ಗರ್ದಭೇನ ಚತಂಪ್ಪಥೇ | 
ಪಾಕಯಂಜ್ಞ ನಿಧಾನೇನ ಯಜೇಕ ನಿರ್‌ ಖ.ತಿಂ ನಿಶಿ | ೧೧೪ 


೫೧೪ ಮನುಸ್ಮೃತಿ [ ಅಧ್ಯಾಯ ; ೧೧ 


ವ್ರತಲೋಪಿಯು ನಿರ್‌ಯುತಿದೇವತೆಗೆ ಪಾಕಯಜ್ಞ ವಿಧಾನದಿಂದ 
ಕುರುಡು ಕತ್ತೆಯ ಯಾಗವನ್ನು ಮಾಡಬೇಕು. 


ಹುತ್ಕಾಗ್ಗೌ ವಿಧಿನದ್ಧೋಮಾನಂತತಶ್ಚ ಸಮೇತ್ಯೃಚಾ 
ವಾತೇಂದ್ರಗುರಂವಕ್ನೀನಾಂ ಜಂಹುಯಾತ್ಸರ್ಪಿಷಾಹಂತೀಃ |! ೧೧೯ 


ಬ್ರಹ್ಮಚಾರಿಯು ಸ್ವೀಸಂಗವನ್ನು ಮಾಡಿದರೆ ಕ್ಷತವ್ರತನೆಂದು ತಿಳಿಯ 
ಬೇಕು. ಅದಕ್ಕೆ ಗರ್ದಭ ಹೋಮಾಂತದಲ್ಲಿ ವಾಯು, ಇಂದ್ರ, ಗುರು, 
ವಹ್ನಿ ಇವರಿಗೆ ಘತದಿಂದ ಸಂಮಾ ಮಂತ್ರದ ಆಹುತಿಯನ್ನು ಕೊಡಬೇಕು. 


ಕೌಮತೋ ರೇತಸಃ ಸೇಕಂ ವ್ರತಸ್ಥಸ್ಯ ದ್ವಿಜನ್ಮನಃ | 
ಅತಿಪ್ರಮಂ ವ್ರುತಸ್ಕ್ಮಾಹುರ್ಧಮಜ್ಞಾ ಬ್ರಹ್ಮವಾದಿನಃ 1 ೧೨೦ 


ವ್ರತದಲ್ಲಿ ವೀರ್ಯನಾಶವೇ ಲೋಪವು. 


ಹಾರುತಂ ಪುರುಹೂತಂ ಚ ಗುರುಂ ಪಾವಕಮೇವ ಚ! 
ಚತುರೋ ವ್ರತಿನೋಭ್ಯ್ಶೇತಿ ಬ್ರಾಹ್ಮಂ ತೇಜೋಂನಕೀರ್ಣಿನಃ 1 ೧೨೧ 


ವೃತಭಂಗವಾದರೆ ವಾಯು, ಇಂದ್ರ, ಗುರು, ಅಗ್ನಿ ಈ ನಾಲ್ವರನ್ನು 
ಬ್ರಹ್ಮತೇಜಸ್ಸು ಸೇರಿಹೋಗುವುದು. 


ಏತಸ್ಮಿನ್ನೆ €ನಸಿ ಪ್ರಾಪ್ತೇ ವಸಿತ್ವಾ ಗರ್ದಭಾಜಿನಂ | 
ಸಪ್ತಾಗಾರಾಂಶ್ಚರೇದ್ಭೈಕ್ಷಂ ಸ್ವಕರ್ಮ ಪರಿಕೀರ್ತಯನ್‌ | ೧೨೨ 


ಈ ಪಾಪಕ್ಕೆ ಕತ್ತೆ ಚರ್ಮವನ್ನು ಹೊದೆದು ಏಳುಮನೆಗಳಲ್ಲಿ ತನ್ನ 
ವೃತ್ತಾಂತವನ್ನು ಹೇಳುತ್ತಾ ತಿರುಪೆಯೆತ್ತಬೇಕು. 


ತೇಭ್ಕೊೋ ಲಬ್ಬೆ ನ ಭೈಕ್ಲೇಣ ವರ್ತಯನ್ನೇಕಕಾಲಿಕಂ 
ಉಪಸ್ಪೃ ಶಂಸ್ತಿ ಸವಣಂ ತ್ವಬ್ದೇನ ಸ ವಿಶುಧ್ಯತಿ॥ ೧೨೩ 


ಒಂದು ವರ್ಪ ಮೂರು ಹೊತ್ತು ವಮೂಯುತ್ತ ಹಾಗೆ ಭಿಕ್ಷೆ ಬೇಡಿ 
ಒಪ್ಪೊತ್ತು ಉಂಡು ಕಳೆದರೆ ಶುದ್ಧಿಯು. 


ಅಧ್ಯಾಯ : ೧೧ ] ಮನುಸ್ಮೃತಿ ೫೧೯ 


ಜಾತಿಭ್ರಂಶಕರಂ ಕರ್ಮ ಕೃತ್ವಾ ತಮವನಿಂಚ್ಛ ಯಾ! 
ಚರೇತ್ಸಾಂತಸನಂ ಕೃಚ್ಛ 9 ಪ್ರಾಜಾಪತ್ಯಮನಿಚ್ಛಯಾ 8 ೧೨೪ 


ಜಾತಿಭ್ರಂಶ ಮಾಡುವ ಪಾಪಕರ್ತ್ಯವು ಸಾಂತವನ ಕೃಚ್ಛ ೨ವನ್ನು ತಿಳಿ 
ಯದೆ ಪಾಪವಾದರೆ ಪ್ರಾಜಾಪತ್ಯವನ್ನು ಆಚರಿಸಬೇಕು. ೬೭ನೇ ಶ್ಲೋಕ 
ದಂತೆ. 

ಸಂಕರಾಪಾತ್ರಕೃತ್ಕಾಸು ಮಾಸಂ ಶೋಧನವೆನ್ಫಿಂದವಂ | 

ಮಲಿನೀಕರಣೀಯೇಷು ತಪ್ತಃ ಸ್ಕಾದ್ಯಾವಕ್ಕೆಸ್ತ್ರ್ಯಹಂ॥ ೧೨೫ 


೬ಲೆನೆಯ ಶ್ಲೋಕದಲ್ಲಿ ಹೇಳಿದ ಸಂಕರೀಕರಣಕ್ಕೆ ಒಂದು ತಿಂಗಳು 
ಚಾಂದ್ರಾಯಣ. ಮಲಿನೀಕರಣ (೭೦ ಶ್ಲೋಕದಲ್ಲಿ)ಕ್ಕೆ ಮೂರು ದಿನ ಬಿಸಿ 
ಗಂಜಿ ಕುಡಿಯಬೇಕು. 


ತುರೀಯೋ ಬ್ರಹ್ಮಹ೪್ಕಾಯಾಃ ಕ್ಷತ್ರಿಯಸ್ಕ ನಧೇ ಸ್ಮೃತಃ | 
ವೈಶ್ಯೇಂಷ್ಟವಾಂಶೋ ವೃತ್ತಸ್ಥೇ ಶೂಡ್ರೇ ಚ್ಲೇಯಸ್ತಾ ಷೋಡಶಃ | ೧೨೬ 


ಬ್ರಹ್ಮಹತ್ಕಾಪ್ರಾಯಶ್ಚಿತ್ತದ ನಾಲ್ಕನೆ ಒಂದು ಭಾಗ ಕ್ಷತ್ರಿಯ ವಧಕ್ಕೆ, 
ವೈಶ್ಯವಧಕ್ಕೆ ಎಂಟನೆ ಒಂದಂಶ, ಶೂದ್ರ ವಧಕ್ಕೆ ಹದಿನಾರನೆ ಒಂದಂಶ ಪರಿ 
ಹಾರಗಳು, ತಿಳಿದು ಮಾಡಿದ ಮರಣಕ್ಕೆ. 


ಅಕಾವಂತಸ್ತು ರಾಜನ್ಯಂ ವಿನಿಪಾತ್ಯ ದ್ವಿಜೋತ್ತ ವಂಃ | 

ನೃಸಭೈಕಸಹಸ್ರಾ ಗಾ ದದ್ಯಾಕ್ಸಿಚರಿತವ್ರತ॥॥ ೧೨೭ 

ತಿಳಿಯದೆ ಬ್ರಾಹ್ಮಣನು ಕ್ಷತ್ರಿಯನನ್ನು ಕೊಂದರೆ ಒಂದು ಸಾವಿರ 
ಹಸು ಒಂದೆತ್ತು ದಾನಮಾಡಬೇಕು. 

ತ್ರ್ಯಬ್ಬಂ ಚರೇದ್ದಾ ನಿಯತೋ ಜಟೀ ಬೃಹ್ಮಹಣೋ ವ್ರತಂ | 

ವಸನ್ನೂರತರೇ ಗ್ರಾನಾತ್‌ ವೃಕ್ಷಮೂಲನಿಕೇತನಃ |. ೧೨೪ 


ದಾನಾಶಕ್ಷೆನು ಊರಹೊರಗೆ ಮರದಡಿಯಲ್ಲಿ ನಿಯವಂತನೂ ಜಟಾ 


ಧಾರಿಯೂ ಆಗಿ ಮೂರು ವರ್ಷ ಜೀವಿಸಬೇಕು. ಚಿಹ್ನೆ ಮಾಡುವುದು 
ಬೇಡ, 


೫೨೦ ಮನುಸ್ಮೃತಿ [ ಅಧ್ಯಾಯ ; ೧೧ 


ಅಲೆ ಕಳ 
ಏತದೇವ ಚರೇದಬ್ಬಂ ಪ್ರಾಯಶ್ಚಿತ್ತಂ ದ್ವಿಜೋರ್ರನುಃ | 
ಪ್ರಮಾಪ್ಯ ವೈಶ್ಯಂ ನೃಕ್ತಸ್ಥಂ ದದ್ಯಾಚ್ಚೈಕಶ ೦ ೧ಐು೨90 1. ೧೨೯ 


ಬ್ರಾಹ್ಮಣನು ಗುಣವಂತ ವೈಶ್ಯನನ್ನು ಕೊಂದರೆ ಒಂದು ವರ್ಷ ಮೇಲಿ 
ನಂತೆ ವ್ರತಸ್ಥನಾಗಬೇಕು. ಮತ್ತು ಒಂದು ನೂರು ಗೋದಾನವನ್ನು ಮಾಡ 
ಬೇಕು. 


ಏತಡೇವ ವ್ರತಂ ಕೃತ್ಸ್ನಂ ಷಣ್ಮಾಸಾನ್‌ ಶೂದ್ರಹಾ ಚರೇತ್‌ | 
ವೃಷಭೈ ಕಾದಶಾ ವಾಪಿ ದದ್ಯಾದ್ವಿಪಾಯ ಗಾಃ ಸಿತಾಃ | ೧೩೦ 


ಶೂದ್ರ ಹತ್ಯೆಗೆ ಆರುತಿಂಗಳು ವ್ರತವೂ ಬಿಳಿದನ ಹತ್ತು. ಒಂದೆತ್ತು 
ದಾನವೂ ಪ್ರಾಯಶ್ಚಿತವು. 


ಮಾರ್ಜಾರನಕುಲೋ ಹತ್ವಾ ಚ್‌ಷಂ ನಂಂಶೂಕನೇನಚಚ | 
ಶ್ವಗೋಥೋಲೂಕಕಾಕಾಂಶ್ಚ ಶೂದ್ರಹತ್ಕಾವ್ರತಂ ಚರೇತ್‌ ॥ ೧೩೧ 


ಬೆಕ್ಕು, ಮುಂಗುಸಿ, ಚಾಷ, ಕಪ್ಪೆ, ನಾಯಿ, ಉಡು, ಗೂಬೆ, ಕಾಗೆ 
ಇವುಗಳನ್ನು ಕೊಂದರೆ ಒಂಬತ್ತು ತಿಂಗಳು ಚಾಂದ್ಹಾಯಣವು. 


ಪಯಃ ಪಿಬೇತ್ರಿರಾತ್ರಂ ವಾ ಯೋಜನಂ ವಾಧ್ವನೋ ವ್ರಜೇತ್‌ | 
ಉಸಸ್ಪೃಶೇತ್ಸ ) ನಂತ್ಯಾಂ ವಾ ಸೂಕ್ತಂ ವಾಬ್ಪೈನತಂ ಜಪೇತ 1 ೧೩೨ 


ತಿಳಿಯದೆ ಹಿಂದೆ ಹೇಳಿದ ಪ್ರಾಣಿಹಿಂಸೆಯು ಸಂಭವಿಸಿದರೆ ಮೂರು 
ದಿನ ಹಾಲು ಮಾತ್ರ ಕುಡಿಯುವುದು. ಅಧವಾ ಒಂದು ಯೋಜನ ದಾರಿ 
ನಡೆಯುವುದು ಮೂರು ದಿನ. ಅಥವಾ ಮೂರು ದಿನ ಮಹಾನದೀ ಸ್ನಾನ. 
ಅಥವಾ ಅಪ್ಸೂಕ್ತ ಜಪ. 


ಅಥ್ರಿಂ ಕಾಷಾರ್ಣಾಯಸೀಂ ದದ್ಭಾತ್ಸರ್ಪಂ ಹತ್ವಾ ದ್ವಿಜೋಕ್ತಮಃ | 
ಹಲಾಲಭಾರಕಂ ಹಂಥೇ ಸೈಸಕಂ ಚೈಕಮಾಷಕಂ | ೧೩೩ 


ಸರ್ಪವನ್ನು ಕೊಂದರೆ ಅಭ್ರಿದಾನ ಮಾಡಬೇಕು. ನಪುಂಸಕನನ್ನು 
ಕೊಂಡರೆ ಹುಲ್ಲಿನ ಹೊರೆ ದಾನ ಮತ್ತು ಒಂದು ಮಾಷ ಸೀಸದಾನ. 


ಅಧ್ಯಾಯ : ೧೧] ಮನುಸ್ಮೃತಿ ೫೨೧ 


ಘತಕುಂಭಂ ವರಾಶೇ ತು ತಿಲದ್ಯೋಣಂ ಶು ತಿತ್ತಿರೌ | 
ಶುಕೇ ದ್ವಿಹಾಯನಂ ವತ್ಸಂ ಕ್ರೌಂಚಂ ಹತ್ವಾ ತ್ರಿಹಾಯನಂ | ೧೩೪ 


ಹಂದಿಯನ್ನು ಕೊಂದರೆ ತುಪ್ಪದ ಕೊಡ, ತಿತ್ತಿರಿಗೆ ಒಂದು ದ್ರೋಣ 
ಎಳ್ಳು, ಗಿಳಿಗೆ ಎರಡು ವರ್ಷದ ಕರು, ಕ್ರೌಂಚಕ್ಕೆ ಮೂರು ವರ್ಷದ ಕರು 
ಕೊಡುವುದು. 


ಹತ್ಯಾ ಹಂಸಂ ಬಲಾಕಾಂ ಚ ಬಕಂ ಬರ್ಜಿಣಮೇವ ಚ! 


ವಾನರಂ ಶ್ಯೇನಭಾಸೌ ಚ ಸ್ಪರ್ಶಯೇದ್ಭಾ  ಹ್ಮಣಾಯಂ ಗಾಂ ॥ ೧೩೫ 
ಹಂಸ್ಕ ಕೊಕ್ಕರೆ, ನವಿಲು, ಮಂಗ, ಹದ್ದು, ಭಾಸ ಇವುಗಳನ್ನು 
ಕೊಂದರೆ ಗೋದಾನ. 


ನಾಸೋ ದದ್ಯಾದ್ಧ ಯೆಂ ಹತ್ವಾ ಪಂಚ ನೀಲಾನ" ವೃಷಾನ್‌ಗಜಂ | 
ಅಜಮೇಷಾವನಡ್ವಾಹಂ ಖರಂ ಹತ್ತೆ ಕಹಾಯನಂ | ೧೩೬ 


ಕುದುರೆಗೆ ಬಟ್ಟೆ, ಆನೆಗೆ ಐದು ನೀಲವೃಷಭ, ಆಡು-ಕುರಿಗಳಿಗೆ 
ಒಂದೆತ್ತು, ಕತ್ತೆಗೆ ಒಂದು ವರ್ಷದ ಕರು ಕೊಡುವುದು. 


ಕ್ರಮ್ಕಾ ದಾಂಸ್ತೌ ಮೃಗಾನ್‌ ಹತ್ವಾ ಥೇನಂಂ ದದ್ಕಾತ್ಸಯಸ್ವಿನೀಂ | 
ಅಕ್ರವ್ಯಾ ದಾನ್ವತ್ಸತರೀಮುಸ್ತ್ರ ೦ ಹತ್ಯಾ ತಂ ಕೃಷ್ಣ ಲಂ 1 ೧೩೭ 


ಮಾಂಸಾಹಾರಿ ಮೃಗಕ್ಕೆ ಗೋದಾನ, ಇತರ ಮೃಗಕ್ಕೆ ಗೋದಾನ, 
ಒಂಟೆಗೆ ರಕ್ತಿಕಾಸ್ಕರ್ಣದಾನ. 


ಜೀನಕಾರ್ಪೂಕಬಸ್ತಾನೀನ್‌ ಪೃಥಗ್ದ ಹ್ಯಾ ದ್ವಿಶುದ್ಧ ಯೇ | 
ಚತುರ್ಣಾಮಸಫಿ ನರ್ಣಾನಾಂ ನಾರೀರ್ಹತ್ವಾಂನವಸ್ಥಿ ತಾಃ | ೧೩೮ 


ಜಾರೆಯರಾದ ನಾಲ್ಕು ಜಾತಿಯ ಸ್ತ್ರೀಯರನ್ನು ಕೊಂದರೆ ಕ್ರಮವಾಗಿ 
ಚರ್ಮ ಧನುಸ್ಸು ಆಡು ಕುರಿಗಳ ದಾನವು. 


ದಾನೇನ ನಧನಿರ್ಣೇಕಂ ಸರ್ಪಾದೀನಾವಂಶಕ್ಕುನನ್‌ | 
ಏಕೈಕಶಶ್ಚರೇತ್ಯುಚ್ಛಂದ್ಧಿಜಃ ಪಾಪಾಪನುಶ್ರಯೇ ॥ ೧೩೯ 


೫೨೨ ಮನುಸ್ಮೃತಿ ( ಅಧ್ಯಾಯ; ೯ಣ 
ರ್ಪಾದಿ ಹತ್ಕಾವಾಹಕ್ಕೆ ಆಶ್ತಿನಿಗೆ ಪ್ರಾಜಾಪಶ್ಶರೈಜ್ಛ್ರವೂ ಪ್ರಾಯ 
ಕ್ಸ್‌ 
ಅಸ್ಥಿಮತಾಂ ತು ಸತ್ವಾನಾಂ ಸಹಸ್ರಸ್ಯ ಪ್ರಮರಾಪಣೇ | 
ಪೂರ್ಣೇ ಚಾನಸ್ಯಸಸ್ಟಾಂ ತು ಶೂದ್ರಹತ್ಕಾವುತಂ ಚರೇತ: | ೧೪೦ 
ಸಹಸ್ತ ಕೀಟ ವಧಕ್ಕೆ ಶೂದ್ರ ಹತ್ಕಾ ಪ್ರಾಯಶ್ಚಿತ್ತವು. 


ಕಿಂಚಿದೇವ ತು ವಿಪ್ರಾಯ ದದ್ಕಾ ಜಸ್ಥಿ ಮುತಾಂ ವಧೇ ! 
ಅನಸ್ಥ್ಮ್ನಾಂ ಚೈನ ಹಿಂಸಾಯಾಂ ಪ್ರಾಣಾಯಾಮೇೋನ ಶುಧ್ಯತಿ | ೧೪೧ 


ಕೆಲವು ಕೀಟವನ್ನು ಕೊಂದರೆ ಸ್ವಲ್ಪ ಹಣ ಕೊಡುವುದು. ಪ್ರಾಣಾ 
ಯಾಮ ಮಾಡುವುದು. 


ಫಲದಾನಾಂ ತು ವೃಕ್ಷಾಣಾಂ ಛೇದನೇ ಜಪ್ಯ ಮೃ'ಕ್‌'ಶತಂ | 
ಗುಲ್ಮನಲ್ಲೀಲತಾನಾಂ ಚ ಪುಷ್ಪಿತಾನಾಂ ಚ ಪೀರುಧಾ೦ | ೧೪೨ 


ಹಣ್ಣು ಬಿಡುವ ಮರಕಡಿದರೆ ನೂರು ಖುಜ್ಮಂತ್ರ ಜಪ. ಇತರ ಹೂ- 
ಬಳ್ಳಿ ಕಡಿದರೂ ಹಾಗೆಯೇ. 


ಅನ್ನಾ ದ್ಯಜಾನಾಂ ಸತ್ವನಾಂ ರಸಜಾನಾಂ ಚ ಸರ್ವಶ್ಛಿ। 
ಫಲಪುಷ್ಸೊ ದ್ಭವಾನಾಂ ಚ ಫೃತಪ್ರ್ರಾಶೋ ಪಿಶೋಧನಂ | ೪a 


ಅನ್ನದಲ್ಲಿ, ಬೆಲ್ಲದಲ್ಲಿ, ಹೂ- ಹಣ್ಣು ಗಳಲ್ಲಿ ಇರುವ ಕೀಟಗಳನ್ನು ಕೊಂದರೆ 


ಇ ರಿ 


ತುಪ್ಪ ಕುಡಿಯುವುದು. 


ಕೃಷ್ಟ ಜಾನಾನೋಷಧೀನಾಂ ಜಾತಾನಾಂಚ ಸ್ವಯಂ ವನೇ | 
ವೃಥಾ ಲಂಭೇಃನುಗಚ್ಛೆ ದ್ಲಾಂ ದಿನಮೇಕಂ ಪಯೋವುಕಃ | ೧೪೪ 


ಎಲ್ಲ ವಿಧವಾದ ಸಾಮಾನ್ಯ ವನಸ್ಪತಿಗಳನ್ನು ಸುಮ್ಮನೆ ಕೊಂದರೆ ದಿನ 
ವೊಂದು ಹಾಲು ಮಾತ್ರ ಕುಡಿದು ಗೋವಿನ ಹಿಂದೆ ನಡೆಯಬೇಕು. 


ಏತ್ಮೈರ್ರ್ರತೈರಸೋಹೃೈಂ ಸ್ಕಾದೇನೋ ಹಿಂಸಾಸನವಂಂದ್ಭವಂ | 
ಜ್ಞ್ಞಾನಾಜ್ನಾ ಸ್ಲಾನಕೃತಂ ಕ ಸೈ ತ್ಸ್ಸಂ ಶೃಜುತಾನಾದ್ಯಭಕ್ಷಣೇ | ೧೪೫ 


ಅಧ್ಯಾಯ: ೧೧] ಮನುಸ್ಮೃತಿ ೫೨೩ 
ಹಿಂಸಾಪ್ರಾಯಶ್ಚಿತ್ತವನ್ನು ಈ ರೀತಿ ಹೇಳಿ ಇನ್ನು ಅಭಿಕ್ಷ್ಯಭಕ್ಷಣ 
ಪರಿಹಾರವನ್ನು ಹೇಳುತ್ತೇನೆ. 


ಅಜ್ಞ್ಞಾನಾದ್ಬಾರುಣೀಂ ಪೀತ್ವಾ ಸಂಸ್ಥಾರೇಕೈವ ಶುಧ್ಯತಿ 
ಮತಿಪೂರ್ವ ನುನಿರ್ದೇಶ್ಯಂ ಪ್ರಾಣಾಂತಿಕ ಪಿಂತಿ ಸ್ಥಿತಿ8 ೪೬ 


ತಿಳಿಯದೆ ವಾರುಣೀ ಮದ್ಕ ಸೇವಿಸಿದರೆ ಪುನರುಪನಯನ. ತಿಳಿದು 
ಮಾಡಿದರೆ ಮರಣದಂಡನೆ, 


ಅಪಃ ಸುರಾಭಾಜನಸ್ಸಾ ಮದ್ಯಭಾಂಡಸ್ಥಿತಾಸ್ತಥಾ | 
ಪಂಚರಾತ್ರಂ ಸಿಬೇತ್ರೀತ್ವಾ ಶಂಖಪುಸ್ಟೀ ಶ್ರಿತಂ ಪಯಂ8 |. ೧೪೭ 


ಸುರಾಮದ್ಮಗಳ ಪಾತ್ರದಲ್ಲಿ ಹಾಕಿದ ನೀರು ಕುಡಿದರೆ ಐದು ದಿನ ಶಂಖ 
ಪುಷ್ಪಮಾಲಿಕೆಯ ಹಾಲು ಕಷಾಯ ಕುಡಿಯಬೇಕು. 


ಸ್ಪೃಷ್ಟ್ವಾ ದತ್ತಾ ಚ ಮದಿರಾಂ ವಿಧಿವತ್ವತಿಗೃಹ್ಮ ಚ | 
ಶೂದ್ರೋಚ್ಛಿಸ್ಟಾ ಶ್ಚ ಪೀತ್ವಾಪಃ ಕುಶವಾರಿ ನಿಬೇತ್ವ್ಯಹಂ | ೧೪೮ 


ಮದಿರೆಯನ್ನು ಮುಟ್ಟಿದರೆ ಕುಡಿದರೆ ತಕ್ಕೊಂಡರೆ ಮತ್ತು ಶೂದ್ರನ 
ಎಂಜಲು ನೀರು ಕುಡಿದರೆ ದರ್ಭಕಷಾಯದಲ್ಲಿ ಮೂರು ದಿನ ಜೀವಿಸಬೇಕು. 


ಬ್ರಾಹ್ಮಣಸ್ತು ಸುರಾಪಸ್ಯ ಗಂಧಮಾಘ್ರಾಯ ಸೋಮಪಕಃ | 
ಪ್ರಾಣಾನಪ್ಪು ತ್ರಿರಾಯಮ್ಯ ಫೈತಂ ಪ್ರಾಶ್ಯ ವಿಶುಧ್ಯತಿ | ೧೪೯ 


ಸೋಮಯಾಜಿಯು ಮದ್ಯಪಾಯಿಯ ಗಂಧವನ್ನು ಮೂಸಿದರೂ 
ನೀರಿನಲ್ಲಿ ಮೂರು ಪ್ರಾಣಾಯಾಮ ಮಾಡಿ ತುಪ್ಪ ಕುಡಿಯಬೇಕು. 


ಆಜ್ಞಾ ನಾತ್ಪ್ರಾಶ್ಯ ವಿಜ್ಮೂತ್ರಂ ಸಂರಾಸಂಸ್ಸೃಷ್ಟ ವೆರೀನ ಚ | 
ಪುನಃಸಂಸ್ಕಾರಮರ್ಹಂತಿ ತ್ರಯೋ ವರ್ಣಾ ದ್ವಿಜಾತಯಃ | ೧೫೦ 


ಅಜ್ಞಾನದಿಂದ ಮಲಮೂತ್ರ, ಸುರಾಮಿಶ್ವದವ್ಯ ಇವುಗಳನ್ನು ಸೇವಿಸಿ 
ದರೆ ಪುನರುಪನಯನವು. 


೫೨೪ ಮನುಸ್ಮೃತಿ | ಅಧ್ಯಾಯ ; ೧೧ 


ವಪನಂ ಮೇಖಲಾ ದಂಡೋ ಬೈಸ್ಷಚರ್ಯಾ ಪ್ರತಾನಿ ಚ! 
ನಿವರ್ತಂತೇ ದ್ವಿಜಾತೀನಾ೨ ಪುನಃ ಸಂಸxಾರಕರ್ಮುಣಿ | ೧೫೧ 


GR 


ಪ್ರನರುಪನಯನಕ್ಕೆ ವಪನ, ಮೇಖಲೆ, ದಂಡ, ಭಿಕ್ಷಾಟನ ವ್ರತ ಇವು 


ಗಳು ಬೇಡ. 


ನ್ಯ ತು ಭುಕ್ತಾ ಆನ್ನ ಸ್ತ್ರೀಶೂದ್ರೋಚ್ಛಿ ಸ್ಟವಮೇವ ಚ | 


ಎ ಮಾಂಸಮಭಕ್ಷ್ಯಂ ಚ ಸಸ್ತರಾತ್ರಂ ಯನವಾನ್‌ಪಿಬೇತ್‌ | ೧೫೨ 
ಆ ಅನ್ನ ಉಣ್ಣುವುದು, ಸ್ವೀ-ಶೂದ್ರರ ಎಂಜಲು, ತಿನ್ನ 
ಬಾರದ ಮಾಂಸ ಇವುಗಳ ಸೇದನೆ ಮಾಡವರೆ ಏಳು ಬಾರ್ಲಿ ಗಂಜಿ ಕುಡಿದು 
ಬದುಕಬೇಕು. 


ಶುಕ್ತಾನಿ ಚ ಕಸಾಯಾಂಶ್ಚ ಪೀಕ್ತಾ ಮೇಧ್ಯಾನ್ಯ್ಮಪಿ ದ್ವಿಜಃ | 


ತಾವದ್ಭವತ್ಕಪ್ರ ಯತೋ ಯಾವತ್ತನ್ನ ವ್ರಜತ್ಕ್ಯ ಥಃ ೧೫೩ 


ಹುಳಿಯಾಗುವ ದ್ರವ್ಯ, ಕಷಾಯ ಇವನ್ನು ಕುಡಿದರೆ ಅದು ಹೊಟ್ಟೆ 
ಯಲ್ಲಿರುವಷ್ಟು ಸಮಯ ಅಶುಚಿಯು. 


ವಿಡ್ವರಾಹಖರೋಷ್ಪ್ರಾಣಾಂ ಗೋಮಾಯೋಃ ಕಸಿಕಾಳಯೋಃ | 
ಪ್ರಾಶ್ಶ ಮೂತ್ರ ಪುರೀಷಾಣಿ ದ್ವಿಜಶ್ಚಾಂದ್ರಾಯಣಂ ಚರೇತ್‌ ॥ ೧೫೪ 


ಹಳ್ಳಿಹಂದಿ, ಕತ್ತೆ, ಒಂಟೆ, ನರಿ ಮಂಗ, ಕಾಗೆ ಇವುಗಳ ಮಲಮೂತ್ರ 
ಗಳನ್ನು ಸೇವಿಸಿದರೆ ಚಾಂದ್ರಾಯಣ ವ್ರತ. 


ಶುಷ್ಕಾಣಿ ಭುಕ್ತ್ವಾ ಮಾಂಸಾನಿ ಭೌಮಾನಿ ಕನಕಾನಿ ಚ| 
ಆಜ್ಞಾತಂ ಚೈವ ನೊನಾಸ್ಥ ಮೇತದೇವ ವ್ರ ವೃತಂ ಚರೇತ್‌ ॥ ೧೫೫ 


ಒಣಗಿದ ಮಾಂಸ್ಕ ಅಂಗಡಿ ಮಾಂಸ, ಕವಕ ಇವನ್ನು ತಿಂದರೂ 
ಹಾಗೆಯೇ. 


ಕ್ರವ್ಯಾದಸೂಕರೋಸ್ಟ್ರಾ ೫ಾಂ ಕುಳ್ತುಬಾನಾಂ ಚ ಭಕ್ಷಣೇ | 
ನರಕಾಕಖರಾಣಾಂ ಚ ತಪ್ಪಕೃಚ್ಛ ೦ ವಿಶೋಧನಂ | ೧೫೬ 


ಅಭ್ಯಾ ಯ : ೧೧ ಮನುಸ್ಮೃತಿ 8೨೪ 


ಮಾಂಸಾಹಾರಿ ಮಾಂಸ್ಕ ಒಂಟೆ, ಕೋಳಿ, ಹಂದಿ, ಮನುಷ್ಯ, ಕಾಗೆ, 
ಕತ್ತೆ ಇವುಗಳ ಮಾಂಸ ತಿಂದರೆ ತಪ್ತಕೃಚ್ಛ ವು. 


ಮಾಸಿಕಾನ್ನಂ ತಂ ಯೋಶ್ಲೀಯಾತ್‌ಅಸಮಾವರ್ತಕೋ ದ್ವಿಜಃ | 
ಸತ್ರೀಷಣ್ಯಹಾನ್ಯುಪವಸೇದೇಕಾಹಂ ಚೋದಕೇ ವಸೇತ್‌ | ೧೫೭ 


ಬ್ರಹ್ಮಚಾರಿಯು ಮಾಸಿಕಶ್ರಾದ್ದದ ಅನ್ನಭೋಜನ ಮಾಡಿದರೆ ಮೂರು 
ದಿನ ಉಪವಾಸ ಒಂದು ದಿನ ಜಲವಾಸ. 


ಬ್ರಹ್ಮಚಾರೀ ತು ಯೊ ಶ್ಲಿ €ಯಾನ್ಮಭಂ ಮಾಂಸಂ ಕಥಂಚನ ! 
ಸಕೃತ್ವಾ ಪ್ರಾಕೃತಂ ಕೃಚ್ಛ )೦ ಪ್ರತಶೇಷಂ ಸಮಾಪಯೋತ್‌ ॥ ೧೫೮ 
ಬ್ರಹ್ಮಚಾರಿಯು ಮಧುಮಾಂಸ ಸೇವಿಸಿದರೆ ಪ್ರಾಜಾಪತ್ಯಕೃಚ್ಛ ವು. 
ಬಿಡಾಲಕಾಕಾಖೂಚ್ಛಿಷ್ಟಂ ಜಗ್ಗಾ ಶ್ವನಕಂಲಸ್ಯ ಚ | 

ಕೇಶಕೀಟಾನಸಪನ್ನಂ ಚ ಪಿಬೇಪೃ ಹ್ಮಸುವರ್ಚಲಾಂ 8 ೧೫೯ 


ಬೆಕ್ಕು, ಕಾಗೆ, ಇಲಿ, ನಾಯಿ, ಮುಂಗುಸಿ, ತಿಂದುಳಿದ ಕೂದಲು ಕೀಟ 
ಬೆರೆದನ್ನ ಉಂಡರೆ ಬ್ರಹ್ಮಸುವರ್ಚಲಾಕಷಾಯ ಕುಡಿಯುವುದು. 


ಆಭೋಜ್ಯಮನ್ನಂ ಸಾತ್ತವ್ಯಮಾತ್ಮನಃ ಶುದ್ಧಿ ಮಿಚ್ಛತಾ | 
ಅಜ್ಞಾನಭುಕ್ತಂ ತೂತ್ತಾರ್ಯಂ ಶೋಧ್ಯಂ ವಾಪ್ಕಾಶಂ ಶೋಧನೈಃ 1 ೧೬೦ 


ತಿಳಿಯದೆ ಅಭಕ್ಷ್ಯಭಕ್ಷಣ ಮಾಡಿದರೆ ವಮನ. ತಿಳಿದು ಮಾಡಿದರೆ 
ಹಿಂದೆ ಹೇಳಿದ ಪ್ರಾಯಶ್ಚಿತ್ತ. 


ಏಷಸೋಂ ಉದ್ಯಾದನಸ್ಕೋಕ್ರೋ ಪ್ರತಾನಾಂ ಪಿನಿಭೋ ವಿಧಿಃ | 
ಸ್ರೇಯದೋಸಾಪಹರ್ತ್ಯಣಾಂ ವ್ರತಾನಾಂ ಶ್ರೂಯತಾಂ ವಿಧಿಃ | ೧೬೧ 


ಇನ್ನು ಕಳ್ಳತನ ಪರಿಹಾರವನ್ನು ತಿಳಿಯಿರಿ. 


ಧಾನಸ್ಯಿನ್ನಧನಚಟೌರ್ಯಾಣಿ ಕೃತ್ವಾ ಕಾಮಾದ್ವಿ ಜೋತ್ತಮಃ | 
ಸ್ವಜಾತೀಯಗೃಹಾದೇವ ಕೃಚ್ಛಾ ಬ್ದೆ (ನ ವಿಶುಧ್ಯತಿ |. ೧೬೨ 


ಕ 5೬ ಮನುಸ್ಮೃತಿ ಅಧ್ಯಾಯಃ: ೧೧] 


ತನ್ನವರ ಮನೆಯಿಂದ ಕಾಳು, ಅನ್ನ, ಹಣ, ಇವುಗಳನ್ನು ಬ್ರಾಹ್ಮಣನು 
ಕದ್ದರೆ ಒಂದು ವರ್ಷ ಪ್ರಾಜಾಪತ್ಯ ಕೃಚ್ಛ ವು. 


ಮನುಷ್ಯಾಣಾಂ ತು ಹರಣೇ ಸ್ತ್ರೀಣಾಂ ಸ್ಲೇತ್ರಗೃಹಸ್ಕ ಚ | 
ಕೊಸವಾಪೀಜಲಾನಾಂ ಚ ಶುದ್ಧಿ ಶ್ಚಾಂದ್ರಾ ಯಂಣಂ ಸ್ಮೃತಂ | ೧೩೬೩ 


ಮನುಷ್ಯ, ಹೆಂಗಸು, ಹೊಲ, ಮನೆ, ಕೆರೆ, ಬಾವಿ ಇವುಗಳನ್ನು ಕದ್ದರೆ 


ಚಾಂದ್ರಾಯಣ 


ದ್ರವ್ಠಾಣಾನುಲ್ಪಸಾರಾಣಾಂ ಸ್ತೇಯಂಂ ಕೃತ್ವಾನ್ಯನೇಶ್ಮತಃ | 
ಚರೇತ್ಸಾಂತಸನಂ ಕೃಚ್ಛ )೦ ತನ್ನಿರ್ಯಾತ್ಯಾತ್ಮಶುದ್ಧ ಯೇ | ೧೬೪ 


ಕಡಿಮೆ ಬೆಲೆಯ ಸೊತ್ತು ಕದ್ದರೆ ಅದನ್ನು ಕೊಟ್ಟು ಸಾಂತಪನ 
ಕೃಚ್ಛ ವು. 


ಭಕ್ಷ್ಯಭೋಜ್ಯಾವಹರಣೇ ಯಾನಶಯ್ಯಾಸನಸ್ಯ ಚ| 

ಪುಷ್ಪ ಮೂಲಫಲಾನಾಂ ಚ ಸಂಚಗವ್ಯಂ ವಿಶೋಧನಂ ॥ ೧೬೫ 

ತಿಂಡಿತಿನಸು, ವಾಹನ, ಹಾಸಿಗೆ, ಆಸನ, ಹಣ್ಣು-ಹಂಪಲು, ಕದ್ದರೆ 
ಪಂಚಗವ್ಯ. 

ತೃಣಕಾಸ್ಮದ್ರುಮಾಣೂಂ ಚ ಶುಷ್ಪಾನ್ನಸ್ಥ ಗುಡಸ್ಕ ಚ | 

ಚೇಲಚರ್ಮಾಮಿಸಾಣಾಂ ಚ ತ್ರಿರಾತ್ರಂ ಸ್ಕಾದಭಭೋಜನಂ 1 ೧೬೬ 

ಹುಲ್ಲು, ಕಟ್ಟೆಗೆ ಮರ, ಬೆಲ್ಲ, ಬಟ್ಟೆ ಚರ್ಮ, ಮಾಂಸ ಇವುಗಳನ್ನು 
ಕದ್ದರೆ ಮೂರು ದಿನ ಉಪವಾಸ. 


ವುಣಿಮುಕ್ತಾಸ್ರವಾಲಾನಾಂ ತಾವ್ರುಸ್ಯ ರಜತಸ್ಯ ಚ | 
ಆಯಃ।ಕಾಂಸ್ಕೋಸಲಾನಾಂ ಇಪ ದ್ವಾದಶಾಹಂ ಕಣಾನ್ನ ತಾ | ೧೩೬೭ 


ಮಣಿ ಮುತ್ತು, ಹವಳ, ತಾಮ್ರ, ಬೆಳ್ಳಿ, ಕಬ್ಬಿಣ, ಕಂಚು, ಅರೆಯುವ 
ಕಲ್ಲು ಇವುಗಳನ್ನು ಕದ್ದರೆ ಹನ್ನೆರಡು ದಿನ ನುಚ್ಚಕ್ಕಿ ಗಂಜಿ. 


ಅಧ್ಯಾಯ: ೧೧] ಮನುಸ್ಮೃತಿ ೫೨೬ 


ಕಾರ್ಪಾಸಕೀಬಿಜೋರ್ಣ್ಪನಣಂ ದ್ವಿ ಶಫೈ ಕಶಫಸ್ಯ ಚ | 
ಪಕ್ಷಿಗಂಥೌಸಧೀನಾಂ ಚ ರಜ್ವಾಶ್ಚೈನ ತ್ರ್ಯಹಂ ಪಯಃ | ೧೬೮ 


ಹತ್ತಿ, ಮೊಟ್ಟೆ, ಉಣ್ಣೆಗಳ ಬಟ್ಟೆ, ಪ್ರಾಣಿ, ಪಕ್ಷಿ, ಸುಗಂಧ ದ್ರವ್ಯ, 
ಮದ್ದು, ಬಳ್ಳಿ ಇವುಗಳನ್ನು ಕದ್ದರೆ ಮೂರು ದಿನ ಹಾಲು. 


ಏತೈರ್ವ್ರೃತೈರಪೋಹೇತ ಪಾಪಂ ಸ್ನೇಯಕೃತಂ ದ್ವಿಜಃ | 
ಆಗಮ್ಕಾ ಗಮನೀಯಂ ತು ಪ್ರತೈರೇಭಿರಪಾನುದೇತ್‌ ॥ ೧೬೯ 


ಈ ರೀತಿ ಚೌರ್ಯ ಪ್ರಾಯಶ್ಚಿತ್ತ. ಬರುವುದು ವ್ಯಭಿಚಾರ ಪರಿಹಾರ. 


ಗುರುತಲ್ಪವ್ರತಂ ಕುರ್ಯಾದ್ರೇತಃ ಸಿಕ್ತಾ ಸ್ವಯೋನಿಷು | 
ಸಖ್ಯುಃ ಪುತ್ರಸ್ಯ ಚಸ್ತ್ರೀಷು ಕುಮಾರೀಷ್ಟಂತ್ಯಜಾಸು ಚ 1 ೧೭೦ 


ಅಕ್ಕ-ತಂಗಿ ಮಗನ ಮತ್ತು ಮಿತ್ರನ ಹೆಂಡತಿ, ಹುಡುಗಿ, ಚಂಡಾಲೀ 
ಇವರ ವ್ಯಭಿಚಾರದಿಂದ ಗುರುತಲ್ಲಗಮನ ಪ್ರಾಯಶ್ಚಿತ್ತ. 


ಪೈತೃಸ್ವಸೇಯಿೀಂ ಭಗಿನೀಂ ಸ್ವಸ್ತೀಯಾಂ ಮಾತುರೇವ ಚ | 
ಮಾತುಶ್ಚ ಭ್ರಾತುಸ್ತನಯಾಂ ಗತ್ವಾ ಚಾಂದ್ರಾಯಣಂ ಚರೇತ್‌ | ೧೭೧ 


ತಂದೆಯ ಸೋದರಿಯರ ಮತ್ತು ತಾಯ ಸೋದರಿಯರ ಮತ್ತು 
ತಂದೆಯ ಸೋದರರ ಮಗಳನ್ನು ವ್ಯಭಿಚರಿಸಿದರೆ ಚಾಂದ್ರಾಯಣ. 


ಏತಾಸ್ತಿಸ್ರಸ್ರು ಭಾರ್ಯಾರ್ಥೇ ನೋಪಯಚ್ಛೈ ತ್ತು ಬುದ್ಧಿ ಮಾನ್‌ | 
ಜ್ಞಾತಿತ್ಮ್ಯೇನಾನುಪೇಯಾಸ್ತಾಃ ಪತತಿ ಹನಿ ಪಯನ್ನ ಧಃ | ೧೩೨ 


ಆ ಮೂರು ಮಂದಿ ಹುಡುಗಿಯರು ವಿವಾಹಯೋಗ್ಯರಲ್ಲ. 


ಅಮಾನುಹೀಷು ಪ್ರ ರಷ ಉದಕ್ಕಾ ಯಾಮಯೋನದಿಷು | 
ರೇತಃ ಸಿಕ್ಲಾ, ಜಲೇ ಚೈವ ಕೃಚ್ಛ_ಂ ಸಾಂತಪನಂ ಚರೇತ" 1 ೧೭೩೩ 


ಪ್ರಾಣಿ, ರಜಸ್ವಲೆ, ನೀರು ಇತರ ಕಡೆಗಳಲ್ಲಿ ವೀರ್ಯಪಾತ ಮಾಡಿದರೆ 
ಸಾಂತಪನಕೃಚ್ಚ ವು. 


೫೨೮ ಮನುಸ್ಮೃತಿ [ ಅಧ್ಯಾಯ : ಓಗಿ 


ಮೈಥುನಂ ತು ಸಮಾಸೇವ್ಯ ಪುಂಸಿ ಯೋಹಿತಿ ವಾ ದ್ವಿಜಃ | 
ಗೋಯಾನೇಇಪ್ಪು ದಿವಾ ಚೈವ ಸವಾಸಾಃ ಸ್ನಾನಮಾಚರೇತ್‌ | ೧೭೪ 


ಹಗಲು, ವಾಹಾನ, ನೀರು, ಗೋಯಾನ ಇವುಗಳಲ್ಲಿ ಸ್ತೀಸಂಗ ಮಾಡಿ 
ದರೆ ಉಟ್ಟಬಟ್ಟೆ ಸಹಿತ ಮೂಯಬೇಕು. 


ಚಂಡಾಲಾಂತ್ಯಸ್ತ್ರಿಯೋ ಗತ್ವಾ ಭುಕ್ತ್ವಾ ಚ ಪ್ರತಿಗೃಹ್ಯ ಚ | 

ಪತತ್ಯಜ್ಞಾನತೋ ವಿಪ್ರೋ ಜ್ಞಾನಾತ್ಸಾವ್ಕುಂ ತು ಗಚ್ಛತಿ | ೧೭೫ 

ಅಂತ್ಯಜ ಸ್ತ್ರೀಸಂಗ, ವಿವಾಹ ಭೋಜನಗಳನ್ನು ಮಾಡಿದರೆ ಪ್ರಾಯ 
ಶ್ಚಿತ್ತ. ತಿಳಿದು ಮಾಡಿದರೆ ಜಾತಿಭ್ರಂಶ. 


ನಿಸ್ರದುಷ್ಟಾಂ ಸ್ತ್ರಿಯಂ ಭರ್ತಾ ನಿರುಂಧ್ಯಾದೇಕವೇಶ್ಮ್ಶನಿ 
ಯತ್ನುಂಸಃ ಸರದಾರೇಷು ತಚ್ಚ್ವ್ಛೈನಾಂ ಚಾರಯೇದ್ರ್ರ ತಂ | ೧೭೬ 


ಪರಪುರುಷ ದುಷ್ಟಸ್ತೀಯರನ್ನು ಮನೆಯೊಳಗೆ ಇಡಬೇಕು. ಪರದಾರ 
ಗಮನ ಪ್ರಾಯಶ್ಚಿತ್ತವನ್ನು ಮಾಡಿಸಬೇಕು. 


ಸಾ ಜೇತ್ಪುನಃ ಪ್ರದುಸ್ಕೇತ್ತು ಸದೃಶೇನೋಪಯಂಂತ್ರಿ ತಾ | 
ಕೃಚ್ಛ ೦ ಚಾಂದ ಯಣಂ ಜೈವ ತದಸ್ಯಾಃ ಪಾವನಂ ಸ್ಮೃತಂ | ೧೭೭ 


ಅಂಶಹವಳು ಪುನರ್ವೃಭಿಚಾರ ಮಾಡಿದರೆ ಪ್ರಾಜಾಪತ್ಯ್ಮ ಚಾಂದ್ರಾ 


ಯಣ ಕೃಚ್ಛ್ರ ದ್ವಯವು. 


ಯೆತ್ವರೋತ್ಯೆ (ಕೆರಾತ್ರೇಣ ಮೃಷಲೀಸೇವನಾದ್ದಿ ಜಃ ೨ 

ತದ್ಬೈಕ್ಷಭುಗ್ನನನ್ನಿತ್ಯಂ ತ್ರಿಭಿರ್ನರ್ಸೈರ್ಶ್ಯಪೋಹತಿ | ೧೭೮ 

ಚಂಡಾಲ ಸ್ತ್ರೀಸಂಗ ಮಾಡಿದರೆ ಮೂರು ವರ್ಷ ಭಿಕ್ಸಾಜೀವನದಿಂದ 
ಮಂತ್ರ-ಜಪಗಳನ್ನು ಮಾಡಬೇಕು. 


ಏಷಾ ಹಾಸಕೃತಾಮಂಕ್ತಾ ಚತುಣಾಮುಪಿ ನಿಸ್ಕುತಿಃ | 
ಸತಿತೈಃಸಂಪ್ರಯುಕ್ತಾನಾಮಿಮಾಃ ಶೃಣತ ನಿಸೃೃತೀಃ | ೧೩೯ 


ಇನ್ನು ಪತಿತಸಂಸರ್ಗ ಪ್ರಾಯಶ್ಚಿತ್ತವನ್ನು ಹೇಳಲಾಗುವುದು. 


ತಳ-ಅಧ್ಯಾಯ : ೧೧ | ಮನುಸ್ಮೃತಿ ೫೨೯ 


ಸಂವಶೃರೇಣ ಪತತಿ ಪತಿತೇನ ಸಹಾಚರನ್‌ | 
ಯಾಜನಾಧ್ಯಾಪನಾದ್ಧಾ ನಾನ್ನ ತು ಯಾನಾಸನಾಶನಾತ್‌ | ೧೮೦ 


ಕಲಿಸುವುದು, ಯಾಗ ಮಾಡಿಸುವುದು, ವಿವಾಹ, ಊಟ, ಸಂಚಾರ 
ಇವುಗಳಿಂದ ಪತಿತರ ಪಾಪವು ಇತರರಿಗೂ ಬಂಧಿಸುವುದು. 


ಯೋ ಯೇನ ಪತಿತೇನೈಷಾಂ ಸಂಸರ್ಗಂ ಯಾತಿ ಮಾನವಃ | 
ಸ ತಸ್ಕೈವ ವ್ರತಂ ಕುರ್ಯಾತ್ತ ತ್ಸಂಸರ್ಗವಿಶುದ್ಧ ಯೇ ॥ ೧೮೧ 


ಯಾವ ಪಾಪಿಯ ಸಂಸರ್ಗವೋ ಅದಕ್ಕೆ ಅದೇ ಪಾಪಿಯ ಪ್ಪಾಯಶ್ಚಿ 
ತ್ತಕ್ಕೆ ತಕ್ಕವನು. 


ಪತಿಕಸ್ಕೋದಕಂ ಕಾರ್ಯಂ ಸಸಿಂಡೈರ್ಬಾಂಧವೈರ್ಬಹಿಃ | 
ನಿಂದಿತೇಂಹನಿ ಸಾಯಾಹ್ನೇ ಜ್ಞಾತ್ಯೃತ್ತಿಗ್ಲು ರುಸನ್ನಿ ಧೌ ೭ ೧೮೨ 


ಪತಿತನು ಮೃತನಾದರೆ ಊರಹೊರಗೆ ಸಾಯಂಕಾಲ ಯತ್ತಿಗ್ಗುರು 
ಸನ್ನಿಧಿಯಲ್ಲಿ ಸಪಿಂಡರು ಬಾಂಧವರು ಉದಕದಾನ ಮಾಡಬೇಕು. 


ದಾಸೀ ಘಟಮಪಾಂ ಪೂರ್ಣಂ ಪರ್ಯಸ್ಯೇತ್ರೇತವತ್ಸ ದಾ! 
ಅಹೋರಾತ್ರಮುಪಾಸೀರನ್‌ ಆಶೌಚಂ ಬಾಂಧವೈಃ ಸಹ ॥ ಬಲಿ 


ಮರಣೋತ್ತರ ಕ್ರಿಯೆಯಲ್ಲಿ ಮಾಡಿದಂತೆ ಜಲಕುಂಭವನ್ನು ದಾಸಿಯು 
ಕಾಲಿಂದ ತುಳಿದು ನೀರು ಸುರಿಯುವಂತೆ ಮಾಡಬೇಕು. ಒಂದು ಹಗಲು 
ರಾತ್ರಿ ಅಶೌಚವು. 


ನಿಪರ್ತೇರಂಶ್ಚ ತಸ್ಮಾತ್ತು ಸಂಭಾಷಣಸಹಾಸನೇ ! 
ದಾಯಾದ್ಯಸ್ಥ್ಯ ಪ್ರದಾನಂ ಚ ಯಾತ್ರಾ ಚೈನ ಹಿಲೌಕಕೀ॥ ೧೮೪ 


ಅಂತಹವರೊಡನೆ ಸಂಭಾಷಣೆ, ಸಹಾಸನ, ದಾಯಭಾಗ ಮುಂತಾದು 
ವನ್ನು ಮಾಡಬಾರದು. 


ಜೇಷ್ಠತಾ ಚ ನಿವರ್ತೇತ ಜ್ಯೇಸ್ಕಾವಾಸ್ಕಂ ಚ ಯದ್ಧ ನಂ | 
ಜ್ಕೇಸಾಂಶಂ ಷ್ರಾಸ್ನು ಯಾಚ್ಚಾಸ್ಕ ಯವಪವೀಯಾನ್‌ ಗಂಣತೋಧಿಕಃ 1 ೧೮೫ 


೫೦ ಮನುಸ್ಮೃತಿ [ ಅಧ್ಯಾಯ : ಬನಿ 
ಪತಿತನ ಜ್ಮೇಷ್ಮಾಂಶವು ಇಲ್ಲ. ಉದ್ಧಾರವು ಗುಣವಂತ ಕಿರಿಯವ 
ನನ್ನು ಸೇರುವುದು. 


ಪ್ರಾಯತ್ಚಿತ್ತೇ ತು ಚರಿತೇ ಪೂರ್ಣಕುಂಭಮಪಾಂ ನವಂ | 
ತೇನೈನ ಸಾರ್ಥಂ ಪ್ರಾಸ್ಕೇಯಂಃ ಸ್ನಾತ್ವಾ ಪುಣ್ಮೇ ಜಲಾಶಯೇ ॥ ೧೮೬ 


ಪತಿತನು ಪ್ರಾಯಶ್ಚಿತ್ತ ಮಾಡಿದರೆ, ಸ್ನಾನಮಾಡಿ ಸಿಪಿಂಡರು ಘಟ 
ಪ್ರಕ್ಷೇಪವನ್ನು ಮಾಡಬೇಕು. 


ಸತ್ವಪ್ಪು ತಂ ಘಟಂ ಪ್ರೂಸ್ಕ ಪ್ರವಿಶ್ಯ ಭವನಂ ಸ್ವಕಂ | 
ಸರ್ವಾಣಿ ಜ್ಞಾತಿಕಾರ್ಯಾಣಿ ಯಥಾಪೂರ್ವಂ ಸಮಾಚರೇತ್‌ | ೧೮೭ 


ಮನೆಗೆ ಬಂದು ಯಥಾವಿಧಿ ಉತ್ತರಕ್ರಿಯೆಗಳನ್ನು ಮಾಡಬೇಕು. 


ಏಕದೇವ ವಿಧಿಂ ಕಂರ್ಯಾದ್ಯೋಹಿತುು ಪತಿತಾಸ್ವಸಿ | 
ವಸ್ತ್ರಾನ್ಸಪಾನಂ ಡೇಯಂ ತಂ ವಸೇಯಂಶ್ಪ ಗೃಹಾಂತಿಕೆ ೇ | ೧೮೮ 


ಪತಿತ ಸ್ತ್ರೀಯರು ಮೃತರಾದರೆ ವಸ್ತ್ರ, ಅನ್ನದಾನ ಪೂರ್ವಕ ಉದ 
ಕ್ರಿಯೆ. 

ಏನಸ್ವಿಭಿರನಿರ್ಣಿಕ್ಸೈರ್ನಾರ್ಥಂ *ಿಂಚಿತ್ಸಹಾಚರೇ3 | 

ಕೃತನಿರ್ಣೇಜನಾಂಶ್ಚೈನ ನ ಜುಗುಪ್ಲ್ಸೇತ ಕರ್ಹಿಚಿಸ್‌ | ೧೮೯ 


ಪತಿತರೊಡನೆ ಯಾವ ಕಾರ್ಯವೂ ಇಲ್ಲ. ಪ್ರಾಯಶ್ಚಿತ್ತ ಮಾಡಿದ 
ಮೇಲೆ ಅವರನ್ನು ನೋಡಿ ನಗಬಾರದು. ಹೇಸಿಗೆ ಪಡಬಾರದು. 


ಬಾಲಘ್ನಾಂಶ್ಚ ಕೃತಘ್ನಾಂಶ್ಚ ವಿಶುದ್ಧಾ ನಪಿ ಧವರ್ನಿತಃ | 

ಶರಣಾಗತಹಂತೃಂಶ್ಚ ಸ್ತ್ರೀಹಂತೃಂಶ್ಚ ನ ಸಂನಸೇತ3" 1 ೧೯೦ 

ಬಾಲಹತ್ಯೆ, ಕೃತಫ್ನತೆ, ಶರಣಾಗತ ಹತ್ಯೆ, ಸ್ತ್ರೀ ಹತ್ಯೆ ಇವುಗಳನ್ನು 
ಮಾಡಿದವರು ಪ್ರಾಯಶ್ಚಿತ್ತ ಮಾಡಿಕೊಂಡರೂ ಸಹವಾಸ ಮಾಡಬಾರದು. 


ಯೇಷಾಂ ದ್ವಿಜಾನಾಂ ಸಾವಿತ್ರೀ ನಾನೂಚ್ಶೇತ ಯಥಾನಿಧಿ | 
ತಾಂಶ್ಟಿರಯಿ)ತ್ವಾ ಶ್ರೀನ್‌'ಕೃಚ್ಛಾ ನ್ಮಥಾನಿಧ್ಯುಪನಾ ಯಯೇತ್‌ 1. ೧೯೧ 


ಟಧ್ಮಾಯ : ೧೧ ] ಮನುಸ್ಮೃತಿ ಹಿ 


ವಿಹಿತಕಾಲದಲ್ಲಿ ಉಪನಯನವಾಗದ ತ್ರೈವರ್ಣಿಕರಿಗೆ ಮೂರು 
ಪ್ರಾಜಾಪತ್ಯ ಕೃಚ್ಛ್ರವನ್ನು ಮಾಡಿಸಿ ಉಪನಯನ ಮಾಡಬಹುದು. 


ಪ್ರಾಯಶ್ಚಿತ್ತಂ ಚಿಕೀರ್ಷಂತಿ ನಿಕರ್ಮಸ್ಥಾಸ್ತು ಯೇ ದ್ವಿಜಾಃ | 
ಬ್ರಹ್ಮಣಾ ಚ ಪರಿತ್ಯಕ್ಕಾಸ್ತೇಷಾಮಪ್ಯೇತದಾದಿಶೇತ್‌ ॥ ೧೯೨ 


ಉಪನೀತರು ಕುಕರ್ಮಿಗಳಾಗಿ ವೇದಹೀನರಾದರೆ ಅವರಿಗೂ ಪುನರು 
ಪನಯನವು. 


ಯದ್ಭರ್ಹಿತೇರ್ನಾಚಯಂತಿ ಕರ್ಮಣಾ ಬ್ರಾಹ್ಮಣಾ ಧನಂ | 
ತಸ್ಕೋತ್ಸರ್ಗೇಣ ಶುಥ್ಯಂತಿ ಜಷ್ಕೇನ ತಪಸ್ಸೆವ ಚ 1 ೧೯೩ 


ಬ್ರಾಹ್ಮಣನು ನಿಂದಿತಕರ್ಮದಿಂದ ಧನಾರ್ಜನೆ ಮಾಡಿದರೆ ಆ ಧನ 
ವನ್ನು ಬಿಟ್ಟು ಜಪತಪಗಳಿಂದ ಶುದ್ಧಿಯು. 


ಜಸಿತ್ವಾ ತ್ರೀಣಿ ಸಾವಿತ್ರ್ಯಾಃ ಸಹಸ್ರಾಣಿ ಸಮಾಹಿತಃ | 
ಮಾಸಂ ಗೋಷ್ನೇ ಪಯಂಃ ಪೀತ್ವಾ ಮಂಚ್ಯತೇಂಸತ್ರ್ರತಿಗೃೈಹಾತ್‌ | ore 


ದುಷ್ಟದಾನ ಹಿಡಿದರೆ ಮೂರುಸಾವಿರ ಗಾಯತ್ರೀ ಜಪ ಮಾಡಿ ಒಂದು 
ತಿಂಗಳು ಹಟ್ಟಿಯಲ್ಲಿ ವಾಸವಾಗಿದ್ದು ಹಾಲುಕುಡಿದು ಬದುಕಬೇಕು. 


ಉಪವಾಸಕೃಶಂ ತಂ ತು ಗೋವ್ರಜಾತ್ಸು ನರಾಗತಂ | 
ಪ್ರಣತಂ ಪ್ರತಿ ಸೃಚ್ಛೇಯುಃ ಸಾನ್ಮುಂ ಸೌಮೇಚ್ಛಸೀತಿ $೦1 ೧೯೫ 


ಉಪವಾಸದಿಂದ ಕುಂದಿದ ಅವನು ಬಂದು ನಮಸ್ಕರಿಸುವಾಗ ನಮ್ಮ 
ಸಾಮ್ಯವನ್ನು ಇಚ್ಛಿಸುತ್ತೀಯೋ ಎಂದು ಕೇಳಬೇಕು. 


ಸತ್ಯಮಿಕ್ತ್ವಾ ತು ವಿಪ್ರೇಷು ವಿಕಿರೇದ್ಯವಸಂ ಗವಾಂ | 
ಗೋಭಿಃ ಪ್ರವರ್ತಿತೇ ತೀರ್ಥೇ ಕುರ್ಯುಸ್ತಸ್ಯ ಪರಿಗ್ರಹಂ 1 ೧೯೬ 


ಸತ್ಯವಾಗಿ ಅಸತ್ವತಿಗ್ರಹವನ್ನು ಮಾಡುವುದಿಲ್ಲ ಎಂದು ಹೇಳಿದಮೇಲೆ 
ಅವನು ಗೋವುಗಳಿಗೆ ಹುಲ್ಲು ಕೊಡಬೇಕು. ಮತ್ತೆ ಅವನನ್ನು ಸ್ಟೀಕರಿಸ 
ಬಹುದಂ, 


೫೨ ಮನುಸ್ಮೃತಿ ( ಅಧ್ಯಾಯ ೧6 


ವ್ರಾತ್ಕಾನಾಂ ಯಾಜನಂ ಕೃತ್ವಾ ಪರೇಷಾಮಂತ್ಕಕರ್ಮ ಚ | 
ಅಭಿಚಾರಮುಹೀನಂ ಚ ತ್ರಿಭಿಃ ಕೃಚ್ಛೆ)ರ್ನ್ಯಪೋಹತಿ | ore 


ವ್ರಾತ್ಮಸ್ತೋಮ, ಪರಕೀಯರ ಉತ್ತರಕ್ರಿಯೆ, ನಿರಪರಾಧಿ ಅಭಿಚಾರ 
ಇವುಗಳನ್ನು ಮಾಡಿದರೆ ಮುರು ಕೃಚ್ಛ್ಚ್ರವು ಪ್ರಾಯಶ್ಚಿತ್ತವು. 


ಶರಣಾಗತಂ ಪರಿತ್ಯಜ್ಯ ವೇದಂ ವಿಪ್ಲಾವ್ಯ ಚ ದ್ವಿಜಃ | 
ಸಂವತ್ಸರಂ ಯವಾಹಾರಸ್ತತ್ಸಾಪಮಪಸೇಭತಿ 1 ೧೯೮ 


ಶರಣಾಗತ ಪರಿತ್ತಾಣದಲ್ಲಿ ಅನಾದರ, ಅನಧಿಕಾರಿಗೆ ವೇದೋಪದೇಶ 
ಇದಕ್ಕೆ ಒಂದು ವರ್ಷ ಯವಾಹಾರ ಮಾಡಬೇಕು. 


ಶ್ವಸ್ಫಗಾಲಖರೈರ್ಜಷ್ಟೋ ಗ್ರಾಮ್ಮೈಃ ಕ್ರವ್ಯಾದ್ಧಿರೇಪ ಚ | 
ನರಾಶ್ವೋಸ್ಟ್ರ ನರಾಹೈಶ್ಚ ಖ್ರಾಣಾಯಾಮೇನ ಶಂಧ್ಯತಿ 1. ೧೯೯ 


ನಾಯಿ, ಕುದುರೆ, ಕತ್ತೆ, ಊರಿನ ಮಾಂಸಾಹಾರಿ ಪ್ರಾಣಿ, ಮನುಷ್ಯ, 
ಕುದುರೆ, ಒಂಟೆ, ಹಂದಿ ಇವುಗಳು ಕಚ್ಚಿದರೆ ಪ್ರಾಣಾಯಾಮ ಮಾಡಬೇಕು. 


ಷಷ್ಠಾನ್ನಕಾಲತಾ ಮಾಸಂ ಸಂಹಿತಾಜಪ ಏವವಾ | 
ಹೋಮಾಶ್ಚ ಸಕಲಾ ನಿತ್ಯ ಮಸಾಂಕ್ರ್ಯಾನಾಂ ವಿಶೋಧನಂ ॥ ೨೦೦ 


ಪಂಕ್ಷಿದೂಷಣ ಪ್ರಾಯಶ್ಚಿತ್ತವು ಏನೆಂದರೆ ಮೂರು ದಿನ ಉಪವಾಸ 
ವಿದ್ದು ಮೂರನೆ ದಿನ ಸಾಯಂ ಭೋಜನ (ಆರನೆ ಊಟ) ಹೀಗೆ ಒಂದು 
ತಿಂಗಳು ಸಂಹಿತಾ ಜಪ-ಹೋಮಗಳು ಪ್ರತ್ಯೇಕ. 


ಉಪ್ಪ ಯಾನಂ ಸಮಾರುಹ್ಯ ಖರಯಾನಂ ತು ಕಾವೂತಃ | 
ಸ್ನಾತ್ವಾ ತು ವಿಪ್ರೋ ದಿಗ್ತಾಸಾಃ ಪ್ರಾಣಾಯಾಮೇನ ಶುಧ್ಯತಿ | ೨೦೧ 


ಒಂಟೆ, ಕತ್ತೆ ಇವುಗಳ ಗಾಡಿ ಏರಿದರೆ ಸ್ನಾನಮಾಡಿ ಪ್ರಾಣಾಯಾಮ 
ಮಾಡಬೇಕು. 


ವಿನಾದ್ವಿರಷ್ಟು ವಾಪ್ಕಾ ರ್ಕಃ ಶಾರೀರಂ ಸನ್ನಿನೇಶ್ಯ ಚ | 
ಸಚ್ಛೆ ಲೋ ಬಹಿರಾಸ್ತು ತ್ಕ ಗಾಮಾಲಭ್ಯ ವಿಶುಧ್ಯತಿ |! ೨೦೨ 


ಅಧ್ಯಾಯ : ೧೧] ವುನಂಸ್ಕೃತಿ ೫ತ್ನಿಷ್ಟಿ 


ಮಲ-ಮೂತ್ರಗಳನ್ನು ನೀರಿನಲ್ಲಿ ಅಥವಾ ನೀರಿಲ್ಲದಿರುವಾಗೆ ಬಿಡ 
ಬೇಕಾಗಿ ಬಂದರೆ ಉಟ್ಟಬಟ್ಮೆ ಸಹಿತಮಿಂದು ಗೋವನ್ನು ಮುಟ್ಟದರೆ 
ಶುದ್ಧಿಯು. 


ನೇದೋದಿತಾನಾಂ ನಿತ್ಕಾನಾಂ ಕರ್ಮಣಾಂ ಸಮತಿಕ್ರಮೇ । 
ಸ್ಥಾತಕವುತಲೋಪೇ ಚ ಪ್ರಾಯಶ್ಚಿತ್ತ ಮಭೋಜನಂ ೫ 50.4 


ಪ್ರಾಯಶ್ಚಿತ್ತವನ್ನು ಹೆಸರೆತ್ತಿ ಹೇಳದ ವೈದಿಕಕರ್ಮ ತ್ಕಾಗಕ್ಕೆ ಮತ್ತು. 
ಸ್ನಾತಕ ವ್ರತಲೋಪಕ್ಕೆ ಒಂದು ಹಗಲು ಉಪವಾಸವನ್ನು ಮಾಡಬೇಕು. 


ಹುಂಕಾರಂ ಬ್ರಾ ಹ್ಮಣಸ್ಕೊ (ಕಾ ತ್ವಂಕಾರಂ ಚ ಗರೀಯಂಸಃ / 
ಸ್ನಾತ್ವಾನಶ್ನನ್ನಹಃಶೇಸಮಭಿವಾದ್ಯ ಪ್ರಸಾದಯೇತ್‌ 1 ೨೦೪ 


ಹುಂ ಎಂದು ಬ್ರಾಹ್ಮಣನನ್ನು ಗದರಿಸಿದರೆ, ನೀನು ಎಂದು ಮಹಾತ್ಮ 
ನನ್ನು ಹೇಳಿದರೆ ಆ ಹಗಲು ಉಪವಾಸವಿದ್ದು ಮಿಂದು ಅವನನ್ಮು ನಮಸ್ಕರಿಸಿ 
ಸಂತೋಷಗೊಳಿಸಬೇಕು. 


ತಾಡಯಿತ್ವಾ ತೃಣೆ(ನಾಪಿ ಕಂಠೇ ವಾಬಧ್ಯ ವಾಸನಾ 
ಪಿವಾದೇ ವಾ ವಿನಿರ್ಜಿತ್ಯ ಪ್ರಣಿಪತ್ಯ ಪ್ರಸಾದಜಯೇ ತ್‌ | ೨೦೫ 


ಬ್ರಾಹ್ಮಣನಿಗೆ ಹುಲ್ಲಿನಿಂದ ಹೊಡೆದರೆ, ಕುತ್ತಿಗೆಗೆ ಬಟ್ಟೆ ಬಿಗಿದರೆ ಜಗಳ 
ಮಾಡಿ ಗೆದ್ದರೆ ನಮಸ್ಕರಿಸಿ ಸಂತೋಷಪಡಿಸಬೇಕು. 


ಅನಗೂರ್ಯ ತ್ವಬ್ದ ಶತಂ ಸಹಸ್ರಮಭಿಹತ್ಯ ಚ ! 
ಜೆಘಾಂಸಯಾ ಬ್ರಾಹ್ಮಣಸ್ಯ ನರಕಂ ಪ್ರತಿಪದ್ಯತೇ ೨೦೬ 


ಬ್ರಾಹ್ಮಣನನ್ನು ಹೊಡೆಯಲು ದೊಣ್ಣೆಯೆತ್ತಿದರೆ ನೂರು ವರ್ಷ 
ನರಕ, ಹೊಡೆದರೆ ಸಾವಿರ ವರ್ಷ ನರಕ, ಹೊಡೆದು ರಕ್ತಸೋರಿದರೆ ಆ ರಕ್ತ 
ಒದ್ದೆ ಮಾಡಿದ ಸಂಖ್ಯೆಯಷ್ಟು ಸಾವಿರ ವರ್ಷ ನರಕವಿದೆ ಎಂದು ಹೇಳಂವ 


ಶ್ಲೋಕ 


೫೩೪ ಮನುಸ್ಮೃತಿ [ ಅಥ್ಕಾಯ ; ೧೧ 
ಶೋಣಿತಂ ಯಾವತಃ ಪಾಂಸೂನ್‌ ಸಂಗೃಹ್ಹಾತಿ ಮಹೀತಲೇ | 
ತಾವಂತ್ಯಬ್ದಸಹಸ್ಪಾಣಿ ತತ್ಕರ್ತಾ ನರಕೇ ವಸೇತ್‌ 1 ೨೦೭ 

ಇದರ ಪ್ರಾಯಶ್ಚಿತ್ತವನ್ನು ಇನ್ನು ಹೇಳುತ್ತಾರೆ 
ಅವಗೂರ್ಯ ಚರೇತ್ಛೃಚ್ಛ ಮತಿಕೃಟ್ಸ ೦ ನಿಪಾತನೇ ! 
ಕೃಚ್ಛಾ )ತಿಕೃಚ್ಛಾ) ಕುರ್ವೀತ ಫಿಪ್ರಸ್ಕೋತ್ಸಾದ್ಯ ಶೋಣಿತಂ 1! ೨೦೪೮ 


ದೊಣ್ಣೆ ಎತ್ತಿದರೆ ಬ್ರಾಹ್ಮಣನಿಗೆ ಹೊಡೆಯಲು ಕೃಚ್ಛ್ರವು. ಹೊಡೆ 
ದರೆ ಅತಿಕೃಚ್ಛ್ಚ ವು ನೆತ್ತರು ಬಿದ್ದರೆ ಎರಡೂ ಪ್ರಾಯಶ್ಚಿತ್ತವು. 


ಅನುಕ್ತನಿಸ್ಕತೀನಾಂ ತು ಪಾಪಾನಾಮಂಪನುತ್ತಯೇ | 
ಶಕ್ತಿಂ ಚಾವೇಶ್ಚ ಪಾಪಂ ಚ ಪ್ರಾಯಶ್ಚಿತ್ತಂ ಪ್ರಕಲ್ಪಯೇತ್‌ ॥ ೨೦೯ 


ಹೇಳದ ಅಪರಾಧಕ್ಕೆ ಅಪರಾಧಿಯ ಶಕ್ತಿ ಮಾಡಿದ ಪಾಪಗಳ ಸಂತುಲನೆ 
ಯಿಂದ ಪ್ರಾಯಶ್ಚಿತ್ತವನ್ನು ಊಹಿಸಬೇಕು. 


ಯೈರಭ್ಯುಪಾಯ್ಕೈರೇನಾಂಸಿ ಮಾನವೋ ವೃಪಕರ್ಷತಿ 
ತಾನ್ರೋಂಭ್ಕುಪಾಯಾನ್‌ ನಕ್ಸಾಮಿ ಡೇವರ್ಷಿಪಿತೃಸೇನಿತಾನ್‌ | ೨೧೦ 


ದೇವ, ಖುಷ್ಕಿ ಪಿತೃಗಳು ಆಚರಿಸಿದ ಪಾಪನಾಶಕ ಉಪಾಯವು 
ಮನುಷ್ಯರಿಗೂ ಪವಿತ್ರವಾಗಿದೆ. ಅದನ್ನು ಹೇಳುತ್ತೇನೆ... 


ತ್ಯ್ಯಹಂ ಪ್ರಾತಸ್ತ್ರ್ಯಹಂ ಸಾಯಂ ತ್ರ್ಯಹಮದ್ಯಾದಯಾಚಿತಂ | 
ತ್ರ್ಯಹಂ ಪರಂ ಚ ನಾಶ್ಲೀಯಾತ್ಪ್ರಾಜಾಪತ್ಯಂ ಚರನ್‌ ದ್ವಿಜಃ 1 ೨೧೧ 


ಮೂರು ಹಗಲು ಬೆಳಿಗ್ಗೆ ಮೂರು ಹಗಲು ಸಾಯಂ ಮತ್ತೆ ಮೂರು 
ದಿನ ಬೇಡದೆ, ಸಿಕ್ಕಿದರೆ ಉಣ್ಣುವುದು, ಮೂರು ದಿನ ಉಪವಾಸ ಇದು 
ಪ್ರಾಜಾಪತ್ಯಕೃಚ್ಛ್ರವು. 


ಗೋಮೂತ್ರಂ ಗೋಮಯಂ ಕ್ಷೀಶಂ ದಧಿ ಸರ್ಯಿಃ ಕುಶೋದಕಂ | 
ಏಕರಾತ್ರೋಸವಾಸಶ್ಚ ಕೃಚ್ಛ ೦ ಸಾಂತಪನಂ ಸ್ಮೃತಂ | ೨೧೨ 


ಗೋಮೂತ್ಸ, ಗೋಮಯ, ಹಾಲು, ಮೊಸರು, ತುಪ್ಪ, ಕುಶೋದಕ 


ಅಧ್ಯಾಯ : ೧೧] ಮನುಸ್ಮೃತಿ ೫೩೫ 


ಇವುಗಳು ಒಂದೊಂದು ದಿನ ಆಹಾರ. ಮತ್ತೆ ಒಂದು ಪೂರ್ಣ ಉಪವಾಸ 
ಇದು ಸಾಂತಪನ ಕೃಚ್ಛ್ಛವು. 


ಏಕ್ಕೆ ಕಂ ಗ್ರಾಸಮಶ್ಲಿೀೀಯಾತ್ರ್ಯ ಹಾಣಿ ಶ್ರೀಣಿ ಸೂರ್ವವತ್‌ | 
ತ್ರ್ಯಹಂ ಚೋಪವಸೇದಂತ್ಕಮತಿಕೃಚ್ಛ ೨೦ ಚರನ್‌ದ್ವಿಜಃ | ೨೧೩ 


ಮೂರು ದಿನ ಒಂದೊಂದು ತುತ್ತು, ಮತ್ತೆ ಮೂರು ದಿನ ಉಪವಾಸ 
ಮಾಡಿದರೆ ಅದು ಅತಿಕೃಚ್ಛ ವು. 


ತಪ್ತಕೃಚ್ಛ )೦ ಚರಸ್ವಿಪ್ರೋ ಜಲಕ್ಷೀರಘೃತಾನಿಲಾನ್‌' | 
ಪ್ರತಿತ್ರ್ಯಹಂ ಸಿಬೇದುಷ್ಲಾನ್‌ ಸಕೃತ್‌ಸ್ನಾಯೀ ಸಮಾಹಿತಃ! ೨೧೪ 
ಬಿಸಿಯಾದ ಹಾಲು, ನೀರು, ತುಪ್ಪ, ವಾಯು ಇವುಗಳನ್ನು ಒಂದೊಂದು 


ದಿನ ಸೇವಿಸುತ್ತ ಒಮ್ಮೆ ಮೂಯುತ್ತಿದ್ದರೆ ತಪ್ಪಕೃಚ್ಛ. 


ಯತಾತ್ಮನೋಃಪ್ರವಂತ್ತಸ್ಯ ದ್ವಾದಶಾಜಣಮಭೋಜನಂ | 
ಪರಾಳೋ ನಾಮ ಕೃಚ್ಛೊ ಯಂ ಸರ್ವಪಾಪಾಪನೋದನಃ! ೨೧೫ 


ಇಂದ್ರಿಯನಿಗ್ರಹವುಳ್ಳವನಾಗಿ ಹನ್ನೆರಡು ದಿನ ನಿರಂತರ ಉಪಷಾಸ 
ವನ್ನು ಮಾಡಿದರೆ ಅದು ಪರಾಕವು. 
ಏಕ್ಳೆಕಂ ಹ್ರಾಸಯೇತ್ಸಿಂಡಂ ಕೃಷ್ಣೇ ಶುಕ್ಳೇ ಚ ವರ್ಧಯೋತ್‌ | 


ಉಪಸ್ಸೃ ಶಂಸ್ತ್ರಿಷವಣಂ ಏತಚ್ಛಾಂದ್ರಾಯಣಂ ಸ್ಮೃತಂ | sok 


ಮೂರು ಹೊತ್ತು ಮೂಯುತ್ತ ದಿನಕ್ಕೆ ಒಂದೊಂದು ಮುದ್ದೆ ಳಿನ್ನ 
ಚಂದ್ರನ ಕಲೆ ಏರಿದಂತೆ ಏರಿಸಿ ಕ್ರಮೇಣ ಇಳಿಸಿ ತಿನ್ನುತ್ತ ಒಂದು ತಿಂಗಳು 
ವ್ರತ ಮಾಡಿದರೆ ಅದು ಚಾಂದ್ಭಾಯಣವು. ಇದು ಹುಣ್ಣಿಮೆಯಿಂದ ಹುಣ್ಣಿ 
ಮೆಗೆ. ಪಿಪೀಲಿಕಾಮಧ್ಯ ಚಾಂದ್ರಾಯಣ. 

ಬಿತಮೋನ ವಿಧಿಂ ಕೃತ್ಸ್ನಮಾಚರೇದ್ಶ ವಮಧ್ಯವೆನೀ 

ಶುಕ್ಲ ಪಕ್ಸಾದಿನಿ.ರುತಶ್ಚರಂಶ್ಚಾಂದ್ರಾಯಣಂ ವ್ರತಂ | ೨೧೭ 


ಯವಮದಧ್ಮ ಚಾಂದ್ರಾಯಣವು ಹೇಗೆಂದರೆ ಅಮಾವ್ಮಾಸೆಯ ಮರು 


ದಿನದಿಂದ ಪುನರಮಾವಾಸೆವರೆಗೆ ಏರಿಸುತ್ತಾ ಇಳಿಸುತ್ತ ( ಅನ್ನದ ತುತ್ತಾ ) 
ಒಪ್ಪತ್ತು ಉಣಬೇಕು, 


೫೩೬ ಮನುಸ್ಮೃತಿ [ ಅಧ್ಯಾಯ: ೧೧ 


ಆಸ್ಚಾ ಡಸ್ಟ್‌ ಸಮಶ್ಲಿೀೀಯಾತ್ಛಿಂಡಾನ್‌ ಮುಥ್ಯಂದಿನೇ ಸ್ಥಿತೇ 
ನಿಯತಾತ್ಮ್ಮಾ ಹವಿಷ್ಕಾಶೀ ಯತಿಚಾಂದಾ ಯೇ ೦ ಚರನ್‌ 1 ೨೧೮ 


ಒಂದು ತಿಂಗಳು ಒಂದು ಹೊತ್ತು ಎಂಟೆಂಟು ತುತ್ತು ಮಾತ್ರ ಉಂಡರೆ 
ಅದು ಯತಿಚಾಂದ್ರಾಯಣವು. 


ಚತುರಃ ಪ್ರಾತರಶ್ಸೀಯಾತ್ಸಿಂಡಾನ್ವಿಪ್ರಃ ಸಮಾಹಿತಃ | 
ಚತುರೊಟಸ್ತನಿತೇ ಸೂರ್ಯೇ ಶಿಶಂಚಾಂದಾ)ಯಣಂ ಸ್ಮೃತಂ 1 sar 


ಎರಡು ಹೊತ್ತು ನಾಲ್ಕು ನಾಲ್ಕು ತಿನ್ನುತ್ತ ಒಂದು ತಿಂಗಳಿದ್ದರೆ ಅದು 
ಶಿಶು ಚಾಂದ್ರಾಯಣವು. 


ಯೆಥಾಕಫಂಚಿತ್ತಿಂಡಾನಾಂ ತಿಸ್ರೋಶೀತೀಃ ಸಮಾಹಿತಃ | 
ಮಾಸೇನಾಶ್ನನ್‌ ಹನಿಷ್ಯ ಸ್ಯ ಚಂದ್ರಸೈ್ಯೈತಿ ಸಲೋಕತಾಂ 1 ೨೨೦ 
ಇನ್ನೂರ ನಲುವತ್ತು ತುತ್ತು ಮಾತ್ರ ಒಂದು ತಿಂಗಳು ತಿಂದು ಬದುಕಿ 
ದರೆ ಅದು ಚಂದ್ರಪ್ರಾತಿದಾಯಕವು. 
ಏತದ್ರುದ್ರಾಸ್ತಥಾದಿತ್ಕಾ ವಸವಶ್ಚಾಚರನ್‌ ವ್ರತಂ | 
ಸರ್ನಾಕುಶಲಮೋಕ್ಸಾಯ ಮರಂತಶ್ಚ ಮಹರ್ಷಿಭಿಃ ॥ ೨೨೧ 
ರುದ್ರರು, ಆದಿತ್ಮರು, ವಸುಗಳು, ಮರುತ್‌ಗಳು, ಸರ್ವಾಮಂಗಲ 
ನಿವಾರಣೆಗೆ ಮಹರ್ಷಿಗಳು ಕೂಡ ಈ ವ್ರತವನ್ನು ಆಚರಿಸಿದರು. 
ಮಹಾವ್ಕಾ ಹೃ ತಿಭಿಹೋಮಃ ಕರ್ತವ್ಯಃ ಸ್ವಯಮನ್ವಹಂ | 
ಅಹಿಂಸಾಸತ್ಯಮಕೋಧಮಾರ್ಜವಂ ಚ ಸಮಾಚರೇತ್‌ | ೨೨೨ 
ವ್ರತಕಾಲದಲ್ಲಿ ಮಹಾವ್ಮಾಹೃತಿಗಳಿಂದ ಹೋಮವನ್ನು ದಿನಾ ಮಾಡ 


ಬೇಕು. ಅಹಿಂಸಾ, ಸತ್ಯ, ಅಕ್ರೋಧ, ಆರ್ಜವ ಈ ಗುಣಗಳೂ ಆಚರಣೀ 
ಯಗಳು. 


ತ್ರಿರಹಸ್ತ್ರಿರ್ನೀಶಾ ಯಾಂ ಚ ಸವಾಸಾ ಜಲಮಾಪಿಶೇತ್‌ | 

ಸ್ತ್ರೀಶೂದ್ರಪತಿತಾಂಶ್ಟೈವ ನಾಭಿಭಾಷೇತ ಕರ್ಹಿಚಿತ್‌ | ೨೨೩ 

ಹಗಲು ಮೂರು ಬಾರಿ, ರಾತ್ರಿ ಮೂರು ಬಾರಿ ಸ್ನಾನ, ಸ್ತೀ ಶೂದ್ರ 
ಠೊಡನೆ ಮೌನವು ವೃತಕಾಲದ ನಿಯಮಗಳು, 


ಅಧ್ಯಾಯ : ೧೧1 ಮನುಸ್ಮೃತಿ ೫೩೭ 


ಸ್ಥಾನಾಸನಾಭ್ಯಾಂ ವಿಹರೇದಶಕ್ತ್ಕೊ €ಧಃ ಶಯೀತ ವಾ! 
ಬ್ರಹ್ಮಚಾರೀ ವ್ರತೀ ಚ ಸ್ಕಾದ್ಲರುದೇವದ್ವಿ ಜಾರ್ಜಕಃ 1 ೨೨೪ 


ಮತ್ತು ಹಗಲು ನಿಂತು, ಕುಳಿತು ಹೊತ್ತು ಕಳೆಯಬೇಕು. ಅಸಾಧ್ಯ 
ವಾದರೆ ಮಲಗಬಹುದು. ಬ್ರಹ್ಮಚರ್ಯ ದಂಡಾಜಿನವರೌಂಜೀಧಾರಣೆ 
ಗುರುದೇವ ಬ್ರಾಹ್ಮಣ ಭಕ್ತಿ ಉಳ್ಳಿವನಾಗಬೇಕು. 


ಸಾವಿತ್ರೀಂ ಚ ಜಪೇನ್ನಿತ್ಯಂ ಪವಿತ್ರಾಣಿ ಚ ಶಕ್ತಿತಃ | 
ಸರ್ಮೇಸ್ಟೆ (ವ ವ್ರತೇಷ್ಟೇವಂ ಪ್ರಾಯತಶ್ಚಿತ್ತಾರ್ಥಮತಾದೃತಃ 1 ೨೨೫ 


ಗಾಯತ್ರೀ ಜಪ ಮಾಡುತ್ತಿರಬೇಕು. ಪವಿತ್ರ ಮಂತ್ರಗಳೂ ಆಗ 
ಬಹುದು. ಎಲ್ಲ ಪ್ರಾಯಶ್ಚಿತ್ತ ವ್ರತಗಳಲ್ಲಿ ಇದೇ ನಿಯಮವು. 


ಏತೈರ್ದ್ವಿಜಾತಯಃ ಶೋಧ್ಯ್ಕಾ ವ್ರತೈರಾವಿಷ್ಯಕೈನಸಃ | 
ಅನಾವಿಸ್ಯತಪಾಪಾಂಸ್ತು ವಎಂಂತ್ರೈರ್ಹೋನಮೆಶ್ಚ ಶೋಧಯೇತ್‌ ॥ ೨೨೬ 


ಪ್ರಸಿದ್ಧ ಪಾಪಗಳಿಗೆ ಈ ವಿಧಿಯು ರಹಸ್ಮಪಾಪಕ್ಕೆ ಮಂತ್ರ-ಜಪ... 
ಹೋಮಗಳು ರಹಸ್ಕ ಪ್ರಾಯತ್ಚಿತ್ತಗಳು. 


ಖ್ಮಾಪನೇನಾನುತಾಸೇನ ತಸಸಾಧ್ಯಯನೇನ ಚ | 

ಪಾಪಕೃನ್ಮುಚ್ಯ ತೇ ಸಾಪಾತ್ರಥಾಹಾನೇನ ಚಾಪದಿ | ೨೨೭ 

ನಿವೇದನೆ, ಪಶ್ಚಾತ್ತಾಪ, ತಪಸ್ಸು, ಅಧ್ಯಯನ, ದಾನ ಇವುಗಳಿಂದಲೂ 
ಪಾಪ ಪರಿಹಾರವು. 


ಯಥಾ ಯಥಾ ನರೋಂಧರ್ಮಂ ಸ್ವಯಂ ಕೃತ್ತಾನುಭಾಷತೇ | 
ತಥಾ ತಥಾ ತ್ವ ಚೇವಾಹಿಸ್ತೆ (ನಾಧರ್ಮೇಣ ಮುಚ್ಯತೇ | ೨೨೮ 


ಸ್ವಯಂಕೃತಪಾಪದ ನಿವೇದನೆಯಿಂದ ಹಾವು ಪರೆ ಬಿಡುವಂತೆ ಪಾಪದ 
ವಿಮೋಚನೆಯಾಗುವುದು. 


ಯಥಾ ಯಥಾ ಮನಸ್ತಸ್ಮ ದುಷ್ಕೃತಂ ಕರ್ಮ ಗರ್ಕತಿ | 
ತಥಾ ತಥಾ ಶರೀರಂ ತತ್ತೇಸಾಭರ್ಮೇಣ ಮುಚ್ಯತೇ | ೨೨೯ 


೫೩೮ ಮನುಸ್ಮೃತಿ ಅಭ್ಯಾಯ: ೧೧ ] 
ಪಾಪದ ನಿಂದೆಯಿಂದಲೂ ಪಾಪ ನಾಶವಾಗುವುದು. 


ಕೃತ್ವಾ ಪಾಪಂಹಿ ಸಂತಪ್ಯ ತಸ್ಮಾತ್ಸಾ ಪಾಶ್ಚ್ರಮುಚ್ಕತೇ 
ನೈವಂ ಕುರ್ಯಾಂ ಪುನರಿತಿ ನಿವೃತ್ಕಾ ಪೂಯತೇ ತುಸಃ! ೨೩೦ 


ತಪ್ಪು ಮಾಡಿ ಇನ್ನು ಇಂತಹ ಪಾಪವನ್ನು ಮಾಡಲಾರೆನೆಂದು ತೋರಿ 
ದರೆ ಆಗಲೂ ಶುದ್ಧಿಯು. 


ಏವಂ ಸಂಚಿಂತ್ಯ ಮನಸಾ ಪ್ರೇತ್ಯ ಕರ್ಮಫಲೋದಯಂಂ | 
ಮುನೋಮಾಜ್ಕೂರ್ತಿಭಿರ್ನಿತ್ಯಂ ಶುಭಂ ಕರ್ಮ ಸಮಾಚರೇತ್‌" | ೨೩೧ 


ಕರ್ಮಗಳ ಪರಿಣಾಮದ ಚಿಂತನೆಯಿಂದ ಮನೋವಾಕಾ ಯಗಳಿಂದ 
ಸತ್ಕಾರ್ಯವನ್ನೇ ಮಾಡಬೇಕು. 


ಅಜ್ಞಾನಾದ್ಮದಿ ವಾ ಜ್ಞಾನಾತೃತ್ವಾ ಕರ್ಮ ವಿಗರ್ಹಿತಂ | 
ತಸ್ಮಾದ್ವಿ ಮುಕ್ರಿ ಮನ್ವಿ ಚ್ಛನ್‌ ದ್ವಿತೀಯಂ ನ ಸಮಾಚರೇತ್‌ | ೨೩೨ 


ತಿಳಿದೋ ತಿಳಿಯದೆಯೋ ಪಾಪ ಮಾಡಿದ ಮೇಲೆ ಪುನಃ ಮಾಡ 
ಬಾರದು. 


ಯೆಸ್ಮಿನ್ಶರ್ಮಣ್ಯಸ್ಕ ಕೃತೇ ಮನಸಃ ಸ್ಕಾದಲಾಫವಂ | 
ತಸ್ಮಿಂಸ್ತಾವತ್ರಪಃ ಕುರ್ಯಾದ್ಯಾವತ್ತುಷ್ಟಿಕರಂ ಭವೇತ್‌ 1 ೨೩೩ 


ಮನಃ ಸಂತೋಷವಾಗುವವರೆಗೆ ತಪಸ್ಸನ್ನು ಮಾಡುತ್ತಿರಬೇಕು. 


ತಪೋನರನೂಲಪಿಂದಂ ಸರ್ವಂ ದೈನಮಾನುಷಕಂ ಸುಖಂ | 
ತಪೋಮಧ್ಯಂ ಬುಧೈಃ ಪ್ರೋಕ್ತಂ ತಪೋಂನ್ತಂ ನೇಡದರ್ಶಿಭಿಃ! ೨೩೪ 


ದೇವತೆಗಳ ಮತ್ತು ಮನುಷ್ಯರ ಸುಖದ ಮೂಲವು ತಪಸ್ಸು. ಸುಖ 
ಉಳಿಯುವುದು ಆದರಿಂದ. ಅದರ ವಿಧಿಯು ವೇದಜೋಧ್ಯವಾಗಿದೆ. 


ಬ್ರಾಹ್ಮಣಸ್ಯ ತಪೋ ಜ್ಞಾನಂ ತಪಃ ಕ್ಲತ್ರಸ್ಯ ರಕ್ಷಣಂ | 
ವೈಶ್ಯಸ್ಯ ತು ತಪೊ ವಾರ್ತಾ ತಪಃ ಶೂದ್ರಸ್ಯ ಸೇವನಂ 1 ೨೩೫ 


ಅಧ್ಯಾಯ: ೧೧] ಮನುಸ್ಮೃತಿ ೫೩೯ 


ಬ್ರಾಹ್ಮಣನಿಗೆ ಆತ್ಮಜ್ಞಾನವು, ಕ್ಷತ್ರಿಯನಿಗೆ ರಕ್ಷಣೆಯು, ವೈಶ್ಯನಿಗೆ 
ಕೃಷಿಯು, ಶೂದ್ರನಿಗೆ ಸೇವೆಯು. ತಪಸ್ಸು ಬೇರೆಯಿಲ್ಲ. 


ಯಷಸಯಃ ಸಂಯತಾತ್ಮಾನಃ ಫಲವನೂಲಾನಿಲಾಶನಾ॥ | 
ತಪಸೈನ ಪ್ರಪಶ್ಯಂತಿ ತ್ರೈಲೋಕ್ಯಂ ಸಚರಾಚರಂ! ೨೩೬ 


ಯಷಿಗಳಿಗೆ ಹಣ್ಣು, ಗಡ್ಡೆ-ಗೆಣಸು, ವಾಯು, ಆಹಾರವು. ಇಚ್ಛಾನು 
ಸಾರ ಹೀಗೆ ಜೀವಿಸಿ ಇಂದ್ರಿಯ ನಿಗ್ರಹ ಮಾಡಿದ ಅವರು ಮೂರು ಲೋಕ 
ವನ್ನು ನೋಡಬಲ್ಲರು. 


ಔಷಧಾನ್ಯ ಗದೋ ವಿದ್ಕಾ ದೈವೀ ಚ ವಿವಿಧಾ ಸ್ಥಿತಿಃ | 
ತಪಸೈೆವ ಪ್ರಸಿಧ್ಯಂತಿ ತಪಸ್ತೇಷಾಂ ಹಿ ಸಾಧನಂ ॥ ೨೩೭ 


ರಾಕೆಟ್‌, ಅಂತರಿಕ್ಷನೌಕೆ, ಕ್ಷಿಪಣಿ ಎಂಬ ಸಾವಿರಾರು ಮೈಲು ವಿಸ್ತಾರದ 
ಪ್ರಯೋಗಶಾಲೆಯಲ್ಲಿ ಲಕ್ಷೋಪಲಕ್ಷ ಭೂತವಿಜ್ಞಾನಿಗಳ ಪಂಕ್ತಿಯು ಅಹ 
ರ್ನಿಶಿ ಅಧ್ಯಯನ, ಪರೀಕ್ಷಣ ನಡೆಸಿ ಕೋಟೆ ಕೋಟಿ ಹಣ ವ್ಯಯಿಸಿ ವರ್ಷ 
ವರ್ಷ ಕಾಲದಲ್ಲಿ ಸಾಧಿಸಲಾಗದ ಚಂದ್ರಲೋಕದ ಸಂಶೀಲನೆಯು ಈ ತಪೋ 
ದೃಷ್ಟಿಗೆ ತೃಣಪ್ರಾಯವಾದುದು. ನಾಲ್ಕಾರು ಅಡಿ ಉದ್ದದ ಈ ದೇಹದ 
ಸಹಾಯದಿಂದ ಭೂಮಿಯ ಒಂದು ಮೂಲೆಯಲ್ಲಿ ಕುಳಿತು ಈ ಸೂರ್ಯ 
ಜಗತ್ತಿಗಿಂತ ಎಷ್ಟೋ ದೊಡ್ಡ ಅಧಿಕ ಚಮತ್ಕಾರದ ಮೂರು ಲೋಕದ 
ಮಾರ್ಮಿಕ ಪ್ರಕರ್ಷದ ವಿಶಿಷ್ಟ ದರ್ಶನವು ಸಾಮಾನ, ಶಕ್ತಿಯದಲ್ಲ. ಇದು 
ದೈವೀಶಕ್ತಿಯೇ ! ಮುಪ್ಪು ಹೋಗಿ ಯೌವನವು ಬರುವ ಸಕಲಶರೀರೇಂದ್ರಿ 
ಯಗಳಿಗೆ ಬಲಾದಾಯಕ ಸ್ಥಿರಗುಣದ ರಸಾಯನ, ಕಣ್ಣು, ಹೃದಯ, ಗರ್ಭಾ 
ಶಯ ಪ್ರಾಂತದ ಸೂಕ್ಷ್ಮಾತಿಸೂಕ್ಷ್ಮ ಶಸ್ತ್ರ ವಿಶಸನವೈಶದ್ದ (ಸುಶ್ರುತ) ಕರ್ಮ 
ಬ್ರಹ್ಮವಿದೆ, ನಾನಾ ಲೋಕಾವಸ್ಥಿತಿ ಇವುಗಳೆಲ್ಲ “ತಪಸ್ಸು” ಎಂಬ ಸಾಧನ 
ದಿಂದ ಪ್ರಸಿದ್ಧ ಪ್ರತ್ಯಕ್ಷ ಉನ್ಮೇಷಗಳು. 


ಯದ್ದುಸ್ತರಂ ಯೆದ್ದುರಾಪಂ ಯಂದ್ದುರ್ಗಂ ಯಚ್ಚ ದುಷ್ಕರಂ 
ಸರ್ವಂತು ತಪಸಾ ಸಾಧ್ಯಂ ತಪೋ ಹಿ ದುರತಿಕ್ರಪಂಂ | ೨೩೮ 


೫೪೦ ಮನಂಸ್ಕ ತಿ [ ಅಧ್ಯಾಯ : ೧೧ 


ಕಷ್ಟಸಾಧ್ಯವಾದ ಆಪನ್ನಿವೃತಿ, ಅಮೃತತ್ವ, ಲೋಕಾಂತರಗತಿ ಇಂತಹ 
ವುಗಳೆಲ್ಲ ತಪಸ್ಲಿನಿಂದ ಸುಲಭಸಾಧ್ಯಗಳಾಗುವುವು ಆದುದರಿಂದ ತಪಃಶಕ್ತಿಯು 


ದುರತಿಕ್ರಮವು. ಅಣುವಿಕಿರಣ ಹೈಡ್ರೋಜನ್‌ ಬಾಂಬು ಇವುಗಳು ತಪಸ್ಸಿನ 
ಕಿರಣಾಣುವಾಗಬಲ್ಲವು. 


ಮಹಾಪಾತಕಿನತ್ಟೈನ ಶೇಷಾಶ್ಚಾಕಾರ್ಯಕಾರಿಣ॥ 
ತಪಸೈವ ಸುತಪ್ರೇನ ಮುಚ್ಕಂತೇ ಕಿಲ್ಬಿಷಾತ್ರಕಃ | sar 


ಮಹಾಪಾತಕಗಳ ದೋಷವು ತಪಸ್ಸಿನಿಂದ ನಶಿಸುವುದು. 


ಕೀಹಾಶ್ಚಾಹಿಸತಂಗಾಶ್ಚ ಪಶವಶ್ಚ ಐಯರಾಂಸಿ ಚ! 

ಸ್ಥಾವರಾಣಿ ಚ ಭೂತಾನಿ ದಿವಂ ಯಾಂತಿ ತಪೋಬಲಾತ್‌ | ೨೪೦ 

ಕೀಟ, ಹಾವು, ಪತಂಗ, ಪಶು, ಪಕ್ಷಿ, ವೃಕ್ಷಾದಿಸ್ಮಾವರ ಇವುಗಳು 
ಮೂಕವೇದನಾ ತಪಸ್ಸಿನಿಂದ ಕಲ್ಮಷವು ತೊಲಗಿ ನಿರ್ಮಲವಾಗಿ ಪುನಃ 
ಉತ್ಕೃಷ್ಟ ಜನ್ಮವನ್ನು ಪಡೆಯುವುವು. 


ಯಕ್ಳಿಂಚಿದೇನಃ ಕುರ್ವಂತಿ ಐಎಂನೋವಾಜ್ಮೂರ್ತಿಭಿರ್ಜನಾಃ | 
ತತ್ಸರ್ವಂ ನಿರ್ದಹಂತ್ಯಾಶಂ ತಪಸೈವ ತಪೋಧನಾ | ೨೪೧ 


ಮನೋವಾಗ್ವೇಹಗಳಿಂದ ಸಂಭವಿಸಿದ ಪಾಪವು ತಪಸ್ಸಿನಿಂದ ದಗ್ಗ 
ವಾಗಿ ತಪೋಧೆನರಾಗುವರು. 


ತಸಸೈವ ವಿಶುದ್ಧಸ್ಥ ಬ್ರಾಹ್ಮಣಸ್ಯ ದಿವೌಕಸಃ | 
ಇಜ್ಯಾಶ್ಚ ಪ್ರತಿಗೃಣ್ಗಂತಿ ಕಾನರಾನ್‌ ಸಂವರ್ಧಯಂತಿ ॥ ೨೪೨ 


ತಪಸ್ಸಿನಿಂದ ಪರಿಶುದ್ಧನಾದ ಬ್ರಾಹ್ಮಣನು ಮಾಡಿದ ಪೂಜೆಯನ್ನು 
ದೇವತೆಗಳು ಸ್ವೀಕರಿಸಿ ಅವನಿಷ್ಟವನ್ನು ತುಂಬುತ್ತಾರೆ. 


ಪ್ರಜಾಪತಿರಿದಂ ಶಾಸ್ತ್ರಂ ತಪಸೈೆವಾಸ್ಟ್ರಜಶ್ಟ್ರಭುಃ ! 
ತಥೈವ ವೇದಾನ್ಸೃಷಯಸ್ತ ಪಸಾ ಪ್ರತಿಪೇದಿರೇ 1 ೨೪್ಗೂ 


ಈ ಧರ್ಮಶಾಸ್ತ್ರದ ಸೃಷ್ಟಿಯು ಒಂದು ತಪಸ್ಸಿನಿಂದಲೇ ಆಗಿದೆ, 


ಅಧ್ಯಾಯ : ೧೧ ] ಮನಂಸ್ಕೃತಿ ಅ೪ದ 


ಯಸಷಿಗಳಿಗೆ ವೇದಪ್ರತಿಪತ್ತಿಯೂ ತಪೋಮಹಿಮೆಯಿಂದಲೇ ಬ್ರಹ್ಮವು 
ಸಮೂಲವೆಂದು ಅಂಗೀಕರಿಸುವುದರಿಂದ ಮನುಭೃಗುಗಳೆ ಪರಿಜ್ಞ್ಞಾನಗಂಗೆಯೂ 
ಬ್ರಹ್ಮನಿಂದಲೇ ಹರಿದು ಬಂದುದು. ಆದುದರಿಂದ ಈ ಶಾಸ್ತ್ರದ ಅರ್ಥ 
ಕರ್ತೃವೂ ಬ್ರಹ್ಮನೇ ಆಗುವನು. ಶಬ್ದಗುಂಫನವು ಭೃಗುವಿನದಾದರೂ 
ಅದಕ್ಕೆ ಮಹತ್ವವನ್ನು ಕೊಡುವ ಕಾರಣವಿಲ್ಲ. ಅರ್ಥವು ಮಾತ್ರ ಪ್ರಯಾಸ 
ಸಾಧ್ಯ. ಈ ಕಾಲದಲ್ಲಿ ಪದಪುಂಜವನ್ನು ಕಾವ್ಯವೆಂದು ಭ್ರಮಿಸುವುದರಿಂದ 
ಕರ್ತೃವಿನ ವಿವಾದವೇಳುವುದು. ಅರ್ಧ ಚೌರ್ಯವನ್ನು ದೌರ್ಬಲ್ಯದಿಂದ 
ಕ್ಷಮಿಸುವರು. 


ಇತ್ಯೇತತ್ತಪಸೋ ದೇವಾ ಮಹಾಭಾಗ್ಯಂ ಪ್ರಚಕ್ಷತೇ | 
ಸರ್ವಸ್ಕಾಸ್ಕ ಪ್ರುಪಶ್ಯಂತಸ್ತಪಸಃ ಪುಜ್ಕಮುತ್ತವಂ0 | ೨೪೪ 


ಆದುದರಿಂದ ತಪಸ್ಸು ಒಂದು ಮಹಾಭಾಗ್ಯವೆಂದು ತಿಳಿಯಬೇಕು. 
ತಪಸ್ಸು ಪುಣ್ಕ್ಮಮಯವಾಗಿದೆ. ತಪಸ್ಸು ಪಿಶಾಚಿಯಂತೆ ಅದೃಶ್ಯವಲ್ಲ. 
ಚಾಂದ್ರಾಯಣ ಪ್ರಾಜಾಪತ್ಕಾದಿ ಪೂರ್ವೋಕ್ತ ವ್ರತಗಳೇ ತಪಸ್ಸಿನ ಕರ್ಮ 
ರೂಪವು, 


ವೇದಾಭ್ಯಾಸೋಂನ್ವಹಂ ಶಕ್ತ್ಯಾ ಮಹಾಯಜ್ಞ ಕ್ರಿಯರಾ ಕ್ಲವರಾ | 
ನಾಶಯಂತ್ಯಾಶು ಪಾಪಾನಿ ಮಹಃಪಾತಕಜಾನ್ಯಹಿ | ೨೪೫ 


ಮನಃಶಾಂತಿ, ವೇದಾಭ್ಯಾಸಗಳು ದೈನಂದಿನ ಕರ್ಮಸಂತತಿಯಾದರೆ 
ಸರ್ವಪ್ರಾಯಶ್ಚಿತ್ತ ತಪಸ್ಸಾಗುವುದು. 


ಯಸ್ಮೈಥಸ್ತೇಜಸಾ ವಹ್ನಿಃ ಪ್ರಾಪ್ತಂ ನಿರ್ದಹತಿ ಕ್ಷಣಾತ್‌ | 
ತಥಾ ಜ್ಞಾನಾಗ್ಸಿ ನಾ ಪಾಪಂ ಸರ್ವಂ ದಹತಿ ವೇದನಿತ'! ೨೪೬ 


ಬೆಂಕಿಯು ಸಿಕ್ಕಿದ ಕಟ್ಟಿಗೆಯನ್ನು ಸುಟ್ಟು ಬೂದಿ ಮಾಡುತ್ತದೆ. ಅದ 
ರಂತೆ ತಪಸ್ಸು ಪಾಪವನ್ನು ದಹಿಸುವುದು. ಅದು ವೇದಾಧೀನವಾಗಿದೆ. 


ಇತ್ಮೇತದೇನಸಾ ಮಂಕ್ಷಂ ಪ್ರಾಯಶ್ಚಿತ್ತಂ ಯಥಾವಿಧಿ ! 
ಆತ ಊರ್ಧ್ವಂ ರಹಸ್ಕಾನಾಂ ಪ್ರಾಯಶ್ಚಿತ್ತಂ ನಿಬೋಧತ | ೨೪೭ 


೫೪೨ ಮನುಸ್ಮೃತಿ [| ಅಧ್ಯಾಯ ; ಓಡಿ 


ಮಹಾಪಾತಕಾದಿ ಪ್ರಾಯಶ್ಚಿತ್ತವನ್ನು ಹೇಳಿ ಮುಗಿಸಿ ರಹಸ್ಯ ಪ್ರಾಯ 
ಶ್ಮಿತ್ತದ ಸರದಿಯು ಈಗ ಬಂದಿದೆ. 


ಸವ್ಯಾಹೃತಿಪ್ರಣನಕಾಃ ಪ್ರಾಣಾಯಾಮಾಸ್ತು ಷೋಡಶ | 
ಅಸಿ ಭ್ರೂಣಹಣಂ ಮಾಸಾಹತ್ಪುಸಂತ್ಯಹರಹಃ ಕೃತಾಃ | ೨೪೪ 


ಪ್ರಣವ, ವ್ಯಾಹೃತಿ ಇವುಗಳಿಂದ ಸಹಿತವಾಗಿ ಹದಿನಾರು ಪ್ರಾಣಾ 
ಯಾಮಗಳನ್ನು ಒಂದು ತಿಂಗಳು ಮಾಡುತ್ತಿದ್ದರೆ ಭ್ರೂಣಹತ್ಕಾಪಾಪವು 
ತೊಲಗುವುದು. 


ಕೌತ್ಸಂ ಜಪ್ರ್ಹಾಪ ಇತ್ಯೇತದ್ವಾಸಿಷ್ಕಂ ಚ ಪ್ರತೀತ್ಯುಚಂ | 
ಮಾಹಿತ್ರಂ ಶುದ್ಧ ವತ್ಯಶ್ಚ ಸುರಾಪೊಟಪಿ ವಿಶುಧ್ಯತಿ 1 ೨೪೯ 


ಕುತ ಮಂತ್ರ, ವಸಿಷ್ಠ ಮಂತ್ರ, ಮಾಹಿತ್ರ ಮಂತ್ರ, ಶುದ್ಧವತೀ 
ಸೂಕ್ತ ಈ ಜಪದಿಂದ ಸುರಾಪಾನಕ್ಕೆ ರಹಸ್ಕ ಪ್ರಾಯತ್ಚಿತ್ತವು. 


ಸಕೃಜ್ಞಪ್ಪ್ಯಾಸ್ಕವಾಮೀಯಂಂ ಶಿವಸಂಕಲ್ಪಮೇವ ಚ | 


ಅಸಹೃತ್ಯ ಸುವರ್ಣಂ ತು ಕ್ಷಣಾದ್ಭ ವತಿ ನಿರ್ಮಲಃ | ೨೫೦ 
ಸುವರ್ಣಸ್ತೇಯಕ್ಕೆ ಆಸವಾವೂಯಮಂತ್ರ ಶಿವಸಂಕಲ್ಪ ಮಂತ್ರಗ 
ಳನ್ನು ಪ್ರತಿದಿನ ಒಂದೊಂದು ಬಾರಿ ಒಂದು ತಿಂಗಳು ಜಪಿಸಿದರೆ ಪ್ರಾಯ 
ಶ್ಲಿತ್ತವು. 
ಚ 


ಹನಿಷ್ಸಾಂತೀಯಂಮಭ್ಯಸ್ಯ ನತಮಂಹ ಇತೀತಿ ಚ! 
ಜಸಿತ್ವಾ ಪೌರುಷಂ ಸೂಕ್ತಂ ಮಂಚ್ಯ ತೇ ಗುರುತಲ್ಪಗಃ | suo 


ಹವಿಷ್ಟಾಂತಿ, ನತಮಂಹ, ಇತೀತಿ, ಸಹಸ್ಪಶೀರ್ಷಾ ಇತ್ಯಾದಿ ಸೂಕ್ತ 
ಜಪದಿಂದ ಗುರುತಲ್ಪದೋಷ ನಿವೃತ್ತಿಯು. 


ಏನೆಸಾಂ ಸ್ಥೂಲಸೂಕ್ಷ್ಮ್ಮಾಣಾಂ ಚಿಕೀರ್ಷನ್ನ ಪನೋದನಂ | 
ಅವೇತ್ಕೃ ಡಂ ಜಪೇಹಲ್ದ « ಯೆತ್ತಿಂಚೇದಖಿಂತೀತಿ ಮಾ! ೨೫೨ 


ಅಧ್ಯಾಯ: ೧೧ ಮನುಸ್ಮೃತಿ ಕಳಿಸಿ 


ಸ್ಥೂಲ ಸೂಕ್ಷ್ಮಪಾಪಗಳಿಗೆ ನಿವೃತ್ತಿಯನ್ನು ಅವತೇ, ಯತ್ಮಿಂಚ, 
ಇತಿವಾ ಇತ್ಯಾದಿ ಮಂತ್ರಗಳ ಜಪದಿಂದ ಹೇಳುವರು. 


ಪ್ರತಿಗೃಹ್ಯಾಪ್ರತಿಗ್ರಾಹ್ಯಂ ಭುಳ್ತ್ವಾಚಾನ್ನಂ ವಿಗರ್ಹಿತಂ | 
ಜಸಂಸ್ಕರತ್ಸಮಂದೀಯಂಂ ಪೂಯಂತೇ ಮಾನವಸ್ತ್ರ್ಯಹಾತ್‌ | ೨೫೩ 


ನಿಷಿದ್ಧ ಭೋಜನ, ನಿಷಿದ್ಧ ದಾನಸ್ಹೀಕಾರ ಇವುಗಳಿಗೆ ತರತ್ಸಮಂದೀ 
ಮಂತ್ರವನ್ನು ಮೂರು ದಿನ ಜಪಿಸಿದರೆ ಪರಿಹಾರವು. 


ಸೋಮಾರೌದ್ರಂ ತು ಬಹ್ರೇನಾ ಮಾಸಮಭ್ಯ ಸ್ಯ ಶುಭ್ಯತಿ | 

ಸ್ರವಂತ್ಯಾಮಾಚರನ್‌ ಸ್ನಾನಮರ್ಯವಮನ್ನಾ ವಿಂತಿ ಚ ತೃಚಂ 1 ೨೫೪ 

ಬಹುಪಾಪಕಾರಿಯು ಒಂದು ತಿಂಗಳು ಸೋಮಾರುದ್ರಾ ಅರ್ಯ 
ಮಣಂಮಂತ್ರಗಳನ್ನು ನದಿಯಲ್ಲಿ ಮಿಂದು ಜಪಿಸಿದರೆ ಪರಿಶುದ್ಧನು. 


ಅಬ್ದಾರ್ಥಷಿಂ೦ದ್ರಮಿತ್ಕೇತದೇನಸ್ವ್ತೀ ಸಪ್ತಕಂ ಜಪೇತ" 1 
ಅಪ್ರಶಸ್ತಂ ತು ಕೃತ್ವಾಪ್ಪ್ಸು ನರಾಸಮಾಸಹೀತ ಭೈೈಕ್ಷಭುಕ" | ೨೫೫ 


ನೀರಿನಲ್ಲಿ ಮಲಮೂತ್ರ ಮಾಡಿದರೆ ಆರು ತಿಂಗಳು ಇಂದ್ರಂಮಿತ್ರಂ 


ಇತ್ಯಾದಿ ಏಳು ಮಂತ್ರಜಪವನ್ನು ಜಪಿಸಬೇಕು. ಮತ್ತು ಒಂದು ತಿಂಗಳು 
ಬೇಡಿ ಉಣ್ಣಬೇಕು. 


ಮಂತ್ರಃ ಶಾಕಲಹೋಪೀಯ್ಯೆರಬ್ಬಂ ಹುತ್ತಾ ಫೃತಂ ದ್ವಿಜಃ | 
ಸುಗುರ್ವಸ್ಕಸಹಂತ್ಯೇನೋ ಜಹ್ರ್ವಾ ವಾ ನಮ ಇತ್ಯೃಚಂ 1 5೫೬ 


ದೇವಕೃತಸ್ಕ ಈ ಮಂತ್ರದಿಂದ ಒಂದು ವರ್ಷ ಆಜ್ಯಹೋಮ ಮಾಡಿ 
ದರೂ ನಮ ಇಂದ್ರಶ್ಚ ಮಂತ್ರವನ್ನು ಜಪಿಸಿದರೂ ದೊಡ್ಡ ಪಾಪವೂ 
ನಿವೃತ್ತವಾಗುವುದು. 

ಮಹಾಪಾತಕಸಂಯುುಕ್ತೊ ೇನುಗಚ್ಛೇಜ್ಲಾಃ ಸಮಾಹಿತಃ | 

ಅಭ್ಯಸ್ಕಾಬ್ದಂ ಪಾನಮಾನೀರ್ಭ್ಛ್ಸೈೆಕ್ಸಾಹಾರೋ ವಿಶಂಧ್ಯತಿ | ೨೫೭ 


ಮಹಾಪಾತಕಿಯು ಒಂದು ವರ್ಷ ಭಿಕ್ಷೆಯೆತ್ತಿ ಉಂಡು ಪಾವಮಾನಿ 
ಯನ್ನು ಜಪಿಸುತ್ತಾ ಮೇಯುವ ಗೋವನ್ನು ಹಿಂಬಾಲಿಸಬೇಕು. 


೫೪೪ ಮನುಸ್ಮೃತಿ [ ಅಧ್ಯಾಯ : ಬಿರಿ 


ಆರಣ್ಯೇ ವಾ ತ್ರಿರಭ್ಯಸ್ಯ ಪ್ರಯತೋ ನೇದಸಂಹಿತಇಂ | 
ಮುಚ್ಯತೇ ಪಾಠಕೈಃ ಸರ್ವೈಃ ಪರಾಳ್ಳೆಃ ಶೋಧಿತಸ್ತ್ರಿಭಿಃ ! ೨೫೮ 


ಮೂರು -:ಪರಾಕವ್ರತವನ್ನು ಮಾಡಿ (೨೧೫ ಶ್ಲೋಕ) ಮೂರು ಬಾರಿ 
ವೇದಪಾರಾಯಣ ಮಾಡಿದರೆ ಸರ್ವಪಾಪ ನಿವೃತ್ತಿಯು. 


ತ್ರ್ಯಹಂ ತೂನವಸೇದರ್ಯು ಕ್ರಸ್ತ್ರಿರಹ್ನೋಭ್ಯುಪಯನ್ನ ಪಃ | 
ಮುಚ್ಯತೇ ಪಾತಕೈಃ ಸರ್ವೈಸ್ತ್ರಿಜಪಿತ್ವಾಘಮರ್ಷಣಂ | ೨೫೯ 


ಮೂರು ದಿನ ನಿರಾಹಾರ, ಪ್ರತಿದಿನ ಮೂರು ಸ್ನಾನ, ಪ್ರತಿ ಸ್ನಾನದಲ್ಲಿ 
ಮೂರು ಬಾರಿ ಅಘಮರ್ಪಣ ಸೂಕ್ತ ಜಪ ಮಾಡಿದರೆ ಸರ್ವ ಪಾಪ ಪ್ರಾಯ 
ಶ್ಚಿತ್ತವು. 

ಯಂಥಾಶ್ವಮೇಥಃ ಕ್ರತುರಾಟ್‌ ಸರ್ವಪಾಪಾಹನೋದನಃ 

ತಥಾಘಮರ್ಸ್ಷಣಂ ಸೂಕ್ತಂ ಸರ್ವಪಾಪಾಪನೋದನಂ ॥ ೨೬೦ 

ಅಶ್ವಮೇಧದಂತೆ ಅಘಮರ್ಷಣ ಸೂಕ್ತವು ಸರ್ವಪಾಪಹರವು. 

ಹತ್ವಾ ಲೋಕಾನಹೀಮಾಂಸ್ರ್ರೀನಶ್ನನ್ನಪಿ ಯಂತಸ್ತತಃ | 

ಖುಗ್ಗೇದಂ ಧಾರಯನ್ವಿಪ್ರೊ ನೈನಃ ಪ್ರಾಪ್ನೋತಿ ಕಿಂಚನ | ೨೬೧ 

ಸರ್ವಹಿಂಸೆ, ಸರ್ವಭೋಜನ ಮಾಡಿದವನೂ ಖುಗ್ಗೇದವನ್ನು ಅವಧರಿ 
ಸಿದರೆ ಪಾಪಸ್ಪರ್ಶರಹಿತನಾಗುವನು. 


ಯಕ್ಸಂಹಿತಾಂ ತ್ರಿರಭ್ಯಸ್ಥ ಯಜಂಷಾಂ ವಾ ಸಮಾಹಿತಃ | 
ಸಾಮ್ನಾಂ ವಾ ಸರಹಸ್ಕಾನಾಂ ಸರ್ವಪಾಪೈಃ ಪ್ರಮುಚ್ಯತೇ ॥ ೨೬೨ 


ಮೂರು ವೇದವನ್ನು ರಹಸ್ಕ ಸಹಿತವಾಗಿ ಜಪಿಸಿದರೆ ಸರ್ವಪಾಪಹರ, 


ಯಥಾ ಮಹಾಹ್ರದಂ ಪ್ರಾಪ್ಯ ಕ್ಲಿಸ್ತಂ ಳೋಸ್ಟಂ ವಿನಶ್ಯತಿ | 

ತಥಾ ದಂಶ್ಚರಿತಂ ಸರ್ವಂ ವೇದೇ ತ್ರಿವೃತಿ ಮಜ್ಜತಿ | ೨೬೩ 

ಒಂದು ಮಣ್ಣು ಹೆಂಟೆಯು ದೊಡ್ಡ ಜಲಾಶಯದಲ್ಲಿ ಮಾಯಪಾಗಂ 
ವಂತೆ ವೇದಸಮುದ್ರದಲ್ಲಿ ದುಶ್ಚರಿತಪು ಉಳಿಯದು. 


ಕ೫-ಅಧ್ಯಾಯ : ೧೨ | ಮನುಸ್ಮೃತಿ ಕೀಳ 


ಖಚೋ ಯೆಜೂಷಿ ಚಾನ್ಮಾವಿ ಸಾಮಾನಿ ವಿವಿಧಾನಿ ಚ | 
ಏಷ ಜ್ಲೇಯಯಸ್ತ್ರಿ ವೃದ್ವೇದೋ ಯೋ ವೇದೈನಂ ಸ ವೇದವಿತ್‌ | ೨೬೪ 


ಮಗ್‌, ಯಜುಷ್‌, ಸಾಮನ್‌ ಎಂಬ ಮೂರು ವೇದವನ್ನು ಬಲ್ಲವನಂ 
ವೇದವಿತ್‌ ಎಂದು ತಿಳಿಯಬೇಕು. 


ಆದ್ಯಂ ಯತ್ರ್ಯಕ್ಷರಲಂ ಬ್ರಹ್ಮ ತ್ರಯ ಯೆಸ್ಮಿನ್‌'ಪ್ರತಿಷ್ಮಿ ತಇ | 
ಸ ಗುಹ್ಕೊ €$ನ್ಯ ಸ್ತ್ರಿ ವೃದ್ವೇಡೋ ಯಸ್ತಂ ವೇದ ಸ ವೇದವಿತ್‌ ॥ ೨೬೫ 


ಪ್ರಣವವು ವೇದಪ್ರತಿಷ್ಮೆಯು. ಅದು ವೇದತ್ತಯ ಸಮಾನವು. 
ಅದರ ಉಪಾಸಕನು ವೇದವೇತ್ವ್ಮನಾಗುವನು. 


ಅಧ್ಯಾಯ ೧೨. 


ಚಾಕುರ್ವರ್ಜ್ಮ್ಮಿಸ್ಮ ಕೃತ್ಸ್ಕೊ €ಯವಂಂಕ್ಟೋ ಧರ್ಮ ಸ್ಮೃಯಾನಘ ! 


ಕರ್ಮಣಾಂ ಫಲನಿರ್ವ್ವತ್ತಿ೦ ಶಂಸ ನಸ್ತತ್ವತಃ ಪರಾಂ ೧ 


ಹಿಂದಿನ ಹನ್ನೊಂದು ಅಧ್ಯಾಯಗಳಲ್ಲಿ ನಾಲ್ಕು ವರ್ಣಗಳ ಧರ್ಮ 
ವನ್ನು ನಿರೂಪಿಸಿದ್ದನ್ನು ತಿಳಿದಾಯಿತು. ಇನ್ನು ಕರ್ಮವಿಪಾಕವನ್ನು ಹೇಳು. 
ಎಂದರೆ ಈ ಜನ್ಮದಲ್ಲಿ ಮಾಡಿದ ಯಾವ ಕರ್ಮದಿಂದ ಜನ್ಮಾಂತರದಲ್ಲಿ ಬರುವ 
ಫಲ ಯಾವುದು. ಎನ್ನುವುದನ್ನು ವಿವರಿಸು. ಅದಕ್ಕೆ ಭೃಗುವು ಹೇಳು 
ತ್ತಾನೆ... 


ಸ ತಾನುವಾಚ ಧರ್ಮಾತ್ಮಾ ಮಹರ್ಹೀನ*್‌ ನರಾನಸವೋ ಭ್ಭಗಂ॥ | 
ಆಸ್ಕ ಸರ್ವಸ್ಯ ಶೃಣಂತ ಕರ್ಮಯೋಗಸ್ಕ ನರ್ಣಯಂಂ1 ೨ 


ಭೃಗುವು ಧರ್ಮದ ಅವತಾರವೆಂದರೂ ಸಲ್ಲುವುದು. ಅವನು ಕರ್ಮ 
ವಿಪಾಕವನ್ನು ಹೇಳಲು ಬೇಕಾದ ಸತ್ಯವಾದ ಯೋಗ್ಯತೆಯುಳ್ಳವನು. 


ಶುಭಾಶುಭಫಲಲ ಕರ್ಮ ವಂನೋವಾಗ್ಷೇಹಸಂಭನಂ | 

ಕರ್ಮಜನೆ ಗ8ಯೋ ನೃಷಾಮಂತ್ತ ನರಾಧಮವುಧ್ಯನರಾಃ | ಎ 

ಮನಸ್ಸು, ಮಾತು, ದೇಹಗಳಿಂದ ಹುಟ್ಟುವ ಕರ್ಮಗಳಿಗೆ ಫಲವು 
ಎರಡು ತರ. ಒಂದು ಶುಭ, ಇನ್ನೊಂದು ಅಶುಭ. ಅಂತಹ ಕರ್ಮದಿಂದ 
ಮೂರು ವಿಧವಾದ ಗತಿಯು. ಅದು ಉತ್ತಮ, ಮಧ್ಯಮ, ಅಥವ: ಎಂದು 
ಹೆಸರುಗೊಂಡಿದೆ. 


ತಸ್ಕೇಹ ತ್ರಿವಿಥಸ್ಯಪಿ ತ್ರ, ಧಿಷ್ಮಾನಸ್ಯ ದೇಹಿನಃ 
ದಶಲಕ್ಷಣಯರುಕ್ತಸ್ಯ ಮನೋ 8 ಹತ್ರ ನರ್ತ್ಕಕಂ ೪ 


ಅಧ್ಯಾಯ : ದಿ೨ ಮನುಸ್ಮೃತಿ ೫೪೬ 


ಈ ಆತ್ಮನ ಸರ್ವವ್ಯಾಪಾರಗಳಿಗೂ ಪ್ರವರ್ತಕ (ಸಾಧನ) ವಾದುದು 
ಮನಸ್ಸು. ಹತ್ತು ವಿಧವಾದ ಕರ್ಮಗಳನ್ನು ದೇಹ-ವಾಕ್‌- ಮನಸ್ಸುಗಳ 
ಆಶ್ರಯದಲ್ಲಿ ಉತ್ತಮ ಮಧ್ಮಮ ಅಧಮವರ್ಗವಾಗಿ ಮನಸ್ಸೇ ಉಂಟು 
ಮಾಡುವುದು. ಭಾರತೀಯರಿಗೆ ಮನಃಶಾಸ್ತ್ರ ತಿಳಿಯದು, ಯುರೋಪಿನವರ 
ವಿಜ್ಞ್ಞಾನವೆಂಬುದು ಇದರಿಂದ ಸುಳು |. ಹತ್ತು ರೀತಿಯ ಕರ್ಮಗಳು ಯಾವು 
ವೆಂದರೆ 


ಪರದ್ರ ವ್ಯೇಷ್ಟಭಿದ್ಯಾನಂ ಮನಸಃಫಿಷ್ಟ ಚಿಂತನಂ | 

ವಿತಥಾಭಿನಿವೇಶಶ್ವ ತ್ರಿವಿಧಂ ಕರ್ಮ್ವು ವತಾನಸಂ ! ೫ 

ಪರರ ಸೊತ್ತಿನಲ್ಲಿ ಆಸೆ, ಕೇಡು ಬಗೆಯುವುದು, ವಿರುದ್ಧ ನಿಶ್ಚಯ 
ಎಂದು ಮೂರು ಅಶುಭಫಲದಾಯಕವಾದ ಮಾನಸಕರ್ಮವು. 


ಪಾರುಷ್ಕಮನೃತಂ ಚೈವ ಪೈಶುನ್ಯಂ ಚಾಪಿ ಸರ್ವಶಃ | 
ಅಸಂಬದ್ಧ ಪ್ರಲಾಪಶ್ಚ ವಾಜ್ಮಯಂ ಸ್ಥಾಚ್ಚತುರ್ಪಿಧಂ॥ ೬ 


ಪರುಷವಚನ, ಸುಳ್ಳು, ತರಳೆ, ಅಸಂಬದ್ಧ ಮಾತು ಎಂದು ಕೆಟ್ಟ 
ನಾಲ್ಕುತರದ ವಚನಕರ್ಮವು. 


ಅದತ್ತಾನಾಮುಷಾದಾನಂ ಹಿಂಸಾ ಬೈವಾವಿಧಾನತಃ | 
ಸರದಾರೋಪಸೇವಾ ಚ ಶಾರೀರಂ ತ್ರಿಪಿಧಂ ಸ್ಮೃತಂ ೫ ೭ 


ಶರೀರಜನ್ಯ ಕುಕರ್ಮಗಳೆಂದರೆ, ಕೊಡದೆ ತೆಕ್ಕೊಳ್ಳುವುದು, ಹಿಂಸೆ, ಪರ 
ಸ್ವೀಸಹವಾಸ ಇವು ಮೂರು. ಮನಸ್ಸು ಪ್ರೇರಕವಾದುದರಿಂದ ಮೂಲವು 
ಮನಸ್ಸೆ ಆದರೂ ಕರ್ಮವು ಶರೀರಪಣಾಮವುಳ್ಳದ್ದೆಂದು ಈ ವಿಭಾಗವನ್ನು 
ಹೊಂದಿದೆ. 


ಮಾನಸಂ ಮನಸೈವಾಯನಲಖಪಭಂಂಕ್ಲೇ ಶುಭಾಶುಭಂ | 
ನಾಚಾ ವಾಚಾ ಕೃತಂ ಕವ ಕಾಯೋನೈವ ಚ ಕಾಯಿಂಕಂ!!ೆ ೮ 


ಮಾನಸಕರ್ಮದಿಂದ ಮನಸ್ಸಿಗೆ, ವಚನದಿಂದ ಮಾತಿಗೆ ದೈಹಿಕಕರ್ಮ 
ದಿಂದ ದೇಹಕ್ಕೆ ಪ್ರತಿಫಲವು ಉಂಟಾಗುವುದು. 


ಹಲ ಮನುಸ್ಮೃತಿ | ಅಧ್ಯಾಯ  ಗಿಶಿ 


ಶರೀರಜೈಃ ಕರ್ಮ ್ಮದೋಹಷೈರ್ಯಾತಿ ಸ್ವಾ ನರತಾಂ ನರಃ 
ವೂಚಿಕೈಃ ಪಕ್ಷಿನ್ಭುಗತಾಂ ಮಾನಸೈರಂತ್ಮ ಜಾತಿತಾಂ ೯ 


ಶಾರೀರಿಕ ಅಪರಾಧದಿಂದ ಕಲ್ಲಂಮರ ಎಂಬ ಸ್ಮಾವರರೂಪ. ವಾಚಿಕ 
ಅಪರಾಧದಿಂದ ಮೃಗಪಕ್ಷಿಗಳ ಜನ್ಮ. ಮಾನಸಕುಕರ್ಮದಿಂದ ಅಂತ್ಯಜ 
ಜನ್ಮವು ಬರುವುದು. 

ವಾಗ್ದಂಡೋಥ ಮನೋದಂಡಃ ಕಾಯದಂಡಸ್ತಥೈವ ಚ| 

ಯಸ್ಮ್ಮಿತೇ ನಿಹಿತಾ ಬುಡಾ ತ್ರಿದಂಡೀತಿ ಸ ಉಚ್ಛತೇ | ೧೦ 

ಮನೋವಾಕ್ಕಾಯಗಳು ದಂಡಿಸಲ್ಪಟ್ಟು ಸ್ಮಾಧೀನಗಳಾಗಿ ಸನ್ಮಾರ್ಗದ 
ಪ್ರವೃತ್ತಿ ಉಳ್ಳವುಗಳಾದರೆ ಅವನು ತ್ರಿದಂಡಿ ಎನ್ನಲ್ಪಡುತ್ತಾನೆ. 

ತ್ರಿದಂಡಮೇತಸ್ನಿ ಕ್ಷಿಷ್ಯ ಸರ್ವಭೂತೇಷು ಮಾನವಃ | 

ಕಾಮಕ್ರೋಧೌ ತು ಸಂಯಮ್ಯ ತಃ ಸಿದ್ಧಿಂ ನಿಯಚ್ಛತಿ | ೧೧ 

ಮನೋವಾಕ್ಕಾಯಗಳ ದಮನವು ಕಾಮ-ಕ್ರೋಧಗಳ ಪರಿಮಾರ್ಜನ 
ದಿಂದ ಉಂಟಾಗುವ ೯-ಎಣ ಅದನ್ನು ಸಾಧಿಸಿದರೆ ಮೋಕ್ಷವೂ ಲಭಿಸುವುದು. 

ಯೋಇಸ್ಯಾತ್ಮನಃ ಕಾರಯಿತಾ ತಂ ಶ್ಲೇತ್ರಜ್ಞಂ ಪ್ರಚಕ್ಷತೇ | 

ಯಂ ಕರೋತಿ ತುಂ ಕರ್ಮಾಣಿ ಸ ಭೂತಾತ್ಮೋಚ್ಛತೇ ಬಂಭೈಃ ೧೨ 

ಸರ್ವಪ್ರಸಿದ್ಧವಾದ ದೇಹದಲ್ಲಿ ಪ್ರವೃತ್ತಿಯನ್ನು ಉಂಟುಮಾಡುವ 
ಮೂಲಕ ಶ್ರೇಲಸುವವನು ಕ್ಷೇತ್ರಜ್ಞನು. ಬಾಹ್ಮಕರ್ಮಾಶ್ರಯಪಾದ ಈ 
ದೇಹವು ಭೂತಾತ್ಮ ಬಂದು ಪಂಡಿತರು ಹೇಳುತ್ತಾರೆ. 

ಜೇಸಸಂಜ್ಯೋಂಂಕರಾತ್ಮಾನ್ಯಃ ಸಕ್‌ಹ। ಸಎೀದೇಹಿಸ | 

ಯೇನ ವೇದಖಂತೇ ಸರ್ವಂ ಸಂಖಂ ದುಃಖಂ ಚ ಜನ್ಮಸು | ೧೩ 

ಸುಖ-ದು;ಖಗಳ ಅನುಭವಕ್ಕೆ ಕಾರಣವಾದ ಮುನುಸ್ಸು ಪ್ರತಿ ಜನ್ಮ 
ದಲ್ಲಿ ದೇಹವನ್ನು ಅನುಸರಿಸುವುದು. 


ತಾವುಭೌ ಭೂತಸಂಪೃಳ್ತೌ್‌ ಮಹಾನ ಕ್ಷೇತ್ರಜ್ಞ ಏನ ಚ! 
ಉಚ್ಛ ನಒೀನು ಭೂತೇಷು ಸ್ಥಿತಂ ಕ೦ ಮ್ಯಸ್ಯ ತಿ್ಮ ತಃ ೧೪ 


ಅಥ್ಕಾಯ : ೧೨ |] ಮನುಸ್ಮೃತಿ ೫೪೯ 


ಆತ್ಮಮನಸ್ಸುಗಳು ಪಂಚಭೂತ ಸಮುದಾಯವನ್ನು ಅವಲಂಬಿಸಿಯೇ 
ಇರುತ್ತವೆ. ಪರಮಾತ್ಮನನ್ನು ಪಂಚಭೂತಾಶ್ರಿತಗಳಾದ ಆತ್ಮಮನಸ್ಸುಗಳು 
ವ್ಯಾಪಿಸುವುವು. 


ಆಸಂಖಾ, ಮೂರ್ತರರುಸ್ತಸ್ಕ ನಿಪೃ ತಂತಿ ಶರೀರತಃ | 
ಉಚ್ಚಾನಚಃನಿ ಭೂತಾನಿ ಸತತಂ ಚೇಷ್ಟ ಯಂತಿ ಯಾಃ ೧೫ 


ಭೂತವಸ್ತು ಗಳಲ್ಲಿ ಪರಮಾತ್ಮನ ಅಭಿವ್ಯಕ್ತಿಯು ಆತ್ಮಮನೊರೂಪ 
ದಿಂದ ಆಗುವುದು. 


ಪಂಚಭ್ಯ ಏವ ಮಾತ್ರಾಭ್ಯಃ ಪ್ರೇತ್ಯ ದುಷ್ಕೃತಿನಾಂ ನೃಣಾಂ | 
ಶರೀರಂ ಯಾತನಾರ್ಥಿೀಯಮನ್ಯದುತ್ಸದ್ಯತೇ ಧ್ರುವಂ! ೧೬ 


(ಪಂಚತನ್ಮಾತ್ತಗಳಿಂದ) ಪಂಚಭೂತಗಳ ಸೂಕ್ಷ್ಮಾಂಶದಿಂದ ದುಃಖಾ 
ನುಭವಕ್ಕೆ ತಕ್ಕುದಾದ ಶರೀರವು ಲೋಕಾಂತರದಲ್ಲಿ ದೊರಕುವುದು. 


ತೇನಾನುಭೂಯತಾ ಯಾನೊ ಶರೀರೇಣೇಹ ಯಾತನಾಃ | 
ತಾಸ್ವೇನ ಭೂತಮಾತ್ರಾಸು ಪ್ರಲೀಯಂಂತೇ ವಿಭಾಗಶಃ ೧೭ 


ದುರಾತ್ಮರಿಗೆ ಸ್ಥೂಲಶರೀರವು ನಾಶವಾದೊಡನೆ ದುಃಖಾನುಭವವು 
ಉಂಟಾಗಲು ಸೂಕ್ಷ್ಮಶರೀರದಲ್ಲಿ ಆತ್ಮನು ಅಂತರ್ಗತನಾಗುವನು. 


ಸೋಂನುಭೂಯಾಸಂಖೋದರ್ಕಾನ್‌ ದೋಷಸಇನ್‌ ವಿಷಯೆಸಂಗಜಾ್‌ನ್‌ ! 
ವ್ಯಪೇತಕಲ್ಮಸೋಂಭ್ಕೇತಿ ತಾನೇವೋಭೌ ಮಹೌಜಸೌ ॥ ೧೮ 


ದಾಃಖಾನುಭವವು ಮುಗಿದೊಡನೆ ಪರಿಶುದ್ಧನಾಗಿ ಪುನಃ ಜನಿಸುವನು. 


ತೌ ಧರ್ಮಂ ಸಶ್ಶತಸ್ತಸ್ಯ ಪಾಪಂ ಚಾತಂದ್ರಿತೌ ಸಹ |! 
ಯಾಭ್ಯಾಂ ಪ್ರಾಪ್ನೋತಿ ಸಂಪೃಕ್ತಃ ಪ್ರೇತ್ಯೇಹ ಚ ಸುಖಾಸಂಖಂ॥ ೧೯ 


ಪರಮಾತ್ಮನು ಎಚ್ಚರದಿಂದ ಜೀವನ ಪಾಪ-ಪುಣ್ಯಗಳನ್ನು ಪರೀಕ್ಷಿಸು 
ತ್ನಾನೆ. 


೫೫೦ ಮನುಸ್ಮೃತಿ [ ಅಧ್ಯಾಯ : ೧೨ 


ಯೆದ್ಕಾ ಚರತಿ ಧರ್ಮಂ ಸ ಪ್ರಾಯಶೋಧರ್ಮನಮುಲ್ಪ ಶಃ | 
ತೈರೇವ ಚಾವೃತೋ ಭೂತೈಃ ಸ್ವರ್ಗೇ ಸುಖಿಎ.ಪಃರ್ಗು ಶೇ | ೨೦ 


ಅಧರ್ಮ ಕಡಿಮೆ ಧರ್ಮ ಹೆಚ್ಚುಗಳಿಸಿದ್ದರೆ ದಿವ್ಯದೇಹಧಾರಿಯಾಗಿ 
ಸ್ವರ್ಗಸುಖವನ್ನು ಅನುಭವಿಸುತ್ತಾನೆ. 


ಯದಿ ತು ಪ್ರಾಯಶೊಣಧನರ್ಣಂ ಸೇವತೇ ಧರ್ಮಮಂಲ್ಪಶಃ | 
ತೈರ್ಭೂತೈಃ ಪರಿತೃಕ್ತೋ ಯಾಪೂಃ ಪ್ರಾಸ್ನೋತಿ ಯಾತನಾ: 1 ೨೧ 


ಗಳಿಸಿದ ಅಧರ್ಮವು ಹೆಚ್ಚು, ಧರ್ಮವು ಕಡಿಮೆ ಆಗಿದ್ದರೆ ಯಮ 
ಯಾತನೆಗಳಿಗೆ ಗುರಿಯಾಗುವನು. 


ಯಾನಿಸ್ಲಾ ಯಾತನಾಃ ಪ್ರಾಪ್ಯ ಸ ಜೀವೋ ವೀತಕಲ್ಮಸಷಃ | 
ತಾನ್ಕೇವ ಪಂಚ ಭೂತಾನಿ ಪುನರಪ್ಕೇತಿ ಭಾಗಶಃ | ೨೨ 


೧೮ ನೆ ಶ್ಲೋಕದಲ್ಲಿ ಹೇಳಿದಂತೆ ದುಃಖ ಅನುಭವಿಸಿ ಜನ್ಮ ಎತ್ತುವನು. 


ಏತಾ ಧೃಷ್ಟಾ ಸ್ಮ ಜೀವಸ್ಯ ಗೀ ಸ್ವೇನೈವ ಚೇತಸಾ | 
ಧರ್ಮುಕೊಟಧರ್ಪ್ಮುತಶ್ಚೈನ ಧರ್ಮೇ ದಥ್ಯಾತ್ಸದಾ ಮನಃ | ೨೩ 


` ಧರ್ಮ ಅಧರ್ಮಗಳ ದ್ವಿವಿಧ ಗತಿಯನ್ನು ಚಿಂತಿಸಿ ಧರ್ಮದಲ್ಲಿ ಮನ 
ಸ್ಸನ್ನು ಹರಿಯಬಿಡಬೇಕು. 


ಸತ್ತ್ವಂ ರಜಸ್ವಮತ್ತೈವ ಶ್ರೀನ್‌ ವಿದ್ಯಾ ದಾತ್ಮನೋ ಗುಣಾನ್‌ | 
ಯ್ಕೈರ್ನ್ಯಾಷ್ಯೇಮಾನ್‌ ಸ್ಥಿತೋ ಭಾವಾನ" ಮಹಾನ್‌ ಸರ್ವ್ವನಶೇಹಕ॥ 1 ೨೪ 


ಸತ್ತ್ವ, ರಜಸ್‌, ತಮಸ್‌ ಎಂದು ಮೂರು ಮನಸ್ಸಿನ ಗುಣಗಳು. 
ಶ್ರಿಗುಣವುಳ್ಳ ಮನಸ್ಸು ಸರ್ವತ್ರ ಗತಿಶೀಲವಾಗಿದೆ. ಗುಣತ್ಪ್ರಯೆವು ಜಗತ್ತನ್ನು 


ಯೋ ಯದೈಷಾಂ ಗುಣೋ ಜೀಹಖೇ ಸಾಕಲೈೇಸಾತಿರಿಚ್ಛತೇ | 
ಸ ತದಾ ತದ್ದುಣಪ್ರಾಯಂ ತಂ ಕರೋತಿ ಶರೀರಿಣಂ | ೨೫ 


ಅಧ್ಯಾಯ : ೧೨] ಮನುಸ್ಮೃತಿ ೫೫೧' 


ದೇಹದಲ್ಲಿ ಯಾವ ಗುಣವು' ಅಧಿಕವಾಗಿದೆಯೋ ಆ ದೇಷವನ್ನು ಆ 
ಗುಣವುಳ್ಳೆದ್ದೆಂದು ಹೇಳುವರು. 


ಸತ್ತ್ವಂ ಜ್ಞಾನಂ ತಮೋಂಜ್ಞಾನಂ ರಾಗದ್ವೇಷೌ ರಜಃ ಸಂಕರ | 
ಏತದ್ವ್ಯಾಸ್ತಿ ) ಮಡೇತೇಷಾಂ ಸರ್ನಭೂತಾಶ್ರಿ ತಂ ನಪುಃ | ೨೬ 


ಜ್ಞಾನವು ಸತ್ತಗುಣದ ಫಲ. ಅಜ್ಞಾನವು ತಮಸ್ಸಿನ ಫಲ. ರಾಗ 
ದ್ವೇಷಗಳು ರಜೋಗುಣದಿಂದ ಜನಿಸುವುವು. ಈ ಗುಣತ್ರಯವು ಎಲ್ಲ 
ದೇಹಗಳಲ್ಲಿಯೂ ಇದೆ. ಇತರತ್ರವೂ ಇದೆ. 


ತತ್ರ ಯತ್ಪ್ರೀತಿಸಂಯಂಕ್ತಂ ಕಿಂಚಿದಾತ್ಮನಿ ಲಕ್ಷಯೇತ್‌ | 

ಪ್ರಶಾಂತಮಿವ ಶುದ್ಧಾ ಭಂ ಸತ್ವಂ ತಹುಪಧಾರಯೇತ್‌" | ೨೭ 

ಶುದ್ಧ, ಪ್ರಶಾಂತ, ಪ್ರೀತಿರೂಪ, ಸಂವೇದನೆಯು ಸತ್ವಗುಣಲಕ್ಷಣ. 
ಯತ್ತು ದಃಖಿಸಮಾಯಂಕ್ಷಮಪ್ರೀತಿಕರವರಾತ್ಮನಃ | 

ತದ್ರಜೋ ಪ್ರತಿಸಂ ನಿದ್ಯಾಶೃತತ೦ ಹಾರಿ ದೇಹಿನಾಂ | ೨೮ 


ದುಃಖ, ಅಪ್ರೀತಿ ವಿಷಯಗಳಲ್ಲಿ ಮನಃಸ್ಸಂಚಾರ ಉಂಟುಮಾಡುವ 
ಗುಣವು ರಜಸ್ಸು. 
ಯತ್ತು ಸ್ಕಾನೆೊ ಹ್ಮೀಹಸಂಯಂಕ್ಷಮವ್ಯಕ್ತಂ ವಿಷಯರಾತ್ಮಕಂ ! 
ಆಪ್ರತರ್ಕ್ಯಮವಿಜ್ದೇಯಂಂ ತಮಸ್ತದುಪಥಾರಯೇತ್‌ ॥ 3೯ 


ಮೋಹ, ಅಸ್ಪಷ್ಟ, ಅನಿರ್ಚಚನೀಯ ವಿಷಯರೂಪವಾದದ್ದು ತಮಸ್ಸು. 


ತ್ರಯಾಣಾಮುಪಿ ಚೈತೇಷಾಂ ಗುಣಾನಾಂ ಯಃ ಫಲೋದಯಃ | 

ಅಗ್ರೋ ಮಥ್ಕೋ ಜಫನ್ಮಶ್ಚ ತಂ ಪ್ರವಳಕ್ಟಾಮ್ಯುಶೇಸಷತಃ | ೩೦ 

ಈ ಮೂರು ಗುಣಗಳ ಉತ್ತಮ, ಮಧ್ಯಮ, ಅಧಮ ಫಲಗಳನ್ನು 
ಹೇಳುತ್ತೇನೆ, 


ಮವೇದಾಭ್ಯಾ ಸಸ್ತ ಪೋ ಜ್ಞಾನಂ ಶೌಚನಿಂಂದ್ರಿಯನಿಗ್ರಹಃ | 
ಧರ್ಮಿ ಯಾತ ೈಟಿಂತಾ ಚ ಸಾತ್ಮಿಕಂ ಗುಣಲಕ್ಷಣ | ೩೧ 


೫೫೨ ಮೆನೊ ತಿ ಅಧ್ಯಾಯ: ೧೨ ] 


ಸತ್ತ್ಯಗುಣದಿಂದ ಮನುಷ್ಯನಲ್ಲಿ ವೇದಾಭ್ಮಾಸ, ತಪಸ್‌, ಜ್ಞಾನ, ಶೌಚ, 
ಇಂದ್ರಿ ಯನಿಗ್ಗ ಹ, ಧರ್ಮಕಾರ್ಯ, ಆತ್ಮಟಿಂತನೆ ಇವುಗಳು ಉದಯಿಸುವುವು. 

ಆ .೦ಭರುಚಿತ್ತಾಧೈ ರ್ಯಮಸತ್ಕಾರ್ಯ೯ಪರಿಗ್ರಹಃ | 

ವಿಸಯೋಪಸೇವಾ ಚಾಜಸ್ರಂ ರಾಜಸಂ ಗುಣಲಕ್ಷಣಂ॥ ೩೨ 

ಆರಂಭಪ್ರೀತ್ಕಿ ಅಧೈರ್ಯ, ಅಸತ್ಕಾರ್ಯ, ವಿಷಯಾಭಿಲಾಪೆ ಇವು 
ಗಳು ರಾಜಸಗುಣದವನಲ್ಲಿ ಕಾಣಬರುವುವು. 

ಲೋಭಃ ಸ ಒಸ್ನೊಆಧೃತಿಃ ಶೌರ್ಯಂ ನಾಸ್ತಿ ಕೃಂ ಭಿನ್ನ ವೃತ್ತಿತಾ | 

ಯಾಚಿಷ್ಟು ತಾ ಪ್ರಮಾದಶ್ಚ ತಾವಂಸಂ ಗುಣಲಕ್ಷಣಂ | ೩೬೩ 

ಲೋಭ, ನಿದ್ದೆ, ಅಧೀರತೆ, ಕ್ರೂರತೆ, ನಾಸ್ತಿಕ್ಕ, ಚಾಂಚಲ್ಯ, ಬೇಡು 
ವುದು, ಪ್ರಮಾದ ಇವುಗಳು ತಾಮಸರಿಗೆ ಉಂಟಾಗುವುದು. 


ತ್ರಯಾಣಾವಂಹಿ ಚೈತೇಷಾಂ ಗುಣಾನಾಂ ತ್ರಿಸು ತಿಹ್ಮತಾಂ | 
ಇದಂ ಸಾಮಾಸಿಕಂ ಜ್ಞೇಯಂ ಕ್ಷಮುಶೋ ಗುಣಲಕ್ಷಣಂ | ೩೪ 


ಸಂಕ್ಷೇಪವಾಗಿ ಒಂದು ಲಕ್ಷಣವನ್ನು ಸತ್ವರಜಸ್ತಮೋ ಗುಣಗಳಿಗೆ 
ಹೇಳಬಹುದು. 


ಯತ್ಕರ್ಮ ಕೃತ್ವಾ ಕುರ್ವಂಶ್ಚ ಕರಿಸ್ಕಂಶ್ಚೈವ ಲಜ್ವತಿ | 
ಕಜ್ಜಿ €ಯಂ yi ಚರ ತಾಮಸಂ ಗರಣ ಲಕ್ಷಣಂ | ೩೫ 


ಏನಾದರೂ ಒಂದು ಕೆಲಸ ಮಾಡಿದ ಮೇಲೆ ಮತ್ತು ಮಾಡುವಾಗ 
ಮತ್ತು ಮಾಡಲು ಸಂಕಲ್ಪಿಸಿದಾಗ ನಾಚುವನೋ ಅದು ಶಮೋಗುಣದಿಂದ. 


ಯೇನಾಸ್ಮಿನ್‌ ಕರ್ಮಣಾ ಲೋಕೇ ಖ್ಯಾತಿಮಿಚ್ಛತಿ ಪುಷ್ಕಲಾಂ | 
ನಚ ಶೋಚತ್ಕ ಸಂಪತ್‌ ತದ್ವಿಜ್ಣೇಯಂ ತರಿ ರಾಜಸಂ | ೩೬ 


ಕರ್ಮದಿಂದ ಖ್ಯಾತಿಯನ್ನು ಇಚ್ಛಿಸುತ್ತಾ ಕರ್ಮನಾಶವಾದರೂ 
ದುಃಖಿಸದಿರುವುದು ರಜೋಗುಣದಿಂದ. 


ಅಧ್ಯಾಯ. ೧೨] ಮನುಸ್ಮೃತಿ ಹಚಿ 


ಯತ್ಸರ್ವೇಣೇಚ್ಛ ತಿ ಜ್ಞಾತುಂ ಯನ್ನ ಲಜ್ಜತಿ ಚಾಚರನ್‌ | 
ಯೋನ ತುಷ್ಯತಿ ಚಾತ್ಮಾಸೃ ತತ್ಸೃತ್ವ ಗಂಣಲಕ್ಷಣಂ | ೩೭ 


ಸರ್ವೋಪಾಯಗಳಿಂದ ತಿಳಿಯುವ ಇಚ್ಛೆ ಮಾಡಿದರೂ ನಾಚದೆ ಕರ್ಮಾ 
ಚರಣೆಯಿಂದ ಮನಃಸಂತೋಷವಾಗುವುದು ಸತ ಶಗುಣಕಾರ್ಯ. 


ತಮಸೋ ಲಕ್ಷಣಂ ಕಾನೋ ರಜಸಸ್ತೃರ್ಥ, ಉಚ್ಛತೇ | 
ಸತ್ವಸ್ಯ ಲಕ್ಷಣಂ ಧರ್ಮಃ ಶ್ರೈಷ್ಕ್ಯನೇಷಾಂ ಯಥೋತ್ತರಂ | ೩೮ 


ಕಾಮಜನಕ ತಮೋಗುಣಕ್ಕಿಂತ ರಜಸ್ಸು, ಅರ್ಥಕಾರಕ ರಜೋಗುಣ 
ಕ್ಕಿಂತ ಸತ್ವ, ಶ್ರೇಷ್ಠವಾಗಿದೆ. ಸತ್ವವು ಧರ್ಮಜನಕವಾಗಿದೆ ಅರ್ಧಕಾಮ 
ಗಳು ಧರ್ಮದಿಂದ ನಿರಾಬಾಧವಾಗಿ ಬರುವುವು. 


ಯೇನ ಯಸ್ತು ಗುಣೇನೈಷಾಂ ಸಂಸಾರಾನ್ವ್ರ ತಿಪಡ್ಯ ತೇ | 


ತಾನ್‌ ಸಮಾಸೇನ ವಕ್ಚ್ಯಾವಿಂ ಸರ್ವಸ್ಯಾಸ್ಯ ಯಥಾಕ್ರಮಂ | 4 
ಸಂಸಾರಕಾರಣ ಗುಣವನ್ನು ಹೆ:ಳುತ್ತೇನೆ. 


ದೇವತ್ವಂ ಸಾಶ್ವ್ರಿಕಾ ಯಾಂತಿ ಮನುಷ್ಯತ್ವಂ ಚ ರಾಜಸಾಃ | 
ತಿರ್ಯಕ್ಕ್ವಂ ತಾಮಸಾ ನಿತ್ಯಮಿತ್ಯೇಷಾ ತ್ರಿಪಿಧಾ ಗತಿಃ | ೪೦ 


ಸತ್ವಗುಣಯುಕ್ತರು ದೇವತ್ವವನ್ನು ರಜೋಗುಣ ಪ್ರಧಾನರು ಮನುಷ್ಯ 
ತ್ವವನ್ನು, ತಾಮಸಿಗಳು ಪ್ರಾಣಿಜನ್ಮವನ್ನು ಹೊಂದುತ್ತಾರೆ. 


ಶ್ರಿವಿಧಾ ತ್ರಿವಿಧೈಷಾ ತು ವಿಜ್ಞೇಯಾ ಗೌಣಿಕ ಗತಿ | 
ಅಧಮಾ ಮಧ್ಯಮಾಗ್ರ್ಯಾ ಚ ಕರ್ಮುವಿದ್ಯಾ ವಿಶೇಷತಃ ॥ ೪೧ 
ಈ ಮೂರು ಜನ್ಮದಲ್ಲಿಯೂ ಉತ್ತಮಾಧಮಮಧ್ಯಮ ವಿಭಾಗವಿದೆ. 
ಸ್ಥಾ ನರಾಃ ಕೃಮಿಕೀಹಾಶ್ಚ ಮತ್ಸ್ಯಾಃ ಸರ್ಪಾಃ ಸಕಚ್ಛಪಃ | 
ಪಶನಶ್ಚ ಮೃಗಾತ್ಟೈ ನ ಜಘನ್ಯಾ ತಾಮಸೀ ಗತಃ | ೪೨ 


ಪುಠ, ಗಿಡ, ಬಳ್ಳಿ, ಕೃಮಿಕೀಟ, ವಮೂನು, ಹಾವು, ಆಮೆ, ಮೃಗ್ಮ 
ಫಶುಜನ್ಮವು ತಾಮಸದಲ್ಲಿ ಅಧಮವ್ಳು 


೫೫೪ ಮನುಸ್ಮ ತಿ [ ಅಧ್ಯಾಯ ' ೧೨ 


ಹಸ್ತಿ ನಶ್ಚ ತಂರಂಗಾಶ್ಚ ಶೂದ್ರಾ ನ್ಲೇಚ್ಛಾಶ್ಚ ಗರ್ಹಿತಾಃ | 
ಸಿಂಹಾ ವ್ಯಾಘ್ರಾ ವರಾಹಾಶ್ಚ ಮಧ್ಯಮಾ ತಾಮಸೀ ಗತಿಃ! ೪ 


ಆನೆ, ಕುದುರೆ, ಶೂದ್ರ, ಮ್ಲೇಚ್ಛ, ಸಿಂಹ, ಹುಲಿ, ಹಂದಿ, ಜನ್ಮಗಳು 
ಮಧ್ಯಮ ಜನ್ಮವು. 


ಚಾರಣಾಶ್ಚ ಸುಪರ್ಣಾಶ್ಚ ಪುರುಷಾಶ್ಚೈವ ದಾಂಭಿಕಾಃ | 
ರಕ್ಷಾಂಸಿ ಚ ಸಿಶಾಚಾಶ್ಚ ತಾಮಸೀಷೂತ್ತ ಮಾ 3s 1 ಲಳ 


ನಟಿನರ್ತಕ, ಪಕ್ಷಿ, ದಾಂಭಿಕ ಪುರುಷ, ರಾಕ್ಷಸ, ಪಿಶಾಚ ಜನ್ಮವು ತಾಮ 
ಸದಲ್ಲಿ ಉತ್ತಮವು. 

ರುಲ್ಲಾ ಮಲ್ಲಾ ನಟಾಶ್ರ್ಮೈನ ಪುರುಷಾಃ ಶಸ್ತ್ರವೃತ್ತಯಂ॥ | 

ದ್ಕೂ ಕಸಾನಪ್ರಸಕ್ತಾಶ್ಚ ಜಘನ್ಯಾ ರಾಜಸೀ ಗತಃ | ೪೫ 


ರುಲ್ಲ, ಮಲ್ಲ, ಶಸ್ತ್ರಜೀವಿ, ಜೂಜುಕೋರ, ಮದ್ಮಪಾಯಿ ಈ 
ಜನ್ಮವು ರಾಜಸದಲ್ಲಿ ಅಧರ್ಮ ಜನ್ಮವು. 


ರಾಜಾನಃ ಕ್ಲತ್ರಿಯಾಶ್ಛೈೈವ ರಾಜ್ಞಾಂ ಚೈನ ಪುರೋಹಿತಾಃ | 
ವಾದಯುದ್ದ ಪ್ರಧಾನಾಶ್ಚ ಮಧ್ಯಮಾ ರಾಜಸೀ ಗತಿಃ ೪೬ 


ರಾಜ, ಕ್ಷತ್ರಿಯ, ರಾಜಪುರೋಹಿತ, ವಾದನಿರತ, ಯುದ್ಧನಿರತ ಪ್ರ 
ಜನ್ಮವು ರಾಜಸದಲ್ಲಿ ಮಧ್ಯಮವು. 

ಗಂಧರ್ವಾ ಗುಹ್ಕಕಾ ಯತಕ್ಸಾ ವಿಬಂಧಾನುಚರಾಶ್ಚ ಯೇ | 

ತಥೈವಾಪ್ಸರಸಃ ಸರ್ವಾ ರಾಜಸೀಷೂತ್ತಮಾ ಗತಿಃ! ೪೭ 


ಗಂಧರ್ವ, ಗುಹ್ಮ, ಯಕ್ಷ, ದೇವಾನುಚರ, ಅಪ್ಸರ ಇವರ ಜನ್ಮವು 
ತಾಮಸದಲ್ಲಿ ಉತ್ತಮವು. 


ತಾಪಸಾ ಯತಯೋ ವಿಪ್ರಾ ಯೇ ಚ ಮೈಮಾನಿಕಾ ಗಣಾಃ | 
ನಕ್ಷತ್ರಾಣಿ ಚ ದೈತ್ಕಾಸ್ಟ ಪ್ರಥಮಾ ಸಾತ್ತಿಕೀ ಗತಿಃ 1 ೪೮ 


ಈಡಿ ವಿಷು ವೈಮಾನಿಕ, ನಕ್ಷತ್ರ, ದೈತ್ಯ ಜನ್ಮಗಳು ಸಾತ್ಮಿಕದಲ್ಲಿ 


ಅಧ್ಮಯ : ೧೨] ಮನುಸ್ಮೃತಿ ೫೨೫೫ 


ಯಜ್ವಾನ ಯಸಯೋ ದೇವಾ ನೇಬಾ ಜ್ಯೋತೀಂಹಿ ವತ್ಪರಾಃ | 

ಹಪಿತರಶ್ಚೈವ ಸಾಧ್ಯಾಶ್ಹ ದ್ವಿತೀಯಾ ಸಾತ್ವಿಕೀ ಗತಿಃ | ೪೯ 

ಯಾಗಶೀಲ, ಖುಷಿ, ದೇವ, ವೇದ, ಧ್ರುವಾದಿ ಜ್ಕೋತಿಸ್ಸು, ವತ್ಸರ, 
ಪಿತೃ, ಸಾಧ್ಯ ಇವರು ಮಧ್ಯಮ ಸಾತ್ಮಿಕರು. 

ಬ್ರಹ್ಮಾ ವಿಶ್ವಸ್ಫಜೋ ಧರ್ಮೋ ಮಹಾನವೃಕ್ಷನೇವ ಚ | 

ಉತ್ತಮಾಂ ಸಾತ್ತಿಕೀಮೇತಾಂ ಗ೭ ಮಾಹುರ್ಮನೀಷಿಣ8ೃ ೫೦ 

ಬ್ರಹ್ಮ ವಿಶ್ವಸೃಟ್‌, ಮಹತ್‌, ಅವ್ಯಕ್ತ ಇವು ಉತ್ತಮ ಸಾತ್ವಿಕ 
ವರ್ಗದವುಗಳು ಎಂದು ಪಂಡಿತರು ತಿಳಿಯುತ್ತಾರೆ. 


ಏಷ ಸರ್ವಃ ಸಮುದ್ದಿಷ್ಟಸ್ತಿಪ್ರಕಾರಸ್ಕೆ ಕರ್ಮಣಃ ! 
ತ್ರಿವಿಧಸ್ತ್ರಿನಿಧಃ ಕೃ ತಃ ಸಂಸಾರಃ ಸಾರ್ವಭೌತಕಃ! ೫೧ 


ಇದೆಲ್ಲ ಮನೋವಾಕ್ಕಾಯ ಕರ್ಮಗಳು, ಸತ್ವರಜಸ್ತಮೋರೂಪವಾದ 
ಪ್ರಭೇದಗಳು, ಪ್ರಥಮ ಮಧ್ಯಮ ಉತ್ತಮ ವರ್ಗಸಹಿತವಾಗಿ ನಿರೂಪಿತ 
ವಾದವು. 


ಇಂದ್ರಿಯಾಣಾಂ ಪ್ರಸಂಗೇನ ಧರ್ನಸ್ಕಾಸೇವನೇನ ಚ | 
ಪೂಪಾನ್‌ ಸಂಯಾಂತಿ ಸಂಸಾರಾನವಿದ್ದಾಂಸೋ ನರಾಧನರಾ8 | ೫೨ 


ಇಂದ್ರಿಯಗಳ ವಶವರ್ತಿಯಾಗಿ ಅಧರ್ಮವನ್ನು ಆಚರಿಸಿದರೆ ಪಾಪ 
ಜನ್ಮವು ಬರುವುದೆಂದು ವಿದ್ವಜ್ಜನರ ವಿಶ್ವಾಸ. 


ಯಾಂ ಯಾಂ ಯ್ಫೋ ನಿಂ ತು ಜೀವೋಂಯಂ ಯೇನ ಯೇನೇಹ ಕರ್ಮಣಾ | 
ಕ ಮಶೋ ಯಾತಿ ಲೋಕೇಂಸ್ಮಿನ್‌ ತತ್ತತ್ಸರ್ವಂ ನಿಬೋಧಕ | ೫ 


ಇನ್ನು ಮೇಲೆ ಪ್ರತಿ ಕರ್ಮಗಳ ಫಲಪರಿಣಾಮವನ್ನು ಹೇಳುತ್ತೇನೆ. 


ಬಹೂನ್‌ ವರ್ಷಗಣಾಸ್‌ ಘೋರಾನ,ರಕಾನ್‌ ಪ್ರಾಪ್ಯ ತತ್ವಯಾತ್‌ | 
ಸಂಸಾರಾನ್‌ ಪ್ರತಿಸದ್ಯಂತೇ ವಂಥಾಫಾತಕಿನಸ್ತ್ವಿನರಾನ್‌ 2 ೪೪ 


೫೫೬ ಮನಂಸ್ಮ ತಿ [ ಅಧ್ಯಾಯ ೧೭ 


ಮಹಾಪಾತಕ ಮಾಡಿದವರು ಘೋರನರಕವನ್ನು ಬಹುವರ್ಷ ಅನುಭ 
ಎಸಿ ಸಂಸಾರಕ್ಕೆ ಹಿಂದಿರುಗುತ್ತಾರೆ. 


ಶ್ವಸೂಕರಖರೋಷ್ಟಾಣಾಂ ಗೋಜಾಪಿವರೈ ಗಪಕ್ಷಿಹಾಂ | 


ಚಂಡಾಲಪುಕ್ಕಸಾನಾಂ ಚ ಬ್ರಹ್ಮಹಾ ಯೋನಿಮ್ಯುಚ್ಛತಿ ೫೫ 
ಬ್ರಹ್ಮಹತ್ಕೆ ಮಾಡಿದವನು ನಾಯಿ, ಹಂದಿ, ಕತ್ತೆ, ಒಂಟೆ, ಗೋವು, 
ಆಡು, ಕುರಿ, ಮೃಗಪಕ್ಷಿ, ಚಂಡಾಲ, ಪ್ರುಕ್ಕಸ್ಸ ಜನ್ಮವನ್ನು ಹೊಂದುತ್ತಾನೆ. 


ಶೃಖಿಕೀಟಿಪತಂಗಾನಾಂ ವಿಡ್‌ಭುಜಾಂ ಚೈವ ಪಕ್ಷಿಣಾಂ | 
ಹಿಂಸ್ರಾಣಾಂ ಚೈವ ಸತ್ತಾನಾಂ ಸಂರಂಪೋ ಬ್ರಾಹ್ಮಣೋ ವ್ರಜೇತ್‌ |. ೫೬ 


ಮದ್ಯಪಾಯಿಗೆ ಕೃಮಿ, ಕೀಟ, ಪಠಂಗ, ಮಲತಿನ್ನುವ ಹಕ್ಕಿ, ಹುಲಿ 
ಮುಂತಾದ ಕ್ರೂರಿಗಳು ಇವುಗಳ ಜನ್ಮವು. 

ಲೂತಾಹಿಸರಬಭಾನಾಂ ಚ ತಿರಶ್ಚಾಂ ಚಾಂಬ.ಚಾರಿಣಾಂ | 

ಹಿಂಸ್ರಾಣಾಂ ಚ ಪಿಶಾಚಾನಾಂ ಸ್ತೇನೋ ವಿಪ್ರಃ ಸಹಸ್ರಶಃ ೫೭ 

ಬಲೆಗಾರ, ಓತಿ, ಅರಣೆ, ಜಲಚರ, ಪಿಶಾಚ ಜನ್ಮವನ್ನು ಚಿನ್ನಕಳ್ಳ 
ಬ್ರಾಹ್ಮಣನು ಹೊಂದುವನು. 

ಶೃಣಗುಲ್ಮಲತಾನಾಂ ಚ ಕ್ರವ್ಯಾದಾಂ ದಂಷ್ಟ್ರಿ ಕಾವ. ಸಿ | 

ಕ್ರೂರಕರ್ಮಕೃತಾಂ ಚೈವ ಶತಶೋ ಗುರುತಲ್ಪಗಃ | ೫೮ 

ಗುರುತಲ್ಪಗಮನ ಮಾಡಿದವನಿಗೆ ಹುಲ್ಲು ಬಲ್ಲಿ, ಬಳ್ಳಿ, ಮಾಂಸಾಹಾರಿ 
ಪಕ್ಷಿ, ಸಿಂಹ ಮುಂತಾದ ಕೋರೆಹಲ್ಲಿನ ವ್ಹಾಣಿ ಜನ್ಮವು. 

ಹಿಂಸ್ರಾ ಭವಂತಿ ಕ್ರವ್ಯಾದಾಃ ಕೃಮಯೋಒಭಕ್ಷ್ಮ ಭಕ್ಷಿಣಃ | 

ಪರಸ್ಪರಾದಿನಃ ಸ್ತೇನಾಃ ಪ್ರೇತಾಂತ್ಯಪ್ರೀನಿಸೇನಿಣಃ ೫೯ 

ಬೇಡನು ಮಾಂಸಾಹಾರಿ ಪ್ರಾಣಿಯ, ಅಭಕ್ಷ್ಯಭಕ್ಷಕನು ಕೃಮಿಯ, 
ಚಂಡಾಲಸ್ವ್ರೀ ಪ್ರಿಯನು ಪ್ರೇತದ ಜನ್ಮವನ್ನು ಹೊಂದುವರು. 

ಸಂಯೋಗಂ ಪತಿಶೈಗ್ಗ ತ್ಹೂ ಪರಸ್ಕೈನ ಚ ಯೋಸಿತಂ | 

ಅಸಪಹೃತ್ಯ ಚ ವಿಪ್ರಸ್ಪಂ ಭನತಿ ಬ್ರಹ್ಮರಾಕ್ಷಸಃ ೬೦ 


ಪತಿತಸಂಸರ್ಗ, ಪರಸ್ತೀಸಂಗ, ಬ್ರಹ್ಮಸ್ಥಾಪಹಾರ ಈ ಕರ್ಮಗಳಿಂದ 
ಬ್ರಹ್ಮರಾ ಕ್ಷಸ ಜನ್ಮವು. 


ಅಧ್ಯಾಯ : ೧೨] ಪುನುಸ್ಯ್ಮೃತಿ ೫೫೭ 


ಮಣಿಮುಕ್ತಾ ಪ್ರವಾಲಾನಿ ಹೃತ್ವಾ ಲೋಭೇನ ಮಾನವಃ | 
ವಿನಿಧಾನಿ ಚ ರತ್ನಾನಿ ಜಾಯತೇ ಹೇಮುಕರ್ತೃಷು 1 ೬೧ 


ಮುತ್ತು, ರತ್ನ, ಹವಳ, ಮಣಿ ಇವುಗಳನ್ನು ಕದ್ದರೆ ಸೊನೆಗಾರ ಜನ್ಮ. 


ಧಾನ್ಯಂ ಹೃತ್ವಾ ಭವತ್ಕಾಮಿಃ ಕಾಂಸ್ಕಂ ಹಂಸೋ ಜಲಂ ಪ್ಲವಃ | 
ಮಧು ದಂಶಃ ಪಯಃ ಹಾಕೋ ರಸಂ ಶ್ವಾ ನಕುಲೋ ಘೃತಂ | ೬೨ 


ಧಾನ್ಯಕಳ್ಳೆನು ಇಲಿಯ, ಕಂಚು ಕದ್ದು ಹಂಸದ, ನೀರು ಕದ್ದು ಪ್ಲವ, 
ಜೇನು ಕದ್ದು ಕಡಿಯುವ ಹಳ, ಹಾಲು ಕದ್ದು ಕಾಗೆ, ರಸ ಕದ್ದು ನಾಯಿ, 
ತುಪ್ಪ ಕದ್ದು ಮುಂಗುಸಿ ಜನ್ಮವು. 


ಮಾಂಸಂ ಗೃಥ್ರೋ ವಪಾಂ ಮದ್ದು ಸ್ಕೈ ಲಂ ತೈಲಪಕ& ಖಗಃ | 
ಟಚೀರೀವಾಕಸ್ತು ಲನಣಂ ಬಲಾಕಾ ಶಕುನಿರ್ದಧಿ ॥ ೬೩ 


ಮಾಂಸದಿಂದ ಹದ್ದು, ವಪೆಯಿಂದ ಮದ್ದು, ಎಣ್ಣೆಯಿಂದ ಗಾಣಿಗ 
ಉಪ್ಪಿನಿಂದ ಚೇರೀವಾಕ, ಮೊಸರಿಂದ ಕೊಕ್ಕರೆ ಆಗುವನು. 


ಕೌಶೇಯಂ ತಿತ್ತಿರ್ಸ್ಹ್ಗತ್ವಾ ಕ್ಸಮಂ ಹೃತ್ವಾ ತು ದರ್ಹುರಕ | 
ಕಾರ್ಪಾಸತಣಂತವಂ ಕ್ರೌಂಚೋ ಗೋಧಾ ಗಾಂ ವಾಗ್ಗುದೋ ಗಂಡಂ॥ ೬೪ 


ರೆಶ್ಮೆಯಿಂದ ತಿತ್ತಿರಿ, ನಾರಿನಿಂದ ಕಪ್ಪೆ, ಹತ್ತಿಯಿಂದ ಕ್ರೌಂಚ, ಗೋವಿ 
ನಿಂಹ ಉಡು, ಬೆಲ್ಲ (ಕದ್ದರೆ) ದಿಂದ ಬಾವಲಿ, ಇವರ ಜನ್ಮ 


ಭುಛುಂದರಿ! ಶುಭಾನ್‌' ಗಂಧಾನ್‌ ಸತ್ರ ಶಾಕಂ ತು ಬರ್ಶಿಣಃ | 
ಶ್ವಾಪಿತ್ಯೃ'ಕೂನ್ನ ೦ ನಿಖಧಮಕೃ ತಾನ್ನ ೦ ತು ಶಲ್ಕ ಕಃ ೬೫ 


ಸುಗಂಧ ದ್ರವ್ಯ (ಕದ್ದರೆ) ದಿಂದ ಛುಛುಂದರಿ, ತರಕಾರಿಯಿಂದ ನವಿಲು 
ಸಿದ್ಧಾನ್ಮದಿಂದ ಶ್ವಾವಿಧ, ಕಾಳು ಕದ್ದು ಶಲ್ಕಕ ಜನ್ಮ. 


ಬಕೋ ಭವತಿ ಹೃ 3ನ್ಸಿಗ್ದಿಂ ಗೃಹಕಾರೀ ಹ್ಮೂ ಪಸ್ವರಂ | 
ರಕ್ತಾನಿ ಹೃತ್ವಾ ವಾಸಾಂಸಿ ಜಾಯತೇ ಜೀಪವಜೀವಳಃ 1 ೬೬ 


೫೫೮” ಮನಂಸ್ಮ ತಿ [ ಅಧ್ಯಾಯ : ದಿ೨ 


ಬೆಂಕಿ (ಕದ್ದರೆ) ಯಿಂದ ಬಕ್ಕ ಚಜಿಂಜಿಗೆಯಿಂದ ಕೀಟ, ಕೆಂಪು ಬಟ್ಟೆ 
ಯಿಂದ ಜೀವಜೀವಕ' ಜನ ವು. 


ವೃಕೋ ಮೃಗೇಭಂ ವಾ ಫ್ಫೋಶ್ವ ೧ ಫಲಮೂಲಂ ತಂ ಮರ್ತಟಿಃ | 
ಬ ೇಮೃಕ್ಷಃ ER (ಕಕೋ ವಾರಿ ಯಾನಾನ್ಯುಸ್ಟ್ರಃ ಪಶೂನಜಃ | ೬೭ 


ಆನೆ (ಕದ್ದರೆ) ಯಿಂದ ತೋಳ, ಕುದುರೆಯಿಂದ ಹುಲಿ, ಹಣ್ಣು-ಗಡ್ಡೆ 
ಯಿಂದ ಮಂಗ, ಹೆಂಗಸಿನಿಂದ ಕರಡಿ, ನೀರಿನಿಂದ ಚಾತಕ, ಗಾಡಿಯಿಂದ ಒಂಟೆ, 
ಇತರ ಪ್ರಾಣಿಗಳಿಂದ ಆಡು ಈ ಜನ್ಮವು. 


ಇಲ್ದೆ 
ಯದ್ವಾ ತದ್ವಾ ಪರದ್ರವ್ಯ ಮುಪಹೃ ತ್ಯ ಬಲಾನ್ನ ರಃ | 
ಅವಶ್ಯಂ ಯಾತಿ ತಿಯೆಕ್‌'ತ್ವಂ ಜಗ್ಗ ಚೈವಾಹುತಂ ಹವಿಃ | ೬೩೮ 


ಚಿಕ್ಕ ವಸ್ತುಗಳನ್ನು ಕದ್ದರೂ ಹವಿಸ್ಸನ್ನು (ಅಹುತ) ಕದ್ದರೂ ತಿರ್ಕಕ್‌ 
ಪ್ರಾಣಿ ಜನ ವು. 


ಸ್ತಿಯೋಪೈ ತೇನ ಕಲ್ಪೇನ ಹೃತ್ವಾ ದೋಷಮವಾಪ್ನು ಯುಃ | 
ಏತೇಷಾಮೇನ ಜಂತೂನಾಂ ಭಾರ್ಯಾತ್ವವಎಂಸಯಾಂತಿ ತಾಃ! ೬೯ 


ಹೆಂಗಸರು ಕದ್ದರೆ ಮೇಲೆ ಹೇಳಿದಂತೆ ಅಂತಹವರ ಹೆಂಡತಿಯಾಗು 
ವರು. 


ಸ್ವೇಭ್ಯಃ ಸ್ವೇಭ್ಯಸ್ತು ಕರ್ನುಭೃಶ್ಚ್ಯು ತಾ ವರ್ಣಾ ಹ್ಮು ನಾಪದಿ | 
ಪಾಪೂನ್‌ ಸಂಸ್ಕೃತ್ಕ ಸಂಸಾರಾನ್‌ ಪ್ರೇಷ್ಮತಾಂ ಯಾಂತಿ ಶತ್ರುಷು ೭೦ 


ಹೆರವರ ವೃತ್ತಿಯ ಆಚರಣೆಯಿಂದ ಪಾಪಜನ್ಮವು, ಶತ್ರುದಾಸ್ಮವು ಲಭಿ 
ಸುವುದು. 


ನಾಂತಾಶ್ಕುಲ್ಯಾಮುಖಃ ಪ್ರೇತೋ ವಿಪ್ರೋ ಧರ್ಮಾತ್ಸಕಾಚ್ಛ್ಯ ತಕ | 
ಅಮೇಧ್ಯಕುಣಪಾಶೀ ಚ ಕ್ಷತ್ರಿಯಃ ಕಟಿಪೂೂನಃ! ೩೧ 


ಧರ್ಮಭ್ರಷ್ಟ ಬ್ರಾಹ್ಮಣನಿಗೆ ವಾಂತಿ ತಿನ್ನುವ ಉಲ್ಕಾ ಮುಖವೆಂಬ 


ಹೆಸರಿನ ಪ್ರೇತಜನ ಪು. ಕ್ಷತ್ರಿಯನು. :ಧರ್ಮಬಿಟ್ಟ ರೆ ಮಲಶವ ತಿನ್ನುವ 
ಕಟಪೂತನ 'ಹನ್ಮ. 


ಅಧ್ಯಾಯ : ಬಿ೨ ] ಮುನೂಸ್ಕ್ಯೃತಿ Ts 


ಮೈ ಕ್ರಾಕ್ಷಜ್ಯೊತಿಕಃ ಪ್ರೇತೋ ವೈಶ್ಯೋ ಭವತಿ ಪೂಯಂಭುಕ್‌ | 
ಚೈಲಾಶಕಶ್ಚ ಭವತಿ ಶೂದ್ರೋ ಧರ್ಮಾತ್ಸ್ಮೃಕಾಚ್ಚ್ಯುತಃ॥ ೭೨ 


ವೈಶ್ಯನು ಧರ್ಮ ಬಿಟ್ಟರೆ ಕೊಳಕು ತಿನ್ನುವ ಪ್ರೇತ. ಶೂದ್ರನು 
ಹಾಗಾದರೆ ಜೈಲಾಶಕಪ್ರೇತ. 


ಯಥಾ ಯಥಾ ನಿಷೇವಂತೇ ನಿಷಯಾನ್ವಿ ಷಯಾತ್ಮಳಾಃ | 
ತಥಾ ತಥಾ ಕುಶಲತಾ ತೇಷಾಂ ತೇಷೂಪಜಾಯತೆ | ೬೩ 


ಶಬ್ದ ಸ್ಪರ್ಶ ರೂಪರಸಗಂಧಗಳ ಅತಿಸೇವನೆಯಿಂದ ಬಹುಹುಃಖವಿದೆ. 


ತಭ್ಯಾಸಾತ್ಮರ್ಪುಣಾಂ ತೇಷಾಂ ಪಾಪಾನಾಮಲ್ಪ ಬುದ್ಧ ಯಃ | 
ಸಂಪ್ರಾಸ್ಫುವಂತಿ ದುಃಖಾನಿ ತಾಸು ತಂಸ್ವಿಹ ಯೋನಿಷು | ೩೪ 


ವಿಷಯಸೇವನೆಯಿಂದ ತನ್ಮಯನಾಗಿ ಅತಿಪ್ಪಸಂಗದಿಂದ ದುಃಖ ಜನ್ಮ 
ಗಳು ಸಂಭವಿಸುವುವು. 


ತಾವಿಂಸ್ರಾದಿಷು ಜೋಗ್ರೇಷಂ ನರಕೇಷು ವಿವರ್ತನಂ | 
ಅಸಿಪತ್ರವನಾದೀನಿ ಬಂಧನಚ್ಛೇಹನಾನಿ wl ೩೭೫ 


ಉಗ್ರವಾದ ತಾಮಿಸ್ತ, ಅಸಿಪತ್ರವನ, ಕಟ್ಟುವುದು, ಕೆತ್ತುವುದು 
ಉಂಟಾಗುವುವು. 


ವಿನಿಧಾಶ್ಸೈವ ಸಂಹೀಡಾ ಕಾಶೋಲೂಕೈಶ್ಚ ಭಸ್ಷಣಂ | 
ಕರಂಭವಮಾಲುಕಾಶಾಪ್‌ನ್‌ ಕುಂಭೀಪಾಕಾಂಶ್ಟ ದಾರುಣಾನ್‌ | au 


ಕಾಗೆ ಗೂಗೆ ತಿನ್ನುವುದು, ಹುರಿದ ಮರಳು ಸುರಿಯುವುದು ಕುಂಭೀ 
ಪಾಕ ಮುಂತಾದ ನರಕವು. 

ಸಂಭವಾಂಶ್ಚ ವಿಯೆೋೀನೀಷು ದುಃಖಸ್ರಾಯಾಸಂ ನಿತ್ಕಶಃ | 

ಶೀತಾತಪೂಭಿಫತಾಂಶ್ಪ ವಿವಿಧಾನಿ ಭಯಾನಿ ಚ 1 ೩೭ 


ದುಃಖ ಜನ್ಮದಲ್ಲಿ ಚಳಿ, ಬಿಸಿಲುಗಳಿಗೆ ನರಳುತ್ತ ಭಯಭೀತನಾಗಿ ಬಾಳ 
ಬೇಕಾಗುವುದು. 


೫೩೦ ಮನುಸ್ಮ ುತೆ [ ಅಧ್ಯಾಯ ು ದಿಶಿ 


ಅಸಕೃದ್ದರ್ಭವಾಸೇಸು ವಾಸಂ ಜನ್ಮ ಚ ದಾರಂಣಂ | 
ಬಂಧನಾನಿ ಚ ಕಾಷ್ಕಾನಿ ಪರಪ್ರೇಷ್ಯತ್ವ್ತಮೇವ ಚ ೭೮ 


ಅನೇಕ ಗರ್ಭವಾಸ, ದುಃಖ ಬಂಧನ, ಹೊಡೆತ, ದಾಸ್ಕಗಳು ಸಂಭವಿ 
ಸುವುವು. 


ಬಂಧುಪ್ರಿಯವಿಯೋಗಾಂಶ್ಟ್ಚ ಸಂವಾಸಂ ಚೈವ ದುರ್ಜನೈಃ 
ದ್ರವ್ಯಾರ್ಜನಂ ಚ ನಾಶಂ ಚ ಮಿತ್ರಾಮಿತ್ರಸ್ಕ ಜಾರ್ಜನಂ! ೭೪ 


ಬಂಧುಗಳೆ ಖ್ರಯಜನರ ವಿರಹ ದುರ್ಜನ ಸಹವಾಸ ಧನನಾಶ ಶತ್ರು, 
ಮಿತ್ತ ಸಂಕಟ ಜೀವನವು ಆಗುವುದು. 


ಜರಾಂ ಚೈವಾಪ್ರತೀಕಾರಾಂ ವ್ಯಾಧಿಭಿಶ್ಟೋಸಪೀಡನಂ | 
ಕ್ಲೇಶಾಂಶ್ಚ ನಿವಿಧಾನ್‌ ಸಾಂಸ್ತಾನ್‌ ಮೃುತವ್ಯಮೇವ ಚ ದುರ್ಜಯಂ ॥ ೮೦ 


ದುರ್ಜಯ ಮುಪ್ಪು ರೋಗಪೀಡೆ ಮೃತ್ಕು ಒದಗುವುದು. 


ಯಾದೃಶೇನ ತು ಭಾವೇನ ಯದ್ಭತ್ಯರರ್ಮ ನಿಷೇವತೇ | 
ತಾದೃತೇನ ಶರೀರೇಣ ತತ್ತತ್ಸಲಮಂಪಾಶ್ನುತೇ 1 ೮೧ 


ಯಾವ ಉದ್ದೇಶದಿಂದ ಏನು ಕೆಲಸ ಮಾಡುತ್ತಾನೋ ಅಂತಹ ಶರೀರ 
ಅಂತಹ ಫಲಗಳು ಪ್ರಾಪ್ತವಾಗುವುವು. 


ನಷ ಸರ್ವಃ ಸಮಂದ್ದಿಷ್ಟಃ ಕರ್ಮುಣೂಂ ವನ ಫಲೋಥಯಂಃ॥ । 
ನೈಶ್ರೇಯಂಸಳೆರಂ ಕರ್ಮ ವಿಪ್ರಸ್ಕೇಹಂ ನಿಬೋಧತ ೮೨ 


ಈ ವರೆಗೆ ಕರ್ಮವಿಪಾಕವನ್ನು ಹೇಳಿ ಮೋಕ್ಷಸಾಧಕವಾದ,ಕರ್ಮವನ್ನು 
ಬೋಧಿಸುತ್ತೇನೆ. 


ವೇದಾಭ್ಯಾಸಸ್ತಪೋ ಜ್ಞಾನನಿಂಂದ್ರಿಯಾಣಾಂ ಚ ಸಂಯಂಃ | 

ಅಹಿಂಸಾ ಗುರುಸೇವಾ ಚ ನಿಃಶ್ರೇಯಸಿಕರಂ ಪರಂ! ೮೬೩ 

ವೇದಾಧ್ಯಯನ, ತಪಸ್ಸು, ಜ್ಞಾನ, ಇಂದ್ರಿಯನಿಗ್ಲೆಹ ಅಹಿಂಸೆ, ಗುರು 
ಸೇವೆ ಇಪು ನಿರತಿಶಯ ಶ್ರೇಯಃಸಾಧನಗಳು, 


೩ಿ೫ಿ-ಅಧ್ಯಾಯ : ೧೨] ಮೆನುಸ್ಕೃತಿ ೫೬ 


ಸರ್ಮೇಷಾಮಪಿ ಚೈತೇಷಾಂ ಶುಭಾನಾಮಿಹ ಕರ್ಮಣಾಂ | 
ಕಿಂಚಿಚ್‌ ಶ್ರೇಯಸ್ವರತರಂ ಕರೋ ಕ್ತಂ ಪುರಂಹಂ ಪ್ರತಿ 1 ೮೪ 


ಮನುಷ್ಯನಿಗೆ ಶುಭಕರ್ಮಗಳಲ್ಲಿ ಉತ್ತಮವಾದ ಒಂದು ಕರ್ಮವಿದೆ. 


ಸರ್ವೇಸಾಮಂಪಿ ಚೈ ತೇಸಾಮಾತ್ಮಜ್ಞಾನಂ ಪರಂಸ್ಕೃೃತಂ 
ತದ್ಭ್ಯಗ್ರಂ ಸರ್ವವಿದ್ಯಾನಾಂ ಪ್ರಾಸ್ಕತೇ ಹಮ ತಂ ತತಃ on 


ಆತ್ಮಜ್ಞಾನವು ಅತ್ಯುತ್ತಮ ವಿದ್ಯಾ ಶ್ರೇಷ್ಠ ವು. ಅದರಿಂದ ಅಮೃತತ್ವ 
ಲಾಭವಾಗುವುದು. 


ಷಣ್ಣಾಮೇಷಂ ತು ಸರ್ವೇಷಾಂ ಕರ್ಮಾಣಾಂ ಪ್ರೇತ್ಯ ಚೀಹ ಚ | 
ಶ್ರೇಯಸ್ಕರತರಂ ಜ್ಜೇ ಖರ ಸರ್ವದಾ ಕರ್ಮ ವೈದಿಕ೦ | ೮೬ 


ವೇದಾಭ್ಯಾಸಾದಿ ಆರರಲ್ಲಿ ವೈದಿಕಕರ್ಮದಿಂದ ಈ ಲೋಕದಲ್ಲಿ, ಪರ 
ಲೋಕದಲ್ಲಿ ಸತ್ಸಲವಿದೆ; ಮೋಕ್ಷಮಾತ್ರವಲ್ಲ. 


ನೈದಿಕೇ ಕರ್ಮಯೋಗೇಶತು ಸರ್ವಾಣ್ಮೇತಾನ್ಯಶೇಷತಃ ೨ 
ಆಂತರ್ಭವಂತಿ ಕ್ರುವಂಶಸ್ತೃಸ್ಕಿಂಸ್ತ್ರಸ್ಮಿನ್‌ ಕ್ರಿಯಾವಿಧಾ | ೮೩ 


ಆತ್ಮಜ್ಞಾನವು ಉಭಯವಿಧಫಲವನ್ನು ಕೊಡುವುದು. ಹೇಗೆಂದರೆ 
ಪ್ರವೃತ್ತಿ ಕರ್ಮ, ನಿವೃತ್ತಿ ಕರ್ಮ ಈ ಎರಡೂ ವೇದಗಮ್ಮವು. ವೈದಿಕ 
ಕರ್ಮಯೋಗವು ಈ ರೀತಿಯದು. 


ಸುಖಾಭ್ಯುಜಯಿಕಂ ಚೈವ ನೈ8ಶ್ರೇಯಸಿಕಮೇವ ಚ | 
ಪ್ರವೃತ್ತಂ ಚನಿವೃತ್ತಂ ಚ ದ್ವಿವಿಧಂ ಕರ್ಮ ವೈದಿಕಂ | ೮೮ 


(ಐಹಿಕ) ಸಕಲ ಕಾಮನಾಲಾಭವಾಗುವ ಕರ್ಮವು ಪ್ರವೃತ್ತಿ ಕರ್ಮವು. 
ಸಂಸಾರ ನಿವೃತ್ತಿ-ಮೋಕ್ಷ ಉಂಟಾಗುವ ಕರ್ಮವು ನಿವೃತ್ತಿ ಕರ್ಮವು. 


ಇಹ ಚಾಮುತ್ರ ವಾ ಕಾಮ್ಯಂ ಪ್ರವೃತ್ತಂ ಕರ್ಮ ಕೀರ್ತ್ಯತೇ। 
ನಿಖ್ಯಾಮಂಂ ಜ್ಞ್ಞಾನಪೂರ್ನಂ ತು ನಿವೃತ್ತಮುಂಪದಿಶ್ಯತೇ | ೪೯ 


ಈ ಲೋಕ. ಪರಲೋಕಗಳ ಕಾಮನೆಯಲ್ಲಿ ಪ್ರವರ್ತಕವು ಪ್ರವೃತ್ತಿ 
ಕರ್ಮವು. ಸರ್ವಕಾಮನಾಹೀನ ಜ್ಞಾನವು ನಿವೃತ್ತಿಕರ್ಮವು. 


೫೬.೨ ಮನುಸ್ಮೃತಿ [ ಅಧ್ಯಾಯ: ೧೨ 


ಪ್ರವೃತ್ತಂ ಕರ್ನಿ ಸಂಸೇವ್ಯ ಡೇವಾನಾಮೇತಿ ಸಾಮು ತಾಂ | 
ನಿವೃತ್ತಂ ಸೇವಮಾನಸ್ತು ಭೂತಾನ್ಯತ್ಕೇತಿ ಪಂಚ ಷೈ ೯ 


ಕಾಮಲಂಭಕವಾದ ಪ್ರವೃತ್ತಿಕರ್ಮದಿಂದ ದೇವಸಮನಾಗುವನು. 


ನಿವೃತ್ತಿಕರ್ಮದಿಂದ ಪಂಚಭೂತಾತೀತನಾಗುವನು. 


ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ | 
ಸಮಂ ಸಶ್ಯನ್ನಾ ತ್ಮಯಾಜೀ ಸ್ವಾರಾಜ್ಯ ಮಧಿಗಚ್ಛ ತಿ I «a 


ಅದ್ವೈತ ಬುದ್ಧಿಯಿಂದ ತಾನು ಸರ್ವಭೂತಾಂತರ್ಯಾಮಿಯೆಂದೂ, 
ಪರಮಾತ್ಮಪ ರಿಣಾಮಗಳಾದ ಸಕಲವೂ ಸ ಸ್ಟ _ರೂಪವೆಂದೂ ಬ್ರಹ್ಮಾಪಣ 
ವಾಗಿ ಕರ್ಮನಿಷ್ಠ್ಕನಾದವನು ಆತ್ಮಯಾಜಿಯು, ಸ್ವರಾಜ್ಞವೆಂಬ ಬ್ರಹ್ಮತ್ವ 
ಪರ್ಯವಸಾನವುಳ ಎವನಾಗುವನು. 


ಯಥೋಶ್ಪಾನ್ಯಸಿ ಕರ್ಮಾಣಿ ಪರಿಹಾಯ ದ್ವಿ ಜೋತ್ತ ವಂ॥ | 
ಆತ್ಮಜ್ಞ್ಯಾನೇ ಶಮೇ ಚ ಸ್ಯಾದ್ವೇದಾಭ್ಮಾಸೇ ಚ ಯತ್ನ ವಾನ್‌ | ೯೨ 


ಅಗ್ನಿಹೋತ್ಪಾದಿಕರ್ಮಗಳಿಗಿಂತಲೂ ಶಾಂತಿ, ವೇದಾಭ್ಯಾಸಗಳು ಆತ್ಮ 
ಜ್ಞಾನಕ್ಕೆ ಅತ್ಯಂತ ಸಹಕಾರಿಗಳು. 


ಏತದ್ಧಿ ಜನ್ಮಸಾಫಲ್ಯಂ ಬ್ರಾಹ್ಮಣಸ್ಯ ವಿಶೇಷತಃ | 
ಪ್ರಾಪ್ಕೈತತ್ಯ ಕಕೃತ್ಯ್ಕೋ ಹಿ ದ್ವಿಜೋ ಭವತಿ ನಾನೃಥಾ | ೯೩ 


ಬ್ರಾಹ್ಮಣನ ಜನ್ಮಸಾಫಲ್ಮಕ್ಕೆ ಬ್ರಹ್ಮಾವಾಪ್ತಿಯೇ ಪರಮಗಮ್ಮವು 
ಮತ್ತು ಕಾರಣವು. 


ನಿಶೃದೇವವಂನಂಷ್ಕಾಣಾಂ ಮೇದಶ್ವಕ್ಷುಃ ಸನಾತನಂ | 
ಅರಕ್ಕಂ ಚಾಪ್ರಮೋಯಂ ಚ ವೇದಶಾಸ್ತ್ರ ಪಿಂತಿ ಸ್ಥಿತಿಃ | «¢ 


ವೇದಶಾಸ್ತ್ರರೂಪವಾದ ಸನಾತನ ದರ್ಶನವು ಕಲ್ಬನಾರ್ಹವಲ್ಲ. 
ಪ್ರಮಾಣಸಿದ್ದ ವು. ಇದರಿಂದಲೇ ಪಿತೃದೇವ ಮನುಷ್ಯರು ಸಮ್ಮಗ್‌ ದರ್ಶನ 
ವುಳ್ಳವರು. 


ಅಧ್ಯಾಯ : ೧೨ | ಮನುಸ್ಮೃತಿ ೫೬೭ 


ಯಾ ವೇಸಬಾಹ್ಯಾಃ ಸ್ಮೃತಯೋ ಯಾಶ್ಚ ಕಾಶ್ಚ ಕಂದೃಸ್ಟಯಃ 
ಸರ್ವಾಸ್ತಾ ನಿಸ್ಪಲಾಃ ಪ್ರೇತ್ಯ ತನೋನಿಷ್ಕಾ ಹಿ ತಾಃ ಸ್ಮೃತಾಃ | ೯೫ 


ವೇದಬಾಹ್ಮಗಳಾದ ಸ್ಮೃೃತಿಬೋಧ್ಕ ವಿರುದ್ಧಾರ್ಧಗಳು ನಿಷ್ಟಲಗಳು. 


ಪರ್ಯಾಯವಾಗಿ ದುಃಖದಾಯೆಕಗಳು. 


ಉತ್ಪದ್ಯಂತೇ ಚ್ಯ ನಂತೇ ಹ ಯಾನ್ಯತೋಂನ್ಯಾ ನಿ ಕಾನಿಚಿತ್‌ | 
ತಾನ್ಯರ್ವಾಕ್ವಾಲಿಕತಯಾ ನಿಷ್ಟುಲಾನ್ಯ್ಕನೃತಾನಿ ಚ॥ ೯೬ 


ವೇದವಿರುದ್ಧ ಸಿದ್ಧಾಂತಗಳು ತಲೆದೋರುತ್ತವೆ. ನಶಿಸುತ್ತವೆ. ಸುಳ್ಳಾ 
ಗುತ್ತವೆ. ವಿಪರಿಣಮಿಸುತ್ತವೆ. ಅವು ಆಶ್ರಿತರಿಗೆ ಸದ್ಗತಿಯನ್ನು ಕೊಡ 
ಬಲ್ಲವಾಗಿಲ್ಲ. ಪಾಶ್ಚಾತ್ಮ ವಿಜ್ಞಾನಿ ಸಂಘದ ಆಯಾ ಕಾಲದ ಸಿದ್ಧಾಂತ ಪಂಕ್ತಿ 
ಯನ್ನು ಮನನ ಮಾಡಿದರೆ ಇಂದು ಸತ್ಯವಾದುದು ನಾಳೆ ಮಿಥ್ಕವಾಗಿದೆ. 
ದುರಂತವಾಗಿದೆ. ವೈದಿಕ ಕರ್ಮಯೋಗವು ಮೋಕ್ಷವಿರೋಧವಿಲ್ಲದೆ ಧರ್ಮ 
ಅರ್ಥ ಕಾಮಗಳನ್ನು ಪುಷ್ಕಲವಾಗಿ ಈಡೇರಿಸುವುದು. 


ಚಾತುರ್ವರ್ಜ್ಮಂ ತ್ರಯೋ ಲೋಕಾಶ್ಚತ್ವಾರಶ್ಚಾಶ ಮಾಃ ಪೃಥಕ್‌ 
ಭೂತಂ ಭವ್ಯಂ ಭವಿಷ್ಕಂ ಚ ಸರ್ವಂ ವೇದಾತೃ್ರಸಿಧ್ಯತಿ | ೯೭ 


ನಾಲ್ಕು ವರ್ಣ, ಮೂರು ಲೋಕ, ನಾಲ್ಕು ಆಶ್ರಮ, ಕಾಲತ್ತಯ. 
ಇತರ ವಿದ್ಮಮಾನವೆಲ್ಲ ವೇದಗಮ್ಮಗಳಾಗಿವೆ. 


ಶಬ್ದಃ ಸ್ಪರ್ಶಶ್ಚ ರೊಪಂ ಚ ರಸೋ ಗಂಧಶ್ಚ ಪಂಚಮಃ 
ನೇದಾದೇವ ಪ್ರಸೂಯಂತೇ ಪ್ರಸೂತಿಗುಣಕರ್ಮತಃ | ೯೮ 


ತ್ರಿಗುಣಾತ್ಮಕಗಳಾದ ಶಬ್ದಾದಿವಿಷಯಗಳು ವೇದಪ್ಪತಿಪಾದ್ಕಗಳೇ 
ಆಗಿವೆ. 


ಬಿಭರ್ತಿ ಸರ್ವಭೂತಾನಿ ನೇದಶಾಸ್ತ್ರಂ ಸನಾತನಂ ! 
ತಸ್ಮಾಡೇತತ್ಸರಂ ಮನ್ಯೇ(ಯಜ್ವಂತೋರಸ್ಕ ಸಾಧನಂ | ೯೯ 


ಸನಾತನವಾದ ವೇದಶಾಸ್ತ್ರವು ಜಗತ್ತನ್ನು ಧರಿಸುತ್ತದೆ. ಆದುದರಿಂದ 
ವೇದಶಾಸ್ತ್ರವು ಕ್ಷೇಮಕ್ಕೆ ಉತ್ಕಮಸಾಧನವು. 


೫೬೪ ಮನುಸ್ಮೃತಿ [ ಅಧ್ಯಾಯ: ೧೨ 


ಸೇನಾಸತ್ಯಂ ಚ ರಾಜ್ಯ ೦ ಚ ದಂಡಸೇತೃ ತ್ವಮೇವ ಚ | 


ಸರ್ವಲೋಕಾಧಿಪತ್ಯಂ ಚ ವೇದಶಾಸ್ತ್ರವಿದರ್ಶ೭ | ೧೦೦ 
ಸೇನಾಪತಿ, ರಾಜ್ಯವ್ರಧಾನ, ದಂಡಪ್ರಧಾನ ಎಲ್ಲರೂ ವೇದಶಾಸ್ತ್ರಜ್ಞ 
ರಾಗಿರಬೇಕು. (ಅದು ಅವನಿಗೆ ಒಪ್ಪುವುದು) 


ಯಥಾ ಜಾತಬಲೋ ವಹ್ನಿರ್ದಹತ್ಕಾರ್ಪ್ರಾನಪಿ ದ್ರುವರಾನ್‌ | 

ತಥಾ ದಹತಿ ವೇದಜ್ಹ8 ಕರ್ಮುಜಂ ದೋಷಮಾತ್ಮನಃ 1 ೧೦೧ 

ಪ್ರವೃದ್ಧ ಅಗ್ನಿಯು ಆರ್ದ್ರಕಾಷ್ಕವನ್ನು ದಹಿಸುವಂತೆ ವೇದಜ್ಞನು 
ಕರ್ಮದೋಷದಿಂದ ವಿಮುಕ್ತನಾಗುವನು. 


ನೇದಶಾಸ್ತ್ರಾರ್ಹತತ್ತ್ವಜ್ಞೋ ಯಂತ್ರ ಕತ್ತಾಶ್ರಮೇ ವಸನ್‌ | 
ಇಹೈವ ಲೋಕೇ ತಿಸ್ಮನ್ಸ ಬ್ರಹ್ಮಭೂಯಾಯ ಕಲ್ಪತೆ | ೧೦೨ 


ವೇದಶಾಸ್ತ್ರಮರ್ಮಜ್ಞನು ಯಾವ ಆಶ್ರಮದಲ್ಲಿ ಪರಿನಿಷ್ಠಿತನಾದರಣ 
ಬ್ರಹ್ಮಭಾವವನ್ನು ಹೊಂದುವನು. 


ಅಜ್ಞೇಭ್ಯೋ ಗ್ರಂಥಿನಃ ಶ್ರೇಷ್ಠಾ ಗ್ರಂಥಿಭ್ಯೋ ಧಾರಿಣೋ ನರಾಃ | 
ಧಾರಿಭ್ಯೋ ಜ್ಞಾ ನಿನಃ ಶ್ರೇಷ್ಮಾಜ್ಞಾನಿಭ್ಕೋ ನ್ಯವಸಾಯಿನಃ | ೧೦೩ 


ಸ್ವಲ್ಪ ಓದಿದವನಿಗಿಂತ ಪೂರ್ಣ ಪುಸ್ತಕಓದಿದವನು ಅವನಿಗಿಂತ, ಅರ್ಥ 
ಜ್ಞಾನ ಮಾಡಿದವನು, ಅವನಿಗಿಂತ ಮರ್ಮ ತಿಳಿದವನು, ಅವನಿಗಿಂತ ಆಚರಿ 
ಸುವವನು ಶ್ರೇಷ್ಮನಾಗುವನು. 


ತಪೋ ವಿದ್ಯಾ ಚ ವಿಪ್ರಸ್ಯ ನಿಃಶ್ರೇಯಸಕರಂ ಸರಂ | 
ತಪಸಾ *ಲ್ಬಿಸಂ ಹಂತಿ ವಿದ್ಯಯಾಾಮೃತವಂಶ್ನು ತೇ! ೧೧೦೪ 


ಬ್ರಾಹ್ಮಣನಿಗೆ ವಿದ್ಯೆ, ತಪಸ್ಸುಗಳು ಮುಖ್ಯ. ತಪಸ್ಸಿನಿಂದ ಪಾಪವು 
ತೊಲಗುತ್ತದೆ. ವಿದ್ಯೆಯಿಂದ ಅಮರನಾಗುತ್ತಾನೆ, 


ಪ್ರತ್ಯಕ್ಷಂ ಚಾನುಮಾನಂ ಚ ಶಾಸ್ತ್ರಂ ಚ ಏಿವಿಭಾಗಮಂ 1 
ತ್ರಯಂ ಸುವಿದಿತಂ ಕಾರ್ಯಂ ಧರ್ಮ ಶಂದ್ಧಿ ನಂಭೀಪ್ಸ ತ | ೧೦೫ 


ಆಧ್ಯಾಯ: ೧೨] ಮನುಸ್ಮೃತಿ ೫೬೫ 


ಧರ್ಮಸೂಕ್ಷ್ಮಜ್ಞಾನವು ಪ್ರತ್ಯಕ್ಷ ಅನುಮಾನ, ವಿವಿಧ ಶಾಸ್ತ್ರರೂಪ 
ಗಳಾದ ಮೂರು ಪ್ರಮಾಣಗಳಿಂದ ಪರಿಪುಷ್ಟವಾಗುವುದು. ವೇದಶಾಸ್ತ್ರ 
ವಿರುದ್ಧ ವಲ್ಲದ ಮೂಮಾಂಸಾಗಳಿದಿಂದ ವೇದೋಕ್ತ ಧರ್ಮವನ್ನು ತಿಳಿಯಬಹು 
ದಲ್ಲದೆ ಬೇರೆಯಾವುದರಿಂದಲೂ ಶಕ್ಕವಿಲ್ಲ. ಅದನ್ನೇ ಹೇಳುತ್ತಾರೆ... 


ಆರ್ಸಂ ಧರ್ಮೋಪದೇಶಂ ಚ ವೇದಶಾಸ್ತ್ರಾಂಪಿರೋಧಿನಾ | 
ಯಸ್ತಕೇಲ೯ಣಾಸಂಧತ್ತೇೇ ಸ ಧನಮುಃಂ ವೇದ ನೇತರಕ1 ೧೦೬ 


ಇನ್ನು ಈ ಗ್ರಂಧದ ಉಪಸಂಹಾರವು... 


ನೈಶ್ರೇ.ಸಪಿಂದಂ ಕರ್ವು ಯಥೋದಿತಮಶೇಷತಃ | 
ಮಾನವಸ್ಕಾಸ್ಕ ಶಾಸ್ತ್ರಸ್ಮ ರಹಸ್ಕಮಂಪದಿಶೃತೇ | ೧೦೩೭ 


ಸ್ರೇಯೋಹೇತುವಾದ ಸಕಲಕರ್ಮವೂ ಆದಿಯಿಂದ ಈ ವರೆಗೆ ಈ 
ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿತು. ಮನುಷ್ಯಶಾಸ್ತ್ರದ ರಹಸ್ಕವನ್ನು ಮುಂದೆ 
ಹೇಳುತ್ತೇನೆ. 


ಅನಾನ್ಸಾ ತೇಷು ಧರ್ಮೇಷು ಕಥಂ ಸ್ಕಾದಿತ ಚೇ್ಛವೇತ್‌ | 
ಯಂ ಶಿಷ್ಟಾ ಬ್ರಾಹ್ಮಣಾ ಬ್ರೂಯುಂಃ ಸ ಧವರಃ ಸ್ಕಾದಶಂಕಿತ8 ೧೦೮ 


ಇದರಲ್ಲಿ ಹೇಳೆದಿರುವ ಯಾವುದಾದರೂ ವಿಷಯದಲ್ಲಿ ಸಂಶಯ ಬಂದರೆ 


ಗುರುಮುಖದಿಂದ ಅಧ್ಯಯನ ಮಾಡಿದ ಶಿಷ್ಟರು ಹೇಳಿದುದನ್ನೇ ಧರ್ಮ 
ವೆಂದು ತಿಳಿಯಬೇಕು. 


ಧರ್ಮೇಣಾಧಿಗತೋ ಯೈಸ್ತು ವೇದಃ ಸಪರಿಬ್ರಂಹಣಃ | 
ತೇ ಶಿಷ್ಟಾ ಬ್ರಾಹ್ಮಣಾ ಜ್ಞೇಯಾಃ ಶ್ರುತಿಪ್ರತ್ಯಕ್ಷಹೇತವ ೧೦೯ 


ಅಂಗೋಪಾಂಗ ವೂಮಾಂಸಾದಿ ಸಪರಿಕರ ವೇದವನ್ನು ಬ್ರಹ್ಮಚರ್ಯಾ 
ಶ್ರಮದಲ್ಲಿ ಗುರುಮುಖದಿಂದ ಅಧ್ಯಯನ ಮಾಡಿದವರಾದ ಉಪದೇಶ ಸಮ 
ರ್ಥರು ಶಿಷ್ಟರು. ಅವರು ಧರ್ಮಪ್ರಮಾಣರು. 


ದಶಾವರಾ ವಾ ಪರಿಷದ್ಯಂ ಭರ್ಮಂ ಪರಿಕಲ್ಪಯೋಸ್‌ | 


ತ್ರ್ಯವರಾ ವಾಸಿ ನೃತ್ರಸ್ಥಾ *೦ ಧರ್ಮಂ ನ ವಿಚಾಲಯೆನೀತ್‌ |. ೧೧೦ 


೫೬೬ ಮನುಸ್ಮ ತಿ [ ಅಧ್ಯಾಯ : ೧೨ 


ಅನುಕೂಲದಣತೆ ಹತ್ತು ಅಥವಾ ಮೂರು ಮಂದಿಯ ಪರಿಷತ್ತು 
ಧರ್ಮ ನಿಶ್ಚಯವನು ಸ ಮಾಡಬಹುದು. 


ತ್ರೈವಿದ್ಯೋ ಹೇತುಕಸ್ತರ್ಕೀ ನೈರುಕ್ರೋ ಧರ್ನುಪಃರಕಃ | 
ತ್ರಯಶ್ಚಾಶ್ರವಿಂಣಃ ಪೂರ್ವೇ ಪರಿಷಕ್ಸ್ಯ್ಯಾದ್ದಶೂವರಾ |. ೧೧೧ 


ಸಾಮಾನ್ಕರೂಪದಿಂದ ಉಕ್ತವಾಗಿ ವಿಶೇಷರೂಪದಲ್ಲಿ ಹೇಳದ ವಿಷ 
ಯದ ಕುರಿತು ಸಂಶಯಕ್ಕೆ ಆಸ್ಪದವಿದೆ. ಅಂತಹ ಸಂದರ್ಭದ ನಿಶ್ಚಯದ 
ವಿಧಾನವು ಪರಿಷದ್‌. ಹೇಳದ ಮುಖ್ಯಾಂಶವು ಯಾವುದೂ ಈ ಗ್ರಂಥದಲ್ಲಿ 
ಉಳಿದಿಲ್ಲ. ಮೂರು ವೇದ ಶಾಖಾಗೌತದಾದಿ ವೇದಾವಿರುದ್ಧ ನ್ಯಾಯ, 
ವ್ಯಾಸ ಜೈಮಿನಿಗಳೆ ವಮೊಮಾಂಸಾ ರೂಪಷತರ್ಕ, ಯಾಸ್ಕನಿರುಕ್ತ, ಮನು 
ಮುಂತಾದವರ ಧರ್ಮಶಾಸ್ತ್ರ. ಬ್ರಹ್ಮಚಾರಿ ಗೃಹಸ್ಥ ವಾನಪ್ಪಸ್ಥ ಇವರು 
ಸದಸ್ಯರಾದರೆ ಒಳ್ಳೆದು. 


ಯಗ್ವೇಡವಿದ್ಯಜುರ್ಪಿಚ್ಛ ಸಾಮುನೇದವಿಜೇವ ಚ | 
ತ್ರ್ಯವರಾ ಪರಿಷಚ್ಞೇಯಾ ಭವರ್ವಿಸಂಶಯನಿರ್ಹಯೇ ॥ ces 


ಯಕ್‌, ಯಜುಷ್‌, ಸಾಮವೇದಗಳನ್ನು ಅರ್ಥಸಹಿತವಾಗಿ ಅಧ್ಯಯನ 
ಮಾಡಿದ ಮೂವರ ಪರಿಷತ್‌ ಧರ್ಮನಿಶ್ಚಯ ಮಾಡಬಹುದು. 


ಏಕೋಪಿ ವೇದವಿದ್ಧರ್ಮಂ ಯಂ ನೃವಸ್ಕ್ಥೇದ್ದಿಜೋತ್ತ ಮಃ | 


ಸ ವಿಜ್ಞೇಯಃ ಪರೋ ಧರ್ಮೋ ನಾಜ್ಞಾನಾಮಂದಿತೋತಯಂತೈಃ | nna 

ಉತ್ತಮನಾದ ಒಬ್ಬ ವೇದವೆತ್ತನ ಅನುಭವವೂ ಧರ್ಮ ಪ್ರಮಾಣ 
ವಾಗಬಲ್ಲುದು. ವಿದ್ಮಾಹೀನರ ಹತ್ತುಲಕ್ಷವೂ ಧರ್ಮಸೂಕ್ಷ್ಮವನ್ನು ಹಿಡಿಯ 
ಲಾರದು. 


ಅವ್ರ ಕಾನಾವು ಮಂತ್ರಾಣಾಂ ಜಾತಿನಾತ್ರೋಪಜೀವಿನಾಂ | 
ಸಹಸ್ರಶಃ ಸಮೇತಾನೂಂ ಪರಿಸತ್ತ್ವಂ ನ ವಿದ್ಯತೇ ೧೧೪ 


ವ್ರತಮಂತ್ರಗಳಿಲ್ಲದೆ ಜಾತಿ ಮತ ಇರುವ ಸಾವಿರ ಮಂದಿ ಧರ್ಮ 
ಪರಿಷತ್‌ ಎನಿಸುವುದಿಲ್ಲ. 


ಅಧ್ಯಾಯ : ೧೨] ಮನಂಸ್ಮೃತಿ ೫೬೭ 


ಯೆಂ ವದಂತಿ ತಮೋಭೂತಾ ವಂರ್ಯಾ ಧರ್ಮವಂತದ್ವಿ ದಃ 
ತತ್ತಾಪಂ ಶತಥಧೂ ಭೂತ್ಮಾ ಠದ್ದಕ್ತೃನಧಿಗಚ್ಛತಿ ॥ cos 


ಧರ್ಮ ತಿಳಿಯದೆ ಹೇಳುವ ಶಾಮರಸ ಅಭಿಪ್ರಾಯವು ಪ್ರಮಾಣವಲ್ಲ. 
ಆ ಪಾಪವು ಅಂತಹ ಉಪದೇಶಕರನ್ನು ಬಾಧಿಸುವುದು. ನೂರು ಮಡಿ 
ಯಾಗುವುದು. ಯಥಾರ್ಥಶೆಯನ್ನು ಮೂರಿದುದು ಸಫಲವಾಗಲಾರದು. 


ನತದ್ವೊ€ಭಿಹಿತಂ ಸರ್ವಂ ನಿಃಶ್ರೇಯಸಕರಂ ಪರಂ | 
ಅಸ್ಮಾದಪ್ರಚ್ಛುತೋ ನಿಪ್ರಃ ಪ್ರಾಪ್ನೋತಿ ಪರಮಾಂ ಗತಿಂ! ೧೧೬ 


ಇಂತಹ ಧರ್ಮಬೋಧೆಯನ್ನು ಹೊಂದಿದವನು ತಪ್ಪದೆ ಸದ್ಗತಿಯನ್ನು 
ಸೇರುವನು. 


ಏನಂ ಸಚಗವಬಾನ್‌ ಜೀವೊ ಲೋಕಾನಾಂ ಹಿತಕಾಮ್ಯ ರಾ 
ಧರ್ಮಸ್ಯ ಪರಮಂ ಗುಹ್ಯಂ ಮನಮೋಹಂ ಸರ್ವಮುಕ್ತವಾನ್‌ | ೧೧೭ 


ಈ ಶಾಸ್ತ್ರವನ್ನು ದೇವಭೂತ ಭಗವಾನ್‌ ಮನುವು ಲೋಕಹಿತಕ್ಕಾಗಿ 
ಜನರ ಉಪಯೋಗಕ್ಕಾಗಿ ಧರ್ಮರಹಸ್ಕ ಸಹಿತವಾಗಿ ಉಪದೇಶಿಸಿರುವನು. 
ಅದನ್ನು ನಾನು ನಿಮಗೆ ಅರುಹಿವೆನು, 


ಸರ್ವಮಾತ್ಮ್ಮಸಿ ಸಂಸಶ್ಮೇತ್ರಚ್ಛಾಸಚ್ಚ ಸಮಾಹಿತಃ | 
ಸರ್ಪಂ ಹಳ್ಳಿ ತ್ಮನಿ ಸಂಪಶ್ಯನ್ನಾ ಧರ್ಮೇ ಕುರುತೇ ಮನಃ | ೧೧೮ 


ಸಂಭವಿಸಿದ ಒಳ್ಳೆಯದು ಕೆಟ್ಟದನ್ನು ತನಗೆ ಸಂಬಂಧಿಸಿದಂತೆ ಪರಾಮ 
ರ್ಶಿಸಬೇಕು. ಆಗ ಉಂಟಾಗುವ ಮಾನಸಿಕ ಪ್ರತಿಕ್ರಿಯೆಯು ತನಗೂ ಇತರರಿಗೂ 
ಮಾನ್ಕವಾಗತಕ್ಕದ್ದು. ಅದು ರಾಗದ್ದೇಷ ಪಕ್ಷಪಾತಗಳಿಗೆ ಗುರಿಯಾಗುವು 
ದಿಲ್ಲ ಸದ್ದೂ ಆಶ್ಮವೆಂದು ಮನನ ಮಾಡಿದವನಿಗೆ ರಾಗದ್ವೇಷಮಯ 
ವಾದ ಅಧರ್ಮದಲ್ಲಿ ಅಭಿರತಿಯು ಸಮುದಿಸಲಾರದು. 


ಆತ್ಮನ ಜೇನತಾ ಸರ್ವಾ। ಸರ್ವಮಾತ್ಮನ್ಯ ವಸ್ಥಿ ತಂ! 
ಆತ್ಮಾ ಶಿ ಜನಯತ್ಮೆ (ಹೂಂ ಕಮ್ಮಯೋಗಲ ಶರೀರಿಣಾಂ 1 ೧೧೯ 


ಸಕಲದೇವತೆಗಳು ಪರಮಾತ್ಮನಲ್ಲಿ ಅವಸ್ಥಾನವುಳ್ಳವರು. ಅವರಿಗೆ 


೫೬೮ ಮನುಸ್ಮೃತಿ [ ಅಧ್ಯಾಯ : ೧೨ 


ಉಚಿತ ಕರ್ಮಸಂಬಂಧವೂ ಆ ಪರಮಾತ್ಮನಿಂದಲೇ ಸಾಧ್ವಸಾಧು ಕರ್ಮಗಳು 
ಜೀವರಿಗೆ ಅವನಿಂದಲೇ ಆದವು. 


ಸಂ ಸನ್ನಿನೇಶಯೇತ್ಸೇಷಂ ಚೇಷ್ಟ ನಸ್ಪರ್ಶನೇನಿಲಂ | 


ಪಕ್ತಿದೃಷ್ಟ್ಯೊಃ ಪರಂ ತೇಜಃ ಸ್ಲೇಹೇಃಷೋ ಗಾಂಚ ಮೂರ್ತಿಹಂ | ೧೨೦ 
ಮನಸೀಂದುಂ ದಿಶಃ ಶ್ರೋತ್ರೇ ಕ್ರಾಂತೇ ವಿಷ್ಣುಂ ಬಲೇ ಹರಂ | 


ವಾಚ್ಯಗ್ನಿಂ ನಿಂತ್ರಮಂತ್ಸರ್ಗೇ ಪ್ರಜನೇ ಚ ಪ್ರಜಾಪತಿಂ | ೧೨೧ 


ವೃಷ್ಟಿಯಾದ ಪಂಚಭೂತಾದಿಗಳನ್ನು ಸಮಷ್ಟಿಯಾದ ದೇಹದ ಆಯಾ 
ಪದಾರ್ಧಗಳಲ್ಲಿ ಲಯ, ಏಕೀಭಾವ, ಅಭೇದೋಪಾಸನೆ ಇವುಗಳನ್ನು 
ಮಾಡುವ ವಾಸ್ತವಾಂಶವನ್ನು ಅರಿಯಬೇಕು. ವ್ಯಷ್ಪಿದ್ರವ್ಯಗಳು ಮಹಾ 
ಪದಾರ್ಧಗಳು. ಅವುಗಳ ಅಂಶದಿಂದ ಮನುಷ್ಯದೇಹವನ್ನು ವಿರಚಿಸಲಾಗಿದೆ. 


ಪ್ರಖಾಸಿತಾರಂ ಸರ್ವೇಷಾ ಮುಣೇಯಾಂಸಮಂಣೋರಹಿ | 
ರು ಕ್ಮಾಭಂ ಸ್ಚಸ್ನಧೀಗಮ್ಯಂ ವಿದ್ಯಾತ್ತಂ ಪುರುಷಂ ಪರಂ | ೧೬೬೨ 


ಸು ೈಷ್ನದಂತೆ ಪರಮಾತ್ಮನು ಮಾನಸಪ ್ರೈತ್ಯಕ್ಷಗೋಚರನು. ವ್ಯಾಪಕ 
ನಾದುದರಿಂದ ಅಣುಸಮನು. ಅಗ್ನಿವಾಯುಗಳಿಗೆ ಉಷ್ಣಗತಿ ಗುಣಗಳಂತೆ 
ಗುಣನಿಯಾಮಕನು. ಉಪಾಸಕನಿಗೆ ಸ್ವರ್ಣವರ್ಣನು ಅಂತಹ ಬ್ರಹ್ಮನನ್ನು 
ಧ್ಯಾನಿಸಬೇಕು. 

ಏತನೇಕೇ ವದಂತ್ಯಗ್ನಿಂ ಮನಂಮನ್ಮೇ ಪ್ರಜಾಪತಿಂ 

ಇಂದ್ರಮೇಕೇ ಪರೇ ಪ್ರಾಣವಂಪರೇ ಬ್ರಹ್ಮ ಶಾಶ್ವತಂ ॥ ೧೨೩ 


ಅವನನ್ನು ಅಗ್ಲಿ ಮನು, ಪ್ರಜಾಪತಿ, ಇಂದ್ರ, ಪ್ರಾಣ, ಶಾಶ್ವತ 
ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ. ಅವನು ಒಬ್ಬನೇ. 

ಏಷ ಸರ್ವಾಣಿ ಭೂಕಾನಿ ಪಂಚಭಿರ್ನ್ಮ್ಯಾಪ್ಯ ಮೂರ್ತಿ ಭಕ! | 

ಜನ್ಮವೃದ್ಧಿ ಕ್ಷಯ್ಕೈರ್ನಿತ್ಯಂ ಸಂಸಾರಯತಿ ಚಕ್ರವತ್‌ | ೧೨೪ 

ಅವನು ಪಂಚಭೂತಗಳ ಪರಿಗ್ರಹದಿಂದ ದೇಹಕ್ಕೆ ಜನ್ಮವೃದ್ಧಿ ಕ್ಷಯ 


ರೂಪವಾದ ಸಂಸಾರವನ್ನು ಮೋಕ್ಷಪರ್ಯಂತವಾಗಿ ಚಕ್ರದಂತೆ ಉರುಳಿಸು 
ತ್ತಾನೆ, 


ಆಧ ಯೆ : ೧೨ | ಮನುಸ್ಮೃತಿ ೫೬೯ 


ಏವಂ ಯಃ ಸರ್ವಭೂತೇಷು ಪಶ್ಯತ್ಕಾ ತ್ಮಾನಮಾತ್ಮನಾ | 
ಸ Rl ಬ್ರಹಣ್ಮಜಚ್ಯೀತಿ ಪರಂ ಪದಂ | ೧೨೫ 


ತಾನು ಸರ್ವತ್ರ ಇರುವವನು ಎಂದು ತಾನೇ ತನ್ನನ್ನು ತಿಳಿದುಕೊಂಡರೆ 
ಸರ್ವಸಮ ಭಾವದ ಯ! ಅದು ಬ್ರಹ ಸ್ವರೂಪವಾಗಿರುವು 
ಮೋ ಕ್ಯ ಕಪ್ಪು ಫು ಅದಕ್ಕೆ ಬೇರೆಯಲ್ಲ 

ಇತ್ಮೇತನ್ಮಾನವಂ ಶಾಸ್ತ್ರಂ ಭೃಗುಪ್ರೋಕ್ಷಂ ಸರನ್‌ ದ್ವಿಜಃ | 

ಭವತ್ಯೂಚಾರವಾನ್ನಿ ತೃಂ ಯಥೇಷ್ಟಾಂ ಪ್ರಾಸ್ಲುಯರಾದ್ದತಿc॥ ೧೨೬ 

ಭೃಗುವಿಸಿಂದ ಮಹರ್ಷಿಗಳಿಗೆ ಉಪದಿಷ್ಟವಾದ ಮನ.ಶಾಸ್ತ್ರವನ್ನು 
ತಿಳಿಯಬೇಕು. ಅದರಿಂದ ಸದಾಚಾರದ ಪರಿಚಯವಾಗುವುದು. ಅದರ 
ಆ:ಕರಣೆಯಿ:ದ ಅಭೀಷ್ಟಸಿದ್ದಿ ಯಾಗುವುದು. ಧರ್ಮ, ಅರ್ಥ, ಕಾಮ, 
ದೋಕ್ಷಗಳಲ್ಲಿ ಯಾವುದನ್ನಾದರೂ ಮನುಷ್ಯನು ಆಶಿಸುವನು ಅದರ 
ಹೊರಗಿನ ಆಶೆಯೇ ಇಲ್ಲ. ಆಶಾಪೂರಣೆಯ ಉತ್ತಮ ಉಪಾಯಗಳು 
ಇದಕ್ಕಿಂತ ನಾಜೂಕಾಗಿ ಬೇರೆಲ್ಲಿಯೂ ದೊರೆಯುವುದಿಲ. ಇದ್ದರೂ ಅದು 
ಇಂತಹದೇ ಆಗಿದೆ. ಆದುದರಿಂದ ಎಲ್ಲ ಕಾಲದ ಎಲ್ಲ ದೇಶದ ಎಲ್ಲ ಮನುಷ್ಯರ 
ಕ್ಷೇಮವು ಇದರಿಂದ ಲಭ್ಯವಾಗುವುದೆಂದು ನಿಃಸಂಶಯವಾಗಿ ನಿರೀಕ್ಷಿಸಬೇಕು. 
ಬೇರೆ ರೀತಿಯಲ್ಲಿ ದೊರೆತ ಸುಖಾಭಾಸವು ನಂದುವ ದೀಪದ ಹೊಳಪಿನಂತೆ 
ವಂತೆ ಕ್ಲಿ ್ರಯವಾದರೂ ಚಿರಕಾಲಿಕ ಶಾಶ್ವತ ಸುಖಮಯವಲ್ಲ. ಆದುದರಿಂದ 
ಅದಕ್ಕೆ ಮರುಳಾಗಿ ಮೋಸಹೋ ಗುವುದು ಬುದ್ಧಿ ಮತ್ತೆಯಲ್ಲವೆಂದು ನಾವು 
ನಿಶ್ಚಯಿಸಬಹುದು. ಇದಕ್ಕೆ ಆಧಾರವಾಗಿ ಪ್ರಪಂಚದ ಎಲ್ಲ ದೇಶದ ಗತ 
ಇತಿಹಾಸವನ್ನು ಶಾಂತವಾಗಿ ಗಾಢವಾಗಿ ದೀರ್ಥವಾಗಿ Fig 
ಭಯ, ಉದ್ವೇಗ, ಅಶಾಂತಿ. ದುಃಖಗಳು ಮರುಕಳಿಸದ ಅವಸ್ಥೆ 
ಮನುಸ್ಮ ಸತಿಯು ಶಾಂತಿಯ ಖನಿಯು. ಜಿನ, ಬುದ್ಧರು ಇದರಿಂದಲೇ" ಸ 
ದೂತರಾದರು. ಇದು ಈಚಿನ ಕೃತಿ ಸಂಕಲನೆಯೆಂಬುದನ್ನು ನಿರಾಕರಿಸಲು 
ಆಧಾರವಿದೆ. 


